11 ಶ್ರೀರಾಮಶ್ರೀ ॥ 
11 ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


ಮಹಾಭಾರತ 


ವನಪರ್ವ 
ಭಾಗ-೮ 


(ಶ್ರೀಮದಾನಂದತೀರ್ಥರ ತಾತರ್ಯನಿರ್ಣಯ ಶ್ರೀವಾದಿರಾಜತೀರ್ಥರ 
ಲಕ್ಟಾಲಂಕಾರದೊಂದಿಗೆ ಪ್ರತಿ ಶ್ಲೋಕಗಳ ಜೊತೆಗೆ ಕನ್ನಡಾನುವಾದ) 


ಅನುಗ್ರಹ : 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 
ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು: 
ವಿದ್ವಾನ್‌॥। ಪಿ. ಸ್‌ ಶೇಷಗಿರಿ ಆಚಾರ್ಯ, 


ಪ್ರಕಾಶಕರು: 
ತತ್ವಸಂಶೋಧನಸಂಸತ್‌ (ರಿ.) 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


| ಮಹಾಭಾರತ 


ಮಹಾಭಾರತ - ಭಾರತತಾತ್ಪರ್ಯನಿರ್ಣಯ- ಲಕ್ಷಾಲಂಕಾರ ಕನ್ನಡಾನುವಾದದ ಸಮಗ್ರ 
ಯೋಜನೆಯ ಕೃತಿಗಳನ್ನು ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ 
ಪರ್ಯಾಯದ ಅಕ್ಕಿಮುಹೂರ್ತದ ಶುಭಸಂದರ್ಭದಲ್ಲಿ(20.01.2017) ದಂದು ಪರಮಪೂಜ್ಯ 


ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ಅನಾವರಣಗೊಳಿಸಿ ಶ್ರೀಕೃಷ್ಣನ ಅಡಿದಾವರೆಗಳಲ್ಲಿ 
ಸಮರ್ಪಿಸಿದರು. 


ವನಪರ್ವ 
ಭಾಗ-೮ 


© ತತ್ವಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 
ISBN : 978-93-81807-52-1 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು - VII+ 690 = 698 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ.425/- 

ಅನುವಾದಕರು -  ವಿದ್ದಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯ, 
ಮೈಸೂರು. 

ಪ್ರಕಾಶಕರು ಇ ತತ್ಸಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪಿ. 


ಪುಟಸಂಯೋಜನೆಮತ್ತು - ಶ್ರೀ ಎಂ. ಶರತ್‌ ಚಂದ್ರ ಮತ್ತು ಶ್ರೀಮತಿ ನಾಗಲತಾ 
ಅಕ್ಷರ ಜೋಡಣೆ 


ಮುದ್ರಕರು - ಪವನ್‌ ಗ್ರಾಫಿಕ್ಸ್‌ಮತ್ತು ಪ್ರಿಂಟರ್ಸ್‌, ಮೈಸೂರು. 


9 : 7899779255 


ಗ್ರಂಥಪ್ರಾಪ್ತಿ -. ಪಲಿಮಾರು ಮಠ, ಉಡುಪಿ. 


ವನಪರ್ವ 


11] 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾಗ-೮ 
ವನಪರ್ವ (ಭಾಗ-೩) 


ಅಧ್ಯಾಯ ಸಂಖ್ಯೆ ಪುಟ ಸಂ. 


154. 


155. 


156. 


157. 


158. 


159. 


160. 


161. 


ಜಟಾಸುರ ವಧೆಯ ನಂತರ ಯುಧಿಷ್ಠಿರನಿಂದ ನರನಾರಾಯಣಾಶ್ರಮದಲ್ಲಿ 
ವಾಸ. ಅಲ್ಲಿಂದ ವೃಷಪರ್ವಾಶ್ರಮಕ್ಕೂಮತ್ತು ಆರ್ಪ್ವಿಷೇಣಾಶ್ರಮಕ್ಕೂಗಮನ 1 


ಅರ್ಜುನನ ಆಗಮನದವರೆಗೆ ತನ್ನ ಆಶ್ರಮದಲ್ಲಿಯೇ ಇರುವಂತೆ 
ಆರ್ಷಿಷೇಣನ ಒತ್ತಾಯ. ಕುಶಲ ಪ್ರಶ್ನೆಯ ನೆಪದಲ್ಲಿ ಯುಧಿಷ್ಠಿರನಿಗೆ 
ಧರ್ಮೋಪದೇಶ 21 


ಆರ್ಷ್ಟಿಷೇಣಾಶ್ರಮದಲ್ಲಿ ಪಾಂಡವರ ವಾಸ. ಗರುಡ ಮತ್ತು ವಾಯುವೇಗದಿಂದ 
ದ್ರೌಪದಿಯ ಎದುರಿನಲ್ಲಿ ಪಂಚವರ್ಣ ಪುಷ್ಪಗಳ ಪತನ. ಅವಳ 
ಪ್ರಾರ್ಥನೆಯಂತೆ ಅಂತಹ ಪುಷ್ಪಗಳನ್ನು ತರಲು ಹೋದ ಭೀಮಸೇನನ 
ಜೊತೆಯಲ್ಲಿ ಮಣಿಮಂತ ಮೊದಲಾದವರ ಯುದ್ಧ. 29 


ಅಪಶಕುನಗಳನ್ನು ನೋಡಿ ಯುಧಿಷ್ಠಿರಾದಿಗಳಿಂದ ಪರ್ವತಾಗ್ರಗಮನ. 
ಯುದ್ಧದ ಸುದ್ದಿಯನ್ನು ತಿಳಿದ ಕುಬೇರನಿಂದ ಅಲ್ಲಿಗೆ ಆಗಮನ. 
ಕೋಪರಹಿತನಾಗಿ ಹಿಂದೆ ಬಂದ ಅಗಸ್ಯರ ಶಾಪವನ್ನು ಹೇಳಿ 


ಭೀಮಸೇನನ ಕಾರ್ಯದ ಅನುಮೋದನೆ. 47 
ಕುಬೇರನಿಂದ ಯುಧಿಷ್ಠಿರನಿಗೆ ಅನುಶಾಸನ. ಕುಬೇರನ ಅಪ್ಪಣೆಯಂತೆ 
ರಾಕ್ಷಸರಿಂದ ಪೂಜಿತರಾದ ಯುಧಿಷ್ಠಿರಾದಿಗಳ ಕುಬೇರಗೃಹವಾಸ. 62 
ಆರ್ಷಿಷೇಣನಿಂದ ಮೇರು ಮಂದರ ಚತುರ್ಮುಖಸದನ, ವೈಕುಂಠ 

ಮತ್ತು ಸೂರ್ಯಚಂದ್ರಗತಿಗಳ ವರ್ಣನೆ. 70 
ಅಸ್ಪಗಳನ್ನು ಪಡೆದು ಅರ್ಜುನನಿಂದ ಗಂಧಮಾದನಪರ್ವತದಲ್ಲಿ ಪುನರಾಗಮನ. 
ಯುಧಿಷ್ಠಿರಾದಿಗಳಿಗೆ ತನ್ನಸ್ಪರ್ಗವಾಸಪ್ರಕಾರದ ಕಥನ. 79 


ತಮ್ಮಂದಿರಿಂದೊಡಗೂಡಿದ ಯುಧಿಷ್ಠಿರನ ಬಳಿಗೆ ಇಂದ್ರನ ಆಗಮನ 
ಮತ್ತು ಜಯಾಶೀರ್ವಾದಗಳನ್ನು ಹೇಳಿ ಸ್ಪರ್ಗಕ್ಕೆ ನಿರ್ಗಮನ. 89 


ಗ? ಮಹಾಭಾರತ 


162. ಅರ್ಜುನನಿಂದ ಕಿರಾತರೂಪಿಯಾದ ಶಿವನ ಜೊತೆಯಲ್ಲಿತನ್ನ ಯುದ್ಧ 
ಮತ್ತು ಪಾಶುಪತಾಸ್ತ್ರ ಪ್ರಾಪ್ತಿ ಪ್ರಕಾರದ ಕಥನ. 93 


163. ಅರ್ಜುನನಿಂದ ಸ್ಪರ್ಗಲೋಕವಾಸದ ಮತ್ತು ಅಸ್ಪಪ್ರಾಪ್ತಿಪ್ರಕಾರದ ಕಥನ. 
ವಿದ್ಯಾ ಸಮಾಪ್ತಿಯ ನಂತರ ಇಂದ್ರನಿಗೆ ನಿವಾತ ಕವಚ ವಧೆ ರೂಪವಾದ 


ಗುರುದಕ್ಷಿಣಾ ಪ್ರಾರ್ಥನೆ. 105 
164. ನಿವಾತ ಕವಚರ ಜೊತೆಯಲ್ಲಿಯುದ್ಧವನ್ನು ಮಾಡಲು ಅರ್ಜುನನ 

ಸಮುದ್ರಗಮನ ಮತ್ತು ಯುದ್ಧಾರಂಭ. 124 
165. ನಿವಾತಕವಚರ ಜೊತೆಯಲ್ಲಿ ಅರ್ಜುನನ ಯುದ್ಧ. 129 
166. ದಾನವರ ಮಾಯಾಯುದ್ಧ ಮತ್ತು ದಿವ್ಯಾಸ್ಟಗಳಿಂದ ಅರ್ಜುನನಿಂದ 

ಅದರ ಪ್ರತಿಘಾತ. ದಾನವರ ಹನನ. 136 
167. ಅರ್ಜುನನಿಂದ ಪುನಃ ಸ್ವರ್ಗಗಮನ. 143 


168. ನಿವಾತಕವಚರನ್ನು ಸಂಹಾರಮಾಡಿ ಸ ಸ್ವರ್ಗಕ್ಕೆ ಹಿಂದಿರುಗುವ ಅರ್ಜುನನಿಂದ 
ಹಿರಣ್ಯಪುರ ವಾಸಿಗಳ ಮತ್ತು ಪೌಲೋಮರ ವಧೆ. 150 


169. ಅರ್ಜುನನಿಂದ ಇಂದ್ರನು ತನಗೆ ಕವಚ ಕಿರೀಟಾಧಿಗಳನ್ನು 
ಅನುಗ್ರಹಿಸಿದ ಪ್ರಕಾರ ಕಥನ ಮತ್ತು ಮರುದಿನ ಅಸ ಸ್ವಗಳನ್ನು 
ಯುಧಿಷ್ಠಿರನಿಗೆ ತೋರಿಸುವುದಾಗಿ ಆಶ್ವಾಸನೆ. 168 


170. ಅರ್ಜುನನಿಂದ ಯುಧಿಷ್ಠಿರನಿಗೆ ದಿವ್ಯಾಸ್ತ್ರ ಪ್ರದರ್ಶನ. ಅಸ ಸ್ರತೇಜಸಿನಿಂದ 


ಜಗತ್ತಿಗೆ ಕ್ಟೋಭೆ ಉಂಟಾಗುತ್ತಿರಲು ಇಂದ್ರನ ಅಪ್ಪಣೆಯಿಂದ ನಾರದರಿಂದ 
ಪ್ರದರ್ಶನದ ನಿಷೇಧ. 


171. ಯೀ ಗಂಧಮಾದನದಿಂದ ಹಿಂದಿರುಗಲು ನಿಶ್ಚಯ. 
ಲೋಮಶರ ಸರ್ಗಗಮನ. ಗಂಧಮಾದನದಿಂದ ಕೈಲಾಸ ಪರ್ವತ, 
ವೃಷಪರ್ವಾಶ್ರಮ ಮಾರ್ಗವಾಗಿ ಪಾಂಡವರ ದೆ $ ತವನ ಪ್ರವೇಶ 
ಮತ್ತು ಸರಸ ಸತೀ ತೀರದಲ್ಲಿ ವಿಹಾರ. 


172 


179 
172. ಬೇಟೆಯಲ್ಲಿ ಪ್ರವೃತ್ತನಾದ ಭೀಮನಿಗೆ ಅಜಗರದಿಂದ ಗ್ರಹಣ. 


173. ಅಜಗರದಿಂದ ಸ್ವವೃತ್ತಾಂತ ಕಥನ ಮತ್ತು ದುರ್ನಿಮಿತ್ತಗಳನ್ನುನೋಡಿ 
ಅಲ್ಲಿಗೆ ಯುಧಿಷ್ಠಿರನ ಆಗಮನ. 


194 


ಟು 


207 


ವನಪರ್ವ 


174. 
175. 
176. 
177. 
178. 
179. 
180. 
181. 
182. 
183. 
184. 


185. 


186. 


ಸರ್ಪಯುಧಿಷ್ಠಿರ ಸಂವಾದ. ಬ್ರಾಹ್ಮಣ ಜಾತಿ ಮತ್ತು ವೇದ್ಯವಸ್ತುವಿನ 
ವಿಷಯದಲ್ಲಿ ಪ್ರಶ್ನ ಪ್ರತಿವಚನಗಳು. 221 


ದಾನ ಅಹಿಂಸಾದಿ ವಿಷಯಗಳಲ್ಲಿ ಸರ್ಪ ಮತ್ತು ಯುಧಿಷ್ಠಿರನ ಸಂವಾದ 231 
ವರ್ಷಾಕಾಲ ಶರತ್ಕಾಲಗಳ ವರ್ಣನೆ. 244 


ಕಾಮ್ಯಕವನವನ್ನು ಕುರಿತು ಸತ್ಯಭಾಮಾ ಸಹಿತ ಕೃಷ್ಣನ, ನಾರದರ ಮತ್ತು 
ಮಾರ್ಕಂಡೇಯರ ಆಗಮನ. ಕೃಷ್ಣನ ಅಪ್ಪಣೆಯಂತೆ 


ಮಾರ್ಕಂಡೇಯರಿಂದ ಪುರಾಣಕಥನ ಪ್ರಾರಂಭ. 248 
ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರವಾಗಿ ಮಾರ್ಕಂಡೇಯರಿಂದ 

ಪಾಪಪುಣ್ಯಗಳ ಫಲಭೋಗದ ಪ್ರಕಾರದ ಕಥನ. 260 
ಮಾರ್ಕಂಡೇಯ ಖುಷಿಗಳಿಂದ ಯುಧಿಷ್ಠಿರಾದಿಗಳನ್ನು ಕುರಿತು 

ಮೃತೋಜ್ಜೀವನ ರೂಪವಾದ ಬ್ರಾಹ್ಮಣ ಮಹಿಮೆಯ ಕಥನ. 271 
ಪೃಥುಚಕ್ರವರ್ತಿಯ ಅಶ್ವಮೇಧಯಾಗದಲ್ಲಿ ಅತ್ರಿಗೌತಮರ ವಿವಾದವನ್ನು 
ನಿರೂಪಿಸಿ ಮಾರ್ಕಂಡೇಯರಿಂದ ಬ್ರಾಹ್ಮಣರ ಮಹಿಮೆಯ ಕಥನ. 276 
ಮಾರ್ಕಂಡೇಯರಿಂದ ಯುಧಿಷ್ಠಿರನನ್ನು ಕುರಿತು ತಾರ್ಕ್ಯ 

ಸರಸತಿಯರ ಸಂವಾದದ ಅನುವಾದ. 285 


ವ 


ಮಾರ್ಕಂಡೇಯರಿಂದ ಯುಧಿಷ್ಠಿರನಿಗೆ ಮತ್ಸ್ಯಾವತಾರ ಚರಿತೆಯ ಕಥನ 295 


ಮಾರ್ಕಂಡೇಯರಿಂದ ಯುಗಪರಿಮಾಣ ಮತ್ತು ಯುಗಧರ್ಮಗಳ 
ವರ್ಣನೆ. ಅವರಿಂದ ಪ್ರಳಯ ದರ್ಶನ ಮತ್ತು ಶಿಶುರೂಪಿಯಾದ 
ಹರಿಯ ದರ್ಶನಾದಿಗಳ ಕಥನ. 307 


ಶಿಶುರೂಪನಾದ ಹರಿಯಿಂದ ಮಾರ್ಕಂಡೇಯರಿಗೆ ತನ್ನ ಸ್ವರೂಪದ ಉಪದೇಶ. 
ಮಾರ್ಕಂಡೇಯರಿಂದ ಶ್ರೀಕೃಷ್ಣನ ಸರ್ವೋತ್ತಮತ್ವ ಪ್ರತಿಪಾದನೆ ಮತ್ತು 
ಶ್ರೀಕೃಷ್ಣನಲ್ಲಿ ಪಾಂಡವರ ಶರಣಾಗತಿ. 336 
ಶ್ರೀಕೃಷ್ಣನಲ್ಲಿ ಪಾಂಡವರ ಶರಣಾಗತಿ. ಕೃಷ್ಣನಿಂದ ಅವರಿಗೆ ಸಾಂತ್ವನ. 


ಮಾರ್ಕಂಡೇಯರಿಂದ ಕಲಿಯುಗದ ಧರ್ಮದ ಮತ್ತು 
ಕಲ್ಕಿಯ ಅವತಾರದ ವರ್ಣನೆ. 348 


ಮಾರ್ಕಂಡೇಯರಿಂದ ಕಲ್ಲಿಯು ಮಾಡುವ ಕೃತಯುಗಸ್ಥಾಪನೆಯ 
ಕಥನ ಮತ್ತು ಯುಧಿಷ್ಠಿರನಿಗೆ ಮಾರ್ಕಂಡೇಯರಿಂದ ಧರ್ಮೋಪದೇಶ 369 


188. 


189. 


190. 


191. 


192. 


193. 


194. 
195. 


196. 


197. 


. ಧರ್ಮವ್ಯಾಧನಿಂದ ಪಂಚಮಹಾಭೂತಗಳ ಗುಣನಿರೂಪಣೆ 


ಮಹಾಭಾರತ 


. ಮಾರ್ಕಂಡೇಯರಿಂದ ಮಂಡೂಕೋಪಾಖ್ಯಾನ ಕಥನ 376 


ಮಾರ್ಕಂಡೇಯರಿಂದ ಪಾಂಡವರನ್ನು ಕುರಿತು ಸ್ವರ್ಗವಾಸವನ್ನು ಕುರಿತು 
ಕೀರ್ತಿಯು ಕಾರಣ ಎಂಬ ನಿರೂಪಣೆ. 397 


ಮಾರ್ಕಂಡೇಯರಿಂದ ಧುಂಧುಮಾರೋಪಾಖ್ಯಾನದ ಆರಂಭ. 
ಉದಂಕನ ತಪಸ್ಸು, ವಿಷ್ಣುವಿನ ವರದಾನ, ಉದಂಕನಿಂದ 
ಕುವಲಾಶ್ಚನಿಗೆ ಧುಂಧುವಿನ ವಧೆಯ ಪ್ರೇರಣೆ. 404 


ತನ್ನ ಪುತ್ರನಾದ ಕುವಲಾಶ್ವನು ಧುಂಧುವಧೆ ಮಾಡುವನೆಂದು ಹೇಳಿ 
ಬೃಹದಶ್ವನ ವನಗಮನ. ಧುಂಧುಜನ್ನಕ್ಕೆ ನಾಡಾಗಿ 


ಮಧುಕ್ಕ ಟಭರ ವೃತ್ತಾಂತ. 417 
ಮಾರ್ಕಂಡೇಯರಿಂದ ದುಂದುಮಾರೋಪಾಖ್ಯಾನ ಕಥನ 424 
ಮಾರ್ಕಂಡೇಯರಿಂದ ಪತಿವ್ರತಾ ಮಹಾತ್ಮ್ಯ ಕಥನಾರಂಭ 434 
ಕೌಶಿಕ ಬ್ರಾಹ್ಮಣರ ತಪಸ್ಸು, ಬಲಾಕ ಪಕ್ಷಿಯ ಪತನ ಮತ್ತು 

ಪತಿವ್ರತೆಯ ಜೊತೆಯಲ್ಲಿ ಸಂವಾದ. 439 
ಯ 450 
ಕೌಶಿಕ ಬ್ರಾಹ್ಮಣನಿಗೆ ಧರ್ಮವ್ಯಾಧನಿಂದ ಉಪದೇಶದ ಕಥನ 472 


ಧರ್ಮವ್ಯಾಧನ ಉಪದೇಶ. ಪುರುಷಪ್ರಯತ್ನವನ್ನು ನಿಂದಿಸಿ 


ದೈವಸಂಕಲ್ಪದ ಪ್ರಶಂಸೆ. 480 


ಧರ್ಮವಾ ಧನಿಂದ ಸ ಸುಬುದ್ಧಿ ಮತ್ತು ದುರ್ಬುದ್ಧಿಗಳಿಂದ ಉಂಟಾಗುವ 


ಪರಂಪರೆಯ ಕಥನ. ಸತ್ತಂಗದಿಂದ ಜ್ಞಾನಲಾಭದ ಕಥನ 


ಮತ್ತು ಬ್ರಹ್ಮವಿದ್ಯೆಯ ವರ್ಣನೆ. 493 


499 


. ಧರ್ಮವಾ ಧನಿಂದ ಸ ಸತ್ತ್ಯಾದಿ ಗುಣದಿಂದ ಉಂಟಾಗುವ ಗುಣಗಳ ವರ್ಣನೆ 505 
. ಧರ್ಮವಾ ಧನಿಂದ ಕೌಶಿಕನನ್ನು ಮನೆಗೆ ಕರೆದುಕೊಂಡು ಹೋಗಿ 


ತನ್ನ ಮಾತಾಪಿತ ಗಳ ದರ್ಶನ ಮೆತ್ತು ತಾನು ಅವರಿಗೆ ಮಾಡುವ 


ಶುಶ್ರೂಷೆಯ ಸವ. 518 


ವನಪರ್ವ 


201. 


202. 
203. 


204. 


205. 


206. 


207. 


208. 


209. 


210. 


211. 
212. 
213. 


214. 


ಧರ್ಮವ್ಯಾಧನಿಂದ ಶೂದ್ರಯೋನಿಗೆ ಕಾರಣವಾದ ತನ್ನಪೂರ್ವವೃತ್ತಾಂತ 
ಕಥನ, ನಾನಾ ಧರ್ಮೋಪದೇಶ. ಕೌಶಿಕನ ಪ್ರತಿನಿವೃತ್ತಿ. ಮಾರ್ಕಂಡೇಯರಿಂದ 
ಯುಧಿಷ್ಠಿರನನ್ನು ಕುರಿತು ಪತಿವ್ರತಾ ಮಹಾತ್ಮ್ಯ ಕಥನದ ಉಪಸಂಹಾರ 525 


ಮಾರ್ಕಂಡೇಯರಿಂದ ರಾಜರ ಮಹಿಮೆಯ ಕಥನ. ಸುಹೋತ್ರ ಶಿಬಿ ಕಥಾ 539 
ಮಾರ್ಕಂಡೇಯರಿಂದ ರಾಜರ ಮಹಿಮೆಯ ಕಥನ - ಯಯಾತಿಯ ಕಥೆ 542 
ಮಾರ್ಕಂಡೇಯರಿಂದ ರಾಜ ಮಹಿಮೆಯ ಕಥನ- 


ಸೇದುಕ ವೃಷದರ್ಭರ ಕಥೆ 544 
ಮಾರ್ಕಂಡೇಯರಿಂದ ಶಿಬಿಯ ಮಹಿಮೆಯ ಕಥನ - 

ಶ್ಯೇನ ಕಪೋತೀ ಉಪಾಖ್ಯಾನ. 547 
ಮಾರ್ಕಂಡೇಯರಿಂದ ಅಷ್ಟಕನ ಅಶ್ಚಮೇಧಯಾಗದ ಪ್ರಸಂಗದಲ್ಲಿ 

ಶಿಬಿಯ ಮಾಹಾತ್ಮ ದ ಕಥನ. 556 
ಮಾರ್ಕಂಡೇಯರಿಂದ ಬಕಮುನಿಗಳ ಮಾಹಾತ್ಮ ದ ಕಥನ. ಇಂದ್ರ- 

ಬಕ ಸಮಾಗಮ ಮತ್ತು ಚಿರಜೀವಿಗಳ ಕ್ಲೇಶಗಳ ಕಥನ 565 


ಮಾರ್ಕಂಡೇಯರಿಂದ ಆಂಗೀರಸೋಪಾಖ್ಯಾನ ಪ್ರಾರಂಭ. ಅಂಗೀರಸರಿಂದ 
ಬೃಹಸ್ಪತ್ಯಾಚಾರ್ಯರ ಉತ್ತತ್ತಿ. ದೇವತೆಗಳಿಂದ ಗುರುತ್ತೇನ ಅವರ ಸ್ವೀಕಾರ. 
ಅಗ್ನಿಯಿಂದ ಅಂಗೀರಸರನ್ನು ಪ್ರಥಮಪುತ್ರತ್ವೇನ ಸ್ವೀಕಾರ. ಅಗ್ನಿಗಳ ಉತ್ಪತ್ತಿ 574 


ಸಂದೋತ್ಸತ್ತಿಯ ಉಪೋದ್ಧಾತರೂಪವಾಗಿ ಅಂಗೀರಸ ವಂಶದ ಕಥನ 579 
ಮಾರ್ಕಂಡೇಯರಿಂದ ಪಾಂಚಜನ್ಯ ಅಗ್ನಿಯ ಉತ್ಪತ್ತಿ ಮತ್ತು 


ಅವನ ವಂಶದ ಕಥನ. 587 
ಮಾರ್ಕಂಡೇಯರಿಂದ ವಿಸ್ತಾರವಾಗಿ ಅಗ್ನಿಗಳ ವಂಶ ಮತ್ತು ಗುಣಗಳ ಕಥನ 591 
ಮಾರ್ಕಂಡೇಯರಿಂದ ಪುನಃ ಅಗ್ನಿವಂಶದ ಕಥನ 599 
ಮಾರ್ಕಂಡೇಯರಿಂದ ಕುಮಾರೋತ್ಪತ್ತಿ ಪ್ರಕಾರ ಕಥನ ಪ್ರಾರಂಭ 606 


ಅರುಂಧತಿಯನ್ನು ಬಿಟ್ಟುಉಳಿದ ಆರು ಸಪ್ತರ್ಷಿ ಪತ್ನಿಯರ 
ವೇಷದಿಂದ ಸ್ವಾಹಾದೇವಿಯಿಂದ ಅಗ್ನಿ ಸಮಾಗಮ. 
ಷಣ್ಮುಖನ ಉತ್ಪತ್ತಿ ಮತ್ತು ಅವನ ಪರಾಕ್ರಮ. 618 


VI 


21 


ಓಗಿ 


216. 


ಇತಿ. 


21 


218. 


21 


೦ 


22 


೦ 


22 


bes 


ಮಹಾಭಾರತ 


. ಸಪ್ತರ್ಷಿಗಳಲ್ಲಿಆರುಜನರಿಂದ ತಮ್ಮ ಪತ್ನಿಯರ ಪರಿತ್ಯಾಗ, ವಿಶ್ವಾಮಿತ್ರರಿಂದ 


ಕುಮಾರನಿಗೆ ಜಾತಕರ್ಮಾದಿ ಸಂಸ್ಕಾರ ಮತ್ತು ನಿಜಸ್ಥಿತಿಯ ಘೋಷಣೆ. 


ಖಷಿಗಳಿಂದ ಪತ್ನಿಯರ ಸ್ವೀಕಾರ. 627 
ಇಂದ್ರಸ್ಕಂದರ ಯುದ್ಧ. ಸ್ಮಂದನಿಂದ ಇಂದ್ರನಿಗೆ ಅಭಯದಾನ 632 
4 ಸ್ಕಂದಪಾರ್ಷದರ ನಿರೂಪಣೆ 636 


ಮಾರ್ಕಂಡೇಯರಿಂದ ಮುಂದುವರಿದ ಸ್ಕಂದ ಚರಿತ್ರೆಯ ಕಥನ. ಸ್ಮಂದನಿಗೆ 
ಸೇನಾಪತ್ಯದಲ್ಲಿ ಅಭಿಷೇಕ ಮತ್ತು ದೇವಸೆ ನೆಯ ಜೊತೆಯಲ್ಲಿ ವಿವಾಹ 639 


. ಮಾರ್ಕಂಡೇಯರಿಂದ ಸ್ಕಂದನ ಮುಂದಿನ ಚರಿತ್ರೆಯ ಕೀರ್ತನೆ 651 
ಕ ಸ್ಕಂದನಿಂದ ಸ್ವಾಹಾದೇವಿಗೆ ಅಭೀಷ್ಟದಾನ. 


ಬ್ರಹ್ಮದೇವರಿಂದ ಸ್ಮಂದನ ಜನ್ಮವೃತ್ತಾಂತ ಕಥನ 667 


ಕ ಭದ್ರವಟಕ್ಕೆ ಪಾರ್ವತೀ ಸಹಿತನಾದ ರುದ್ರನ ಮತ್ತು ಉಳಿದ 


ದೇವತೆಗಳ ಆಗಮನ 673 


ಯಕಯುದಪರ್ವ 
ಇ) ಎ 
ನೂರ ಐವತ್ನಾಲ್ಕನೆಯ ಅಧ್ಯಾಯ 
ಜಟಾಸುರ ವಧೆಯ ನಂತರ ಯುಧಿಷ್ಠಿರನಿಂದ ನರನಾರಾಯಣಾಶ್ರಮದಲ್ಲಿ 
ವಾಸ. ಅಲ್ಲಿಂದ ವೃಷಪರ್ವಾಶ್ರಮಕ್ಕೂ ಮತ್ತು ಆರ್ಷಿಷೇಣಾಶ್ರಮಕ್ಕೂ ಗಮನ. 
ವೈಶಂಪಾಯನಃ 
ನಿಹತೇ ರಾಕ್ಚಸೇ ತಸ್ಮಿನ್‌ ಪುನರ್ನಾರಾಯಣಾಶ್ರಮಮ್‌ । 
ಅಭ್ಯೇತ್ಯ ರಾಜಾ ಕೌಂತೇಯೋ ನಿವಾಹಸಮಕರೋತ್‌ ಪ್ರಭುಃ ॥೧॥ 


ವೈಶಂಪಾಯನ- ಆ ರಾಕ್ಷಸನಾದ ಜಟಾಸುರನು ಹತನಾಗುತ್ತಿರಲು ಪ್ರಭುವಾದ 
ಕುಂತೀಪುತ್ರನಾದ ಧರ್ಮರಾಜನು ನರನಾರಾಯಣಾಶ್ರಮಕ್ಕೆ ಬಂದು ಅಲ್ಲಿ ವಾಸವನ್ನು 
ಮಾಡಿದನು. 


ಸ ಸಮಾನೀಯ ತಾನ್‌ ಸರ್ವಾನ್‌ ಭ್ರಾತ್ಯನಿತ್ಯಬ್ರವೀದ್‌ ವಚಃ । 


ದ್ರೌಪದ್ಯಾ ಸಹಿತಾನ್‌ ಕಾಲೇ ಸಂಸ್ಕರನ್‌ ಭ್ರಾತರಂ ಜಯಮ್‌  ॥1೨॥ 


G 


ವನು ದ್ರೌಪದೀ ಸಹಿತವಾಗಿ ಎಲ್ಲಾ ತಮ್ಮಂದಿರನ್ನೂ ಕರೆದು ತಮ್ಮನಾದ 
ಅರ್ಜುನನನ್ನುಸ್ಥರಿಸಿಕೊಂಡು ಉಚಿತವಾದ ಕಾಲದಲ್ಲಿಹೀಗೆ ಮಾತನಾಡಿದನು. 


ಸಮಾಶ್ಚತಸ್ರೋಅಭಿಗತಾಃ ಶಿವೇನ ಚರತಾಂ ವನೇ । 
ಕೃತೋದ್ದೇಶಸ್ತು(ಶಃ ಸ) ಬೀಭತ್ತು; ಪಂಚಮೀಮಭಿತಃ ಸಮಾಮ್‌ ॥೩॥ 


ಲ 


ವರ ಮಹಾಭಾರತ ವನಪರ್ವ 


ಪ್ರಾಪ್ಯ ಪರ್ವತರಾಜಾನಂ ಶ್ವೇತಂ ಶಿಖರಿಣಾಂ ವರಮ್‌ ।ಟ 
ತತ್ರಾಪಿ ಚ ಕೃತೋದ್ದೇಶಃ ಸಮಾಗಮದಿದೃಕ್ಟುಭಿಃ 11೪ 


ಲ 
ಕಾಡಿನಲ್ಲಿಕ್ಷೇಮದಿಂದ ವಾಸಿಸುತ್ತಾ ನಾಲ್ಕುವರ್ಷಗಳು ಕಳೆದವು. ಅರ್ಜುನನು 
ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಐದನೆಯ ವರ್ಷವನ್ನು ಕಳೆಯುತ್ತಿದ್ದಾನೆ. 
ಪರ್ವತಶ್ರೇಷ್ಠವಾದ ಶ್ವೇತಪರ್ವತಕ್ಕೆ ಬಂದು ಅಲ್ಲಿಅವನನ್ನುನೋಡಲು ಹಂಬಲಿಸುವ 
ನಮ್ಮ ಜೊತೆಯಲ್ಲಿಅವನು ನಮ್ಮನ್ನುಸಂಧಿಸುತ್ತಾನೆ. 


ಕೃತಶ್ಚ ಸಮಯಸ್ತೇನ ಪಾರ್ಥೇನಾಮಿತತೇಜಸಾ । 
ಪಂಚವರ್ಷಾಣಿ ವತ್ಸ್ಯಾಮಿ ವಿದ್ಯಾರ್ಥೀತಿ ಪುರಾ ಮಯಿ 11೫1! 


ಅಮಿತಪರಾಕ್ರಮಿಯಾದ ಪಾರ್ಥನು ನಾನು ವಿದ್ಯಾರ್ಥಿಯಾಗಿ ಐದು ವರ್ಷ 
ವಾಸಮಾಡುವೆನು ಎಂದು ನನ್ನ ಬಳಿಯಲ್ಲಿಹಿಂದೆ ಪ್ರತಿಜ್ಞೆಮಾಡಿದ್ದಾನೆ. 


ತ(ಅ)ತ್ರ ಗಾಂಡೀವಧನ್ವಾನಮವಾಪ್ತಾಸ್ತಮರಿಂದಮಮ್‌ । 

ದೇವಲೋಕಾದಿಮಂ ಲೋಕಂ ದ್ರಕ್ಷ್ಯಾಮಃ ಪುನರಾಗತಮ್‌ Wel 

ಅಲ್ಲಿ ಆ ಶ್ವೇತಪರ್ವತದಲ್ಲಿ ಅಸ್ಪಗಳನ್ನು ಸಂಪಾದಿಸಿ ದೇವಲೋಕದಿಂದ 
ಹಿಂದಿರುಗಿ ಬಂದ ಶತ್ರುದಮನನಾದ ಗಾಂಡೀವ ಧನುರ್ಧಾರಿಯಾದ ಆ 
ಅರ್ಜುನನನ್ನುನಾವು ಪುನಃ ನೋಡುವೆವು. 

ವೈಶಂಪಾಯನಃ 

ಇತ್ಯುಕ್ತ್ವಾ ಬ್ರಾಹ್ಮಣಾನ್‌ ಸರ್ವಾನಾಮಂತ್ರಯತ ಪಾಂಡವಃ । 

ಕಾರಣಂ ಚೈವ ತತ್‌ ತೇಷಾಮಾಚಚಕ್ಷೇ ತಪಸ್ವಿನಾಮ್‌ 11೭1! 

ತಾನುಗ್ರತಪಸಃ ಪ್ರೀತಾನ್‌ ಕೃತ್ವಾ ಪಾರ್ಥಾಃ ಪ್ರದಕ್ಷಿಣಮ್‌ । 

ಬ್ರಾಹ್ಮಣಾಸ್ತೇತನ್ಮಮೋದಂತ ಶಿವೇನ ಕುಶಲೇನ ಚ Sl 

ವೈಶಂಪಾಯನ- ಹೀಗೆ ಹೇಳಿ ಪಾಂಡವನಾದ ಧರ್ಮರಾಜನು ತಪಸ್ವಿಗಳಾದ 


ಬ್ರಾಹ್ಮಣರಿಗೆ ಅಲ್ಲಿಗೆ ಹೋಗುತ್ತಿರುವ ಕಾರಣವನ್ನು ತಿಳಿಸಿದನು. ಉಗ್ರತಪಸ್ಸಿಗಳಾದ 
ಪ್ರಸನ್ನರಾದ ಆ ಬ್ರಾಹ್ಮಣರಿಗೆ ಅಲ್ಲಿದ್ದಪಾಂಡವರೆಲ್ಲರೂ ನಮಸ್ಕಾರವನ್ನುಮಾಡಿದರು. 


ಯಕಯುದಪರ್ವ -3- 
ಎ ಇ 


ಆ ಬ್ರಾಹ್ಮಣರು ನಿಮಗೆ ಮಂಗಳವಾಗಲಿ ಮತ್ತು ನಿರ್ವಿಘವಾಗಲಿ ಎಂದು ಅವರ 
ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟರು. 
ಬ್ರಾಹ್ಮಣಾಃ 
ಸುಖೋದರ್ಕಮಿಮಂ ಕ್ಲೇಶಮಚಿರಾದ್‌ ಭರತರ್ಷಭ । 
ಕತ್ರಧರ್ಮೇಣ ಧರ್ಮಜ್ಞ ತೀರ್ತ್ವಾ ಗಾಂ ಪಾಲಯಿಷ್ಯಸಿ Tal 


ಬ್ರಾಹ್ಮಣ- ಎಲೈ ಭರತರ್ಷಭನೇ, ನೀನು ಸುಖಕ್ಕಿಂತ ಉತ್ಕೃಷ್ಟವಾದ ಈ ಕ್ಲೇಶವನ್ನು 


ಬೇಗ ಕಳೆದು, ಧರ್ಮಜ್ಞನೇ, ನೀನು ಕ್ರಿಯ ಧರ್ಮಕ್ಕೆ ಅನುಗುಣವಾಗಿ ಭೂಮಿಯನ್ನು 
ಪಾಲಿಸುವಿ. | 


ವೈಶಂಪಾಯನ: 
ತತ್‌ ತು ರಾಜಾ ವಚಸ್ತೇಷಾಂ ಪ್ರತಿಗೃಹ್ಯ ತಪಸ್ವಿನಾಮ್‌ । 
ಪ್ರತಸ್ಥೇ ಸಹ ವಿಪೈಸ್ಪೆರ್ಭಾತೃಭಿಶ್ಚ ಪರಂತಪಃ HOO 
ದ್ರೌಪದ್ಯಾ ಸಹಿತಃ ಶ್ರೀಮಾನ್‌ ಹೈಡಿಂಬೇಯಾದಿಭಿಸ್ತದಾ । 
ರಾಕ್ಟಸೈೆರನುಯಾತೋ ವೈ ಲೋಮಶೇನಾಭಿರಕ್ಷಿತಃ 11೧೧॥ 


ವೈಶಂಪಾಯನ- ಪರಂತಪನಾದ ಧರ್ಮರಾಜನಾದರೂ ತಪಸ್ವಿಗಳ ಆ ಮಾತನ್ನು 
ಸ್ವೀಕರಿಸಿ ಕಾಂತಿಯುಕ್ತನಾದ ಅವನು ದ್ರೌಪದಿಯಿಂದ ಸಹಿತನಾಗಿ ಘಟೋತ್ಕಚ 
ಮೊದಲಾದ ರಾಕ್ಷಸರಿಂದ ಅನುಗತನಾಗಿ ಲೋಮಶರಿಂದ ರಕ್ಷಿತನಾಗಿ 
ತಮ್ಮಂದಿರೊಡನೆ ಅಲ್ಲಿಂದ ಹೊರಟನು. 


ಕ್ಷಚಿತ್‌ ಪದ್ಭ್ಯಾಂ ತತೋತಗಚ್ಚದ್‌ ರಾಕ್ಟೆರುಹ್ಯತೇ ಕೃಚಿತ್‌ । 
ತತ್ರ ತತ್ರ ಮಹಾತೇಜಾ ಭ್ರಾತೃಭಿಃ ಸಹ ಸುವ್ರತ: 11೧೨! 
ಮಹಾತೇಜಸ್ವಿಯೂ ಒಳ್ಳೆಯ ವ್ರತವನ್ನು ಧರಿಸಿದವನೂ ಆದ ಧರ್ಮರಾಜನು 


ತಮ್ಮಂದಿರ ಜೊತೆಯಲ್ಲಿಕೆಲವು ಕಡೆ ಕಾಲಿನಿಂದಲೇ ನಡೆದನು. ಇನ್ನು ಕೆಲವು ಕಡೆ 
ರಾಕ್ಷಸರು ಅವನನ್ನು ಎತ್ತಿಕೊಂಡು ನಡೆಯುತ್ತಿದ್ದರು. 


ಸ ಮಹಾಭಾರತ ವನಪರ್ವ 


ತತೋ ಯುಧಿಷ್ಠಿರೋ ರಾಜಾ ಬಹೂನ್‌ ಕ್ಲೇಶಾನ್‌ ವಿಚಿಂತಯನ್‌ । 
ಸಿಂಹವ್ಯಾಘ್ರಗಜಾಕೀರ್ಣಾಮುದೀಚೀಂ ಪ್ರಯಯೌ ದಿಶಮ್‌ ॥1೧೩॥ 


ಆಗ ರಾಜನಾದ ಯುಧಿಷ್ಠಿರನು ಅನುಭವಿಸಿದ ಅನೇಕ ಕ್ಲೇಶಗಳನ್ನು ಸ್ಮರಿಸುತ್ತಾ 
ಸಿಂಹ, ವ್ಯಾಘ್ರ, ಗಜಗಳಿಂದ ತುಂಬಿದ ಈಶಾನ್ಯದಿಕ್ಕನ್ನು ಕುರಿತು ಹೊರಟನು. 


ಅವೇಕ್ಟಮಾಣಃ ಕೈಲಾಸಂ ಮೈನಾಕಂ ಚೈವ ಪರ್ವತಮ್‌ ।ಟ 
ಗಂಧಮಾದನಪಾದಾಂಶ್ಚ ಶೇತಂ ಚಾಪಿ ಶಿಲೋಚ್ಚಯಮ್‌ 11೧೪॥ 


ಕೈಲಾಸಪರ್ವತವನ್ನೂ, ಮೈನಾಕಪರ್ವತವನ್ನೂ, ಗಂಧಮಾದನ ಪರ್ವತದ 
ತಪ್ಪಲು ಪ್ರದೇಶವನ್ನೂ, ಶ್ಲೇತಪರ್ವತದ ಶಿಲಾರಾಶಿಯನ್ನೂನೋಡುತ್ತಾ ಮುಂದೆ 
ನಡೆದನು. 


ಉಪರ್ಯುಪರಿ ಶೈಲಸ್ಯ ಬಹ್ಹೀಶ್ಚ ಸರಿತಃ ಶಿವಾಃ । 
ಪೃಷ್ಠಂ ಹಿಮವತಃ ಪುಣ್ಯಂ ಯಯೌ ಸಪ್ತದಶೇ5ಹನಿ 11೧೫ 


ಪರ್ವತದ ಮೇಲ್ಭಾಗಗಳಲ್ಲಿಶುಭಪ್ರದವಾದ ಅನೇಕ ನದಿಗಳನ್ನುನೋಡುತ್ತಾ 
ಹದಿನೇಳನೆಯ ದಿವಸ ಪವಿತ್ರವಾದ ಹಿಮಾಲಯದ ತಪ್ಪಲನ್ನುಸೇರಿದನು. 


ದದೃಶುಃ ಪಾಂಡವಾ ರಾಜನ್‌ ಗಂಧಮಾದನಮಂತಿಕಾತ್‌ । 
ಪೃಷ್ಠೇ ಹಿಮವತಃ ಪುಣ್ಯೇ ನಾನಾದ್ರುಮಲತಾವೃತೇ 11೧೬॥ 


ಪಾಂಡವರು ಹಿಮಾಲಯದ ತಪ್ಪಲಿನ ಸಮೀಪದಲ್ಲಿದ್ದ ಅನೇಕ ವೃಕ್ಷಗಳಿಂದ 
ಮತ್ತು ಲತೆಗಳಿಂದ ಕೂಡಿದ ಗಂಧಮಾದನ ಪರ್ವತವನ್ನುನೋಡಿದರು. 


ಸಲಿಲಾವರ್ತಸಂಜಾತೈಃ ಪುಷಿತೈಶ್ಚ ಮಹೀರುಹೈಃ । 


ಇಲ 


ಸಮಾವೃತಂ ಪುಣ್ಯತಮಮಾಶ್ರಮಂ ವೃಷಪರ್ವಣಃ 11೧೭ 


ಅನೇಕ ನದಿಗಳ ಸುಳಿಗಳಿಂದಲೂ ಮತ್ತು ಪಷ್ಟಿತವಾದ ವೃಕ್ಷಗಳ 


ಸಮೂಹದಿಂದಲೂ ಸುತ್ತುವರಿಯಲ್ಲಟ್ಟಂತಹ ವೃಷಪರ್ವ ರಾಜರ್ಷಿಯ ಆಶ್ರಮವನ್ನು 
ನೋಡಿದರು. 


ಯಕಯುದಪರ್ವ -5- 
೦ ಎ 


ತಮುಪಾಗಮ್ಯ ರಾಜರ್ಷಿಂ ಧರ್ಮಾತ್ಕ್ಮಾನಮರಿಂದಮಾಃ | 
ಪಾಂಡವಾ ವೃಷಪರ್ವಾಣಮವಂದಂತ ಗತಕ್ಸಮಾಃ 11೧೮॥ 


ಅರಿಂದಮರಾದ ಪಾಂಡವರು ಆಶ್ರಮದರ್ಶನದಿಂದಲೇ ತಮ್ಮ ಶ್ರಮವನ್ನು 
ಕಳೆದುಕೊಂಡವರಾಗಿ ಆಶ್ರಮಕ್ಕೆ ಬಂದು ರಾಜರ್ಷಿಯಾದ ವೃಷಪರ್ವನಿಗೆ 
ನಮಸ್ಕಾರವನ್ನು ಮಾಡಿದರು. 


ಅಭ್ಯನಂದತ್‌ ಸ ರಾಜರ್ಷಿಃ ಪುತ್ರವದ್‌ ಭರತರ್ಷಭಾನ್‌ । 
ಪೂಜಿತಾಶ್ಚಾವಸಂಸ್ತ್ರತ್ರ ಸಪ್ತರಾತ್ರಮರಿಂದಮಾಃ Teal 


ಆ ರಾಜರ್ಷಿಯು ತನ್ನ ಮಕಳಂತೆ ಭರತಶ್ರೇಷ್ಠರನ್ನು ಅಭಿನಂದಿಸಿಬನು. 
ಅರಿಂದಮರಾದ ಪಾಂಡವರು ಅವನಿಂದ ಪೂಜಿತರಾಗಿ ಅಲ್ಲಿಏಳು ರಾತ್ರಿಗಳ ಕಾಲ 
ವಾಸಮಾಡಿದರು. 


ಅಷ್ಟಮೇ$ಹನಿ ಸಂಪ್ರಾಪ್ತೇ ತಮೃಷಿಂಲೋಕವಿಶ್ರುತಮ್‌ । 
ಆಮಂತ್ರ್ಯ ವೃಷಪರ್ವಾಣಂ ಪ್ರಸ್ಥಾನಂ ಪ್ರತ್ಯರೋಚಯನ್‌ ॥೨೦॥ 


ಎಂಟನೆಯ ದಿವಸವು ಪ್ರಾಪ್ತವಾದಾಗ ಅವರು ಲೋಕವಿಖ್ಯಾತನಾದ ಆ 
ವೃಷಪರ್ವ ಯಷಿಯ ಅನುಮತಿಯನ್ನು ಪಡೆದು ಮುಂದೆ ಪ್ರಯಾಣ ಮಾಡಲು 
ಬಯಸಿದರು. 


ಏಕೈಕಶಶ್ಚ ತಾನ್‌ ವಿಪ್ರಾನ್‌ ನಿವೇದ್ಯ ವೃಷಪರ್ವಣಿ । 
ನ್ಯಾಸಭೂತಾನ್‌ ಯಥಾಕಾಲಂ ಬಂಧೂನಿವ ಸುಸತೃತಾನ್‌ IO 


ಅವರು ತಮ್ಮ ಬಳಿಯಲ್ಲಿರಕ್ಷಣೆಗಾಗಿ ನ್ಯಾಸವಾಗಿದ್ದು ತಮ್ಮಿಂದ ಆಯಾ ಕಾಲದಲ್ಲಿ 
ಬಂಧುಗಳಂತೆ ಸುಸತೃತರಾದ ಒಬ್ಬೊಬ್ಬ ಬ್ರಾಹ್ಮಣರನ್ನೂ ವೃಷಪರ್ವನಿಗೆ ಪರಿಚಯ 
ಮಾಡಿಕೊಟ್ಟರು. 


ಪಾರಿಬರ್ಹಂ ಚ ತಂ ಶೇಷಂ ಪರಿದಾಯ ಮಹಾತ್ಮನೇ [ 
ತತಸ್ತೇ ಯಜ್ಞಪಾತ್ರಾಣಿ ರತ್ನಾನ್ಯಾಭರಣಾನಿ ಚ । 
ನ್ಯದಧುಃ ಪಾಂಡವಾ ರಾಜನ್ನಾಶ್ರಮೇ ವೃಷಪರ್ವಣಃ 1೨೨1 


-6- ಮಹಾಭಾರತ ವನಪರ್ವ 


ಅನಂತರ ಪಾಂಡವರು ತಮ್ಮಲ್ಲಿದ್ದ ಹೆಚ್ಚಿನ ವಸ್ತ್ರಗಳನ್ನೂ, ಯಜ್ಞಪಾತ್ರೆಗಳನ್ನೂ, 
ರತ್ನಗಳನ್ನೂ ಮತ್ತು ಆಭರಣಗಳನ್ನೂ ವೃಷಪರ್ವನ ಆಶ್ರಮದಲ್ಲಿಯೇ ಇಟ್ಟರು. 


ಅತೀತಾನಾಗತೇ ವಿದ್ವಾನ್‌ ಕುಶಲಃ ಸರ್ವಧರ್ಮವಿತ್‌ | 
ಅನ್ನಶಾಸತ್‌ ಸ ಧರ್ಮಜ್ಞು ಪುತ್ರವದ್‌ ಭರತರ್ಷಭಾನ್‌ 11೨೩1 


ಅತೀತಾನಾಗತ ಜ್ಞಾನಿಯಾದ, ಧರ್ಮಜ್ಞನಾದ, ಸರ್ವಧರ್ಮವನ್ನೂ ತಿಳಿದ, 
ವಿದ್ವಾಂಸನಾದ, ನಿಪುಣನಾದ ವೃಷಪರ್ವನು ಆ ಭರತರ್ಷಭರಿಗೆ ತನ್ನ ಮಕ್ಕಳಂತೆ 
ಉಪದೇಶ ಮಾಡಿದನು. 


ತೇ5ನುಜ್ಗಾತಾ ಮಹಾತ್ಮಾನಃ ಪ್ರಯಯುರ್ದಿಶಮುತ್ತರಾಮ್‌ । 
ಕೃಷ್ಣಯಾ ಸಹಿತಾ ವೀರಾ ಬ್ರಾಹ್ನಣೈಶ್ಚ ಮಹಾತೃಭಿಃ 11೨೪॥॥ 
೪೪೮೫ 6೪ 


ವೃಷಪರ್ವನಿಂದ ಅನುಮತಿಯನ್ನು ಪಡೆದ ಆ ಮಹಾತ್ಮರಾದ ವೀರರು, 
ಮಹಾತ್ಮರಾದ ಬ್ರಾಹ್ಮಣರೊಡಗೂಡಿ ದ್ರೌಪದಿಯಿಂದ ಸಹಿತರಾಗಿ ಉತ್ತರ ದಿಕ್ಕಿಗೆ 
ಹೊರಟರು. 


ತಾನ್‌ ಪ್ರಸ್ಥಿತಾನಭ್ಯಗಚ್ಛದ್‌ ವೃಷಪರ್ವಾ ಮಹೀಪತಿಃ । 
ಉಪನ್ಯಸ್ಯ ಮಹಾತೇಜಾ ವಿಪ್ರೇಭ್ಯಃ ಪಾಂಡವಾಂಸ್ತದಾ 11೨೫1! 


ರಾಜರ್ಷಿಯೂ, ಮಹಾತೇಜಸ್ವಿಯೂ ಆದ ವೃಷಪರ್ವನು ಪಾಂಡವರನ್ನು 
ಜೊತೆಯಲ್ಲಿಹೂರಟ ಬ್ರಾಹ್ಮಣರಿಗೆ ಒಪ್ಪಿಸಿ ಅವರ ಜೊತೆಯಲ್ಲಿಹೊರಟನು. 


ಅನುಸಂಸಾರ್ಯ ಕೌಂತೇಯಾನಾಶೀರ್ಭಿರಭಿನಂದ್ಯ ಚ । 
ವೃಷಪರ್ವಾ ನಿವವೃತೇ ಪಂಥಾನಮುಪದಿಶ್ಯ ಚ 11೨೬॥| 


ವೃಷಪರ್ವನು ಕೌಂತೇಯರ ಜೊತೆಯಲ್ಲಿ ಸಲ್ಪ ದೂರ ಹೋಗಿ ಅವರನ್ನು 


ಆಶೀರ್ವಾದಗಳಿಂದ ಅಭಿನಂದಿಸಿ ಅವರಿಗೆ ಮಾರ್ಗವನ್ನುಉಪದೇಶ ಮಾಡಿ ಅಲ್ಲಿಂದ 
ಹಿಂದಿರುಗಿದನು. 


ನಾನಾಮೃಗಗಣೈರ್ಜುಷ್ಟಂ ಕೌಂತೇಯಃ ಸತ್ಯವಿಕ್ರಮಃ । 
ಪದಾತಿರ್ಭ್ರಾತೃಭಿಃ ಸಾರ್ಧಂ ಪ್ರಾತಿಷ್ಠತ ಯುಧಿಷ್ಠಿರಃ 11೨೭1! 


ಯಕಯುದಪರ್ವ -7- 
ಎ ಇ 


ಸತ್ಯವಿಕ್ರಮನಾದ ಕುಂತೀಪುತ್ರನಾದ ಯುಧಿಷ್ಠಿರನು ನಾನಾ ಮೃಗಗಳಿಂದ ಕೂಡಿದ 
ಮಾರ್ಗದಲ್ಲಿತಮ್ಮಂದಿರಿಂದ ಸಹಿತನಾಗಿ ಕಾಲುನಡಿಗೆಯಿಂದಲೇ ಮುಂದೆ ಹೊರಟನು. 


ನಾನಾದ್ರುಮನಿರೋಧೇಷು ವಸಂತಃ ಶೈಲಸಾನುಷು । 
ಪರ್ವತಂ ವಿವಿಶುಃ ಶ್ಲೇತಂ ಚತುರ್ಥೇ5ಹನಿ ಪಾಂಡವಾಃ 11೨೮1 


ಪರ್ವತದ ಪ್ರದೇಶಗಳಲ್ಲಿ ಅನೇಕ ಮರಗಳ ಸಮೂಹದಲ್ಲಿ ಪಾಂಡವರು 
ವಾಸವನ್ನು ಮಾಡುತ್ತಾ ನಾಲ್ಕನೆಯ ದಿವಸ ಶ್ವೇತಪರ್ವತವನ್ನು ತಲುಪಿದರು. 


ಮಹಾಭ್ರಘನಸಂಕಾಶಂ ಸಲಿಲೋಪಹಿತಂ ಶುಭಮ್‌ । 
ಮಣಿಕಾಂಚನರೂಪ್ಯಸ್ಯ ಶಿಲಾನಾಂ ಚ ಸಮುಚ್ಚೆಯಮ್‌ IIE I 


ರೂಪಂ ಹಿಮವತಃ ಪ್ರಸ್ಥಂ ಬಹುಕಂದರನಿರ್ದುರಮ್‌ । 
ಶಿಲಾವಿಭಂಗವಿಕಟಂ ಲತಾಪಾದಪಸಂಕುಲಮ್‌ 11೩೦॥ 


ಅವರು ದೊಡ್ಡಮೋಡಗಳ ರಾಶಿಯಂತಿದ್ವ ಎಲ್ಲಕಡೆಯಿಂದಲೂ ಜಲದಿಂದ 
ತುಂಬಿದ, ಶುಭಪ್ರದವಾದ ಮಣಿ, ಸುವರ್ಣ, ರಜತಮಯವಾದ ಶಿಲೆಗಳ 
ರಾಶಿಗಳನ್ನು ಹೊಂದಿದ್ದ ಹಿಮದಿಂದ ಕೂಡಿದ, ಅನೇಕ ಗುಹೆಗಳುಳ್ಳ, ಲತಾ 
ಸಂಕುಲವಾದ, ಅನೇಕವಿಧವಾದ ಶಿಲೆಗಳಿಂದ ಮನೋಹರವಾದ ಆ ಎತ್ತರದ 
ಪ್ರದೇಶವನ್ನು ಪ್ರವೇಶಿಸಿದರು. 

ತೇ ಸಮಾಸಾದ್ಯ ಪಂಥಾನಂ ಯಥೋಕ್ತಂ ವೃಷಪರ್ವಣಾ । 

ಅನುಸಸ್ರುರ್ಯಥೋದ್ದೇಶಂ ಪಶ್ಯಂತೋ ವಿವಿಧಾನ್ನಗಾನ್‌ 11೩೧ 


ಅವರು ವೃಷಪರ್ವನಿಂದ ಉಪದಿಷ್ಠವಾದ ಮಾರ್ಗದಲ್ಲಿ ಎತ್ತರ ಎತ್ತರಗಳಲ್ಲಿ 
ಅನೇಕ ಪರ್ವತಗಳನ್ನುನೋಡುತ್ತಾ ಮುಂದೆ ನಿಧಾನವಾಗಿ ಸಾಗಿದರು. 


ಉಪರ್ಯುಪರಿ ಶೈಲಸ್ಯ ಗುಹಾಃ ಪರಮದುರ್ಗಮಾಃ । 
ಸುದುರ್ಗಮಾಂಸ್ತೇ ಸುಬಹೂನ್‌ ಸುಖೇನೈವಾಭಿಚಕ್ರಮು:  ॥೩೨॥ 


ಪರ್ವತದ ಮೇಲ್ಭಾಗಗಳಲ್ಲಿ ಅತ್ಯಂತ ದುರ್ಗಮವಾದ ಗುಹೆಗಳಿದ್ದವು. ಅವರು 
ಅಂತಹ ಅನೇಕ ಗುಹೆಗಳನ್ನು ಅನಾಯಾಸದಿಂದ ದಾಟಿ ಮುಂದೆ ಹೋದರು. 


ಚ ಮಹಾಭಾರತ ವನಪರ್ವ 


ಧೌಮ್ಯಃ ಕೃಷ್ಣಾ ಚ ಪಾರ್ಥಾಶ್ಚ ಲೋಮಶಶ್ಚ ಮಹಾನೃಷಿಃ | 
ಅಗಚ್ಛನ್‌ ಸಹಿತಾಸ್ತತ್ರ ನ ಕಶ್ಚಿದವಹೀಯತೇ 11೩೩1 


ಧೌಮ್ಯರು, ದ್ರೌಪದಿ, ಪಾಂಡವರು ಮತ್ತು ಮಹರ್ಷಿಗಳಾದ ಲೋಮಶರು 
ಎಲ್ಲರೂ ಜೊತೆಯಲ್ಲಿಯೇ ಹೋದರು. ಯಾರೂ ಹಿಂದೆ ಉಳಿಯಲಿಲ್ಲ. 


ತೇ ಮೃಗದ್ವಿಜಸಂಘುಷ್ಟಂ ನಾನಾದ್ರುಮಲತಾಯುತಮ್‌ । 
ಶಾಖಾಮೃಗಗಣೈಕ್ಸೈವ ಸೇವಿತಂ ಸುಮನೋರಮಮ್‌ 11೩೪॥ 


ಪುಣ್ಯಂ ಪದ್ಮಸರೋಯುಕ್ತಂ ಸಪಲ್ವಲಮಹಾವನಮ್‌ । 
ಉಪತಸ್ಸುರ್ಮಹಾಭಾಗಾ ಮಾಲ್ಯವಂತಂ ಮಹಾಗಿರಿಮ್‌ TEE 


ಆ ಮಹಾನುಭಾವರು ನಾನಾ ಮೃಗಪಕ್ಷಿಗಳಿಂದ ತುಂಬಿದ, ನಾನಾ ವೃಕ್ಷ 
ಲತೆಗಳಿಂದ ತುಂಬಿದ, ಅನೇಕ ಕಪಿಗಳಿಂದ ಸೇವಿತವಾದ, ಪದ್ಮಸರೋವರದಿಂದ 
ಯುಕ್ತವಾದ, ಶೀತಲ ಭೂಪ್ರದೇಶದಿಂದ ಯುಕ್ತವಾದ, ಅತ್ಯಂತ ಮನೋಹರವಾದ 
ಪವಿತ್ರವಾದ ಮಾಲ್ಯವಾನ್‌ ಮಹಾಪರ್ವತವನ್ನು ತಲುಪಿದರು. 


ತತಃ ಕಿಂಪುರುಷಾವಾಸಂ ಸಿದ್ಧಚಾರಣಸೇವಿತಮ್‌ । 
ದದೃಶುರ್ಹಷ್ಠರೋಮಾಣಃ ಪರ್ವತಂ ಗಂಧಮಾದನಮ್‌ WALI 


ವಿದ್ಯಾಧರಾನುಚರಿತಂ ಕಿನ್ನರೀಭಿಸ್ತಥೈವ ಚ! 
ಗಜಸಂಘಸಮಾವಾಸಂ ಸಿಂಹವ್ಯಾಘ್ರಗಣಾಯುತಮ್‌ । 
ಶರಭೋನ್ನಾದಸಂಘುಷ್ಟಂ ನಾನಾಮೃಗನಿಷೇವಿತಮ್‌ 1೩೭ 


ಅಲ್ಲಿಂದ ಮುಂದೆ ಕಿಂಪುರುಷರ ವಾಸಸ್ಥಾನವಾದ, ಸಿದ್ಧಚಾರಣರಿಂದ ಸೇವಿತರಾದ 
ವಿದ್ಯಾಧರ ಮತ್ತು ಕಿನ್ನರಿಯರ ಸಂಚಾರವಿರುವ, ಆನೆಯ ಸಮೂಹಗಳಿಂದಲೂ, 
ಸಿಂಹ ವ್ಯಾಘುಗಳ ಸಮೂಹದಿಂದಲೂ ಕೂಡಿದ, ನಾನಾ ಮೃಗಗಳಿಂದ ನಿಶೇವಿತವಾದ, 


ಶರಭ ಮೃಗಗಳ ಗರ್ಜನೆಗಳಿಂದ ಕೂಡಿದ, ಗಂಧಮಾದನ ಪರ್ವತವನ್ನು 
ರೋಮಾಂಚಿತರಾಗಿ ನೋಡಿದರು. 


ತೇ ಗಂಧಮಾದನವನಂ ತನ್ನಂದನವನೋಪಮಮ್‌ I 
ಮುದಿತಾಃ ಪಾಂಡುತನಯಾ ಮನೋಹೃದಯನಂದನಮ್‌ HAC 


ಯಕಯುದಪರ್ವ 3 
A ಉ 
ವಿವಿಶುಃ ಕ್ರಮಶೋ ವೀರಾಃ ಶರಣ್ಯಂ ಶುಭಕಾನನಮ್‌ HAF 


ವೀರರಾದ ಪಾಂಡುತನಯರು ಸಂತೋಷದಿಂದ ಕೂಡಿದವರಾಗಿ ನಂದನ 
ವನದಂತಿದ್ದ ಮನೋಹೃದಯ ಸಂತೋಷಕಾರಿಯಾದ, ಶುಭವಾದ, ಎಲ್ಲರಿಗೂ 
ಆಶ್ರಯವನ್ನು ಕೊಡುವ. ಆ ಗಂಧಮಾದನ ಪರ್ವತದ ವನವನ್ನು ಕ್ರಮವಾಗಿ 
ಪ್ರವೇಶಿಸಿದರು. 
ದ್ರೌಪದೀಸಹಿತಾ ವೀರಾಸ್ತೆಶ್ಚ ವಿಪೈರ್ಮಹಾತ್ಮಭಿಃ | 
 ಶೃಣಂತಃ ಪ್ರೀತಿಜನನಾನ್‌ ವಲ್ಲೂನ್‌ ಮದಕಾಲಾಂಛುಭಾನ್‌ ॥೪೦॥ 
 ದ್ರೌಪದಿಯಿಂದಲೂ ಮತ್ತು ಮಹಾತ್ಮರಾದ ಬ್ರಾಹ್ಮಣರಿಂದಲೂ ಸಹಿತರಾದ ಆ 
ವೀರರು ಮನಸ್ಸಿಗೆ ಸಂತೋಷವನ್ನು ಕೊಡುವ ಮಧುರವಾದ ಪಕ್ಷಿಗಳ ಸ್ವರವನ್ನು 
ಕೇಳುತ್ತಾ ಮುಂದೆ ನಡೆದರು. 
ಶ್ರೋತ್ರರಮ್ಯಾನ್‌ ಸುಮಧುರಾನ್‌ ಶಬ್ದಾನ್‌ ಖಗಮುಖೇರಿತಾನ್‌ । 
ಸರ್ವರ್ತುಫಲಭಾರಾಢ್ಯಾನ್‌ ಸರ್ವರ್ತುಕುಸುಮೋಜ್ಞಲಾನ್‌ IPO 
ಪಶ್ಯಂತಃ ಪಾದಪಾಂಶ್ಥಾಪಿ ಫಲಭಾರಾವನಾಮಿತಾನ್‌ । 
ಆಮ್ರಾನಾಮ್ರಾತಕಾನ್‌ ಭವ್ಯಾನ್‌ ನಾರಿಕೇಲಾನ್‌ ಸತಿಂದುಕಾನ್‌ ॥1೪೨॥ 
ಅನೇಕ ಪಕ್ಷಿಗಳಿಂದ ಉಚ್ಚರಿಸಲ್ಪಟ್ಟ ಶ್ರೋತ್ರ ಮಧುರವಾದ ಶಬ್ದಗಳನ್ನು ಕೇಳುತ್ತಾ 
ಎಲ್ಲಯತುಗಳಲ್ಲಿಯೂ ಫಲಪುಷ್ಪಗಳನ್ನುಕೊಡುವ ಫಲಭಾರದಿಂದ ಬಗ್ಗಿರುವ ಆಮ 
ಆಮ್ರಾಂತಕ, ನಾರಿಕೇಳ, ತಿಂಧುಕ ಮೊದಲಾದ ಭವ್ಯವಾದ ಮರಗಳನ್ನುನೋಡುತ್ತಾ 
ಅವರು ಪ್ರವೇಶಿಸಿದರು. 
ಮುಂಜಾತಕಾಂಸ್ತಧಾಂಜೀರಾನ್‌ ದಾಡಿಮಾನ್‌ ಬೀಜಪೂರಕಾನ್‌ । 
ಪನಸಾಂಲ್ಲಕುಚಾನ್‌ ಮೋಚಾನ್‌ ಖರ್ಜೂರಾನಾಮ್ಸವೇತಸಾನ್‌ ॥ 


ಪಾರಾವತಾಂಸ್ತಥಾ ಕೌದ್ಯಾನ್‌ ನೀಪಾಂಶ್ಚಾನಿ ಮನೋರಮಾನ್‌ । 
ಬಿಲ್ಜಾನ್‌ ಕಪಿತ್ಸಾನ್‌ ಜಂಬೂಂಶ್ಹ ಕಾಶ್ಮಿರೀರ್ಬದರೀಸ್ತಥಾ 11೪೪॥ 


-10- ಮಹಾಭಾರತ ವನಪರ್ವ 


ಮುಂಜಾತಕ ಅಂಜೀರ ದಾಡಿಮ ಬೀಜಪೂರಕ ಪನಸ ಲಕುಚ ಮೋಚ 
ಖರ್ಜೂರ ಅನಾಮ್ಲವೇತಸ ಪಾರಾವತ ಕೌದ್ರ ಮನೋಹರವಾದ ನೀಪ ಬಿಲ್ವಕಪಿತ್ಥಾ 
ಜಂಬೂ ಕಾಶ್ಮಿರೀ ಬದರೀ; 


ಪ್ಲಕ್ಷಾನುದುಂಬರಾವಟಾನಶ್ನತ್ನಾನ್‌ ಕ್ಲೀರಿಕಾಂಸ್ತಥಾ । 
ಭಲ್ಲಾತಕಾನಾಮಲಕೀರ್ಹರೀತಕವಿಭೀತಕಾನ್‌ Del 


ಪಕ, ಉದುಂಬರ, ವಟ, ಅಶತ್ತ, ಕೀರಿಕ, ಭಲ್ಲಾತಕ, ಆಮಲಕ, ಹರೀತಕ, 
೬) ವಧಿ ಆ 
ವಿಭೀತಕ; 


ಇಂಗುದಾನ್‌ ಕರಮರ್ದಾಂಶ್ಚ ತಿಂದುಕಾಂಶ್ಚ ಮಹಾಫಲಾನ್‌ | 
ಏತಾನನ್ಯಾಂಶ್ಚ ವಿವಿಧಾನ್‌ ಗಂಧಮಾದನಸಾನುಷು । 
ಫಲೈರಮೃತಕಲ್ಪೈಸ್ತಾನಾಚಿತಾನ್‌ ಸ್ವಾದುಭಿಸ್ತರೂನ್‌ YE 


ಇಂಗುದ, ಕರಮರ್ದ, ತಿಂದುಕ ಮೊದಲಾದ ಇನ್ನೂ ಅನೇಕ ಫಲಭರಿತವಾದ 
ವೃಕ್ಷಗಳನ್ನು ಗಂಧಮಾದನ ಪರ್ವತದ ಶಿಖರಗಳಲ್ಲಿಅವರು ನೋಡಿದರು. ಆ ವೃಕ್ಷಗಳು 
ಅಮೃತಕಲ್ಲವಾದ ರಸಗಳನ್ನು ಹೊಂದಿದ ಫಲಗಳಿಂದ ತುಂಬಿ ಸೂಸುತ್ತಿದ್ದವು. 


ತಥೈವ ಚಂಪಕಾಶೋಕಾನ್‌ ಕೇತಕಾನ್‌ ಬಕುಲಾಂಸ್ತಥಾ YL 


ಪುನ್ನಾಗಾನ್‌ ಸಪ್ತಪರ್ಣಾಂಶ್ಚ ಕರ್ಣಿಕಾರಾನ್‌ ಸಕೇತಕಾನ್‌ । 
ಪಾಟಲಾನ್‌ ಕುಟಜಾನ್‌ ರಮ್ಯಾನ್‌ ಮಂದಾರೇಂದೀವರಾಂಸ್ತಥಾ । 
ಪಾರಿಜಾತಾನ್‌ ಕೋವಿದಾರಾನ್‌ ದೇವದಾರುದ್ರುಮಾಂಸ್ತಥಾ । 
ಶಾಲಾಂಸ್ತಾಲಾಂಸ್ತಮಾಲಾಂಶ್ಚ ಪಿಪ್ಪಲಾನ್‌ ಹಿಂಗುಕಾಂಸ್ತಥಾ । 

ಶಾಲ್ಮಲೀಃ ಕಿಂಶುಕಾಶೋಕಾನ್‌ಶಿಂಶಪಾಃ ಸರಲಾಂಸ್ತಥಾ WE 


ಅದರಂತೆ; ಪುನ್ನಾಗ, ಸಪ್ತಪರ್ಣ, ಕರ್ಣಿಕಾರ, ಕೇತಕ, ಪಾಟಲ, ಕುಟಜ, ರಮ್ಯ, 
ಮಂದಾರ, ಇಂದೀವರ, ಪಾರಿಜಾತ, ಕೋವಿದಾರ, ದೇವದಾರು, ಶಾಲ, ತಾಲ, 
ತಮಾಲ, ಪಿಪ್ಪಲ, ಹಿಂಗುಕ, ಶಾಲ್ಮಲಿ, ಕಿಂಶುಕ, ಅಶೋಕ, ಶಿಂಶಪ, ಸರಳ 
ಮೊದಲಾದ ಪುಷ್ಟವಲ್ಲಿಗಳಿಂದ ಕೂಡಿದ ವ್ಯಕ್ಷಗಳಿಂದ ಕೂಡಿದ ವನವನ್ನುನೋಡಿದರು. 


ಯಕಯುದಪರ್ವ BS 
ಬ್‌ 


ಚಕೋರೈಃ ಶತಪತೈೆಶ್ನ ಭೃಂಗರಾಜೈಸ್ತಥಾ ಶುಕೈಃ 11೫೦ 


ಕೋಕಿಲೈಃ ಕಲವಿಂಕೈಶ್ಚ ಹಾರೀತೈರ್ಜಿೀವಜೀವಿಕೈಃ । 

ಪ್ರಿಯಕೈಶ್ಚಾತಕೈಶ್ಚೆವ ತಥಾನ್ಯೈರ್ವಿವಿಧೈೆಃ ಖಗೈ: । 

ಶ್ರೋತ್ರರಮ್ಯಂ ಸುಮಧುರಂ ಕೂಜದ್ದಿಶ್ಚಾಪ್ಯಧಿಷ್ಠಿತಾನ್‌ 11೫೧1 

ಚಕೋರ, ಶತಪತ್ರ, ಭೃಂಗರಾಜ, ಶುಕ, ಕೋಕಿಲ, ಕಲವಿಂಕ, ಹಾರೀತ, 
ಚಕೋರ, ಪ್ರಿಯಕ, ಚಾತಕ ಮತ್ತು ಇನ್ನೂ ಅನೇಕ ವಿಧವಿಧವಾದ 
ಕರ್ಣಮನೋಹರವಾದ ಸುಮಧುರವಾದ ಗಾನವನ್ನು ಮಾಡುವ ಪಕ್ಷಿಗಳಿಂದ ಅಧಿ 


ಹ್ಠಿತವಾದ ವನಪ್ರದೇಶವನ್ನು ನೋಡಿದರು. 
ಸರಾಂಸಿ ಚ ಮನೋಜ್ಞಾನಿ ಸಮಂತಾಜ್ನಲಚಾರಿಭಿಃ 18೨1 
ಕುಮುದೈಃ: ಪುಂಡರೀಕೈಶ್ಚ ತಥಾ ಕೋಕನದೋತ್ಸಲ್ಫೈ: । 
ಕಲ್ಲಾರೈಃ ಕಮಲೈಶ್ಚೆವ ಆಚಿತಾನಿ ಸಮಂತತಃ 11೫೩ 
ಕುಮುದ, ಪುಂಡರೀಕ, ಕೋಕನದ, ಉತ್ಪಲ, ಕಲ್ಲಾರ, ಕಮಲ ಮೊದಲಾದ 
ಪುಷ್ಪಗಳಿಂದಲೂ, ಜಲಚರ ಪಕ್ಚಿಗಳಿಂದಲೂ ಅಲಂಕೃತವಾದ ಸರೋವರಗಳನ್ನು 
ನೋಡಿದರು. 
ಕಾದಂಬೈಶ್ಛಕ್ರವಾಕೈ ಶಕುರರೈರ್ಜಲಕುಕ್ಕುಟ್ಟೆಃ I 
ಕಾರಂಡವೈ: ಪ್ಲವೈರ್ಹಂಸೈರ್ಬಕೈರ್ಮದ್ಭುಭಿರೇವ ಚ HBV 
ಏತೈಶ್ಚಾನ್ಯೈಶ್ಚ ಕೀರ್ಣಾನಿ ಸಮಂತಾಜ್ನಲಚಾರಿಭಿಃ । 
ಕಾದಂಬ, ಚಕ್ರವಾಕ, ಕುರರ, ಜಲಕುಕ್ಕುಟ, ಕಾರಂಡವ, ಪ್ಲವ, ಹಂಸ, ಬಕ, 
ಮದ್ದು ಮೊದಲಾದ ಜಲಪಕ್ಷಿಗಳಿಂದಲೂ ಕೂಡಿದ ಸರೋವರಗಳನ್ನು ನೋಡಿದರು. 
ಹೃಷ್ಟೈಸ್ತಥಾ ತಾಮರಸರಸಾಸವಮದಾಲಸೈಃ: 11೫೫ 


ಪದ್ಮೋದರಚ್ಯುತರಜಃಕಿಂಜಲ್ಯಾರುಣರಂಜಿತೈ: I 
ಮಂಜುಸ್ವರೈರ್ಮಧುಕರೈರ್ವಿರುತಾನ್‌ ಕಮಲಾಕರಾನ್‌ | 
ಅಪಶ್ಯಂಸ್ತೇ ನರವ್ಯಾಘ್ರಾ ಗಂಧಮಾದನಸಾನುಷು BL 


-12- ಮಹಾಭಾರತ ವನಪರ್ವ 


ಕಮಲದ ಹೂವಿನ ಮಕರಂದವನ್ನುಪಾನಮಾಡಿ ಮದಿಸಿ ಸಂತುಷ್ಟವಾದ, ಪದ್ಧದ 
ಮಧ್ಯಭಾಗದಿಂದ ಚೆಲ್ಲಿದ ಕೇಸರಗಳ ಕೆಂಪುಬಣ್ಣದಿಂದ ರಂಜಿತವಾದ, ದುಂಬಿಗಳ 
ರೀಂಕಾರದಿಂದ ತುಂಬಿದ ಸರೋವರಗಳನ್ನು ನರವ್ಯಾಪ್ರರಾದ ಅವರು ಗಂಧಮಾದನ 
ಪರ್ವತದ ಶಿಖರಗಳಲ್ಲಿನೋಡಿದರು. 


ತಥೈವ ಪದ್ಧಷಂಡೈಶ್ಚ ಮಂಡಿತಾಂಶ್ಚ ಸಮಂತತಃ eo 


ಶಿಖಂಡಿನೀಭಿಃ ಸಹಿತಾಂಲ್ಲತಾಮಂಡಲಕೇಷು ಚ । 
ಮೇಘತೂರ್ಯವೋದ್ದಾಮಮದನಾಕುಲಿತಾನ್‌ ಭೃಶಮ್‌ HSS 


ಪದ್ಮಲತೆಗಳಿಂದ ಎಲ್ಲಕಡೆಯಲ್ಲಿಯೂ ಅಲಂಕೃತವಾದ ಲತಾ ಸಮೂಹಗಳಲ್ಲಿ 
ಹೆಣ್ಣುನವಿಲು ಪಕ್ಷಿಗಳಿಂದ ಸಹಿತವಾದ, ಮೇಘದಂತೆ ತೂರ್ಯದಂತೆ ಶ್ರೇಷ್ಠವಾಗಿ 


ಮಧುರಸ್ವರಗಳನ್ನು ಮಾಡುವ ಗಂಡುನವಿಲುಗಳ ಮಧುರವಾದ ರೋಂಕಾರರವದಿಂದ 
ಶೋಭಿತವಾದಂತಹ; 


ಕೃತ್ತೈವ ಕೇಕಾಮಧುರಂ ಸಂಗೀತಂ ಮಧುರಸ್ವರಮ್‌ । 
ಚಿತ್ರಾನ್‌ ಕಲಾಪಾನ್‌ ವಿಸ್ತೀರ್ಯ ಸವಿಲಾಸಾನ್‌ ಮದಾಲಸಾನ್‌ ॥। 


ಮಯೂರಾನ್‌ ದದೃಶುರ್ಹೃಷ್ಟಾನ್‌ ನೃತ್ಯತೋ ವನಲಾಲಸಾನ್‌ । 
ಕಾಂತಾಭಿಃ ಸಹಿತಾನನ್ಯಾನಪಶ್ಯನ್‌ ರಮತಸ್ತುಖಮ್‌ WO 


ತಮ್ಮ ಸುಂದರವಾದ ಗರಿಗಳನ್ನು ಕೆದರಿಕೊಂಡು ವಿಲಾಸದಿಂದ ಮತ್ತು ಮದದಿಂದ 
ನರ್ತನವನ್ನುಮಾಡುತ್ತಾ ಕಾಡಿನ ಅಧಿಕ ಪ್ರೇಮದಿಂದ ತಮ್ಮಕಾಂತೆಯರ ಜೊತೆಯಲ್ಲಿ 
ಸಹಿತರಾದಂತಹ ಸಂತೋಷದಲ್ಲಿರುವ ನವಿಲುಗಳನ್ನು ನೋಡಿದರು. 


ವಲ್ಲೀಲತಾಸಂಕಟೇಷು ಕುಟಜೇಷು ಸ್ಥಿತಾಂಸ್ತಥಾ । 
ಕಾಂಶ್ಚಿತ್‌ ಪ್ರಿಯಾಭಿಃ ಸಹಿತಾನ್‌ ರಮಮಾಣಾನ್‌ ಕಲಾಪಿನಃ ॥॥೬೧॥ 


ಕಲಾಪರುಚಿರಾಟೋಪನಿಚಿತಾನ್‌ ಮುಕುಟಾನಿವ । 
ವಿವರೇಷು ತರೂಣಾಂ ಚ ರುಚಿರಾನ್‌ ದದೃಶುಶ್ಚ ತೇ 11೬.೨11 


ಯಕಯುದಪರ್ವ -13- 
ಆಪ ಆ 


ಲತಾಗುಲ್ಬಗಳ ನಿಬಿಡ ಪ್ರದೇಶಗಳಲ್ಲಿಯೂ ಮತ್ತು ಪರ್ಣಕುಟಿಗಳಂತಿರುವ 
ಸ್ಥಳಗಳಲ್ಲಿಯೂ ತಮ್ಮಪ್ರಿಯೆಯಿಂದ ಸಹಿತವಾದ ತಲೆಯ ಮೇಲೆ ಕಿರೀಟದಂತಿರುವ 
ಶಿಖೆಯನ್ನು ಹೊತ್ತಿರುವ ಶ್ರೇಷ್ಠವಾದ ನವಿಲುಗರಿಗಳಿಂದ ಸುಂದರವಾದ ನವಿಲುಗಳನ್ನು 
ಅಲ್ಲಿಯೂ ಮತ್ತು ವೃಕ್ಷಗಳ ಪೊಟರೆಗಳಲ್ಲಿಯೂ ನೋಡಿದರು. 


ಸಿಂಧುವಾರಾಂಸ್ತಥೋದಾರಾನ್‌ ಮನ್ನಥಸ್ಯೇವ ತೋಮರಾನ್‌ । 
ಸುವರ್ಣವರ್ಣಕುಸುಮಾನ್‌ ಗಿರೀಣಾಂ ಶಿಖರೇಷು ಚ । 
ಕರ್ಣಿಕಾರಾನ್‌ ವಿಕಸಿತಾನ್‌ ಕರ್ಣಪೂರಾನಿವೋತ್ತಮಾನ್‌ 11೬೩॥॥ 


ತಥಾಪಶ್ಯನ್‌ ಕುರಬಕಾನ್‌ ವನರಾಜಿಷು ಪುಷ್ಟಿತಾನ್‌ । 
ಕಾಮವಶ್ಯೌತುಕ್ಕಕರಾನ್‌ ಕಾಮಸ್ಯೇವ ಶರೋತ್ಕರಾನ್‌ WLI 


ಸಿಂಧುವಾರ, ಉದಾರ ಮೊದಲಾದ ಮನ್ಮಥನ ಆಯುಧದಂತೆ ತೋರುತ್ತಿದ್ದ 
ಸುವರ್ಣವರ್ಣದ ಕುಸುಮಗಳಿಂದ ಕರ್ಣಾಭರಣದಂತೆ ಶೋಭಿಸುಎ' ಅರಳಿದ 
ಕರ್ಣಿಕಾರ ಪುಷ್ಪಗಳ ವೃಕ್ಷಗಳನ್ನುಮತ್ತು ಕುರಬಕ ಪುಷ್ಪವ್ಯಕ್ಷಗಳನ್ನೂಮನ್ನಥನ ಬಾಣಗಳ 
ಸಮೂಹದಂತೆ ತೋರುತ್ತಿದ್ದಕಾಮವರ್ಧಕವಾದ ಅನೇಕ ಸುಂದರವಾದ ಮರಗಳನ್ನೂ 
ಅವರು ನೋಡಿದರು. 


ತಥೈವ ವನರಾಜೀನಾಮುದಾರಾನ್‌ ರಚಿತಾನಿವ । 
ವಿರಾಜಮಾನಾಂಸ್ತೇರಪಶ್ಯಂಸ್ತಿಲಕಾಂಸ್ತಿಲಕಾನಿವ 11೭೫1 


ಅದರಂತೆ ವನಶ್ರೇಣಿಗೆ ತಿಲಕವಿಟ್ಟಂತೆ ಕಾಣುವ ಉದಾರವಾದ ತಿಲಕ ವೃಕ್ಚಗಳ 
ಶ್ರೇಣಿಗಳನ್ನು ನೋಡಿದರು. 

ತಥಾನಂಗಶರಾಕಾರಾನ್‌ ಸಹಕಾರಾನ್‌ ಮನೋರಮಾನ್‌ । 

ಅಪಶ್ಯನ್‌ ಭ್ರಮರಾರಾವಾನ್‌ ಮಂಜರೀಭಿರ್ವಿರಾಜಿತಾನ್‌  ॥೬೬॥ 

ಅದರಂತೆ ಮನ್ಮಥನ ಬಾಣದಂತಿರುವ ಭ್ರಮರಗಳ ರೇಂಕಾರದಿಂದ ಕೂಡಿರುವ 
ಪುಷ್ಪಮಂಜರಿಗಳಿಂದ ವಿರಾಜಿತವಾದ ಸುಂದರವಾದ ಸಹಕಾರ ವೃಕ್ಷಗಳನ್ನೂ 
ನೋಡಿದರು. 


-14- ಮಹಾಭಾರತ ವನಪರ್ವ 


ಹಿರಣ್ಯಸದ್ಭಶೈಃ ಪುಷೆ ್ಟರ್ದಾವಾಗ್ನಿಸದೃಶೈರಪಿ I 
ಲೋಹಿತೈರಂಜನಾಭೈಶ್ಚವೈದೂರ್ಯಸದ್ಭಶೈರಪಿ 1೬೭! 


ತಥಾ ಶಾಲಾಂಸ್ತಮಾಲಾಂಶ್ಚ ಪಾಟಲಾನ್‌ ಬಕುಲಾನಪಿ । 
ಮಾಲಾ ಇವ ಸಮಾಸಕ್ತಾಃ ಶೈಲಾನಾಂ ಶಿಖರೇಷು ಚ WLS 


ಚಿನ್ನದ ಬಣ್ಣವನ್ನು ಹೋಲುವ ಮತ್ತು ದಾವಾಗ್ನಿಯ ಬಣ್ಣವನ್ನು ಹೋಲುವ ಕೆಂಪು, 
ಕಪ್ಪುಮತ್ತು ವೈಢೂರ್ಯ ಸದೃಶವಾದ ಪುಷ್ಪಗಳಿಂದ ಕೂಡಿದ ಪರ್ವತ ಶಿಖರಗಳಿಗೆ 
ಹಾಕಿದ ಮಾಲೆಗಳಂತೆ ತೋರುವ ಶಾಲ, ತಮಾಲ, ಪಾಟಲ, ಬಕುಲ ಮೊದಲಾದ 
ವೃಕ್ಪಶ್ರೇಣಿಗಳನ್ನು ನೋಡಿದರು. ` 


ಏವಂ ಕ್ರಮೇಣ ತೇ ವೀರಾ ವೀಕ್ಷಮಾಣಾಃ ಸಮಂತತಃ | 
ಗಜಸಂಘಸಮಾಕೀರ್ಣಂ ಸಿಂಹವ್ಯಾಫ್ರಸಮಾಕುಲಮ್‌ WLC 


ಹೀಗೆ ಆ ವೀರರು ಕ್ರಮವಾಗಿ ಸುತ್ತಲೂ ಇದ್ದ ಸಿಂಹವ್ಯಾಪ್ರಗಜಗಳ 
ಸಮೂಹದಿಂದ ಆಕ್ರಾಂತವಾದ ಪ್ರದೇಶಗಳನ್ನುನೋಡುತ್ತಾ ಮುಂದೆ ಸಾಗಿದರು. 


ಪೀತಾ ಭಾಸ್ಕರವರ್ಣಾಭಾ ಬಭೂವುರ್ವನರಾಜಯಃ 11೭೦॥1 
ನಾತ್ರ ಕಂಟಕಿನಃ ಕೇಚಿನ್ನ ಚ ವಿದ್ಯಂತ್ಯಪುಷ್ಠ್ಟಿತಾಃ | 
ಸಿಗ್ಗಪತ್ರಫಲಾ ವೃಕ್ಷಾ ಗಂಧಮಾದನಸಾನುಷು 11೭೦.೧॥ 


ಸರ್ವರ್ತುಫಲಪುಷ್ಪಾಢ್ಯಾಂ ಗಂಧಮಾದನಸಾನುಷು ॥ 
ಭ್ರಮರಾರಾವಮಧುರಾ ನಳಿನೀ: ಪುಲ್ಲಪಂಕಜಾ ೭0.೨ 


ಆ ವನರಾಜಿಗಳು ಹಳದಿಯಾಗಿ ಸಾಯಂಕಾಲದ ಸೂರ್ಯನ ಬಣ್ಣವನ್ನು 
ಹೋಲುತ್ತಿದ್ದವು. ಅಲ್ಲಿ ಮುಳ್ಳಿದ್ದ ಮರಗಳಾಗಲೀ, ಪುಷ್ಪವಿಲ್ಲದ ಮರಗಳಾಗಲೀ 
ಯಾವುವೂ ಇರಲಿಲ್ಲ. ಗಂಧಮಾದನ ಶಿಖರಗಳಲ್ಲಿಎಲ್ಲವೃಕ್ಷಗಳೂ ಒಳ್ಳೆಯ ನೆರಳನ್ನು 
ಕೊಡುವ ಎಲ್ಲ ಯತುಗಳಲ್ಲೂ ಫಲಪುಷ್ಪಗಳನ್ನು ಬಿಡುವ ಮತ್ತು ನಿಬಿಡವಾದ 
ಛಾಯೆಯನ್ನು ಕೊಡುವ ವೃಕ್ಸಗಳಿಂದ ತುಂಬಿದ್ದಿತು. ಸರೋವರಗಳು ಭ್ರಮರಗಳ 
ರಂಕಾರದಿಂದ ಕೂಡಿದ ಅರಳಿದ ಪಂಕಜಗಳಿಂದ ತುಂಬಿದ್ದವು. 


ಯಕಯುದಪರ್ವ 15. 
ಇವಿ ೦ಎ 


ಪಶ್ಯಂತೀ ವಿವಿಧಾನ್‌ವ್ಯಕ್ಷಾಂಸ್ತತ್ರ ಕೃಷ್ಣಾ ಮನೋಹರಾನ್‌ । 
ಅಂತಿಕಸ್ಮಮಥ ಪ್ರೀತ್ಯಾ ಭೀಮಸೇನಮುವಾಚ ಹ । 


ವಿಲೋಡ್ಯಮಾನಾಃ ಪಶ್ಯೇಮಾಃ ಕರಿಭಿಃ ಸಕರೇಣುಭಿಃ । 
ಪಶ್ಯೇಮಾಂ ನಳಿನೀಂ ಚಾನ್ಯಾಂ ಕಮಲೋತ್ಸಲಮಾಲಿನೀಮ್‌ 11೭೦.೩ಟ 


ಸ್ರಗ್ಗರಾಂ ವಿಗ್ರಹವತೀಂ ಸಾಕ್ಸಾತ್‌ಶ್ರಿಯಮಿವಾಪರಮ್‌ । 
ನಾನಾಕುಸುಮಗಂಧಾಢ್ಯಾನ್‌ ಪತಸ್ಕೇಮಾಃ ಕಾನನೋತ್ತಮೇ । 
ಉಪಗೀಯಮಾನಾ ಭ್ರಮರೈ ರಾಜಂತೇ ವನರಾಜಯಃ 120.೪1 


ಅನೇಕ ವಿಧವಾದ ಸುಂದರವಾದ ಸಮೀಪದಲ್ಲಿದ್ದ ವೃಕ್ಷಗಳನ್ನು ನೋಡುತ್ತಾ 
ಸಂತೋಷದಿಂದ ದ್ರೌಪದಿಯು ಭೀಮಸೇನನನ್ನು ಕುರಿತು ಮಾತನಾಡಿದಳು. 
ಗಜಗಳಿಂದಲೂ ಮತ್ತು ಹೆಣ್ಣಾನೆಗಳಿಂದಲೂ ಕಲಕಲ್ಪಡುವ ಈ ಸರೋವರಗಳನ್ನು 
ನೋಡು. ಕಮಲ ಮತ್ತು ಉತ್ಪಲ ಪುಷ್ಪಗಳ ಮಾಲೆಯನ್ನು ಧರಿಸಿದ ಶರೀರವನ್ನು 
ಧರಿಸಿದ ಲಕ್ಷ್ಮಿಯಂತೆ ಕಂಗೊಳಿಸುತ್ತಿರುವ ಈ ಸರೋವರವನ್ನು ನೋಡು. ಈ 
ಶ್ರೇಷ್ಠವಾದ ಕಾಡಿನಲ್ಲಿ ಒಳ್ಳೆಯ ಪುಷ್ಪಪರಿಮಳಗಳಿಂದ ಕೂಡಿದ ಈ ಸರೋವರಗಳನ್ನು 
ನೋಡು. ಈ ವನಶ್ರೇಣಿಗಳು ಭ್ರಮರಗಳ ಮಧುರ ರೋಂಕಾರದಿಂದ 
ಶೋಭಿಸುವುದನ್ನುನೋಡು ಎಂದು ಒಬ್ಬರಿಗೊಬ್ಬರು ಹೇಳುತ್ತಾ ಅವರು ಸಾಗಿದರು. 


ವಿಮಲಸ್ನಟಿಕಾಭಾನಿ ಪಾಂಡರಚ್ಛದನೈರ್ದ್ವಿಜೈಃ | 

ಕಲಹಂಸೈರುಪೇತಾನಿ ಸಾರಸಾಭಿರುತಾನಿ ಚ 11೭೧॥ 

ಸರಾಂಸಿ ಸರಿತಃ ಪಾರ್ಥಾಃ ಪಶ್ಯಂತಃ ಶೈಲಸಾನುಷು । 

ವಿವಿಶುಃ ಕ್ರಮಶೋ ವೀರಾ ಅನನ್ಯಂ ಶುಭಕಾನನಮ್‌ । 

ವಿಮಲಸ್ಫಟಿಕದಂತೆ ಇರುವ ಬಿಳಿಯ ಬಣ್ಣದ ರೆಕ್ಕೆಗಳಿಂದ ಕೂಡಿರುವ ಕಲ 
ಹಂಸಗಳು ಮತ್ತು ಸಾರಸ ಪಕ್ಷಿಗಳಿಂದ ಕೂಡಿದ್ದಸರೋವರಗಳನ್ನೂ ಮತ್ತು ನದಿಗಳನ್ನೂ 
ನೋಡುತ್ತಾ ಪರ್ವತಶಿಖರಗಳಲ್ಲಿ ಮುಂದೆ ಸಾಗಿದರು. ಅಸಾಧಾರಣವಾದ ಆ ಶುಭ 
ಕಾನನವನ್ನುನೋಡುತ್ತಾ ಆ ವೀರರು ಕ್ರಮವಾಗಿ ಮುಂದೆ ಸಾಗಿದರು. 


-16- ಮಹಾಭಾರತ ವನಪರ್ವ 


ಪದ್ಗೋತ್ತಲವಿಮಿಶ್ರಾಣಿ ಸುಖಶೀತಜಲಾನಿ ಚ 11೭೨ 
ಗಂಧವಂತಿ ಚ ಮಾಲ್ಯಾನಿ ರಸವಂತಿ ಫಲಾನಿ ಚ । 
ಅತೀವ ವೃಕ್ಷಾ ರಾಜಂತೇ ಪುಷಿತಾ: ಶೈಲಸಾನುಷು 11೭೩1 


ವಿವಿಶುಃ ಪಾಂಡವಾಃ ಸರ್ವೇ ವಿಸ್ಮಯೋತ್ಸುಲ್ಲಲೋಚನಾಃ | 


ಪದ್ಮೋದ್ಧಲಗಳಿಂದ ಮಿಶ್ರಿತವಾದ ಸುಖಶೀತಜಲದಿಂದ ಕೂಡಿದ 
ಸರೋವರಗಳು ಒಳ್ಳೆಯ ಪುಷ್ಪಗಳಿಂದ ಮತ್ತು ರಸಪರಿಮಳಭರಿತವಾದ ಫಲಗಳಿಂದ 
ಕೂಡಿದ ವೃಕ್ಷಗಳು, ಪರ್ವತಶಿಖರಗಳಲ್ಲಿರಾರಾಜಿಸುತ್ತಿದ್ದವು. ಅಂತಹ ಪ್ರದೇಶವನ್ನು 
ಪಾಂಡವರೆಲ್ಲರೂ ವಿಸ್ಮಯದಿಂದ ಅರಳಿದ ಕಣ್ಣುಳವರಾಗಿ ಪ್ರವೇಶಿಸಿದರು. 


ಕಮಲೋತ್ಸಲಕಲ್ಹಾರಪುಂಡರೀಕಸುಗಂಧಿನಾ । 

ಸರಾಂಸಿ ಚ ಮನೋಜ್ಞಾನಿ ವೃಕ್ಷಾಂಶ್ಪಾತಿಮನೋರಮಾನ್‌ । 
ಸೇವ್ಯಮಾನಾ ವನೇ ತಸ್ಮಿನ್‌ ಸುಖಸ್ಪರ್ಶೇನ ವಾಯುನಾ । 
ತತೋ ಯುಧಿಷ್ಠಿರೋ ಭೀಮಮಾಹೇದಂ ಪ್ರೀತಿಮದ್ದಚಃ | 


ಕಮಲ ಉತ್ಪಲ ಕಲ್ಹಾರ ಪುಂಡರೀಕಗಳ ಸುಗಂಧದಿಂದ ಕೂಡಿದ 
ಸರೋವರಗಳನ್ನೂ ಅತಿ ಮನೋಹರವಾದ ವ್ಯಕ್ಷಗಳನ್ನೂ ನೋಡುತ್ತಾ ಆ ಕಾನನದಲ್ಲಿ 
ಸುಖಸ್ಪರ್ಶವುಳ್ಳೆ ಶೀತಲವಾಯುವಿನಿಂದ ಸೇವಿಸಲಡುತ್ತಾ ಸಂತೋಷಗೊಂಡ ಯುಧಿ 
ಹ್ಠಿರನು ಭೀಮಸೇನನನ್ನುಕುರಿತು ಸಂತೋಷದಿಂದ ಹೀಗೆ ಹೇಳಿದನು. 


ಯುಧಿಷ್ಠಿರಸ್ತು ತಾನ್‌ ವೃಕ್ಷಾನ್‌ ಪಶ್ಯಮಾನೋ ನಗೋತ್ತಮೇ । 
ಭೀಮಸೇನಮಿದಂ ವಾಕ್ಯಮಬ್ರವೀದ್‌ ಮಧುರಾಕ್ಸರಮ್‌ WVU 


ಪಶ್ಯ ಭೀಮ ಶುಭಾನ್‌ ದೇಶಾನ್‌ ದೇವಾಕ್ರೀಡಾನ್‌ ಸಮಂತತಃ । 
ಅಮಾನುಷಗತಿಂ ಪ್ರಾಪ್ತಾಃ ಸಂಸಿದ್ಧಾ ಸ್ಮ ವೃಕೋದರ 11೭೫1! 


ಎಲ್ಫೆ ವೃಹೋದರನೇ ಭೀಮಸೇನನೇ, ದೇವತೆಗಳ ವಿಹಾರಸ್ಥಾನವಾದ ಸುತ್ತಲೂ 


ಇರುವ ಈ ಶುಭಪ್ರದೇಶಗಳನ್ನು ನೋಡು. ನಾವು ಮನುಷ್ಯಗತಿ ಇಲ್ಲದಿರುವ ಪ್ರದೇಶಕ್ಕೆ 
ಬಂದು ಸಿದ್ಧರಾಗಿದ್ದೇವೆ. 


ಯಕಯುದಪರ್ವ ಗ್ಗ 
ಲ್ಕ ಲ 


ಲತಾಭಿಃ ಪುಷ್ಟಿತಾಗ್ರಾಭಿಃ ಪುಷ್ಟಿತಾಃ ಪಾದಪೋತ್ತಮಾಃ । 
ಸಂಶ್ಲಿಷ್ಟಾಃ ಪಾರ್ಥ ಶೋಭಂತೇ ಗಂಧಮಾದನಸಾನುಷು 11೭೬1 


ಎಲೈ ಭೀಮನೇ, ತುದಿಯಲ್ಲಿಅರಳಿದ ಪುಷ್ಪಗಳ ಲತೆಗಳಿಂದ ಆಲಿಂಗಿತವಾದ 
ಶ್ರೇಷ್ಠವಾದ ಪುಷ್ಟಿತವಾದ ವೃಕ್ಷಗಳು ಈ ಗಂಧಮಾದನ ಶಿಖರದಲ್ಲಿಶೋಭಿಸುತ್ತಿವೆ. 

ಶಿಖಂಡಿನೀಭಿಶ್ಚರತಾಂ ಸಹಿತಾನಾಂ ಶಿಖಂಡಿನಾಮ್‌ । 

ನದತಾಂ ಶೃಣು ನಿರ್ಫೋಷಂ ಭೀಮ ಪರ್ವತಸಾನುಷು 11೭೭ 


ಎಲೈ ಭೀಮನೇ, ಪರ್ವತ ಶಿಖರಗಳಲ್ಲಿಹೆಣ್ಣುನವಿಲುಗಳ ಜೊತೆಯಲ್ಲಿಕೇಕೆ 
ಹಾಕುತ್ತಾ ಸಂಚರಿಸುತ್ತಿರುವ ಈ ನವಿಲುಗಳ ಕೇಕಾರವನ್ನು ಕೇಳು. 

ಚಕೋರಾಃ ಶತಪತ್ರಾಶ್ಚ ಮತ್ತಕೋಕಿಲಸಾರಿಕಾಃ । 

ಪತ್ರಿಣಃ ಪುಷ್ಟಿತಾನೇತಾನ್‌ ಸಂಪತಂತಿ ಮಹಾದ್ರುಮಾನ್‌ 11೭೮॥ 

ಚಕೋರ, ಶತಪತ್ರ, ಮತ್ತಕೋಕಿಲ, ಸಾರಿಕ ಮೊದಲಾದ ಪಕ್ಷಿಗಳು ಈ 
ಪುಷ್ಟಿತವಾದ ಮಹಾವೃಕ್ಕಗಳಲ್ಲಿಹಾರಾಡುತ್ತಿರುವುದನ್ನುನೋಡು. 

ರಕ್ತಪೀತಾರುಣಾಃ ಪಾರ್ಥ ಪಾದಪಾಗ್ರಗತಾಃ ಖಗಾಃ । 

ಪರಸ್ಥರಮುದೀಕ್ಷಂತೇ ಬಹವೋ ಜೀವಜೀವಿಕಾಃ 11೭೯! 

ಎಲೈ ಪಾರ್ಥನೇ, ರಕ್ತ, ಪೀತ ಮತ್ತು ಅರುಣವರ್ಣದ ಅನೇಕ ಪಕ್ಷಿಗಳು ಮತ್ತು 
ಚಕೋರ ಪಕ್ಷಿಗಳು ವೃಕ್ಷದ ತುದಿಯಲ್ಲಿಕುಳಿತು ಪರಸ್ಪರವಾಗಿ ನೋಡುತ್ತಿವೆ. 

ಹರಿತಾರುಣವರ್ಣಾನಾಂ ಶಾದ್ದಲಾನಾಂ ಸಮೀಪತಃ । 

ಸಾರಸಾಃ ಪ್ರತಿದೃಶ್ಯಂತೇ ಶೈಲಪ್ರಸ್ರವಣೇಷ್ಟಪಿ 11೮೦॥ 

ಹಸಿರು ಮತ್ತು ಕೆಂಪುಬಣ್ಣದಿಂದ ಕೂಡಿದ ಜೌಗು ಪ್ರದೇಶಗಳ ಸಮೀಪದಲ್ಲಿ 
ಮತ್ತು ಪರ್ವತದ ರುರಿಗಳ ಸಮೀಪದಲ್ಲಿಸಾರಸ ಪಕ್ಷಿಗಳು ಕಾಣುತ್ತಿವೆ. 


ವದಂತಿ ಮಧುರಾ ವಾಚಃ ಸರ್ವಭೂತಮನೋರಮಾಃ । 
ಭೃಂಗರಾಜೋಪಚಕ್ರಾಶ್ಚಲೋಹಪೃಷ್ಠಾಃ ಪತತ್ತಣ: 11೮೧॥ 


-18- ಮಹಾಭಾರತ ವನಪರ್ವ 


ಭೃಂಗರಾಜ, ಉಪಚಕ್ರ, ಲೋಹಪ್ಪಷ್ಟ ಮೊದಲಾದ ಪಕ್ಷಿಗಳು ಸರ್ವಪ್ರಾಣಿಗಳಿಗೂ 
ಮನೋಹರವಾದ ಮಧುರವಾದ ಸ್ವರವನ್ನು ಉಂಟುಮಾಡುತ್ತಿವೆ. 


ಚತುರ್ವಿಷಾಣಾಃ ಪದ್ಮಾಭಾಃ ಕುಂಜರಾಃ ಸಕರೇಣವಃ । 
ಏತೇ ವೈದೂರ್ಯವರ್ಣಾಭಂ ಕ್ಟೋಭಯಂತಿ ಮಹತ್ತರಃ 1೮೨ 


ನಾಲ್ಕು ದಂತಗಳುಳ್ಳ ಪದ್ಧದ ಕಾಂತಿಯುಳ್ಳ ಹೆಣ್ಣಾನೆಗಳಿಂದ ಸಹಿತವಾದ ಈ 
ಆನೆಗಳು ವೈಢೂರ್ಯವರ್ಣದಿಂದ ಕೂಡಿದ ಈ ದೊಡ್ಡಸರೋವರವನ್ನುಕದಡುತ್ತಿವೆ. 


ಬಹುತಾಲಸಮುತ್ತೇಧಾಃ ಶೈಲಶೃಂಗಪರಿಚ್ಯುತಾಃ । 
ನಾನಾಪ್ರಸ್ರವಣೇಭ್ಯಶ್ಚ ವಾರಿಧಾರಾಃ ಪತಂತಿ ಚ SEW] 


ಅನೇಕ ತಾಳವೃಕ್ಷಗಳಷ್ಟುಎತ್ತರವಾದ ಪರ್ವತಶಿಖರಗಳಿಂದ ಕೆಳಗೆ ಉರುಳಿದ 
ಅನೇಕ ಜಲಧಾರೆಗಳು, ಅನೇಕ ರುರಿಗಳಲ್ಲಿಕೆಳಗೆ ಬಿದ್ದುಹರಿಯುತ್ತಿವೆ. 


ಭಾಸ್ಕರಾಭಾಃ ಪ್ರಭಾಭೀಮಾ:(ಭಿಶ್ಚ) ಶಾರದಾಭ್ರಘನೋಹಮಾಃ । 
ಶೋಭಯಂತಿ ಮಹಾಶೈಲಂ ನಾನಾರಜತಘಾತವಃ 11೮೪॥ 


ಸೂರ್ಯನ ಕಾಂತಿಯುಳ್ಳ ತಮ್ಮ ಪ್ರಭೆಯಿಂದ ಭಯಂಕರವಾಗಿ ತೋರುವ, 
ಶರತ್ಕಾಲದ ಮೋಡದಂತೆ ಇರುವ, ಅನೇಕ ವಿಧವಾದ ರಜತಧಾತುಗಳು ಈ ಮಹಾ 
ಪರ್ವತಕ್ಕೆ ಶೋಭೆಯನ್ನುತಂದುಕೊಡುತ್ತಿವೆ. 


ಕ್ಷಚಿದಂಜನವರ್ಣಾಭಾಃ ಕ್ಷಚಿತ್‌ಕಾಂಚನಸನ್ನಿಭಾಃ I 
ಧಾತವೋ ಹರಿತಾಲಸ್ಯ ಕ್ಲಚಿದ್ದಿಂಗುಲಕಸ್ಯ ಚ 11೮೫॥ 


ಈ ಪರ್ವತದಲ್ಲಿರುವ ಧಾತುಗಳು ಕೆಲವು ಸ್ಥಳಗಳಲ್ಲಿ ಕಾಡಿಗೆ ಬಣ್ಣದಿಂದಲೂ, 
ಕೆಲವು ಸ್ಥಳಗಳಲ್ಲಿಸುವರ್ಣದ ಬಣ್ಣದಿಂದಲೂ, ಇನ್ನುಕೆಲವು ಸ್ಥಳಗಳಲ್ಲಿಹರಿತಾಳ 
ಮತ್ತು ಹಿಂಗುಲಿಕ ವರ್ಣಗಳಿಂದಲೂ ಕೂಡಿದುದಾಗಿದೆ. 


ಮನಃಶಿಲಾಗೃಹಾಶ್ಸೆವ ಸಂಧ್ಯಾಭ್ರನಿಕರೋಪಮಾಃ । 
ಶಶಲೋಹಿತವರ್ಣಾಭಾಃ ಕ್ಷಚಿದ್‌ ಗೈರಿಕಧಾತವಃ 11೮೬॥ 


ಯಕಯುದಪರ್ವ _19- 
«ಪಿ ೧ 


ಸಂಧ್ಯಾಕಾಲದ ಮೋಡಗಳ ರಾಶಿಗಳಂತಿರುವ ಮನೋಹರವಾದ ಗುಹೆಗಳೂ 
ಮೊಲದ ರಕ್ತದಂತೆ ಶೋಭಿಸುವ ಗೈರಿಕಾದಿ ಧಾತುಗಳೂ ಇಲ್ಲಿಇವೆ. 

ಸಿತಾಸಿತಾಭ್ರಪ್ರತಿಮಾ ಬಾಲಸೂರ್ಯಸಮಪ್ರಭಾಃ । 

ಏತೇ ಬಹುವಿಧಾಃ ಶೈಲಂ ಶೋಭಯಂತಿ ಮಹಾಪ್ರಭಾಃ 11೮೭! 

ಬಿಳಿಯ ಮತ್ತು ಕಪ್ಪುಮೋಡದ ಬಣ್ಣಗಳನ್ನು ಹೊಂದಿರುವ ಬಾಲ ಸೂರ್ಯನ 


ಕಾಂತಿಯನ್ನು ಹೊಂದಿರುವ ಮಹಾಕಾಂತಿಯಿಂದ ಕೂಡಿದ ಈ ಬಹುವಿಧವಾದ 
ಧಾತುಗಳು ಈ ಪರ್ವತಕ್ಕೆ ಶೋಭೆಯನ್ನುಂಟು ಮಾಡುತ್ತವೆ. 


ಗಂಧರ್ವಾಃ ಸಹ ಕಾಂತಾಭಿರ್ಯಥೋಕ್ತಂ ವೃಷಪರ್ವಣಾ । 
ದೃಶ್ಯಂತೇ ಶೈಲಶೃಂಗೇಷು ಪಾರ್ಥ ಕಿಂಪುರುಷೈಃ ಸಹ 11೮೮॥ 


ಎಲೈ ಪಾರ್ಥನೇ, ವೃಷಪರ್ವನು ಹೇಳಿದಂತೆ ಈ ಪರ್ವತ ಶಿಖರಗಳಲ್ಲಿ 
ಕಾಂತೆಯಂದೊಡಗೂಡಿದ ಗಂಧರ್ವರು ಮತ್ತು ಕಿಂಪುರುಷರು ಕಾಣುತ್ತಿದ್ದಾರೆ. 


ಗೀತಾನಾಂ ಸಮತಾಲಾನಾಂ ತಥಾ ಸಾಮ್ನಾಂ ಚ ನಿಸನಃ । 

ಶ್ರೂಯತೇ ಬಹುಧಾ ಭೀಮಸರ್ವಭೂತ ಮನೋಹರ: 11೮೯॥ 

ಎಲೈ ಭೀಮಸೇನನೇ, ಸರ್ವಪ್ರಾಣಿ ಮನೋಹರವಾದ ಸಮತಾಳವುಳ್ಳ ಗೀತೆಗಳು 
ಮತ್ತು ಸಾಮವೇದದ ಮಧುರ ಸ್ವನವು ಇಲ್ಲಿಬಹುವಿಧವಾಗಿ ಕೇಳಿ ಬರುತ್ತಿದೆ. 

ಮಹಾಗಂಗಾಮುದೀಕ್ಷಸ್ವ ಪುಣ್ಯಾಂ ದೇವನದೀಂ ಶುಭಾಮ್‌ । 

ಕಲಹಂಸಗಣೈರ್ಜುಷ್ಟಾಮೃಷಿಕಿನ್ನರಸೇವಿತಾಮ್‌ 11೯೦॥| 

ಕಲಹಂಸ ಗಣಗಳಿಂದಲೂ ಯಷಿಕಿನ್ನರರಿಂದಲೂ ಸೇವಿತವಾದ ಪುಣ್ಯಪ್ರದವಾದ 
ಪವಿತ್ರವಾದ ದೇವನದಿಯಾದ ಈ ಮಹಾಗಂಗೆಯನ್ನು ನೋಡು. 

ಧಾತುಭಿಶ್ಚ ಸರಿದಿಭಶ್ಚ ಕಿನರೈರ್ಮೃಗಪಕ್ಷಿಭಿಃ | 

ಗಂಧರ್ವೈಪರೋಭಶ್ವ ಕಾನನೈಶ್ಚ ಮನೋರಮೈ:ಃ 11೯೧॥॥ 

ವ್ಯಾಲೈಶ್ಚ ವಿವಿಧಾಕಾರೈಃ ಶತಶೀರ್ಷೈಃ ಸಮಂತತಃ । 

ಉಪೇತಂ ಪಶ್ಯ ಕೌಂತೇಯ ಶೈಲರಾಜಮರಿಂದಮ 11೯೨! 


-20- ಮಹಾಭಾರತ ವನಪರ್ವ 


ಎಲೈ ಕೌಂತೇಯನೇ, ಅರಿಂದಮನೇ, ಧಾತುಗಳಿಂದಲೂ, ನದಿಗಳಿಂದಲೂ, 
ಕಿನ್ನರರಿಂದಲೂ, ಮೃಗಪಕ್ಷಿಗಳಿಂದಲೂ, ಗಂಧರ್ವರಿಂದಲೂ, ಅಪ್ಪರೆಯರಿಂದಲೂ 
ಮನೋಹರವಾದ ಕಾಡುಗಳಿಂದಲೂ ಅನೇಕವಿಧವಾದ ಆಕಾರವನ್ನು ಹೊಂದಿದ 
ನೂರು ಹೆಡೆಗಳನ್ನು ಹೊಂದಿರುವ ಮಹಾಸರ್ಪಗಳಿಂದಲೂ ಎಲ್ಲಕಡೆಯಲ್ಲಿಯೂ 
ಶೋಭಿತವಾದ ಈ ಪರ್ವತರಾಜನನ್ನುನೋಡು. 


ವೈಶಂಪಾಯನಃ 


ತೇ ಪ್ರೀತಮನಸಃ ಶೂರಾಃ ಪ್ರಾಪ್ತಾ ಗತಿಮನುತ್ತಮಾಮ್‌ | 
ನಾತೃಪ್ಯನ್‌ ಪರ್ವತೇಂದ್ರಸ್ಯ ದರ್ಶನೇನ ಪರಂತಪಾಃ WEAN 


ವೈಶಂಪಾಯನ- ಉತ್ತಮವಾದ ಗತಿಯನ್ನು ಹೊಂದಿದ ಪರಂತಪರಾದ ಆ 
ಶೂರರು ದ್ರೌಪದಿಯಿಂದಲೂ ಮತ್ತು ಮಹಾತ್ಮರಾದ ಬ್ರಾಹ್ಮಣರಿಂದಲೂ ಸಹಿತರಾಗಿ 
ಆ ಶ್ರೇಷ್ಠಪರ್ವತವನ್ನು ನೋಡಿ ಯುಕ್ತಿಯನ್ನೇ ಹೊಂದಲಿಲ್ಲ. 

ಉಪೇತಮಥ ಮಾಲ್ಕೈ ಶ್ಚ ಫಲವದ್ದಿಶ್ಚ ಪಾದಪೈ: । 

ಆರ್ಷಿಷೇಣಸ್ಯ ರಾಜರ್ಷೇರಾಶ್ರಮಂ ದದೃಶುಸ್ತದಾ 11೯೪॥ 

ಅನಂತರ ಅವರು ಪುಷ್ಪಮಾಲೆಗಳಿಂದಲೂ, ಫಲಭರಿತ ವೃಕ್ಷಗಳಿಂದಲೂ 
ಶೋಭಿತವಾದ ರಾಜರ್ಷಿಯಾದ ಆರ್ಷಿಷೇಣನ ಆಶ್ರಮವನ್ನು ನೋಡಿದರು. 

ತತಸ್ತೇ ತಿಗ್ಗತಪಸಂ ಕೃಶಂ ಧಮನಿಸಂತತಮ್‌ । 

ಪಾರಗಂ ಸರ್ವಧರ್ಮಾಣಾಮಾರ್ಷಿಷೇಣಮುಪಾಗಮನ್‌ 11೯೫॥ 


ಅನಂತರ ಅವರು ಉಗ್ರತಪಸ್ವಿಯಾದ, ಕೃಶನಾದ ಶರೀರದಲ್ಲಿನರಗಳು ಎದ್ದು 
ಕಾಣುತ್ತಿರುವ, ಸರ್ವಧರ್ಮಪಾರಂಗತನಾದ, ಆರ್ಷ್ಟಿಷೇಣನನ್ನುಸಮೀಪಿಸಿದರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಷ್‌ಪಂಚಾಶದಧಿಕಶತತಮೋಧ್ಯಾಯಃ ॥ 
|| ಇತಿ ಯಕ್ಷಯುದ್ಧಪರ್ವಣಿ ಪ್ರಥಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಐವತ್ನಾಲ್ಕ್ಮನೆಯ 
ಅಧ್ಯಾಯ ಮುಗಿಯಿತು. 


XR 


ಯಕಯುದಪರ್ವ 2 
A ಈ 


ನೂರ ಐವತೆ ಕೈದನೆಯ ಅಧ್ಯಾಯ 
ಅರ್ಜುನನ ಆಗಮನದವರೆಗೆ ತನ್ನ ಆಶ್ರಮದಲ್ಲಿಯೇ ಇರುವಂತೆ 
ಆರ್ಷಿಷೇಣನ ಒತ್ತಾಯ. ಕುಶಲ ಪ್ರಶ್ನೆಯ ನೆಪದಲ್ಲಿ 
ಯುಧಿಷ್ಠಿರನಿಗೆ ಧರ್ಮೋಪದೇಶ. 


ವೈಶಂಪಾಯನಃ 

ಯುಧಿಷ್ಠಿರಸ್ತಮಾಸಾದ್ಯ ತಪಸಾ ದಗ್ಗತಿಲ್ಲಿಷಮ್‌ । 

ಅಭ್ಯವಾದಯತ ಪ್ರೀತಃ ಶಿರಸಾ ನಾಮ ಕೀರ್ತಯನ್‌ WO 

ವೈಶಂಪಾಯನ- ತಪಸ್ಸಿನಿಂದ ಪಾಪನಿರ್ಮುಕ್ಷನಾದ ಆರ್ಷಿಷೇಣನ ಸಮೀಪಕ್ಕೆ 
ಹೋಗಿ ಯುಧಿಷ್ಠಿರನು ಸಂತೋಷಗೊಂಡು ತನ್ನ ಹೆಸರನ್ನು ಹೇಳುತ್ತಾ ಶಿರಸಾಷ್ಟಾಂಗ 
ಪ್ರಣಾಮವನ್ನು ಮಾಡಿದರು. 

ತತಃ ಕೃಷ್ಣಾ ಚ ಭೀಮಶ್ಚ ಯಮೌ ಚ ಸುತಪಸ್ವಿನೌ । 

ಶಿರೋಭಿಃ ಪ್ರಾಪ್ಯ ರಾಜರ್ಷಿಪರಿವಾರ್ಯೋಪತಸ್ಥಿರೇ 11೨। 

ದ್ರೌಪದಿ, ಭೀಮಸೇನ ಮತ್ತು ತಪಸ್ವಿಗಳಾದ ನಕುಲಸಹದೇವರು ಆ ರಾಜರ್ಷಿಗೆ 
ಶಿರಸ್ಸಿನಿಂದ ನಮಸ್ಕಾರವನ್ನು ಮಾಡಿ ಅವನ ಸುತ್ತಲೂ ಸೇರಿದರು. 

ತಥೈವ ಧೌಮ್ಯೋ ಧರ್ಮಜ್ಞ ಪಾಂಡವಾನಾಂ ಪುರೋಹಿತಃ । 

ಯಥಾನ್ಯಾಯಮುಪಾಕ್ರಾಂತಸ್ತಮೃಷಿಂ ಸಂಶಿತವ್ರತಮ್‌ 11೩1 

ಅದರಂತೆ ಪಾಂಡವರ ಪುರೋಹಿತರಾದ ಧರ್ಮಜ್ಞರಾದ ಧೌಮ್ಯರೂ ಸಹ 
ಶ್ರೇಷ್ಠವ್ರತಧಾರಿಯಾದ ಆರ್ಷ್ಟಿಷೇಣನ ಜೊತೆಯಲ್ಲಿ ಯೋಗ್ಯವಾದ ರೀತಿಯಲ್ಲಿ 
ಸಮಾಗಮವನ್ನುಹೊಂದಿದರು. 

ಅನ್ವಜಾನಾತ್‌ ಸ ಧರ್ಮಜ್ಞೋ ಮುನಿರ್ದಿವ್ಯೇನ ಚಕ್ಷುಷಾ | 

ಪಾಂಡೋಃ ಪುತ್ರಾನ್‌ ಕುರುಶ್ರೇಷ್ಠಾನಾಸ್ಯತಾಮಿತಿ ಚಾಬ್ರವೀತ್‌ ॥೪॥ 

ಧರ್ಮಜ್ಞನಾದ ಆರ್ಷಿಷೇಣ ಯಷಿಯು ತನ್ನ ದಿವ್ಯಚಕ್ಸುಸಿನಿಂದ ಇವರು 
ಪಾಂಡುವಿನ ಮಕ್ಕಳಾದ ಕುರುಶ್ರೇಷ್ಠರೆಂದು ತಿಳಿದು ಕುಳಿತುಕೊಳ್ಳಿ ಎಂದು ಹೇಳಿದನು. 


-22- ಮಹಾಭಾರತ ವನಪರ್ವ 


ಕುರೂಣಾಮೃಷಭಂ ಪಾರ್ಥಂ ಪೂಜಯಿತ್ವಾ ಮಹಾತಪಾಃ । 
ಸಹ ಭ್ರಾತೃಭಿರಾಸೀನಂ ಪರ್ಯಪೃಚ್ಛದನಾಮಯಮ್‌ 11೫11 


ಮಹಾತಪಸ್ವಿಯಾದ ಅವನು ಕುರುಶ್ರೇಷ್ಠನಾದ ಯುಧಿಷ್ಠಿರನನ್ನು ಸತ್ಕರಿಸಿ 
ತಮ್ಮಂದಿರ ಜೊತೆಯಲ್ಲಿ ಕುಳಿತಿದ್ದ ಅವನಿಗೆ ಕುಶಲಪ್ರಶ್ನೆಯನ್ನು ಮಾಡಿದನು. 


ನಾನೃತೇ ಕುರುಷೇ ಭಾವಂ ಕಚ್ಚಿದ್ದರ್ಮೇ ಪ್ರವರ್ತಸೇ । 
ಮಾತಾಷಿತ್ರೋಶ್ಚ ತೇ ವೃತ್ತಿಃ ಕಚ್ಚಿತ್‌ ಪಾರ್ಥ ನ ಸೀದತಿ Well 


ಎಲೈ ಪಾರ್ಥನೇ, ನೀನು ಕೆಟ್ಟವಿಷಯದಲ್ಲಿ ಮನಸ್ಸನ್ನು ಹಾಕುವುದಿಲ್ಲವಷ್ಟೆ? 
ಧರ್ಮದಲ್ಲಿಯೇ ಪ್ರವೃತ್ತನಾಗುವಿಯಷ್ಟೆ? ತಂದೆತಾಯಿಯರ ವಿಷಯದಲ್ಲಿನಿನ್ನ 
ನಡತೆಯು ದುಷ್ಪವಾಗಿಲ್ಲವಪ್ಟೆ? 


ಕಚ್ಚಿತ್‌ ತೇ ಗುರವಃ ಸರ್ವೇ ವೃದ್ಧಾ ವೈದ್ಯಾಶ್ಚ ಪೂಜಿತಾಃ । 
ಕಚ್ಚಿನ್ನ ಕುರುಷೇ ಭಾವಂ ಪಾರ್ಥ ಪಾಪೇಷು ಕರ್ಮಸು 11೭1! 


ಸುಕೃತಂ ಪ್ರತಿಕರ್ತುಂ ಚ ಕಚ್ಚಿದ್‌ ಹಾತುಂ ಚ ದುಷ್ಕತಮ್‌ । 
ಯಥಾನ್ಯಾಯಂ ಕುರುಶ್ರೇಷ್ಠ ಜಾನಾಸಿ ನ ವಿಕತ್ಸಸೇ 11೮ 


ಎಲೈ ಪಾರ್ಥನೇ, ವೇದವಿದ್ಯಾವಿಶಾರದರಾದ ವೃದ್ಧರಾದ ನಿನ್ನಗುರುಗಳೆಲ್ಲರೂ 
ನಿನ್ನಿಂದ ಪೂಜಿಸಲ್ಪಡುತ್ತಾರಷ್ಟೆ? ನೀನು ಪಾಪಕರ್ಮಗಳಲ್ಲಿ ಮನಸ್ಸು 
ಮಾಡುವುದಿಲ್ಲವಷ್ಟೆ? ಎಲೈ ಕುರುಶ್ರೇಷ್ಠನೇ ಪುಣ್ಯವನ್ನು ಸಂಪಾದಿಸಲು ಅಥವಾ 
ದುಷ್ಟತನವನ್ನು ಬಿಡಲು ಯಥಾಯೋಗ್ಯವಾಗಿ ತಿಳಿದಿರುವಿಯಷ್ಟೆ? (ಒಳ್ಳೆಯ ಕೆಲಸಕ್ಕೆ 
ಪ್ರತ್ಯುಪಕಾರವನ್ನುಮಾಡಲು ಮತ್ತು ಕೆಟ್ಟಕೆಲಸ ಮಾಡುವವರನ್ನು ತ್ಯಜಿಸಲು ನೀನು 
ಯೋಗ್ಯವಾಗಿ ತಿಳಿದಿರುವೆಯಷ್ಟೆ? ) ನಿನನ್ನುನೀನು ಹೊಗಳಿಕೊಳ್ಳುವುದಿಲ್ಲವಷ್ಟೆ? 

ಯಥಾರ್ಹಂ ಮಾನಿತಾಃ ಕಚ್ಚಿತ್‌ ತ್ವಯಾ ನಂದಂತಿ ಸಾಧವಃ । 

ವನೇಷ್ಠಪಿ ವಸನ್‌ ಕಚ್ಚಿತ್‌ ಧರ್ಮಮೇವಾನುವರ್ತಸೇ । 

ಕಚ್ಚಿದ್‌ ಧೌಮ್ಯಸ್ತ ಮಾಚಾರೈರನ್ನ ಪಾರ್ಥ ಪರಿತಪ್ಯತೇ 11೯1 


ಯಕಯುದಪರ್ವ 73 
«ಪ ಎ 


ಪಾರ್ಥನೇ, ಸಜ್ಜನರು ನಿನ್ನಿಂದ ಯಥೋಚಿತವಾಗಿ ಸತ್ಕರಿಸಲ್ಪಟ್ಟು 
ಸಂತೋಷದಿಂದ ಇದ್ದಾರಷ್ಟೆ? ನೀನು ಕಾಡಿನಲ್ಲಿದ್ದರೂ ಧರ್ಮವನ್ನೇ 
ಆಚರಿಸುವಿಯಷ್ಟೆ? ನಿನ್ನನಡತೆಯಿಂದ ಧೌಮ್ಯರಿಗೆ ಪರಿತಾಪವುಂಟಾಗುವುದಿಲ್ಲವಷ್ಟೆ? 


ದಾನಧರ್ಮತಪಃಶೌಚೈರಾರ್ಜವೇನ ತಿತಿಕ್ಷಯಾ । 
ಪಿತೃಪೈತಾಮಹಂ ವೃತ್ತಂ ಕಚ್ಚಿತ್‌ ಪಾರ್ಥಾನುವರ್ತಸೇ Tele] 


ಕಚ್ಚಿದ್‌ ರಾಜರ್ಷಿಯಾತೇನ ಪಥಾ ಗಚ್ಛಸಿ ಪಾಂಡವ eel 


ಪಾರ್ಥನೇ, ತಂದೆ ತಾತಂದಿರ ನಡತೆಯನ್ನುನೀನು ಅನುಸರಿಸುತ್ತಿರುವಿಯಷ್ಟೆ? 
ಎಲೈ ಪಾಂಡವನೇ, ರಾಜರ್ಷಿಗಳು ನಡೆದ ಮಾರ್ಗದಲ್ಲಿನಡೆಯುತ್ತಿರುವಿಯಷ್ಟೆ? 


ಸ್ಟೇ ಸೇ ಕಿಲ ಕುಲೇ ಜಾತೇ ಪುತ್ರೇ ನಪ್ಪರಿ ವಾ ಪುನಃ । 


ವ ವ 

ಪಿತರಃ ಪಿತ್ಠಲೋಕಸ hy ಶೋಚಂತಿ ಚ ಹಸಂತಿ ಚ 11೧೨! 
ಕಿಂ ತಸ್ಯ ದುಷ್ಕತೇಶಸ್ಕಾಭಿಃ ಸಂಪ್ರಾಪ್ತವ್ಯಂ ಭವಿಷ್ಯತಿ । 

ಕಿಂಚಾಸ್ಯ ಸುಕೃತೇಶಸ್ಮಾಭಿಃ ಪ್ರಾಪ್ತವ್ಯಮಿತಿ ಶೋಭನಮ್‌ 11೧೩।॥ 


ತಮ್ಮ ತಮ್ಮ ಕುಲದಲ್ಲಿಹುಟ್ಟಿದ ಮಕ್ಕಳು ಮತ್ತು ಮೊಮ್ಮಕ್ಕಳುಗಳನ್ನು ಗಮನಿಸಿ 
ಪಿತೃಲೋಕದಲ್ಲಿರುವ ಪಿತೃಗಳು ಇವನ ಪಾಪದಿಂದ ನಾವು ಏನು 
ಅನುಭವಿಸಬೇಕಾಗುವುದು ಮತ್ತು ಇವನ ಪುಣ್ಯದಿಂದ ನಾವು ಯಾವ ಸುಖಫಲವನ್ನು 
ಹೊಂದಬಹುದು ಎಂದುದುಃಖಪಡುತ್ತಾರೆ ಮತ್ತು ಸಂತೋಷದಿಂದ ನಗುತ್ತಾರೆ. 


ಪಿತಾ ಮಾತಾ ತಥೈವಾಗ್ನಿರ್ಗುರುರಾತ್ಮಾ ಚ ಪಂಚಮಃ । 
ಯಸ್ಕೈತೇ ಪೂಜಿತಾಃ ಪಾರ್ಥ ತಸ್ಯ ಲೋಕಾವುಭೌ ಜಿತೌ Mel 


ಎಲೈ ಪಾರ್ಥನೇ, ಮಾತಾಪಿತೃಗಳು, ಅಗ್ನಿ ಗುರು ಮತ್ತು ತಾನು ಈ ಐದುಜನರು 
ಯಾರಿಂದ ಸತ್ಕರಿಸಲ್ಪಡುತ್ತಾರೋ ಅವರಿಗೆ ಉಭಯಲೋಕಗಳ ಜಯವುಂಟಾಗುತ್ತದೆ. 

ಅಬ್ದಕ್ಷಾ ವಾಯುಭಕ್ಷಾಶ್ಚ ಪ್ಲವಮಾನಾ ವಿಹಾಯಸಾ । 

ಜುಷಂತೇ ಪರ್ವತಶ್ರೇಷ್ಠಮೃಷಯಃ ಪರ್ವಸಂಧಿಷು OHH 


-24- ಮಹಾಭಾರತ ವನಪರ್ವ 


ಅಬ್ಬಕ್ಷರಾದ ಮತ್ತು ವಾಯುಭಕ್ಷರಾದ ಯಷಿಗಳು ಆಕಾಶದಲ್ಲಿಸಂಚಾರ ಮಾಡುತ್ತಾ 
ಪರ್ವಕಾಲದಲ್ಲಿಈ ಶ್ರೇಷ್ಠಪರ್ವತವನ್ನು ಸೇವಿಸುತ್ತಾರೆ. 


ಕಾಮಿನಃ ಸಹ ಕಾಂತಾಭಿಃ ಪರಸ್ಪರಮನುವ್ರತಾಃ | 
ದೃಶ್ಯಂತೇ ಶೈಲಶ್ವಂಗಸ್ಥಾ ಯಥಾ ಕಿಂಪುರುಷಾ ನೃಪ 11೧೬॥ 


ಎಲೈ ರಾಜನೇ, ಕಾಮಿಗಳಾದ ಪುರುಷರು ತಮ್ಮ ಕಾಂತೆಯರ ಜೊತೆಯಲ್ಲಿ 
ಪರಸ್ಪರವಾಗಿ ಅನುಸರಿಸಿಕೊಂಡು ಈ ಪರ್ವತಶಿಖರದಲ್ಲಿ ಕಿಂಪುರುಷರಂತೆ 
ಕಾಣುತ್ತಾರೆ. 


ಅರಜಾಂಸಿ ಚ ವಾಸಾಂಸಿ ವಸಾನಾಃ ಕೌಶಿಕಾನಿ ಚ । 

ದೃಶ್ಯಂತೇ ಬಹವಃ ಪಾರ್ಥ ಗಂಧರ್ವಾಪ್ಪರಸಾಂ ಗಣಾಃ 11೧೭1 
ವಿದ್ಯಾಧರಗಣಾಶ್ಚೆವ ಸ್ರಗ್ವಿಣಃ ಪ್ರಿಯದರ್ಶನಾಃ । 

ಮಹೋರಗಗಣಾಶ್ಚೆವ ಸುಪರ್ಣಾಶ್ಚಾರಣಾದಯಃ 11೧೮॥ 


ಎಲೈ ಪಾರ್ಥನೇ, ಶುಭ್ರವಾದ ರೇಷ್ಮೆಯ ವಸ್ತ್ರಗಳನ್ನು ಉಟ್ಟುಕೊಂಡ ಅನೇಕ 
ಗಂಧರ್ವರ ಮತ್ತು ಅಪ್ಸರೆಯರ ಗಣಗಳೂ, ಹೂಮಾಲೆಯನ್ನು ಧರಿಸಿದ ಪ್ರಿಯ 
ದರ್ಶನರಾದ ವಿದ್ಯಾಧರ ಗಣಗಳೂ, ಮಹಾಸರ್ಪಗಳ ಗಣಗಳೂ ಮತ್ತು ಚಾರಣರೂ 
ಮತ್ತು ಪಕ್ಚಿಗಳೂ ಇಲ್ಲಿಕಾಣಬರುತ್ತವೆ. 

ಅಸ್ಯ ಚೋಪರಿ ಶೈಲಸ್ಯ ಶ್ರೂಯತೇ ಪರ್ವಸಂಧಿಷು । 

ಭೇರೀಪಣವಶಂಖಾನಾಂ ಮೃದಂಗಾನಾಂ ಚ ನಿಸನಃ Meal 


ಈ ಪರ್ವತದ ಮೇಲ್ಭಾಗದಲ್ಲಿ ಪರ್ವಸಂಧಿಗಳಲ್ಲಿಭೇರೀಪಣವಶಂಖಗಳ ಮತ್ತು 
ಮೃದಂಗಗಳ ಶಬ್ದವು ಕೇಳಿಬರುತ್ತದೆ. 

ಇಹಸೆ ಕೈರೇವ ತತರ್ವಂ ಶ್ರೋತವ್ಯಂ ಭರತರ್ಷಭಾಃ । 

ನ ಕಾರ್ಯಾ ವಃ ಕಥಂಚಿತ್‌ ಸ್ಯಾತ್‌ ತತ್ರಾಭಿಗಮನೇ ಮತಿಃ ॥೨೦॥ 


ಎಲೈ ಭರತಶ್ರೇಷ್ಠರೇ, ಇಲ್ಲಿಯೇ ನಿಂತು ಆ ಶಬ್ದಗಳನ್ನೆಲ್ಲಾಕೇಳತಕ್ಕದ್ದು. ಯಾವ 
ಕಾರಣದಿಂದಲೂ ಅಲ್ಲಿಗೆ ಹೋಗಬೇಕೆಂಬ ಬುದ್ಧಿಯನ್ನುಮಾಡಬಾರದು. 


ಯಕಯುದಪರ್ವ -25- 
ಎ [=] 


ನ ಚಾಪ್ಯತಃ ಪರಂ ಶಕ್ಯಂ ಗಂತುಂ ಭರತಸತ್ತಮಾಃ । 
ವಿಹಾರೋ ಹ್ಯತ್ರ ದೇವಾನಾಮಮಾನುಷಗತಿಸ್ತು ಸಾ [le] 


ಎಲೈ ಭರತಸತ್ತಮರೇ, ಇಲ್ಲಿಂದ ಆಚೆಗೆ ಹೋಗಲು ಸಾಧ್ಯವೂ ಇಲ್ಲ. ಅದು 
ದೇವತೆಗಳ ವಿಹಾರಸ್ಥಾನ. ಮನುಷ್ಯರಿಗೆ ಅಗಮ್ಯವಾದುದು. 


ಈಷಚ್ಚ್ಛಪಲಕರ್ಮಾಣಂ ಮನುಷ್ಯಮಿಹ ಭಾರತ | 
ದ್ವಿಷಂತಿ ಸರ್ವಭೂತಾನಿ ತಾಡಯಂತಿ ಚ ರಾಕ್ಸಸಾಃ 11೨೨ 


ಎಲೈ ಭಾರತನೇ, ಇಲ್ಲಿಚಪಲತೆಯಿಂದ ಉದ್ಯುಕ್ಕನಾಗುವ ಮನುಷ್ಯನನ್ನುಎಲ್ಲ 
ಭೂತಗಳೂ ದ್ವೇಷಿಸುತ್ತವೆ ಮತ್ತು ರಾಕ್ಷಸರು ತಾಡನ ಮಾಡುತ್ತಾರೆ. 

ಅಸ್ಯಾತಿಕ್ರಮ್ಯ ಶಿಖರಂ ಕೈಲಾಸಸ್ಯ ಯುಧಿಷ್ಠಿರ । 

ಗತಿಃ ಪರಮಸಿದ್ದಾನಾಂ ದೀವರ್ಷೀಣಾಂ ಪ್ರಕಾಶತೇ 11೨೩॥ 

ಎಲೈ ಯುಧಿಷ್ಠಿರನೇ, ಈ ಕೈಲಾಸ ಪರ್ವತದ ಶಿಖರವನ್ನು ದಾಟಿದರೆ ಪರಮ 
ಸಿದ್ಧರಾದ ದೇವರ್ಷಿಗಳ ಗತಿಯು ಕಾಣುತ್ತದೆ. 

ಚಾಪಲಾದಿಹ ಗಚ್ಛಂತಂ ಪಾರ್ಥ ಯಾನಮಿತಃ ಪರಮ್‌ ।ಟ 

ಅಯಃಶೂಲಾದಿಭಿರ್ಫ೯ಂತಿ ರಾಕ್ಷಸಾಃ ಶತ್ರುಸೂದನ 2H 

ಎಲೈ ಶತ್ರುಸೂದನನಾದ ಪಾರ್ಥನೇ, ಚಾಪಲ್ಯದಿಂದ ಇಲ್ಲಿಂದ ಮುಂದಿನ 
ಮಾರ್ಗದಲ್ಲಿ ಹೋಗುವ ಮನುಷ್ಯರನ್ನು ರಾಕ್ಸಸರು ಕಬ್ಬಿಣದ ಶೂಲಗಳಿಂದ 
ಹೊಡೆಯುತ್ತಾರೆ. 

ಅಪ್ಪರೋಭಿಃ ಪರಿವೃತಃ ಸಮೃದ್ಧ್ಯಾ ನರವಾಹನಃ । 

ಇಹ ವೈಶ್ರವಣಸ್ತಾತ ಪರ್ವಸಂಧಿಷು ದೃಶ್ಯತೇ 12೫1 

ಎಲೈ ಪ್ರೀತಿಪಾತ್ರನೇ, ಅಪ್ಪರೆಯರಿಂದ ಕೂಡಿದ ನರವಾಹನನಾದ ಕುಬೇರನು 
ತನ್ನವೈಭವದಿಂದ ಕೂಡಿ ಇಲ್ಲಿಪರ್ವಸಂಧಿಗಳಲ್ಲಿ ಕಾಣಿಸುತ್ತಾನೆ. 


ಶಿಖರಸ್ಥಂ ಸಮಾಸೀನಮಧಿಪಂ ಯಕ್ಷರಾಕ್ಟಸಾಮ್‌ | 
ಪ್ರೇಕ್ಟಂತೇ ಸರ್ವಭೂತಾನಿ ಭಾನುಮಂತಮಿವೋದಿತಮ್‌ WLI 


-26- ಮಹಾಭಾರತ ವನಪರ್ವ 


ಶಿಖರದಲ್ಲಿ ಕುಳಿತ ಯಕ್ಷ ಮತ್ತು ರಾಕ್ಚಸಾಧಿಪತಿಯಾದ ಕುಬೇರನನ್ನು 
ಸರ್ವಭೂತಗಳೂ ಕಿರಣಗಳ ಜೊತೆಯಲ್ಲಿಉದಿಸಿದ ಸೂರ್ಯನಂತೆ ನೋಡುತ್ತವೆ. 


ದೇವದಾನವಸಿದ್ದಾನಾಂ ತಥಾ ವೈಶ್ರವಣಸ್ಯ ಚ । 
ಗಿರೇಃ ಶಿಖರಮುದ್ಯಾನಮಿದಂ ಭರತಸತ್ತಮ 11೨೭1! 


ಎಲೈ ಭರತಸತ್ತಮನೇ, ಈ ಗಿರಿಶಿಖರವು ದೇವದಾನವ ಸಿದ್ಧರ ಮತ್ತು ಕುಬೇರನ 
ಉದ್ಯಾನವಾಗಿದೆ. 


ಉಪಾಸೀನಸ್ಯ ಧನದಂ ತುಂಬುರೋಃ ಪರ್ವಸಂಧಿಷು । 
ಗೀತಸಾಮಸ್ಸನಸ್ತಾತ ಶ್ರೂಯತೇ ಗಂಧಮಾದನೇ 11೨೮ 


ಪರ್ವಸಂಧಿಗಳಲ್ಲಿಕುಬೇರನನ್ನು ಸ್ತೋತ್ರಮಾಡುವ ತುಂಬುರುವಿನ ಸಂಗೀತ 
ಮತ್ತು ಸಾಮಗಾನದ ಶಬ್ದಗಳು ಈ ಗಂಧಮಾದನ ಪರ್ವತದಲ್ಲಿ ಕೇಳಿಬರುತ್ತವೆ. 


ಏತದೇವಂವಿಧಂ ಚಿತ್ರಮಿಹ ತಾತ ಯುಧಿಷ್ಠಿರ । 
ಪ್ರೇಕ್ಷಂತೇ ಸರ್ವಭೂತಾನಿ ಬಹುಶಃ ಪರ್ವಸಂಧಿಷು 11೨೯॥ 


ಎಲೈ ಪ್ರೀತಿಪಾತ್ರನಾದ ಯುಧಿಷ್ಠಿರನೇ, ಇದನ್ನು ಮತ್ತು ಇಂತಹ ಅನೇಕ 
ವಿಚಿತ್ರಗಳನ್ನುಪರ್ವಸಂಧಿಗಳಲ್ಲಿಎಲ್ಲಭೂತಗಳೂ ಇಲ್ಲಿಬಹಳವಾಗಿ ನೋಡುತ್ತವೆ. 


ಭುಂಜಾನಾ ಮುನಿಭೋಜ್ಯಾನಿ ರಸವಂತಿ ಫಲಾನಿ ಚ | 
ವಸಧ್ದಂ ಪಾಂಡವಶ್ರೇಷ್ಠಾ ಯಾವದರ್ಜುನದರ್ಶನಾತ್‌ 11೩೦॥॥ 


ಎಲೈ ಪಾಂಡವಶ್ರೇಷ್ಠರೇ, ಮುನಿಭೋಜ್ಯವಾದ ರುಚಿಯಾದ ಫಲಗಳನ್ನು 
ಭುಂಜಿಸುತ್ತಾ ಅರ್ಜುನನನ್ನುನೋಡುವವರೆಗೆ ಇಲ್ಲಿವಾಸವನ್ನುಮಾಡಿ. 


ನ ತಾತ ಚಪಲೈರ್ಭಾವ್ಯಮಿಹ ಪ್ರಾಪೈಃ ಕಥಂಚನ । 
ಚಪಲಃ ಸರ್ವಭೂತಾನಾಂ ದ್ವೇಷ್ಯೋ ಭವತಿ ಮಾನವಃ 11೩೧॥ 
ಎಲೈ ಪ್ರೀತಿಪಾತ್ರನೇ, ಇಲ್ಲಿಗೆ ಬಂದ ಯಾವನೂ ಸಹ ಚಪಲತೆಯಿಂದ 


ವರ್ತಿಸಬಾರದು. ಚಪಲತೆಯಿಂದ ನಡೆದುಕೊಳ್ಳುವ ಮನುಷ್ಯನು ಎಲ್ಲಾಭೂತಗಳ 
ದ್ವೇಷಕ್ಕೆ ಪಾತ್ರನಾಗುತ್ತಾನೆ. 


ಯಕ್ಷಯುದ್ಧಪರ್ವ -27- 


ಇಹೋಷಿತ್ವಾ ಯಥಾಕಾಮಂ ಯಥಾಶ್ರದ್ಧಂ ವಿಹೃತ್ಯ ಚ । 
ತತಃ ಶಸ್ತ್ರಬ್ಛತಾಂ ಶ್ರೇಷ್ಠ ಪೃಥಿವೀಂ ಪಾಲಯಿಷ್ಯಸಿ 11೩ ೨॥॥ 


ಶಸ್ತಧಾರಿಗಳಲ್ಲಿ ಶ್ರೇಷ್ಠನಾದ ಎಲೈ ಧರ್ಮರಾಜನೇ, ಇಲ್ಲಿನಿಮ್ಮ ಇಚ್ಛೆಗೆ ತಕ್ಕಂತೆ 
ಮತ್ತು ಶ್ರದ್ಧೆಗೆ ತಕ್ಕಂತೆ ವಿಹಾರವನ್ನು ಮಾಡುತ್ತಾ ವಾಸಿಸಿ ಅನಂತರ ನೀನು 
ಪೃಥಿವಿಯನ್ನುಪಾಲಿಸುವಿ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಪಂಚಪಂಚಾಶದಧಿಕಶತತಮೋಧ್ಯಾಯಃ || 
|| ಇತಿ ಯಕ್ಚಯುದ್ಧಪರ್ವಣಿ ದ್ವಿತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಐವತ್ತೈದನೆಯ 
ಅಧ್ಯಾಯ ಮುಗಿಯಿತು 
La A ರ 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ವಸತ್ಸು ತತ್ರ ಪಾರ್ಥೇಷು ಪುನಃ ಕತಿಪಯೈರ್ದಿನೈ: । 

ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಯೇ 11೨೯೨॥॥ 
ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣಾ ವೀಕ್ಷ್ಯಾ ಹೃತಾನಿ ತು । 

ಮಾರುತೇನ ಕುಬೇರಸ್ಯ ಗೃಹಾನ್ನ ್ನೈಭಿರಗಮ್ಯತಃ 11೨೯೩ 


ಪಾಂಡವರು ಗಂಧಮಾದನದಲ್ಲಿವಾಸಮಾಡುತ್ತಿದ್ದಾಗಲೆ ಪುನಃ ಕೆಲವೇ ದಿನಗಳಲ್ಲಿ 
ಮಾನವರಿಗೆ ಅಗಮ್ಯವಾದ ಕುಬೇರನ ಕಮಲ ವನದಿಂದ ಗಾಳಿ ತಂದು ಬೀಳಿಸಿದ 
ಪಂಚವರ್ಣದ ಪುಷ್ಠಗಳನ್ನು ದ್ರೌಪದಿ ಕಂಡು ಭೀಮಸೇನನಿಗೆ ಯಶಸ್ಸೂಪುಣ್ಯವೂ 
ಹೆಚ್ಚಲಿ ಎಂಬ ಉದ್ದೇಶದಿಂದ ನುಡಿದಳು. 


ಅಗಮ್ಯೇರಯಂ ಗಿರಿಃ ಸರ್ವೈಃ ಕುಬೇರಾಣಭಿಪಾಲಿತಃ । 
ಅದ್ಯ ತ್ಹಯೈವ ಗಂತವೊಯೇ ವಿಧೂಯಾಖಲರಾಕ್ಷಸಾನ್‌ (1೨೯೪॥।॥ 


ಈ ಪರ್ವತ ಕುಬೇರನಿಂದ ರಕ್ಷಿತವಾಗಿದ್ದು ಎಲ್ಲರಿಗೂ ದುರ್ಗಮವಾಗಿದೆ. 
ಅದರಿಂದ ನೀನೆ ಎಲ್ಲರಾಕ್ಷಸರನ್ನೂ ಧಿಃಕರಿಸಿ ಈಗ ಹೋಗಬೇಕು. 


-28- ಮಹಾಭಾರತ ವನಪರ್ವ 


ಇತ್ಯುಕ್ತ ಆಶು ಸಗದಃ ಸಧನುಃ ಸಬಾಣೋ 

ಭೀಮೋ ಗಿರೀಂದ್ರಮಜಿತೋರುಬಲೋ ವಿಗಾಹೇ । 

ಪ್ರಾಪ್ತಂ ನಿಶಮ್ಯ ಬಲದೈವತಸೂನುಮತ್ರ 

ಪದ್ಧತ್ರಯಂ ನ್ಯರುಗದುದ್ದತರಾಕ್ಸಸಾನಾಮ್‌ 11೨೯೫॥॥ 
ಅಗ್ರೋ ನಿಧಾಯ ಮಣಿಮಂತಮಜೇಯಮುಗ್ರಂ 

ಶಂಭೋರ್ವರಾದ್‌ ವಿವಿಧಶಸ್ತಮಹಾಭಿವೃಷ್ಟಾ s | 

ತಾನ್‌ ಸರ್ವರಾಕ್ಷಸಗಣಾನ್‌ ಮಣಿಮತ್ತಮೇತಾನ್‌ । 

ಭೀಮೋ ಜಘಾನ ಸಪದಿ ಪ್ರವರೈಃ ಶರೌಧ್ಯೆ: 1೨೯೬॥॥ 


ದ್ರೌಪದಿ ಹೀಗೆ ಹೇಳಿದೊಡನೆ ಅಜೇಯನಾದ ಮಹಾಬಲಶಾಲಿ ಭೀಮ ಗದೆ 
ಧನುರ್ಬಾಣಗಳನ್ನುಹಿಡಿದು ಬೆಟ್ಟವನ್ನೇರಿದ. ಅವನು ಬಂದುದನ್ನು ಕೇಳಿ ಮೂರು 
ಪದ್ಗಸಂಖ್ಯೆಯಲ್ಲಿದ್ದ ಬಲೋನ್ನತ್ತರಾದ ರಾಕ್ಷಸರು ಶಿಟನ ವರದಿಂದ ಅಜೇಯನಾದ 
ಮಣಿಮಂತನೆಂಬ ಕ್ರೂರ ರಾಕ್ಷಸನನ್ನು ಮುಂದೆ ಮಾಡಿಕೊಂಡು ನಾನಾ ಬಗೆಯ ಶಸ್ತ್ರ 
ಮಹಾಸ್ಪಗಳ ಮಳೆಗರೆಯುತ್ತ ಬಂದು ತಡೆದರು. ಭೀಮ ಮಣಿಮಂತನ ಸಮೇತವಾಗಿ 
ಆ ಎಲ್ಲರಾಕ್ಷಸ ಸಮೂಹಗಳನ್ನು ಶ್ರೇಷ್ಠ ಬಾಣ ಸಮೂಹಗಳಿಂದ ಬೇಗನೆ ಸಂಹರಿಸಿದ. 


ಅವಧ್ಯಾಂಸ್ತಾನ್‌ ಕ್ಷಣೇನೈವ ಹತ್ವಾ ಭೀಮೋ ಮಹಾಬಲಃ । 
ರಣೇ ಕ್ರೋಧವಶಾನ್‌ ಸರ್ವಾನತಿಷ್ಠದ್‌ ಗಿರಿಮೂರ್ದ್ಧನಿ 11೨೯೭ಟ॥ 


ತೇ ಹತಾ ಭೀಮಸೇನೇ ಪ್ರಾಪುರಂಧಂತಮೋಂಠಿಲಾಃ 11೨೯೮॥ 
ಅವಧ್ಯರಾದ ಕ್ರೋಧವಶ ರಾಕ್ಟಸರನ್ನು ಯುದ್ಧದಲ್ಲಿ ಕ್ಷಣದಲ್ಲಿ ಕೊಂದು ಮಹಾ 


ಬಲಿಷ್ಠನಾದ ಭೀಮ ಪರ್ವತದ ತುದಿಯಲ್ಲಿನಿಂತ. ಭೀಮಸೇನನಿಂದ ಹತರಾದ ಆ 
ರಾಕ್ಸಸರೆಲ್ಲರೂ ಅಂಧಂತಮಸಿಗೆ ಹೋದರು. 


ಹತಾಃ ಸೌಗಂಧಿಕವನೇ ಮಣಿಮಾಂತ್ಚ ಪುನಃ ಕಲೌ । 
ಜಾತೋ ಮಿಥ್ಯಾಮತಿಂ ಸಮ್ಯಗಾಸ್ತೀರ್ಯಾತಪಸ್ತಮೋರತಧಿಕಮ್‌ ॥ 


ಸೌಗಂಧಿಕ ವನದಲ್ಲಿ ಹತನಾದ ಮಣಿಮಂತ ಪುನಃ ಕಲಿಯುಗದಲ್ಲಿ ಹುಟ್ಟಿ 
ಮಿಥ್ಯಾಜ್ಞಾನವನ್ನು ಚೆನ್ನಾಗಿ ಹರಡಿ ಮಹಾತಮಸ್ಸನ್ನು ಹೊಂದಿದ. 


XK 


ಯಕಯುದಪರ್ವ -29- 
ಬ್‌ 


ನೂರ ಐವತಾರನೆಯ ಅಧ್ಯಾಯ 


ಆರ್ಷಿಷೇಣಾಶ್ರಮದಲ್ಲಿ ಪಾಂಡವರ ವಾಸ. ಗರುಡ ಮತ್ತು ವಾಯುವೇಗದಿಂದ 
ದ್ರೌಪದಿಯ ಎದುರಿನಲ್ಲಿ ಪಂಚವರ್ಣ ಪುಷ್ಪಗಳ ಪತನ. ಅವಳ 
ಪ್ರಾರ್ಥನೆಯಂತೆ ಅಂತಹ ಪುಷ್ಪಗಳನ್ನು ತರಲು ಹೋದ ಭೀಮಸೇನನ 
ಜೊತೆಯಲ್ಲಿ ಮಣಿಮಂತ ಮೊದಲಾದವರ ಯುದ್ಧ. 


ಜನಮೇಜಯಃ 
ಪಾಂಡೋಃ ಪುತ್ರಾ ಮಹಾತ್ಮಾನಃ ಸರ್ವೇ ದಿವ್ಯಪರಾಕ್ರಮಾಃ । 
ಕಿಯಂತಂ ಕಾಲಮವಸನ್‌ ಪರ್ವತೇ ಗಂಧಮಾದನೇ ell 
ಜನಮೇಜಯ- ಎಲೈ ಬ್ರಾಹ್ಮಣಶ್ರೇಷ್ಠರಾದ ವೈಶಂಪಾಯನರೇ, ಮಹಾತ್ಮರಾದ 
ದಿವ್ಯಪರಾಕ್ರಮಶಾಲಿಗಳಾದ ಎಲ್ಲಾ ಪಾಂಡುಪುತ್ರರು ಎಷ್ಟು ಸಮಯದವರೆಗೆ 
ಗಂಧಮಾದನಪರ್ವತದಲ್ಲಿವಾಸಿಸಿದರು? 


ಆರ್ಷಿಷೇಣಾಶ್ರಮೇ ತಸ್ಮಿನ್‌ ಮಮ ಪೂರ್ವಪಿತಾಮಹಾಃ । 
ಕಿಂ ಚ ಚಕ್ರುರ್ಮಹಾವೀರ್ಯಾಃ ಸರ್ವೆತಿಬಲಪೌರುಷಾಃ । 


ಅತಿಬಲಪರಾಕ್ರಮುಗಳನ್ನು ಹೂಂದಿದ ಮಹಾಶೂರರಾದ ನನ್ನ 
ಪೂರ್ವಪಿತಾಮಹರೆಲ್ಲರೂ ಆರ್ಷಿಷೇಣಾಶ್ರಮದಲ್ಲಿಇನ್ನೂ ಏನನ್ನು ಮಾಡಿದರು? 


ಕಾನಿ ಚಾಭ್ಯವಹಾರ್ಯಾಣಿ ತತ್ರ ತೇಷಾಂ ಮಹಾತ್ಮನಾಮ್‌ । 
ವಸತಾಂ ಲೋಕವೀರಾಣಾಮಾಸಂಸ್ತದ್‌ ಬ್ರೂಹಿ ಸತ್ತಮ 11೨॥॥ 


ಎಲೈ ಸಜ್ಜನಾಗ್ರಣಿಯೇ, ಅಲ್ಲಿವಾಸಿಸುವ ಲೋಕವೀರರಾದ ಆ ಮಹಾತ್ಮರು 
ಯಾವ ಆಹಾರವನ್ನು ಸ್ವೀಕರಿಸಿದರು? ಅದನ್ನು ಹೇಳಿ. 


ವಿಸ್ತರೇಣ ಚ ಮೇ ಶಂಸ ಭೀಮಸೇನಪರಾಕ್ರಮಮ್‌ । 
ಯದ್ಯಚ್ಛಕ್ರೇ ಮಹಾಬಾಹುಸ್ತಸ್ಮಿನ್‌ ಹೈಮವತೇ ಗಿರೌ IA 


ಮಹಾಬಾಹುವಾದ ಭೀಮಸೇನನು ಆ ಪರ್ವತದಲ್ಲಿಏನೇನನ್ನು ಮಾಡಿದನು 
ಎಂದು ಅವನ ಪರಾಕ್ರಮವನ್ನುನನಗೆ ವಿಸ್ತಾರವಾಗಿ ಹೇಳಿ. 


-30- ಮಹಾಭಾರತ ವನಪರ್ವ 
ನ ಖಲ್ವಾಸೀತ್‌ ಪುನರ್ಯುದ್ಧಂ ತಸ್ಯ ಯಕ್ಸೈರ್ದಿಜೋತ್ತಮ । 
ಧನದಾಧ್ಯುಷಿತೇ ನಿತ್ಯಂ ವಸತಸ್ತತ್ರ ಪರ್ವತೇ TT 
ಎಲೈ ದ್ವಿಜೋತ್ತಮರೇ, ಕುಬೇರನ ಆವಾಸಸ್ಥಾನವಾದ ಆ ಪರ್ವತದಲ್ಲಿ 

ಭೀಮಸೇನನಿಗೂ ಮತ್ತು ಯಕ್ಕರಿಗೂ ಪುನಃ ಯುದ್ಧವಾಗಲಿಲ್ಲವಷ್ಟೆ? 
ಕಚ್ಚಿತ್‌ ಸಮಾಗಮಸ್ತೇಷಾಮಾಸೀದ್‌ ವೈಶ್ರವಣಸ್ಯ ಚ । 
ತತ್ರ ಹ್ಯಾಯಾತಿ ಧನದ ಆರ್ಷಿಷೇಣೋ ಯಥಾತಬ್ರವೀತ್‌ 113111 


ಆರ್ಷಿಷೇಣನು ಹೇಳಿದಂತೆ ಅಲ್ಲಿಗೆ ಕುಬೇರನು ಆಗಾಗ ಬರುತ್ತಾನಷ್ಟೆ? 
ಪಾಂಡವರಿಗೂ ಮತ್ತು ಕುಬೇರನಿಗೂ ಸಮಾಗಮವೇನಾದರೂ ಉಂಟಾಯಿತೆ? 


ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ತಪೋಧನ । 

ನ ಹಿ ಮೇ ಶೃಣ್ಣತಸ್ಪಪ್ತಿರಸ್ತಿ ತೇಷಾಂ ವಿಚೇಷ್ಠಿತಮ್‌ Wel 

ತಪೋಧನರೇ, ಇದನ್ನುನಾನು ವಿಸ್ತಾರವಾಗಿ ಕೇಳಲು ಬಯಸುತ್ತೇನೆ. ಅವರ 
ಚರ್ಯೆಗಳನ್ನು ಕೇಳುತ್ತಿರುವ ನನಗೆ ತೃಪ್ತಿಯೇ ಉಂಟಾಗುತ್ತಿಲ್ಲ. 

ವೈಶಂಪಾಯನಃ 

ಏತದಾತ್ಮಹಿತಂ ಶ್ರುತ್ವಾ ತಸ್ಕಾಪ್ರತಿಮತೇಜಸಃ । 

ಶಾಸನಂ ಸತತಂ ಚಕ್ರುಸ್ತಥೈವ ಭರತರ್ಷಭಾಃ 11೭! 

ವೈಶಂಪಾಯನ- ಅಪ್ರತಿಮ ಪರಾಕ್ರಮಿಯಾದ ಆ ಆರ್ಷಿಷೇಣನ ತಮಗೆ 
ಹಿತವಾದ ಶಾಸನವನ್ನುಕೇಳಿ. ಭರತರ್ಷಭರು ಸತತವಾಗಿ ಅದನ್ನುಆಚರಿಸಿದರು. 


ಭುಂಜಾನಾ ಮುನಿಭೋಜ್ಯಾನಿ ರಸವಂತಿ ಫಲಾನಿ ಚ । 


ಶುದ್ಧಬಾಣಹತಾನಾಂ ಚ ಮೃಗಾಣಾಂ ಪಿಶಿತಾನಿ ಚ 11೮1! 
ಮೇಧ್ಯಾನಿ ಹಿಮವತ್ವೃಷ್ಠೇ ಮಧೂನಿ ವಿವಿಧಾನಿ ಚ । ' 
ರಸಾಯನಸಮೃದ್ಧಾನಿ ತತ್ರೋಷುಸ್ತೇ ಸ್ಮ ಭಾರತಾಃ HE 


ಆ ಭರತರ್ಷಭರು ಮುನಿಯೋಗ್ಯವಾದ ರಸಯುಕ್ತವಾದ ಫಲಗಳನ್ನು ಸೇವಿಸುತ್ತಾ 
ಶುದ್ಧವಾದ ಬಾಣಗಳಿಂದ ಹತವಾದ ಮೃಗಗಳ ಮಾಂಸವನ್ನು ಸೇವಿಸುತ್ತಾ 


ಯಕಯುದಪರ್ವ Ko 
ಒಪ ಲ 


ಹಿಮಾಲಯ ಪರ್ವತದಲ್ಲಿವಿವಿಧವಾದ ರಸಾಯನ ಸಮೃದ್ಧವಾದ ಮಧುಗಳನ್ನು 
ಸೇವಿಸುತ್ತಾ ಅಲ್ಲಿವಾಸಮಾಡಿದರು. 


ತಥಾ ನಿವಸತಾಂ ತೇಷಾಂ ಪಂಚಮಂ ವರ್ಷಮಭ್ಯಗಾತ್‌ । 
ಶೃಣ್ವತಾಂ ಲೋಮಶೋಕ್ತಾನಿ ವಾಕ್ಯಾನಿ ವಿವಿಧಾನ್ಯುತ 11೧೦॥॥ 


ಲೋಮಶರು ಹೇಳಿದ ದಿವ್ಯವಾದ ಕಥೆಗಳನ್ನು ಕೇಳಿ ಅಲ್ಲಿವಾಸಿಸುತ್ತಿದ್ದ ಅವರಿಗೆ 
ಐದನೆಯ ವರ್ಷವು ಪ್ರಾಪ್ತವಾಯಿತು. 


ಕೃತ್ಯಕಾಲ ಉಪಸ್ಥಾಸ್ಯ ಇತಿ ಚೋಕ್ತ್ವಾ ಘಟೋತ್ಕಚಃ । | 
ರಾಕ್ಷಸಃ ಸಹ ಸರ್ವೈಶ್ವ ಪೂರ್ವಮೇವ ಗತಃ ಪ್ರಭೋ 11೧೧॥ 


ಪ್ರಭುವೇ, ನನ್ನ ಅವಶ್ಯಕತೆ ಇರುವ ಕಾಲದಲ್ಲಿನಾನು ಪುನಃ ಬರುವೆನು ಎಂದು 
ಹೇಳಿ ರಾಕ್ಷಸರ ಜೊತೆಯಲ್ಲಿಘಟೋತ್ಕಚನು ಮೊದಲೇ ಹೊರಟುಹೋಗಿದ್ದನು. 


ಆರ್ಷ್ಟಿಷೇಣಾಶ್ರಮೇ ತೇಷಾಂ ವಸತಾಂ ವೈ ಮಹಾತ್ಮನಾಮ್‌ । 
ಅಗಚ್ಛನ್‌ ಬಹವೋ ಮಾಸಾಃ ಪಶ್ಯತಾಂ ಮಹದದ್ದುತಮ್‌ 11೧೨1 


ಅನೇಕ ಅದ್ಭುತಗಳನ್ನುನೋಡುತ್ತಾ ಆರ್ಪಿಷೇಣನ ಆಶ್ರಮದಲ್ಲಿವಾಸ ಮಾಡುವ 
ಅವರಿಗೆ ಅನೇಕ ಮಾಸಗಳು ಕಳೆದವು. 

ತೈಸ್ತತ್ರ ವಿಹರದ್ದಿಶ್ಚ ರಮಮಾಣೈಶ್ಚ ಪಾಂಡವೈಃ । 

ಪ್ರೀತಿಮಂತೋ ಮಹಾಭಾಗಾ ಮುನಯಶ್ಚಾರಣಾಸ್ತಥಾ 11೧೩। 

ಆಜಗ್ಗುಃ ಪಾಂಡವಾನ್‌ ದ್ರಷ್ಟುಂ ಶುದ್ಧಾತ್ಮಾನೋ ಯತವ್ರತಾಃ | 

ತೇ ತೈಃ ಸಹ ಕಥಾಂ ಚಕ್ರುರ್ದಿವ್ಯಾಂ ಭರತಸತ್ತಮಾಃ 11೧೪॥ 

ಪಾಂಡವರು ಅಲ್ಲಿಸಂತೋಷದಿಂದ ವಾಸಮಾಡಿ ವಿಹಾರವನ್ನುಮಾಡುತ್ತಿದ್ದಾಗ 
ಮಹಾನುಭಾವರಾದ ಶುದ್ಧಮನಸ್ಸುಳ್ಳ ವ್ರತನಿಯಮ ಪರರಾದ ಮುನಿಗಳು ಮತ್ತು 
ಚಾರಣರು ಪಾಂಡವರ ಮೇಲಿನ ಪ್ರೀತಿಯಿಂದ ಪಾಂಡವರನ್ನುನೋಡಲು ಅಲ್ಲಿಗೆ 
ಬಂದರು. ಭರತಶ್ರೇಷ್ಠರು ಅವರ ಜೊತೆಯಲ್ಲಿ ದಿವ್ಯವಾದ ಸಂವಾದಗಳನ್ನು 
ಮಾಡಿದರು. 


-32- ಮಹಾಭಾರತ ವನಪರ್ವ 


ತತಃ ಕತಿಪಯಾಹಸ್ಸು ಮಹಾಹ್ನದನಿವಾಸಿನಮ್‌ I 
ಖದ್ದಿಮಂತಂ ಮಹಾನಾಗಂ ಸುಪರ್ಣಃ ಸಹಸಾ55ಹರತ್‌ 11೧೫11 


ಅನಂತರ ಕೆಲವು ದಿನಗಳು ಕಳೆದ ಮೇಲೆ ಒಂದು ದೊಡ್ಡಮಡುವಿನಲ್ಲಿದ್ದಸಮೃದ್ಧ 
ಶರೀರವುಳ್ಳ ಒಂದು ಮಹಾನಾಗನನ್ನು ಗರುಡನು ಇದ್ದಕ್ಕಿದ್ದಂತೆಯೇ ಹಾರಿಸಿಕೊಂಡು 
ಹೋದನು. 


ಪ್ರಾಕಂಪತ ಮಹಾಶೈಲಃ ಪ್ರಾಮೃದ್ಯಂತ ಮಹಾದ್ರುಮಾಃ । 
ದದೃಶುಃ ಸರ್ವಭೂತಾನಿ ಪಾಂಡವಾಶ್ಚ ತದದ್ದುತಮ್‌ 11೧೬॥ 


ಗರುಡನ ಮಹಾವೇಗಕ್ಕೆ ಆ ಮಹಾಪರ್ವತವು ಕಂಪಿಸಿತು. ದೊಡ್ಡದೊಡ್ಡ ವೃಕ್ಷಗಳು 
ಮುರಿದವು. ಬೇರೆ ಎಲ್ಲಾಪ್ರಾಣಿಗಳು ಮತ್ತು ಪಾಂಡವರು ಆ ಅದ್ಭುತವಾದ ದೃಶ್ಯವನ್ನು 
ನೋಡಿದರು. 


ತತಃ ಶೈಲೋತ್ತಮಸ್ಯಾಗ್ರಾತ್‌ ಪಾಂಡವಾನ್‌ ಪ್ರತಿ ಮಾರುತಃ । 
ಅವಹತ್‌ ಸರ್ವಮಾಲ್ಯಾನಿ ಗಂಧವಂತಿ ಶುಭಾನಿ ಚ eral 


ಅನಂತರ ಉಂಟಾದ ದೊಡ್ಡ ಮಾರುತವು ಪಾಂಡವರ ಸಮೀಪದಲ್ಲಿಒಳ್ಳೆಯ 
ಸುಗಂಧವಿರುವ ಎಲ್ಲಾಪುಷ್ಟಗಳನ್ನು ಪರ್ವತಶ್ರೇಷ್ಠದ ಅಗ್ರಭಾಗದಿಂದ ತಂದು ಹಾಕಿತು. 

ತತ್ರ ಪುಪ್ಪಾಣಿ ದಿವ್ಯಾನಿ ಸುಹೃದ್ಧ ಸಹ ಪಾಂಡವಾಃ । 

ದದೃಶುಃ ಪಂಚವರ್ಣಾನಿ ದ್ರೌಪದೀ ಚ ಯಶಸ್ವಿನೀ 11೧೮॥ 

ವಿಶ್ವಾಸಪಾತ್ರರ ಜೊತೆಯಲ್ಲಿ ಇದ್ದ ಪಾಂಡವರು ಮತ್ತು ಯಶಸ್ವಿನಿಯಾದ 
ದ್ರೌಪದಿಯೂ ಸಹ ಪಂಚವರ್ಣವುಳ್ಳ ಆ ದಿವ್ಯವಾದ ಪುಷ್ಪಗಳನ್ನು ಅಲ್ಲಿನೋಡಿದರು. 

ಭೀಮಸೇನಂ ತತಃ ಕೃಷ್ಣಾ ಕಾಲೇ ವಚನಮಬ್ರವೀತ್‌ । 

ವಿವಿಕ್ಷೇ ಪರ್ವತೋದ್ದೇಶೇ ಸುಖಾಸೀನಂ ಮಹಾಭುಜಮ್‌ 11೧೯॥ 


ಅನಂತರ ಯೋಗ್ಯವಾದ ಕಾಲದಲ್ಲಿಮಹಾಭುಜನಾದ ಭೀಮಸೇನನು ಪರ್ವತದ 
ಒಂದು ಎತ್ತರವಾದ ಪ್ರದೇಶದಲ್ಲಿಸುಖವಾಗಿ ಕುಳಿತಿರುವಾಗ ದ್ರೌಪದಿಯು ಅವನನ್ನು 
ಸಮೀಪಿಸಿ ಮಾತನಾಡಿದಳು. 


ಯಕಯುದಪರ್ವ -33- 
ಇ ಇ 


ಸುಪರ್ಣಾನಿಲವೇಗೇನ ಶಸನೇನ ಮಹಾಚಲಾತ್‌ । 
ಪಂಚವರ್ಣಾನಿ ಪಾತ್ಯಂತೇ ಪುಷ್ಪಾಣಿ ಭರತರ್ಷಭ 11೨೦॥ 


ಭರತರ್ಷಭನೇ, ಗರುಡನ ರೆಕ್ಕೆಗಳ ವೇಗದಿಂದ ಮತ್ತು ವಾಯುವೇಗದಿಂದ 
ಮಹಾಪರ್ವತದ ಅಗ್ರಭಾಗದಿಂದ ಪಂಚವರ್ಣದ ಪುಷ್ಪಗಳು ಬೀಳುತ್ತಿವೆ. 


ದಿವ್ಯವರ್ಣಾನಿ ದಿವ್ಯಾನಿ ದಿವ್ಯಗಂಧವಹಾನಿ ಚ । 
ಮದಯಂತೀವ ಗಂಧೇನ ಮನೋ ಮೇ ಭರತರ್ಷಭ 11೨೧॥॥ 


ಎಲೈ ಭರತರ್ಷಭನೇ, ದಿವ್ಯವರ್ಣವುಳ್ಳ , ದಿವ್ಯವಾದ ಗಂಧವುಳ್ಳ ಈ ಪುಷ್ಪಗಳು 
ತಮ್ಮ ಗಂಧದಿಂದ ನನ್ನ ಮನಸ್ಸಿಗೆ ಮುದವನ್ನು (ಸುಖವನ್ನು) ಉಂಟುಮಾಡುತ್ತಿವೆ. 


ಯೇಷಾಂ ತು ದರ್ಶನಾತ್‌ಸ್ಪರ್ಶಾತ್‌ ಸೌರಭ್ಯಾಚ್ಚ ತಥೈವ ಚ । 
ನಶ್ಯತೀವ ಮನೋದುಃಖಂ ಮಮೇದಂ ಶತ್ರುತಾಪನ 11೨೨1 


ಎಲೈ ಶತ್ರುತಾಪನನೇ, ಆ ಪುಷ್ಪಗಳ ದರ್ಶನದಿಂದ, ಸರ್ಶನದಿಂದ ಹಾಗೂ 
ಗಂಧದ ಆಘ್ರಾಣದಿಂದ ನನ್ನ ಈ ಮನೋದುಃಖವೆಲ್ಲವೂ ನಾಶವಾಗುವಂತೆ 
ತೋರುತ್ತದೆ. 

ಈದೃಶೈಃ ಕುಸುಮೈರ್ದಿವ್ಯೈಃ ದಿವ್ಯಗಂಧವಹೈ: ಶುಭೈಃ । 

ದೇವತಾನ್ಯರ್ಚಯಿತ್ವಾಹಮಿಚ್ಛೇಯಂ ಸಂಗಮಂ ತ್ವಯಾ 11೨೩॥॥ 

ಇಂತಹ ದಿವ್ಯಗಂಧೋಪೇತವಾದ ಶುಭವಾದ ದಿವ್ಯಪುಷ್ಠಗಳಿಂದ ದೇವತೆಗಳನ್ನು 
ಪೂಜಿಸಿ ನಾನು ನಿನ್ನಸಂಗವನ್ನು ಬಯಸುತ್ತೇನೆ. 


ಇದಂ ತು ಪುರುಷವ್ಯಾಘ್ರ ವಿಶೇಷೇಣಾಂಬುಜಂ ಶುಭಮ್‌ । 

ಗಂಧಸಂಸ್ಥಾನಸಂಪನ್ನಂ ಮಮ ಮಾನಸವರ್ಧನಮ್‌ 11೨೪॥ 

ಪುರುಷವ್ಯಾಘ್ರನೇ, ಇದೊಂದು ಶುಭವಾದ ಕಮಲ ಪುಷ್ಪವು ದಿವ್ಯಗಂಧದಿಂದ 
ಯುಕ್ತವಾಗಿ ನನ್ನ ಮನಸ್ಸಿನ ಕಾಮವನ್ನು ಹೆಚ್ಚಿಸುತ್ತಿದೆ. 

ವಾಸುದೇವಸಹಾಯೇನ ವಾಸುದೇವಪ್ರಿಯೇಣ ಚ ಟ 

ಖಾಂಡವೇ ಸತ್ಯಸಂಧೇನ ಭಾತ್ರಾ ತವ ಮಹಾತ್ಮನಾ 11೨೫1! 


-34- ಮಹಾಭಾರತ ವನಪರ್ವ 


ಗಂಧರ್ಮೋರಗರಕ್ಷಾಂಸಿ ವಾಸವಶ್ಚ ನಿವಾರಿತಃ । 
ಹತಾ ಮಾಯಾವಿನಶ್ಟೋಗ್ರಾ ಧನುಃ ಪ್ರಾಪ್ತಂ ಚ ಗಾಂಡಿವಮ್‌ ॥॥೨೬॥ 


ನಿನ್ನತಮ್ಮನಾದ ಮಹಾತ್ಮನಾದ ಕೃಷ್ಣಪ್ರಿಯನಾದ ಸತ್ಯಸಂಧನಾದ ಅರ್ಜುನನು 
ಕೃಷ್ಣನ ಸಹಾಯದಿಂದ ಖಾಂಡವವನದಲ್ಲಿ ಗಂಧರ್ವೋರಗರಾಕ್ಷಸರನ್ನು ಮತ್ತು 
ಇಂದ್ರನನ್ನುತಡೆದನು. ಅನೇಕ ಭಯಂಕರರಾದ ಮಾಯಾವಿಗಳು ಕೊಲ್ಲಲ್ಪಟ್ಟರು. 
ಗಾಂಡೀವ ಧನುಸ್ಸುಅವನಿಗೆ ಪ್ರಾಪ್ತವಾಯಿತು. 


ತವಾಪಿ ಸುಮಹತ್‌ ತೇಜೋ ಮಹದ್‌ ಬಾಹುಬಲಂ ಚ ತೇ। 
ಅವಿಷಹ್ಯಮನಾದೃಷ್ಯಂ ಶಕ್ರತುಲ್ಯಬಲೋಪಮಮ್‌ (ಪರಾಕ್ರಮ) ॥೨೭। 


ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳವನೇ, ನಿನಗೂ ಸಹ ಇನ್ನೊಬ್ಬರು 
ತಡೆಯಲಾರದಂತಹ, ಯಾರೂ ಸೋಲಿಸಲು ಸಾಧ್ಯವಿಲ್ಲದಂತಹ, ಅತ್ಯಂತ 
ದೊಡ್ಡದಾದ ತೇಜಸ್ಸುಮತ್ತು ದೊಡ್ಡದಾದ ಬಾಹುಬಲವು ಇದೆ. 


ತ್ತದ್ಧಾಹುಬಲವೇಗೇನ ತ್ರಾಸಿತಾಃ ಸರ್ವರಾಕ್ಚಸಾಃ । 
ಹಿತ್ವಾ ಶೈಲಂ ಪ್ರಪದ್ಯಂತಾಂ ಭೀಮಸೇನ ದಿಶೋ ದಶ 11೨೮॥ 


ಎಲೈ ಭೀಮಸೇನನೇ, ನಿನ್ನಬಾಹುಬಲದ ವೇಗದಿಂದ ಭಯಕ್ಕೆ ಒಳಗಾದ ಎಲ್ಲಾ 
ರಾಕ್ನಸರೂ ಈ ಪರ್ವತವನ್ನುಬಿಟ್ಟುಹತ್ತು ದಿಕ್ಕುಗಳಿಗೆ ಹೊರಟು ಹೋಗಲಿ. 


ತತಃ ಶೈಲೋತ್ತಮಸ್ಯಾಗ್ರಂ ಚಿತ್ರಮಾಲ್ಯಧರಂ ಶಿವಮ್‌ । 
ವ್ಯಪೇತಭಯಸಮ್ಮೋಹಾಃ ಪಶ್ಯಂತು ಸುಹೃದಸ್ತವ 11೨೯॥ 
ಅನಂತರ ನಿನ್ನ ವಿಶ್ವಾಸಪಾತ್ರರು, ವಿಚಿತ್ರವಾದ ಪುಷ್ಪವನ್ನು ಧರಿಸಿರುವ 


ಮಂಗಳಕರವಾದ ಈ ಪರ್ವತಶ್ರೇಷ್ಠದ ಅಗ್ರಭಾಗವನ್ನು ಯಾವುದೇ ಭಯ ಮತ್ತು 
ಗಾಬರಿಗಳಿಲ್ಲದೆ ನೋಡುವವರಾಗಲಿ. 


ಏವಂ ಪ್ರಣಿಹಿತಂ ಭೀಮ ಚಿರಾತ್‌ ಪ್ರಭೃತಿ ಮೇ ಮನಃ । 
ದ್ರಷ್ಟುಮಿಚ್ಛಾಮಿ ಶೈಲಾಗ್ರಂ ತ್ವದ್ದಾಹುಬಲಪಾಲಿತಾ 11೩೦॥॥ 


ಯಕ್ಷಯುದ್ಧಪರ್ವ -35- 


ಎಲೈ ಭೀಮಸೇನನೇ, ಈ ಒಂದು ಆಸೆಯನ್ನು ನಾನು ಮನಸಿನಲ್ಲಿ ಬಹಳ 
ಕಾಲದಿಂದ ಇಟ್ಟುಕೊಂಡಿದ್ದೇನೆ. ನಿನ್ನ ಬಾಹುಬಲದಿಂದ ರಕ್ಷಿತಳಾಗಿ ಶೈಲಾಗ್ರಗಣ್ಯವನ್ನು 
ನೋಡಲು ಬಯಸುತ್ತೇನೆ. 


ಇಚ್ಛಾಮಿ ಚ ನರವ್ಯಾಘ್ರ ಪುಷ್ಪಂ ಪ್ರತ್ಯಕ್ಷಮೀದ್ಧಶಮ್‌ । 


ಆನೀಯಮಾನಂ ಕ್ಷಿಪ್ರಂ ವೈ ತ್ಹಯಾ ಭರತಸತ್ತಮ 11೩೧॥ 
ಎಲ್ಫೆ ನರವ್ಯಾಘ್ರನೇ, ಭರತಸತ್ತಮನೇ, ನೀನು ಇಂತಹ ಪುಷ್ಪವನ್ನು ಬೇಗ ತಂದು 
ನನಗೆ ಕೊಡಬೇಕೆಂದು ನಾನು ಬಯಸುತ್ತೇನೆ. 
| ವೈಶಂಪಾಯನಃ 
ತತಃ ಕ್ಲಿಪ್ರಮಿವಾತ್ಮಾನಂ ದ್ರೌಪದ್ಯಾ ಸ ಪರಂತಪಃ । 
ನಾಮೃಷ್ಯತ ಮಹಾಬಾಹುಃ ಪ್ರಹಾರಮಿವ ಸದ್ಧವಃ 11೩.೨11 


ವೈಶಂಪಾಯನ- ಆಗ ಪರಂತಪನಾದ ಮಹಾಬಾಹುವಾದ ಭೀಮಸೇನನು 
ದ್ರೌಪದಿಯಿಂದ ನಿಂದಿಸಲ್ಪಟ್ಟವನಂತೆ ತನ್ನನ್ನುತಿಳಿದು ಒಳ್ಳೆಯ ವೃಷಭವು ಪ್ರಹಾರವನ್ನು 
ಸಹಿಸದಿರುವಂತೆ ಆ ಮಾತುಗಳನ್ನುಸಹಿಸಲಿಲ್ಲ. 


ಸಿಂಹರ್ಷಭಗತಿಃ ಶ್ರೀಮಾನುದಾರಃ ಕನಕಪ್ರಭಃ । 


ಮನಸ್ವೀ ಬಲವಾನ್‌ ದೃಪ್ತೋ ಮಾನೀ ಶೂರಶ್ಚ ಪಾಂಡವಃ IAA 
ಲೋಜಿತಾಕ್ಠಃ ಪೃಥುವ್ಯಂಸೋ ಮತ್ತವಾರಣವಿಕ್ರಮಃ । 

ಸಿಂಹದಂಷ್ಟೋ ಬೃಹತ್‌ಸ್ಕಂಧಃ ಶಾಲಪೋತ ಇವೋದ್ಧತಃ JEU 
ಮಹಾತ್ಮಾ ಚಾರುಸರ್ವಾಂಗಃ ಕಂಬುಗ್ರೀವೋ ಮಹಾಭುಜಃ । 
ರುಗ್ಗಪೃಷ್ಠಂ ಧನುಃ ಖಡ್ಗಂ ತೂಣಾಂಶ್ಚಾಪಿ ಪರಾಮೃಶತ್‌ 1೩೫1 


ಸಿಂಹರ್ಷಭಗತಿಯನ್ನು ಹೊಂದಿದ ಕಾಂತಿಯುಕ್ತನಾದ, ಸುವರ್ಣವರ್ಣವನ್ನು 
ಹೊಂದಿದ, ಉದಾರನಾದ, ಧೈರ್ಯಶಾಲಿಯಾದ, ಬಲಿಷ್ಠನಾದ, ದರ್ಪ್ಷಿಷನಾದ, 
ಅಭಿಮಾನಶಾಲಿಯಾದ, ಶೂರನಾದ, ಲೋಹಿತಾಕ್ಷನಾದ, ವಿಸ್ತಾರವಾದ ವಕ್ಷಸ್ನಳವನ್ನು 
ಹೊಂದಿದ, ಮದ್ದಾನೆಯ ಪರಾಕ್ರಮವನ್ನು ಹೊಂದಿದ, ಸಿಂಹದಂಷ್ಪನಾದ ವಿಸ್ತಾರವಾದ 


-36- ಮಹಾಭಾರತ ವನಪರ್ವ 


ಭುಜವನ್ನು ಹೊಂದಿದ, ಚಿಕ್ಕಸಾಲವೃಕ್ನದಂತೆ ಎತ್ತರನಾದ, ಸರ್ವಾಂಗದಲ್ಲಿ 
ಸುಂದರನಾದ, ಕಂಬುಗ್ರೀವನಾದ, ಮಹಾತ್ಮನಾದ, ಪಾಂಡವನಾದ ಭೀಮಸೇನನು 
ಚಿನ್ನದ ಹಿಡಿಯುಳ್ಳ ಧನುಸ್ಸನ್ನು, ಖಡ್ಗವನ್ನು ಮತ್ತು ಬತ್ತಳಿಕೆಗಳನ್ನುತೆಗೆದುಕೊಂಡನು. 


ಸ ಕೇಸರೀವ ಚೋತಿಕ್ಷಃ ಪ್ರಭಿನ್ನ ಇವ ವಾರಣಃ । 
ವ್ಯಪೇತಭಯಸಮ್ಮೋಹಃ ಶೈಲಮಭ್ಯಪತದ್‌ ಬಲೀ WALI 


ಬಲಿಷ್ಠನಾದ ಅವನು ಸಿಟ್ಟುಗೊಂಡ ಸಿಂಹದಂತೆ ಮದಿಸಿದ ಆನೆಯಂತೆ, 
ಭಯಭ್ರಂತಿಗಳಿಂದ ರಹಿತನಾಗಿ ಪರ್ವತವನ್ನು ಪ್ರವೇಶಿಸಿದನು. 


ತಂ ಮೃಗೇಂದ್ರಮಿವಾಯಾಂತಂ ಪ್ರಭಿನ್ನಮಿವ ವಾರಣಮ್‌ । 
ದದೃಶುಃ ಸರ್ವಭೂತಾನಿ ಬಾಣಕಾರ್ಮುಕಧಾರಿಣಮ್‌ 11೩೭! 


ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಮೃಗರಾಜನಾದ ಸಿಂಹದಂತೆ, 


ಮದೋನ್ನತ್ತವಾದ ಆನೆಯಂತೆ, ಬರುತ್ತಿರುವ ಅವನನ್ನು ಎಲ್ಲ ಪ್ರಾಣಿಗಳೂ 
ನೋಡಿದವು. 


ದ್ರೌಪದ್ಯಾ ವರ್ಧಯನ್‌ ಹರ್ಷಂ ಗದಾಮಾದಾಯ ಪಾಂಡವಃ । 
ವ್ಯಪೇತಭಯಸಮ್ಮೋಹಃ ಶೈಲರಾಜಂ ಸಮಾಶ್ರಿತಃ WASH 


ದ್ರೌಪದಿಗೆ ಹರ್ಷವನ್ನು ಉಂಟುಮಾಡುತ್ತಾ ಪಾಂಡವನಾದ ಭೀಮಸೇನನು 
ಭಯಭ್ರಾಂತಿರಹಿತನಾಗಿ ಗದೆಯನ್ನುತೆಗೆದುಕೊಂಡು ಶೈಲರಾಜನ ಮೇಲೆ ನಿಂತನು. 


ನ ಗ್ಲಾನಿರ್ನ ಚ ಕಾತರ್ಯಂ ನ ವೈಕ್ಸವ್ಯಂ ನ ಮತ್ತರಃ । 
ಕದಾಚಿಜ್ಜುಷತೇ ಪಾರ್ಥಮಾತ್ಮಜಂ ಮಾತರಿಶ್ಚನಃ WAC 


ವಾಯುದೇವರ ಮಗನಾದ ಭೀಮಸೇನನಿಗೆ ಯಾವಾಗಲಾದರೂ ಗ್ಲಾನಿಯಾಗಲೀ, 
ಕಾತರತೆಯಾಗಲೀ, ಅಧೈರ್ಯವಾಗಲೀ, ಮಾತರ್ಯವಾಗಲೀ ಉಂಟಾಗುವುದಿಲ್ಲ. 


ತದೇಕಾಯನಮಾಸಾದ್ಯ ವಿಷಮಂ ಭೀಮದರ್ಶನಮ್‌ । 
ಬಹುತಾಲೋಚ್ಛಂ ಯಂ ಶೃಂಗಮಾರುರೋಹ ಮಹಾಬಲಃ 11೪೦॥। 


ಯಕ್ಷಯುದ್ಧಪರ್ವ -37- 


ಮಹಾಬಲನಾದ ಭೀಮಸೇನನು ಭಯಂಕರವಾಗಿ ಕಾಣುತ್ತಿದ್ದ ಒಬ್ಬನೇ 
ಹೋಗಬಹುದಾದ ಮಾರ್ಗವನ್ನು ಹಿಡಿದು ಅನೇಕ ತಾಲವೃಕ್ಷಗಳಷ್ಟು ಎತ್ತರವಾದ 
ಪರ್ವತ ಶೃಂಗವನ್ನು ಏರಿದನು. 


ಸಕಿನ್ನರಮಹಾನಾಗಮುನಿಗಂಧರ್ವರಾಕ್ಸಸಾನ್‌ | 
ಹರ್ಷಯನ್‌ ಪರ್ವತಸ್ಯಾಗ್ರಮಾರುಹ್ಯ ಸ ಮಹಾಬಲಃ 11೪೧ 


ತತೋ ವೈಶ್ರವಣಾವಾಸಂ ದದರ್ಶ ಭರತರ್ಷಭ । 


ಮಹಾಬಲನಾದ ಭರತರ್ಷಭನಾದ ಅವನು ಕಿನ್ನರರಿಗೂ ಮಹಾನಾಗಗಳಿಗೂ 
ಮುನಿಗಂಧರ್ವರಾಕ್ಷಸರಿಗೂ ಹರ್ಷವನ್ನು ಉಂಟುಮಾಡುತ್ತಾ ಪರ್ವತಶಿಖರವನ್ನು 
ಏರಿ ಅಲ್ಲಿಂದ ಕುಬೇರನ ಆವಾಸಸ್ಥಾನವನ್ನುನೋಡಿದನು. 


ಕಾಂಚನೈ: ಸ್ಪಾಟಿಕೈೆಶ್ಸೈವ ವೇಶೃಭಿಃ ಸಮಲಂಕೃತಮ್‌ 11೪೨। 
ಪ್ರಾಕಾರೇಣ ಪರಿಕ್ಷಿಪ್ತಂ ಸೌವರ್ಣೇನ ಸಮಂತತಃ । 
ಸರ್ವರತ್ನದ್ಯುತಿಮತಾ ಸರ್ವೋದ್ಯಾನವತಾ ತಥಾ IAI 


ಅದು ಸುವರ್ಣಮಯವಾದ ಮತ್ತು ಸ್ಥಟಿಕಮಯವಾದ ಗೃಹಗಳಿಂದ 
ಅಲಂಕೃತವಾಗಿದ್ದಿತು. ಸರ್ವರತ್ನಗಳ ಕಾಂತಿಯನ್ನು ಹೊಂದಿದ, ಸರ್ವೋದ್ಯಾನಗಳಿಂದ 
ಸುತ್ತುವರಿಯಲ್ಪಟ್ಟ ಸುವರ್ಣಮಯವಾದ ಕೋಟೆಯಿಂದ ಸುತ್ತಲೂ 
ಆವೃತವಾಗಿದ್ದಿತು. 

ಶೈಲಾದಭ್ಯುಚ್ಛಃ ಯವತಾ ಚಯಾಟ್ಟಾಲಕಶೋಭಿನಾ । 

ದ್ವಾರತೋರಣನಿರ್ವೂಹಧ್ವಜಸಂವಾಹಶೋಭಿನಾ I 

ವಿಲಾಸಿನೀಭಿರತ್ಯರ್ಥಂ ನೃತ್ಯಂತೀಭಿಃ ಸಮಂತತಃ । 

ವಾಯುನಾ ಧೂಯಮಾನಾಭಿಃ ಪತಾಕಾಭಿರಲಕೃಂತಮ್‌ । 

ಪರ್ವತಕ್ಕಿಂತಲೂ ಎತ್ತರವಾದ ಅಡಿಪಾಯಗಳಿಂದಲೂ ಮುತ್ತು 
ಉಪ್ಪರಿಗೆಗಳಿಂದಲೂ ಮಹಾದ್ವಾರದ ತೋರಣಗಳಿಂದಲೂ, ಆನೆಯ ದಂತಗಳಿಂದ 
ನಿರ್ಮಿತವಾದ ಅಲಂಕೃತಗಳಿಂದಲೂ, ಆ ಗೃಹಗಳು ಶೋಭಿಸುತ್ತಿದ್ದವು. 


-38- ಮಹಾಭಾರತ ವನಪರ್ವ 


ವಿಲಾಸಿನಿಯರು ಆ ಗೃಹದಲ್ಲಿ ಎಲ್ಲಕಡೆಯಿಂದಲೂ ನರ್ತನವನ್ನು ಮಾಡುತ್ತಿದ್ದರು. 
ಆ ಗೃಹಗಳು ವಾಯುವಿನಿಂದ ಕಂಪಿಸುವ ಪತಾಕೆಗಳಿಂದ ಅಲಂಕೃತವಾಗಿದ್ದಿತು. 


ಧನುಷ್ಠೋಟಿಮವಷ್ನಭ್ಯ ವಕ್ರಭಾವೇನ ಬಾಹುನಾ । 
ಪಶ್ಯಮಾನಃ ಸ ಖೇದೇನ ದ್ರವಿಣಾಧಿಪತೇಃ ಪುರಮ್‌ ॥ 
ಮೋದಯನ್‌ ಸರ್ವಭೂತಾನಿ ಗಂಧಮಾದನಸಂಭವ: । 
ಸರ್ವಗಂಧವಹಸ್ತತ್ರ ಮಾರುತಃ ಸುಸುಖೋ ವವೌ । 


ಧನುಷ್ಠೋಟಿಯನ್ನು ಅವಲಂಬಿಸಿ ತನ್ನ ಎಡಬಾಹುವನ್ನು ಅದರ ಮೇಲಿಟ್ಟು 
ಭೀಮಸೇನನು ಖೇದದಿಂದ ದ್ರವ್ಯಾಧಿಪತಿಯಾದ ಕುಬೇರನ ಪಟ್ಟಣವನ್ನು 
ನೋಡಿದನು. ಅಲ್ಲಿ ಗಂಧಮಾದನ ಪರ್ವತದಲ್ಲಿ ಉಂಟಾದ ಮಾರುತನು ಎಲ್ಲ 
ಪರಿಮಳಗಳನ್ನೂ ತೆಗೆದುಕೊಂಡು, ಎಲ್ಲ ಪ್ರಾಣಿಗಳಿಗೂ ಸಂತೋಷವನ್ನುಂಟು 
ಮಾಡುತ್ತಾ ಸುಖವಾಗಿ ಬೀಸುತ್ತಿತ್ತು. 


ಚಿತ್ರಾ ವಿವಿಧವರ್ಣಾಭಾಶ್ಚಿತ್ರಮಂಜರಿಧಾರಿಣಃ I 

ಅಚಿಂತ್ಯಾ ವಿವಿಧಾಸ್ತತ್ರ ದ್ರುಮಾಃ ಪರಮಶೋಭಿನಃ 11೪೪॥ 

ಅಲ್ಲಿ ವಿಚಿತ್ರವಾದ ವಿವಿಧ ವರ್ಣಗಳಿಂದ ಕೂಡಿದ ವಿಚಿತ್ರವಾದ 
ಹೂಗೊಂಚಲುಳ್ಳಅಚಿಂತ್ಯವಾದ ವಿವಿಧವಾದ, ಕಾಂತಿಯುಕ್ತವಾದ ವ್ಯಕ್ಷಗಳಿದ್ದವು. 

ರತ್ನಜಾಲಪರಿಕ್ಷಿಪ್ತಂ ಚಿತ್ರಮಾಲ್ಯವಿಭೂತಿಷಿತಮ್‌ । 

ರಾಕಸಾಧಿಪತೇಃ ಸ್ಥಾನಂ ದದೃಶೇ ಭರತರ್ಷಭಃ 11೪೫1 


ಭರತರ್ಷಭನಾದ ಭೀಮಸೇನನು ರತ್ನಜಾಲಗಳಿಂದ ಸುತ್ತಲೂ ಅಲಂಕೃತವಾದ 


ಎಚಿತ್ರಪುಷಗಳಿಂದ ಭೂಷಿತವಾದ ರಾಕ್ಟಸಾಧಿಪತಿಯಾದ ಕುಬೇರನ ಸ್ಥಾನವನ್ನು 
ನೋಡಿದನು. 


ಗದಾಖಡ್ಗದಧನುಷ್ಟಾಣಿಃ ಸಮಭಿತ್ಯಕ್ತಜೀವಿತಃ । 
ಭೀಮಸೇನೋ ಮಹಾಬಾಹುಸ್ತಸ್ಥೌ ಗಿರಿರಿವಾಚಲಃ 11೪೬1 


ಯಕಯುದಪರ್ವ -39- 
«ಪಿ ಎ 


ಮಹಾಬಾಹುವಾದ ಭೀಮಸೇನನು ಕೈಯಲ್ಲಿಗದಾಖಡ್ಗ ಧನುಸ್ಸುಗಳನ್ನು ಹಿಡಿದು 
ಯಾವ ಪ್ರಾಣಭಯವೂ ಇಲ್ಲದೇ ಇನ್ನೊಂದು ಪರ್ವತದಂತೆ ಪರ್ವತಶಿಖರದಲ್ಲಿ 
ಅಚಲನಾಗಿ ನಿಂತನು. 


ತತಃ ಶಂಖಮುಪಾಧ್ಯಾಸೀದ್‌ ದ್ವಿಷತಾಂ ಲೋಮಹರ್ಷಣಮ್‌ । 
ಜ್ಯಾಘೋಷತಳಶಬ್ದಂ ಚ ಕೃತ್ವಾ ಭೂತಾನ್ಯಮೋಹಯತ್‌ 11೪೭! 
ಅನಂತರ ಶತ್ರುಗಳಿಗೆ ರೋಮಾಂಚವನ್ನು ಉಂಟುಮಾಡುವ ತನ್ನ ಶಂಖವನ್ನು 
ಊದಿದನು. ಧನುಸಿನ ಹೆದೆಯ ರೋಂಕಾರವನ್ನುಮತ್ತು ತನ್ನ ಹಸ್ತಗಳ (ಚಪ್ಪಾಳೆ) 
ಶಬ್ದವನ್ನು ಮಾಡಿ ಎಲ್ಲಭೂತಗಳನ್ನು ದಿಗ್ಯಾ ೦ತಗೊಳಿಸಿದನು. 
ತತಃ ಪ್ರಹೃಷ್ಟರೋಮಾಣಸ್ತಂ ಶಬ್ದಮಭಿದುದ್ರುವುಃ । 
ಯಕ್ಚರಾಕ್ಟಸಗಂಧರ್ವಾಃ ಪಾಂಡವಸ್ಯ ಸಮೀಪತಃ YC 
ಆ ಶಬ್ದವನ್ನು ಕೇಳಿ ರೋಮಾಂಚಗೊಂಡ ಯಕ್ಷರಾಕ್ಷಸಗಂಧರ್ವರು ಪಾಂಡವನ 
ಬಳಿಗೆ ಬಂದರು. 
ಗದಾಪರಿಘನಿಸ್ವಿಂಶಶೂಲಶಕ್ತಿಪರಶ್ದಧಾಃ । 
ಪ್ರಗೃಹೀತಾ ವ್ಯರೋಚಂತ ಯಕ್ಷರಾಕ್ಷಸಬಾಹುಭಿ: Mal 
ಆ ಯಕ್ಷರಾಕ್ಸಸರು ತಮ್ಮ ಬಾಹುಗಳಲ್ಲಿಹಿಡಿದ ಗದಾ ಪರಿಘ ಖಡ್ಗಶೂಲ ಶಕ್ತಿ 
ಪರಶ್ಚಧ ಮೊದಲಾದ ಆಯುಧಗಳು ಶೋಭಿಸಿದವು. 
ತತಃ ಪ್ರವವೃತ್ತೇ ಯುದ್ಧಂ ತೇಷಾಂ ತಸ್ಯ ಚ ಭಾರತ । 
ಸಂರಬ್ದಾನಾಂ ಮಹಾಘೋಷಂ ಸಿಂಹಾನಾಮಿವ ನರ್ದತಾಮ್‌ ॥೫೦॥ 
ಎಲೈ ಭಾರತನೇ, ಅನಂತರ ಸಿಂಹದಂತೆ ಗರ್ಜಿಸುವ ಕ್ರೋಧದಿಂದ ಕೂಡಿದ 
ಅವರಿಗೂ ಮತ್ತು ಭೀಮಸೇನನಿಗೂ ಮಹಾಘೋಷವನ್ನು ಉಂಟುಮಾಡುವ ಯುದ್ಧವು 
ಪ್ರಾರಂಭವಾಯಿತು. 
ತೈಃ ಪ್ರಯುಕ್ತಾನ್‌ ಮಹಾಮಾಯ್ಕೆಃ ಶೂಲಶಕ್ತಿಪರಶ್ಚಧಾನ್‌ । 
ಭಲ್ಲೈರ್ಭೀಮಃ ಪ್ರಚಿಚ್ಛೇದ ಭೀಮವೇಗತರೈಸ್ತತಃ 11೫೧1 


-40- ಮಹಾಭಾರತ ವನಪರ್ವ 


ಮಹಾಮಾಯಿಗಳಾದ ಅವರು ಪ್ರಯೋಗಿಸಿದ ಶೂಲಶಕ್ತಿಪರಶಧ ಮೊದಲಾದ 
ಆಯುಧಗಳನ್ನುಅದಕ್ಕಿಂತ ಭಯಂಕರ ವೇಗವುಳ್ಳತನ್ನ ಆಯುಧಗಳಿಂದ ಭೀಮಸೇನನು 
ಕತ್ತರಿಸಿದನು. 

ಅಂತರಿಕ್ಸಗತಾನಾಂ ಚ ಭೂಮಿಷ್ಠಾನಾಂ ಚ ಗರ್ಜತಾಮ್‌ । 

ಶರೈರ್ವಿವ್ಯಾಧ ಗಾತ್ರಾಣಿ ರಾಕ್ಷಪಾನಾಂ ಮಹಾಬಲಃ TEI 


ಅಂತರಿಕ್ಷದಲ್ಲಿದ್ದುಮತ್ತು ಭೂಮಿಯ ಮೇಲೆ ನಿಂತು ಗರ್ಜಿಸುವ ಆ ರಾಕೃಸರ 
ಶರೀರಗಳನ್ನುಮಹಾಬಲನಾದ ಭೀಮಸೇನನು ಬಾಣಗಳಿಂದ ಪೀಡಿಸಿದನು. 

ಶೋಣಿತಸ್ಯ ತತಃ ಪೇತುರ್ಫನಾನಾಮಿವ ಭಾರತ । 

ಗಾತ್ರೇಭ್ಯಃ ಪ್ರಚ್ಯುತಾ ಧಾರಾಃ ರಾಕ್ಸಸಾನಾಂ ಸಮಂತತಃ HSA 

ಎಲೈ ಭಾರತನೇ, ಆಗ ಮೋಡಗಳು ಮಳೆಯನ್ನು ಸುರಿಸುವಂತೆ ಎಲ್ಲ 


ಕಡೆಗಳಲ್ಲಿಯೂ ರಾಕ್ಷಸರ ದೇಹದಿಂದ ಹೊರಟ ರಕ್ತದ ಧಾರೆಗಳು ಭೂಮಿಯ ಮೇಲೆ 
ಬಿದ್ದುಹರಿದವು. 


ಸಾ ಲೋಹಿತಮಹಾವೃಷ್ಟಿರಭ್ಯವರ್ಷನ್ನಹಾಬಲಮ್‌ I 


ಕಾಯೇಭ್ಯಃ ಪ್ರಚ್ಯುತಾ ಧಾರಾ ರಾಕ್ಷಸಾನಾಂ ಸಮಂತತಃ 11೫೪॥। 
ಗದಾಪರಿಘಪಾಣೀನಾಂ ರಕ್ಷಸಾಂ ಕಾಯಸಂಭವಾಃ 11೫೫1 


ಗದಾಪರಿಘವನ್ನುಹಿಡಿದ ರಾಕ್ಷಸರ ಶರೀರದಿಂದ ಹೊರಹೊಮ್ಮಿದ ಆ ಸುತ್ತಲೂ 


ಇದ್ದರಾಕ್ಟಸರ ರಕ್ತದ ಮಹಾವೃಷ್ಟಿಯು ಆ ಮಹಾಬಲನಾದ ಭೀಮಸೇನನ ಮೇಲೆ 
ಬಿದ್ದಿತು. 


೧ 


ಭೀಮಬಾಹುಬಲೋತ್ತಷ್ಠೆ ಸ್ಸೈರಾಯುಧೈೆರ್ಯಕ್ಷರಕ್ಕಸಾಮ್‌ [ 
ವನಿಕೃತ್ತಾನಿ ದೃಶ್ಯಂತೇ ಶರೀರಾಣಿ ಶಿರಾಂಸಿ ಚ TEN 


ಭೀಮಸೇನನ ಬಾಹುಬಲದಿಂದ ಪ್ರಯೋಗಿಸಲ್ಲಟ್ಟ[ ಆಯುಧಗಳಿಂದ ಕತ್ತರಿಸಲ್ಪಟ್ಟ 
ಯಕ್ಟರಾಕ್ಚಸರ ಶರೀರಗಳು ಮತ್ತು ಶಿರಸ್ಸುಗಳು ಅಲ್ಲಿ. ಕಾಣುತ್ತಿದ್ದವು. 


ಯಕ್ಷಯುದ್ಧಪರ್ವ -4]- 


ಪ್ರಚ್ಛ್ಯಾದ್ಯಮಾನಂ ರಕ್ಟೋಭಿಃ ಪಾಂಡವಂ ಪ್ರಿಯದರ್ಶನಮ್‌ । 
ದದೃಶುಃ ಸರ್ವಭೂತಾನಿ ಸೂರ್ಯಮಭ್ರಗಣೈರಿವ 11೫೭! 


ಸೂರ್ಯನನ್ನು ಮೋಡಗಳ ಸಮೂಹವು ಮುಚ್ಚಿದಂತೆ ಪ್ರಿಯದರ್ಶನನಾದ 
ಪಾಂಡವನನ್ನು ರಾಕ್ಷಸರು (ತಮ್ಮ ತಪ್ಪುಗಳಿಂದ) ಮುಚ್ಚುವುದನ್ನು ಎಲ್ಲಭೂತಗಳೂ 
ನೋಡಿದವು. 

ಸ ರಶ್ಶಿಭಿರಿವಾದಿತ್ಯಃ ಶರೈರರಿನಿಫಾತಿಭಿಃ । 

ಸರ್ವಾನಾರ್ಚ್ಗನ್ನಹಾಬಾಹುರ್ಬಲವಾನ್‌ ಸತ್ಯವಿಕ್ರಮಃ 11೫೮॥ 

ಮಹಾಬಾಹುವೂ, ಸತ್ಯವಿಕ್ರಮನೂ, ಬಲಿಷ್ಠನೂ ಆದ ಭೀಮಸೇನನು ಆದಿತ್ಯನು 
ತನ್ನಕಿರಣಗಳಿಂದ ಎಲ್ಲರನ್ನೂ ತಲುಪುವಂತೆ ಶತ್ರುಸಂಹಾರಕವಾದ ತನ್ನ ಬಾಣಗಳಿಂದ 
ಎಲ್ಲರನ್ನೂ ಸ್ಪರ್ಶಿಸಿದನು. 

ಅಭಿತರ್ಜಯಮಾನಾಶ್ಚ ರುವಂತಶ್ಚ ಮಹಾರವಾನ್‌ । 

ನ ಮೋಹಂ ಭೀಮಸೇನಸ್ಯ ದದೃಶುಃ ಸರ್ವರಾಕ್ಚಸಾಃ 11೫೯ 


ಎಲ್ಲಾರಾಕ್ಷಸರು ಭೀಮಸೇನನ್ನು ಬೆದರಿಸಿ ಮಹಾನಾದಗಳನ್ನು ಮಾಡುತ್ತಿದ್ದರೂ 
ಅದರಿಂದ ಭೀಮಸೇನನಿಗೆ ಯಾವ ವಿಕಾರವೂ ಉಂಟಾಗುತ್ತಿಲ್ಲವೆಂದು ಅವರು 
ಗಮನಿಸಿದರು. 

ಯಕ್ಷಾ ವಿಕೃತಸರ್ವಾಂಗಾ ಭೀಮಸೇನಭಯಾರ್ದಿತಾಃ । 

ಭೀಮಮಾರ್ತಸರಂ ಚಕ್ರುರ್ವಿಪ್ರಕೀರ್ಣಮಹಾಯುಧಾಃ 11೬೦॥ 

ಯಕ್ಷರು ಸರ್ವಾಂಗಗಳ ವಿಕಾರವನ್ನು ಹೊಂದಿ ಭೀಮಸೇನನ ಭಯದಿಂದ 
ಪೀಡಿತರಾಗಿ ತಮ್ಮಮಹಾಯುಧಗಳನ್ನುಎಲ್ಲಕಡೆಗಳಲ್ಲಿಯೂ ಎಸೆದು ಭಯಂಕರವಾದ 
ಆರ್ತನಾದವನ್ನುಮಾಡಿದರು. 

ಉತ್ಸೃಜ್ಯ ತೇ ಗದಾಶೂಲಾಸಿಸಶಕ್ತಿಪರಶಧಾನ್‌ । 

ದಕ್ಷಿಣಾಂ ದಿಶಮಾಜಗ್ಗುಸ್ಪಾಸಿತಾ ದೃಢಧನ್ನನಾ 1೬೧/1 


-4)- ಮಹಾಭಾರತ ವನಪರ್ವ 
ಅವರು ದೃಢಧನ್ನನಾದ ಭೀಮಸೇನನಿಗೆ ಹೆದರಿ ತಮ್ಮ ಗದಾ, ಶೂಲ, ಕತ್ತಿ, 
ಶಕ್ತಿ, ಪರಶ್ರಧ ಮೊದಲಾದ ಆಯುಧಗಳನ್ನು ಅಲ್ಲಿಯೇ ಬಿಟ್ಟು ದಕ್ಷಿಣದಿಕ್ಕಿಗೆ ಬಂದರು. 
ತತ್ರ ಶೂಲಗದಾಪಾಣಿರ್ವೂ ಢೋರಸ್ಕೋ ಮಹಾಭುಜಃ । 
ಸಖಾ ವೈಶ್ರವಣಸ್ಯಾಸೀನ್ಮಣಿಮಾನ್ನಾಮ ರಾಕ್ಷಸಃ 11೬ ೨॥॥ 


ಅವರಲ್ಲಿಶೂಲಗದಾಪಾಣಿಯಾದ ಮಹಾಭುಜನಾದ ವಿಸ್ತಾರವಾದ ವಕ್ಚಸ್ಥಳವುಳ್ಳ 
ವೈಶ್ರವಣನ ಮಿತ್ರನಾದ ಮಣಿಮಂತನೆಂಬ ರಾಕ್ಷಸನಿದ್ದನು. 


ಆದರ್ಶಯತ್‌ ಪ್ರತೀಕಾರಂ (ಅದರ್ಶಯದಧೀಕಾರಂ) ಪೌರುಷಂ ಚ 
ಮಹಾಬಲಃ 


ಸ ತಾನ್‌ ದೃಷ್ಟ್ವಾ ಪರಾವೃತ್ತಾನ್‌ ಸ್ಮಯಮಾನ ಇವಾಬ್ರವೀತ್‌ ॥೬೩॥ 


ಮಹಾಬಲನಾದ ಅವನು ತನ ಅಧಿಕಾರವನ್ನು ಮತ್ತು ಪೌರುಷ ಷವನ್ನು ಎಲ್ಲರಿಗೂ 
ತೋರಿಸಿದನು. ಅವನು ಯುದ್ಧದಿಂದ ಹಿಮೆಟ್ಟಿದ ಆ ರಾಕ್ಷಸರನ್ನು ನೋಡಿ ನಗುತ್ತಾ 
ಹೀಗೆ ಮಾತನಾಡಿದನು. 


ಏಕೇನ ಬಹವಃ ಸಂಖೇ ಮಾನುಷೇಣ ಪರಾಜಿತಾಃ । 


ಪ್ರಾಪ್ಯ ವೈಶ್ರವಣಾವಾಸಂ ಕಿಂ ವಕ್ಷ್ಯಥ ಧನೇಶರಮ್‌ 11೬ ೪॥ 
ಒಬ ಸಿಮನುಷ್ಯನಿಂದ ಅನೇಕ ರಾಕ್ಷಸರುಪ ಪರಾಜಿತರಾಗಿದ್ದೀರಿ. ಕುಬೇರನ ಮನೆಗೆ 
ಹಿಂದಿರುಗಿ ಅವನನ್ನು ಕುರಿತು ಏನು ಹೇಳುವಿರಿ? 
ವೈಶಂಪಾಯನಃ 
ಏವಮಾಭಾಷ್ಯ ತಾನ್‌ ಸರ್ವಾನಭ್ಯ ವರ್ತತ ರಾಕ್ಸಸಃ 
ಶಕ್ತಿಶೂಲಗದಾಪಾಣಿರಭ್ಯ ಧಾವತ್‌ ಸ ಯ 1೬೫! 


ವೈಶಂಪಾಯನ- ಹೀಗೆ ಅವರೆಲ್ಲರಿಗೂ ಹೇಳಿ ಆ ರಾಕ್ಷಸನು ಶಕ್ತಿಶೂಲಗದೆಗಳನ್ನು 
ಹಿಡಿದು ಪಾಂಡವನ ಕಡೆಗೆ ಧಾವಿಸಿ ಬಂದನು. 


ತಮಾಪತಂತಂ ವೇಗೇನ ಪ್ರಭಿನ್ನಮಿವ ವಾರಣಮ್‌ | 
ವತ್ತದಂತೈಸಿಬಃ ಪಾರ್ಶ್ವೇ ಭೀಮಸೆ €ನಃ ಸಮಾರ್ದಯತ್‌ 11೬೬। 


ಯಕ್ಷಯುದ್ಧಪರ್ವ -43- 


ಮದಿಸಿದಾನೆಯಂತೆ ವೇಗದಿಂದ ತನ್ನ ಕಡೆಗೆ ಬರುತ್ತಿರುವ ಅವನ ಪಕ್ಕೆಗೆ 
ಭೀಮಸೇನನು ಮೂರು ವತದಂತ ಬಾಣಗಳನ್ನು ಹೊಡೆದು ಅವನನ್ನು ಪೀಡಿಸಿದನು. 


ಮಣಿಮಾನಪಿ ಸಂಕ್ರುದ್ಧಃ ಪ್ರಗೃಹ್ಯ ಮಹತೀಂ ಗದಾಮ್‌ । 


ಎ 


ಪ್ರಾಹಿಣೋದ್‌ ಭೀಮಸೇನಾಯ ಪರಿಗೃಹ್ಯ ಮಹಾಬಲಃ WEL 


ಕೋಪಗೊಂಡ ಹಾಬಲನಾದ ಮಣಿಮಂತನೂ ಸಹ ದೊಡ್ಡ ಗದೆಯನ್ನು 
ತೆಗೆದುಕೊಂಡು ಅದನ್ನು ಭೀಮಸೇನನ ಮೇಲೆ ಎಸೆದನು. 


ವಿದ್ಯುದ್ರೂಪಾಂ ಮಹಾಘೋರಾಮಾಕಾಶೇ ಮಹತೀಂ ಗದಾಮ್‌ । 
ಶರೈರ್ಬಹುಭಿರಭ್ಯಾರ್ಚ್ಛದ್‌ ಭೀಮಸೇನ: ಶಿಲಾಶಿತೈಃ WLC 


ಭೀಮಸೇನನು ಮಿಂಚಿನಂತೆ ಮಹಾಘೋರವಾದ ಆಕಾಶದಲ್ಲಿ ಬರುತ್ತಿರುವ ಆ 
ಗದೆಯನ್ನು ಕಲ್ಲಿನಲ್ಲಿಸಾಣೆಯನ್ನು ಹಿಡಿದ ತನ್ನ ಅನೇಕ ಬಾಣಗಳಿಂದ ಪೀಡಿಸಿದನು. 


ಪ್ರತ್ಯಹನ್ಯಂತ ತೇ ಸರ್ವೇ ಗದಾಮಾಸಾದ್ಯ ಸಾಯಕಾಃ । 
ನ ವೇಗಂ ಧಾರಯಾಮಾಸುರ್ಗದಾವೇಗಸ್ಯ ವೇಗಿತಾಃ Nal 


ಗದೆಯನ್ನು ತಲುಪಿದ ಆ ಬಾಣಗಳೆಲ್ಲವೂ ಗದಾವೇಗದಿಂದ ಪ್ರತಿಹತವಾದವು. 
ಆ ಬಾಣಗಳು ಗದೆಯ ವೇಗವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. 


ಗದಾಯುದ್ಧಸಮಾಚಾರಂ ಬುದ್ಧ್ಯಮಾನಃ ಸ ವೀರ್ಯವಾನ್‌ । 

ವ್ಯಂಸಯಮಾಸ ತಂ ತಸ್ಯ ಪ್ರಹಾರಂ ಭೀಮವಿಕ್ರಮಃ 11೭೦ 

ಗದಾಯುದ್ಧದ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದ ಭೀಮಪರಾಕ್ರಮಿಯಾದ 
ವೀರ್ಯಶಾಲಿಯಾದ ಭೀಮಸೇನನು ಮಣಿಮಂತನ ಗದಾಪ್ರಹಾರವನ್ನುವಂಚಿಸಿ 
ವ್ಯರ್ಥವನ್ನಾಗಿ ಮಾಡಿದನು. 


ತತಃ ಶಕ್ತಿಂ ಮಹಾಘೋರಾಂ ರುಗ್ಗದಂಡಾಮಯಸ್ಥಯೀಮ್‌ । 


ತಸ್ಮಿನ್ಹೇವಾಂತರೇ ಧೀಮಾನ್‌ ಪ್ರಜಹಾರಾಥ ರಾಕ್ಷಸಃ Hon 


-44- ಮಹಾಭಾರತ ವನಪರ್ವ 


ಅನಂತರ ಅದೇ ಸಮಯದಲ್ಲಿ ಚಿನ್ನದ ಹಿಡಿಯುಳ್ಳ ಕಬ್ಬಿಣದಿಂದ ಮಾಡಿದ 
ಮಹಾಘೋರವಾದ ಶಕ್ತಾಯುಧವನ್ನು ಮೇಧಾವಿಯಾದ ರಾಕ್ಷಸನು ಭೀಮಸೇನನ 
ಮೇಲೆ ಪ್ರಯೋಗಿಸಿದನು. 


ಸಾ ಭುಜಂ ಭೀಮನಿರ್ಪ್ರಾದಾ ಭಿತ್ತ್ವಾ ಭೀಮಸ್ಯ ದಕ್ಷಿಣಮ್‌ I 
ಸಾಗ್ನಿಜ್ವಾಲಾ ಮಹಾರೌದ್ರಾ ಪಪಾತ ಸಹಸಾ ಭುವಿ 1೭೨1 


ಆ ಶಕ್ತ್ಯಾಯುಧವು ಭಯಂಕರವಾದ ನಾದವನ್ನು ಮಾಡುತ್ತಾ ಭೀಮನ 
ಬಲಭುಜವನ್ನು ಭೇದಿಸಿ ಅಗ್ನಿಜ್ವಾಲೆಗಳ ಸಹಿತವಾಗಿ ಮಹಾಭಯಂಕರವಾಗಿ 
ಭೂಮಿಯಲ್ಲಿ ಬಿದ್ದಿತು." 


ಸೋಪತಿವಿದ್ದೋ ಮಹೇಷ್ವಾಸಃ ಶಕ್ಟ್ಯಾsಮಿತಪರಾಕ್ರಮಃ । 
ಗದಾಂ ಜಗ್ರಾಹ ಕೌಂತೇಯಃ ಕ್ರೋಧಪರ್ಯಾಕುಲೇಕ್ಟಣ: NLA 


ಅಮಿತಪರಾಕ್ರಮಿಯೂ ಮಹೇಷ್ಟ್ವಾಸನೂ ಆದ ಕೌಂತೇಯನು ಆ ಗದಾ 
ಪ್ರಹಾರದಿಂದ ಬಹಳ ಏಟನ್ನು ತಿಂದವನಾಗಿ ಸಿಟ್ಟಿನಿಂದ ತುಂಬಿದ ಕಣ್ಣುಳವನಾಗಿ 
ತನ್ನ ಗದೆಯನ್ನು ಕೈಯಲ್ಲಿತೆಗೆದುಕೊಂಡನು. 


ರುಗ್ಗಪಟ್ಟಸಿನದ್ದಾಂ ತಾಂ ಶತ್ರೂಣಾಂ ಭಯವರ್ಧಿನೀಮ್‌ । 
ಪ್ರಗೃಹ್ಯಾಥ ನದನ್‌ ಭೀಮ: ಸರ್ವಶೈಕ್ಯಾಯಸೀಂ ಗದಾಮ್‌ । 
ತರಸಾ ಚಾಭಿದುದ್ರಾವ ಮಣಿಮಂತಂ ಮಹಾಬಲಮ್‌ 11೭೪॥ 


ಚಿನ್ನದ ಪಟ್ಟಿಗಳಿಂದ ಅಲಂಕೃತವಾದ, ಶತ್ರುಗಳ ಭಯವನ್ನು ಹೆಚ್ಚಿಸುವ, 
ಯಾವಾಗಲೂ ನಿಲುವಿನಲ್ಲಿಯೇ ಪೂರ್ಣವಾಗಿಟ್ಟಿರುವ, ತನ್ನಕಬ್ಬಿಣದ ಗದೆಯನ್ನು 
ತೆಗೆದುಕೊಂಡು ಗರ್ಜನೆಯನ್ನು ಮಾಡುತ್ತಾ ಭೀಮಸೇನನು ಮಹಾಬಲನಾದ 
ಮಣಿಮಂತನ ಕಡೆಗೆ ವೇಗದಿಂದ ಧಾವಿಸಿದನು. 


ದೀಪ್ಯಮಾನಂ ಮಹಾಶೂಲಂ ಪ್ರಗೃಹ್ಯ ಮಣಿಮಾನವಪಿ । 
ಪ್ರಾಹಿಣೋದ್‌ ಭೀಮಸೇನಾಯ ವೇಗೇನ ಮಹತಾ ನದನ್‌ ॥೭೫॥ 


ಯಕ್ಷಯುದ್ಧಪರ್ವ -45- 


ಮಣಿಮಂತನೂ ಸಹ ಉರಿಯುತ್ತಿರುವ ಮಹಾಶೂಲವನ್ನು ತೆಗೆದುಕೊಂಡು 
ದೊಡ್ಡದಾಗಿ ಗರ್ಜಿಸುತ್ತಾ ವೇಗದಿಂದ ಅದನ್ನು ಭೀಮಸೇನನ ಮೇಲೆ ಎಸೆದನು. 


ಭಂಕ್ತ್ವಾ ಶೂಲಂ ಗದಾಗ್ರೇಣ ಗದಾಯುದ್ಧವಿಶಾರದಃ । 
ಅಭಿದುದ್ರಾವ ತಂ ಹಂತುಂ ಗರುತ್ಕಾನಿವ ಪನ್ನಗಮ್‌ 11೭೬॥। 


ಗದಾಯುದ್ಧ ವಿಶಾರದನಾದ ಭೀಮಸೇನನು ತನ್ನ ಗದೆಯ ತುದಿಯಿಂದ ಆ 
ಶೂಲವನ್ನು ಮುರಿದು ಗರುಡನು ಸರ್ಪವನ್ನು ಕೊಲ್ಲಲು ಸಾಗಿದಂತೆ ಆ ರಾಕ್ಷಸನನ್ನು 
ಕೊಲ್ಲಲು ಅವನ ಕಡೆಗೆ ಓಡಿದನು. | 

ಸೋತಂತರಿಕ್ಷಮವಪ್ಪತ್ಯ ವಿಧೂಯ ಸಹಸಾ ಗದಾಮ್‌ । 

ಪ್ರಚಿಕ್ಷೇಪ ಮಹಾಬಾಹುರ್ವಿನದ್ಯ ರಣಮೂರ್ಧನಿ 11೭೭!॥ 

ಆ ರಾಕ್ಷಸನಾದರೂ ಅಂತರಿಕ್ಷಕ್ಕೆ ಹಾರಿ ತನ್ನ ಗದೆಯನ್ನು ಅಲ್ಲಾಡಿಸಿ (ತಿರುಗಿಸಿ) 
ಯುದ್ಧಭೂಮಿಯಲ್ಲಿ ಗರ್ಜನೆಯನ್ನು ಮಾಡುತ್ತಾ ಮಹಾಬಾಹುವಾದ ಅವನು 
ಭೀಮಸೇನನ ಮೇಲೆ ಎಸೆದನು. 


ತತಸ್ತಂ ಗದಯಾ ಭೀಮೋ ಮಣಿಮಂತಂ ನಿಶಾಚರಮ್‌ । 
ಜಘಾನ ಸಹಸಾ ಮೂರ್ಧ್ನಿ ಸ ಪಪಾತ ಮಮಾರ ಚ ॥ 


ಆಗ ಆ ರಾಕ್ಸಸನಾದ ಮಣಿಮಂತನ ತಲೆಯ ಮೇಲೆ ಭೀಮಸೇನನು ತನ್ನ 
ಗದೆಯಿಂದ ಹೊಡೆದನು. ರಾಕ್ಷಸನು ಬಿದ್ದುಮೃತನಾದನು. 


ಸೇಂದ್ರಾಶನಿರಿವೇಂದ್ರಣ ವಿಸೃಷ್ಟಾ ವಾತರಂಹಸಾ । 

ಹತ್ವಾ ರಕ್ಷ ಕ್ಲಿತಿಂ ಪ್ರಾಪ್ಯ ಕೃತ್ಯೇವ ನಿಪಪಾತ ಹ 11೭೮1॥ 

ಇಂದ್ರನ ವಜ್ರಾಯುಧದಂತೆ ವಾಯುವೇಗದಿಂದ ಪ್ರಯೋಗಿಸಲ್ಪಟ್ಟ ಆ 
ಭೀಮಸೇನನ ಗದೆಯು ರಾಕ್ಷಸನನ್ನು ಕೊಂದು ಭೂಮಿಯ ಮೇಲೆ ಬಂದು ಬಿದ್ದಿತು. 


ತಂ ರಾಕ್ಷಸಂ ಭೀಮಬಲಂ ಭೀಮಸೇನೇನ ಪಾತಿತಮ್‌ । 
ದದೃಶುಃ ಸರ್ವಭೂತಾನಿ ಸಿಂಹೇನೇವ ಗವಾಂ ಪತಿಮ್‌ 11೭೯॥ 


-46- ಮಹಾಭಾರತ ವನಪರ್ವ 


ಸಿಂಹದಿಂದ ಹತವಾದ ವೃಷಭದಂತೆ ಭೀಮಸೇನನ ಭಯಂಕರವಾದ ಬಲದಿಂದ 
ಹತನಾಗಿ ಭೂಮಿಯ ಮೇಲೆ ಬಿದ್ದಆ ರಾಕ್ಷಸನನ್ನು ಎಲ್ಲಪ್ರಾಣಿಗಳೂ ನೋಡಿದವು. 


ತಂ ಪ್ರೇಕ್ಷ್ಯ ನಿಹತಂ ಭೂಮೌ ಹತಶೇಷಾ ನಿಶಾಚರಾಃ । 
ಭೀಮಮಾರ್ತಸ್ಟರಂ ಕೃತ್ವಾ ಜಗ್ಗುಃ ಪ್ರಾಚೀಂ ದಿಶಂ ಪ್ರತಿ 11೮೦॥ 


ಮೃತನಾಗಿ ಭೂಮಿಯ ಮೇಲೆ ಬಿದ್ದಆ ಮಣಿಮಂತನನ್ನುನೋಡಿ ಅಳಿದುಳಿದ 


ನಿಶಾಚರರು ಭಯಂಕರವಾದ ಆರ್ತನಾದವನ್ನು ಮಾಡುತ್ತಾ ಪೂರ್ವದಿಕ್ಕಿಗೆ ಹೊರಟು 
ಹೋದರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಟ್‌ಪಂಚಾಶದಧಿಕಶತತಮೋ5ಧ್ಯಾಯಃ ॥ 
|| ಇತಿ ಯಕ್ಚಯುದ್ಧಪರ್ವಣಿ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಐವತ್ತಾರನೆಯ 
ಅಧ್ಯಾಯ ಮುಗಿಯಿತು 


ರರ ರ 1 
ಮಹಾಭಾರತ ತಾತ್ಪರ್ಯನಿರ್ಣಯ -೨೨ ಅಧ್ಯಾಯ 


ತತೋ ವೈಶ್ರವಣೋ ರಾಜಾ ಮಹಾಪದತ್ರಯೇ ಹತೇ । 
ರಾಕ್ಷಸಾನಾಮವಧ್ಯಾನಾಂ ಸಖಾಯೇ ಮಣಿಮತ್ಯಪಿ । 
ಆರುರೋಹ ರಥಂ ದಿವ್ಯಂ ಯೋದ್ಧುಕಾಮೋ ವೃಕೋದರಮ್‌ ॥1೨೯೯॥ 


ಬಳಿಕ ಮೂರು ಮಹಾಪದ್ಧದಷ್ಟಿದ್ದ ಅವಧ್ಯರಾದ ರಾಕ್ಟಸರೂ ತನ್ನ ಮಿತ್ರನಾದ 
ಮಣಿಮಂತನೂ ಹತನಾದಾಗ ಕುಪಿತನಾದ ಕುಬೇರ ಭೀಮನೊಡನೆ ಯುದ್ಧ 
ಮಾಡಲು ದಿವ್ಯ ರಥವನ್ನೇರಿದ. 


ಅಸುರಾವೇಶತಸ್ತಸ್ಯ ಭೀಮೇ ಕ್ರೋಧೋ ಮಹಾನಭೂತ್‌ । 


ಸ ಆಜಗಾಮ ಭೀಮೇನ ಯೋದ್ದ್ಬುಂ ವಿತ್ತಪತಿಃ ಸ್ವಯಮ್‌ ॥೩೦೦॥ 


ಅಸುರಾವೇಶದಿಂದ ಕುಬೇರನಿಗೆ ಭೀಮನ ಮೇಲೆ ಬಹಳ ಕೋಪ ಉಂಟಾಗಿತ್ತು. 
ಅದರಿಂದ ಅವನು ಸತಃ ಭೀಮನೊಡನೆ ಯುದ್ಧ ಮಾಡಲು ಬಂದ. 


ಯಕ್ಷಯುದ್ದಪರ್ವ -47- 


ತಸ್ಮಿನ್‌ ಕಾಲೇ ಭೀಮಸೇನಸ್ಯ ಘೋಷಂ 
ಶ್ರುತ್ವಾ ರಾಜಾರಪೃಚ್ಛದಾಶು ಸ್ಥ ಕೃಷ್ಣಾಮ್‌ । 
ಕ್ವ ಭೀಮ ಇತ್ಯೇವ ತಯೋದಿತಂ ಚ 


ಇಂ 
ಶ್ರುತ್ವಾ ಜಗಾಮಾತಶು ರಕ್ಷೋಂಸಸಂಸ್ಕ್ಯ 11೩೦೧1 


ಅದೇ ಸಮಯದಲ್ಲಿ ಭೀಮಸೇನನ ಸಿಂಹಾಸನವನ್ನು ಕೇಳಿ ಧರ್ಮರಾಜ 
ದ್ರೌಪದಿಯನ್ನುಕೇಳಿದ "ಭೀಮನೆಲ್ಲಿ9' ಎಂದು. ಅವಳು ಹೇಳಿದಳು. ಅದನ್ನುಕೇಳಿ 
ಧರ್ಮರಾಜನ ಬೇಗನೆ ಘಟೋತ್ಕಚನ ಹೆಗಲನ್ನೇರಿ ಭೀಮನ ಬಳಿಗೆ ಹೋದ. 


ಸಭ್ರಾತ್ಮಕೇ ಮುನಿಭಿಃ ಕೃಷ್ಣಯಾ ಚ 
ಗತೇ ರಾಜಾನ್ಯತ್ರ ಭೀಮಂ ಕುಬೇರ: । 
ದೃಷ್ಟ್ಯಾsಸುರಾವೇಶತೋ ಧರ್ಮಜಂ ಚ 
ಕಿಂಚಿನ್ನುಕ್ರಃ ಸ್ನೇಹಯುಕ್ತಸ್ತಥಾರಸ 11೩೦೨॥॥ 


ಸೋದರರೊಡನೆ ಮುನಿಗಳೊಡನೆ ಕೂಡಿ ದ್ರೌಪದೀ ಸಮೇತನಾಗಿ ಧರ್ಮರಾಜ 
ಕುಬೇರನ ಭವನಕ್ಕೆ ಹೋದಾಗ ಕುಬೇರ ಭೀಮನನ್ನೂ ಧರ್ಮರಾಜನನ್ನೂನೋಡಿ 
ಸ್ವಲ್ಪ ಅಸುರಾವೇಶದಿಂದ ಮುಕ್ತನಾಗಿ ಸ್ವಲ್ಪಸ್ನೇಹಯುಕ್ತನಾದ. 
La SS Os 


ನೂರ ಐವತ್ರೇಳನೆಯ ಅಧ್ಯಾಯ 
ಅಪಶಕುನಗಳನ್ನು ನೋಡಿ ಯುಧಿಷ್ಠಿರಾದಿಗಳಿಂದ ಪರ್ವತಾಗ್ರಗಮನ. 
ಯುದ್ಧದ ಸುದ್ದಿಯನ್ನು ತಿಳಿದ ಕುಬೇರನಿಂದ ಅಲ್ಲಿಗೆ ಆಗಮನ. 
ಕೋಪರಹಿತನಾಗಿ ಹಿಂದೆ ಬಂದ ಅಗಸ್ಯರ ಶಾಪವನ್ನು ಹೇಳಿ 
ಭೀಮಸೇನನ ಕಾರ್ಯದ ಅನುಮೋದನೆ. 
ವೈಶಂಪಾಯನಃ 
ಶ್ರುತ್ವಾ ಬಹುವಿಧೈಃ ಶಬ್ಬೈರ್ನಾದ್ಯಮಾನಾಂ ಗಿರೇರ್ಗುಹಾಮ್‌ । 
ಅಜಾತಶತ್ರು: ಕೌಂತೇಯೋ ಮಾದ್ರೀಪುತ್ರಾವುಭಾವಪಿ el 


-48- ಮಹಾಭಾರತ ವನಪರ್ವ 


ಧೌಮೃಃ ಕೃಷ್ಣಾ ಚ ವಿಪ್ರಾಶ್ಚ ಸರ್ವೇ ಚ ಸೃಹೃದಸ್ತಥಾ । 
ಭೀಮಸೇನಮಪಶ್ಯಂತಃ ಸರ್ವೇ ವಿಮನಸೋ5 ಭವನ್‌ 11೨1 


ವೈಶಂಪಾಯನ- ಅನೇಕ ವಿಧವಾದ ಶಬ್ದಗಳಿಂದ ಗುಡುಗುತ್ತಿರುವ ಗಿರಿಗುಹೆಗಳ 
ಶಬ್ದಗಳನ್ನು ಕೇಳಿ ಅಜಾತಶತ್ರುವಾದ ಕೌಂತೇಯನೂ ಇಬ್ಬರು ಮಾದ್ರಿಪುತ್ರರೂ, 
ಧೌಮ್ಯರೂ, ದ್ರೌಪದಿಯೂ, ಬ್ರಾಹ್ಮಣರೂ ಮತ್ತು ಎಲ್ಲಾ ವಿಶ್ವಾಸಿಗಳೂ 
ಭೀಮಸೇನನನ್ನುಕಾಣದೆ ಎಲ್ಲರೂ ಮನೋವಿಷಾದಕ್ಕೆ ಒಳಗಾದರು. 

ದ್ರೌಪದೀಮಾರ್ಷಿಷೇಣಾಯ ಸಂಪ್ರದಾಯ ಮಹಾರಥಾಃ । 

ಸಹಿತಾಃ ಸಾಯುಧಾಃ ಶೂರಾಃ ಶೈಲಮಾರುರುಹುಸ್ತದಾ 11೩.1! 

ಶೂರರೂ ಮಹಾರಥರೂ ಆದ ಅವರು ದ್ರೌಪದಿಯನ್ನು ಆರ್ಷ್ಟಿಷೇಣರ ವಶಕ್ಕೆ 
ಒಪ್ಪಿಸಿ ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಆಗ ಪರ್ವತವನ್ನು ಹತ್ತಿದರು. 

ತತಃ ಸಂಪ್ರಾಪ್ಯ ಶೈಲಾಗ್ರಂ ವೀಕ್ಷಮಾಣಾ ಮಹಾರಥಾಃ । 

ದದೃಶುಸ್ತೇ ಮಹೇಷ್ವಾಸಾ ಭೀಮಸೇನಮರಿಂದಮಾಃ HV 


ಶೈಲಾಗ್ರವನ್ನು ಹತ್ತಿದ ಮಹಾರಥರೂ, ಮಹೇಷ್ವಾಸರೂ, ಅರಿಂದಮರೂ ಆದ 
ಅವರು ಎಲ್ಲಕಡೆಯಲ್ಲಿಯೂ ನೋಡುತ್ತಾ ಭೀಮಸೇನನನ್ನು ನೋಡಿದರು. 

ಸ್ಫುರತಶ್ಚ ಮಹಾಕಾಯಾನ್‌ ಗತಸತ್ತ್ವಾಂಶ್ಚ ರಾಕ್ಚಸಾನ್‌ । 

ಮಹಾಬಲಾನ್‌ ಮಹಾಸತ್ತಾನ್‌ ಭೀಮಸೇನೇನ ಪಾತಿತಾನ್‌ 1/೫1! 


ಮಹಾಕಾಯರೂ, ಮಹಾಬಲರೂ, ಮಹಾಸತ್ತ ನುಳವರೂ ಆದ ರಾಕ್ಷಸರು 
ಭೀಮಸೇನನಿಂದ ಉರುಳಿಸಲ್ಪಟ್ಟು ಇನ್ನೂಸಲ್ಪ ಅಲುಗಾಡುವುದನ್ನೂ ನೋಡಿದರು. 


ಶುಶುಭೇ ಸ ಮಹಾಬಾಹುರ್ಗದಾಖಡ್ಗಗಧನುರ್ಧರಃ | 
ನಿಹತ್ಯ ಸಮರೇ ಸರ್ವಾನ್‌ ದಾನವಾನ್‌ ಮಘವಾನಿವ Well 


ಗದಾಖಡ್ಗದಧನುಸ್ಸುಗಳನ್ನು ಹಿಡಿದ ಮಹಾಬಾಹುವಾದ ಭೀಮಸೇನನು ಯುದ್ಧದಲ್ಲಿ 
ಎಲ್ಲಾದಾನವರನ್ನೂಸಂಹಾರ ಮಾಡಿದ ಇಂದ್ರನಂತೆ ಶೋಭಿಸುತ್ತಿದ್ದನು. 


ಯಕಯುದಪರ್ವ -49- 
ಟೈ ಎ 


ತತಸ್ತೇ ಭ್ರಾತರಂ ದೃಷ್ಟ್ವಾ ಪರಿಷ್ಠಜ್ಯ ಮಹಾರಥಾಃ । 

ತತ್ರೋಪವಿವಿಶುಃ ಪಾರ್ಥಾಃ ಪ್ರಾಪ್ತಾ ಗತಿಮನುತ್ತಮಾಮ್‌ 11೭! 

ಅನಂತರ ಶ್ರೇಷ್ಠವಾದ ಗತಿಯನ್ನು ಹೊಂದಿದ ಮಹಾರಥರಾದ ಪಾರ್ಥರಾದ 
ಅವರು ಸಹೋದರನಾದ ಭೀಮಸೇನನನ್ನು ಆಲಿಂಗಿಸಿ ಅವನ ಸಮೀಪದಲ್ಲಿ 
ಕುಳಿತುಕೊಂಡರು. 


ತೈಶ್ಚತುರ್ಭಿರ್ಮಹೇಷ್ವಾಸೈರ್ಗಿರಿಶೃಂಗಮಶೋಭತ | 
ಲೋಕಪಾಲೈರ್ಮಹಾಭಾಗೈರ್ದಿವಂ ದೇವವರೈರಿವ 11೮1 


ಆ ನಾಲ್ಕುಜನ ಮಹಾಧನುರ್ಧಾರಿಗಳಿಂದ ಕೂಡಿದ ಆ ಪರ್ವತಶೃಂಗವು 
ಮಹಾನುಭಾವರಾದ ದೇವಶ್ರೇಷ್ಠರಾದ ಲೋಕಪಾಲಕರಿಂದ ಕೂಡಿರುವಂತೆ 
ಶೋಭಿಸಿತು. 

ಕುಬೇರಸದನಂ ದೃಷ್ಟ್ವಾ ರಾಕ್ಚಸಾಂಶ್ಚ ನಿಪಾತಿತಾನ್‌ । 

ಭ್ರಾತಾ ಭ್ರಾತರಮಾಸೀನಮಬ್ರವೀತ್‌ ಪೃಥಿವೀಪತಿಃ IF 


ಪೃಥಿವೀಪತಿಯಾದ ಧರ್ಮರಾಜನು ಕುಬೇರ ಸದನವನ್ನೂ, ಸುತ್ತಲೂ ರಾಕ್ಷಸರು 
ಬಿದ್ದು ಮೃತರಾಗಿರುವುದನ್ನೂ ನೋಡಿ ಕುಳಿತಿದ್ದತಮ್ಮನಾದ ಭೀಮಸೇನನನ್ನುಕುರಿತು 
ಹೇಳಿದನು. 

ಸಾಹಸಾದ್‌ ಯದಿ ವಾ ಮೋಹಾದ್‌ ಭೀಮ ಪಾಪಮಿದಂ ಕೃತಮ್‌ । 

ನೈತತ್‌ ತೇ ಸದೃಶಂ ವೀರ ಮುನೇರಿವ ಮೃಷಾ ವಧಃ lee] 

ವೀರನಾದ ಭೀಮಸೇನನೇ, ನೀನು ಆಲೋಚನೆಯಿಲ್ಲದೇ ಆಗಲಿ ಅಥವಾ 
ಪ್ರಮಾದದಿಂದಲಾಗಲೀ ಯಾವ ಈ ಪಾಪಕೆಲಸವನ್ನು ಮಾಡಿದ್ದೀಯೋ ಅದು 
ಮುನಿಗೆ ವ್ಯರ್ಧವಾದ ವಧೆಯು ಹೇಗೆ ಯೋಗ್ಯವಲ್ಲವೋ, ಹಾಗೆ ನಿನಗೆ ಯೋಗ್ಯವಲ್ಲ, 


ರಾಜದ್ವಿಷ್ಟಂ ನ ಕರ್ತವ್ಯಮಿತಿ ಧರ್ಮವಿದೋ ವಿದುಃ । 
ತ್ರಿದಶಾನಾಮಿದಂ ದಿಷ್ಟಂ ಭೀಮಸೇನ ತ್ವಯಾ ಕೃತಮ್‌ Tele] 


-50- ಮಹಾಭಾರತ ವನಪರ್ವ 


ರಾಜನಿಗೆ ಅಪ್ರಿಯವಾದುದನ್ನು ಮಾಡಬಾರದೆಂದು ಧರ್ಮವನ್ನು ತಿಳಿದವರು 


ಹೇಳುತ್ತಾರೆ. ಭೀಮಸೇನನೇ, ನೀನು ದೇವತೆಗಳಿಗೆ ಅಪ್ರಿಯವಾದ ಈ ಕಾರ್ಯವನ್ನು 
ಮಾಡಿದ್ದೀಯೆ. 


ಅರ್ಥಧರ್ಮಾವನಾದೃತ್ಯ ಯಃ ಪಾಪೇ ಕುರುತೇ ಮನಃ । 
ಕರ್ಮಣಾಂ ಪಾರ್ಥ ಪಾಪಾನಾಂ ಸ ಫಲಂ ವಿಂದತೇ ಧ್ರುವಮ್‌ ॥ 


ಎಲೈ ಪಾರ್ಥನೇ, ಯಾವನು ಅರ್ಥಧರ್ಮಗಳನ್ನು ವಿಚಾರ ಮಾಡದೆ ತಿರಸ್ಕಾರ 
ಮಾಡಿ, ಪಾಪಕಾರ್ಯದಲ್ಲಿ ್ಲಿಮನಸ್ಸನ್ನು. ಇಡುತ್ತಾನೆಯೋ ಅವನು ಆ ರಸಜ 
ಫಲವನ್ನು ಶೀಘ್ರದಲ್ಲಿಯೇ ಪಡೆಯುತ್ತಾನೆ. 


ಸಾಹಸಂ ಬತ ಭದ್ರಂ ತೇ ದೇವಾನಾಮಪಿ ಚಾಪ್ರಿಯಮ್‌ । 
ಪುನರೇವಂ ನ ಕರ್ತವ್ಯಂ ಮಮ ಚೇದಿಚ್ಛಸಿ ಪ್ರಿಯಮ್‌ WHOA 


ಭೀಮಸೇನನೇ, ನಿನಗೆ ಮಂಗಳವಾಗಲಿ. ನೀನು ನನಗೆ ಪ್ರಿಯವನ್ನುಮಾಡಲು 


ಬಯಸುವುದಾದರೆ ದೇವತೆಗಳಿಗೂ ಅಪ್ರಿಯವಾದ ಇಂತಹ ದುಡುಕಿನ ಕಾರ್ಯಗಳನ್ನು 
ಪುನಃ ಮಾಡಬಾರದು. 


ವೈಶಂಪಾಯನಃ 
ಏವಮುಕ್ತ್ವಾ ಸ ಧರ್ಮಾತ್ಮಾ ಭ್ರಾತಾ ಭ್ರಾತರಮಚ್ಯುತಮ್‌ । 
ಭೀಮಸೇನಂ ಮಹಾಬಾಹುಮಪ್ರಧೃಷ್ಯಪರಾಕ್ರಮಮ್‌ 11೧೪॥ 
ಅರ್ಥತತ್ತ ವಿಭಾಗಜ್ಞಃ ಕುಂತೀಪುತ್ರೋ ಯುಧಿಷ್ಠಿರಃ । 
ವಿರರಾಮ ಮಹಾತೇಜಾಸ್ತಮೇವಾರ್ಥಂ ವಿಚಿಂತಯನ್‌ 11೧೫ 


ವೈಶಂಪಾಯನ- ಧೈರ್ಯಾದಿಗಳಿಂದ ಚ್ಯುತನಾಗದ ಅಪ್ರಧೃಷ್ಯ ಪರಾಕ್ರಮಿಯಾದ 
ಮಹಾಬಾಹುವಾದ ಭೀಮಸೇನನನ್ನು ಕುರಿತು ಧರ್ಮಾತ್ಮನೂ ಅರ್ಥತತ್ತ ಗಳ 
ವಿಭಾಗವನ್ನು ತಿಳಿದವನೂ, ಮಹಾತೇಜಸ್ವಿಯೂ ಆದ ಕುಂತೀಪುತ್ರನಾದ 
ಯುಧಿಷ್ಠಿರನು ಅದೇ ವಿಷಯವನ್ನೇ ಚಿಂತಿಸುತ್ತಾ ಸುಮ್ಮನಾದನು. 


ತತಸ್ತೇ ಹತಶಿಷ್ಟಾ ಯೇ ಭೀಮಸೇನೇನ ರಾಕ್ಷಸಾಃ | 


ಸಹಿತಾಃ ಪ್ರತ್ಯಪದ್ಯಂತ ಕುಬೇರಸದನಂ ಪ್ರತಿ OL 


ಯಕಯುದಪರ್ವ 5]- 
ಆ ಎ 


ಆಗ ಭೀಮಸೇನನಿಂದ ಹತರಾಗಿ ಉಳಿದ ಆ ಎಲ್ಲಾ ರಾಕ್ಷಸರೂ ಜೊತೆಯಾಗಿ 
ಕುಬೇರ ಸದನಕ್ಕೆ ಹೋದರು. 


ತೇ ಜವೇನ ಮಹಾವೇಗಾಃ ಪ್ರಾಪ್ಯ ವೈಶ್ರವಣಾಲಯಮ್‌ । 
ಭೀಮಮಾರ್ತಸ್ಟರಂ ಚಕ್ರುರ್ಭೀಮಸೇನಭಯಾರ್ದಿತಾಃ 11೧೭।॥ 


ಮಹಾವೇಗವುಳ್ಳ ಅವರು ಶೀಘ್ರವಾಗಿ ವೈಶ್ರವಣನ ನಿವಾಸಕ್ಕೆ ಹೋಗಿ 
ಭೀಮಸೇನನ ಭಯದಿಂದ ಪೀಡಿತರಾಗಿ ಭಯಂಕರವಾದ ಆರ್ತನಾದವನ್ನು 
ಮಾಡಿದರು. 

ನ್ಯಸ್ತಶಸ್ತಾಯುಧಾಃ ಕ್ಲಾಂತಾಃ ಶೋಣಿತಾಕ್ತತನುಚ್ಛದಾಃ । 

ಪ್ರಕೀರ್ಣಮೂರ್ಧಜಾ ರಾಜನ್‌ ಯಕ್ಚಾಧಿಪತಿಮಬ್ರುವನ್‌ 11೧೮॥ 

ಎಲೈ ರಾಜನೇ, ಅವರು ತಮ್ಮ ಶಸ್ತ್ರಗಳನ್ನೂ | ಆಯುಧಗಳನ್ನೂ ಮುಂದಿಟ್ಟು 
ದಣಿದು ಶರೀರ ಮತ್ತು ವಸ್ತ್ರಗಳು ರಕ್ತದಿಂದ ತೋಯಿಸಲ್ಪಟ್ಟು, ತಲೆಕೂದಲು 
ಕೆದರಿದವರಾಗಿ ಯಕ್ಷಾಧಿಪತಿಯಾದ ಕುಬೇರನನ್ನುಕುರಿತು ಹೀಗೆ ಹೇಳಿದರು. 


ಗದಾಪರಿಘನಿಸ್ವಿಂಶತೋಮರಪ್ರಾಸಯೋಧಿನಃ । 
ರಾಕ್ನಸಾ ನಿಹತಾಃ ಸರ್ವೇ ತವ ದೇವ ಪುರಃಸರಾ: Meal 


ಎಲೈ ಪ್ರಭುವೇ, ನಿನ್ನ ಪುರಸ್ಸರರಾದ ಗದಾ, ಪರಿಘ (ಒನಕೆ) ಕತ್ತಿ, ತೋಮರ, 
ಪ್ರಾಸಗಳನ್ನು ಹಿಡಿದು ಯುದ್ಧಮಾಡುವ ರಾಕ್ಷಸರೆಲ್ಲರೂ ಕೊಲ್ಲಲ್ಪಟ್ಟಿದ್ದಾರೆ. 

ಪ್ರಮೃದ್ಯ ತರಸಾ ಶೈಲಂ ಮಾನುಷೇಣ ಧನೇಶ್ವರ । 

ಏಕೇನ ಸಹಿತಾಃ ಸಂಖೇ ರಣೇ ಕ್ರೋಧವಶಾಃ ಗಣಾಃ 11೨೦॥॥ 


ಪ್ರವರಾ ರಾಕ್ಟಸೇಂದ್ರಾಣಾಂ ಯಕ್ಷಾಣಾಂ ಚ ನರಾಧಿಪ । 
ಶೇರತೇ ನಿಹತಾ ದೇವ ಗತಸತ್ತ್ವಾಃ ಪರಾಸವಃ 11೨೧॥ 


ಧನೇಶ್ವರನೇ, ಒಬ್ಬಮನುಷ್ಯನು ವೇಗವಾಗಿ ಪರ್ವತವನ್ನು ಧ್ವಂಸಮಾಡಿದ್ದಾನೆ. 
ಎಲೈ ನರಾಧಿಪನೇ, ಯಕ್ಷರ ಮತ್ತು ರಾಕ್ಟಸಶ್ರೇಷ್ಠರಾದ ಕ್ರೋಧವಶಗಣಕ್ಕೆ 
ಸೇರಿದವರೆಲ್ಲರೂ ಯುದ್ಧದಲ್ಲಿ ಎಲ್ಲರೂ ಜೊತೆಯಲ್ಲಿ ಹತರಾಗಿ ಪ್ರಾಣಗಳನ್ನು 
ಕಳೆದುಕೊಂಡು ಗತಸತ್ತ ದಾಗಿ ಭೂಮಿಯ ಮೇಲೆ ಬಿದ್ದಿದ್ದಾರೆ. 


-52- ಮಹಾಭಾರತ ವನಪರ್ವ 


ಭಗ್ಗಃ ಶೈಲೋ ವಯಂ ಮುಕ್ತಾ ಮಣಿಮಾಂಸ್ತೇ ಸಖಾ ಹತಃ । 
PY 
ಮಾನುಷೇಣ ಕೃತಂ ಕರ್ಮ ವಿಧಸ್ತ್ವ ಯದನಂತರಮ್‌ W೨2೨ 


ಪರ್ವತವು ಭಗ್ಗವಾಗಿದೆ. ನಾವು ಹೇಗೋ ಬಿಡಿಸಿಕೊಂಡು ಬಂದಿದ್ದೇವೆ. ನಿನ್ನ 
ಸ್ನೇಹಿತನಾದ ಮಣಿಮಂತನು ಹತನಾಗಿದ್ದಾನೆ. ಒಬ್ಬಮನುಷ್ಯನು ಇಷ್ಟುಕಾರ್ಯವನ್ನು 
ಮಾಡಿದ್ದಾನೆ. ಇನ್ನುನೀನು ಇದಕ್ಕೆ ಉಚಿತವಾದುದನ್ನು ಮಾಡು. 


ವೈಶಂಪಾಯನಃ 
ಸ ತಚ್ಚುತ್ವಾ ತು ಸಂಕ್ರುದ್ಧಃ ಸರ್ವಯಕೃಗಣಾಧಿಪಃ । 
ಕೋಪಸಂರಕ್ತನಯನಃ ಕಥಮಿತ್ಯಬ್ರವೀದ್‌ ವಚಃ 11೨೩ 


ವೈತಂಪಾಯನ- ಅದನ್ನುಕೇಳಿದ ಯಕ್ಷರಕ್ಷೋಗಣಾಧಿಪನಾದ ಕುಬೇರನು ಬಹಳ 
ಕೋಪಗೊಂಡು ಕೋಪದಿಂದ ಕೆಂಪಾದ ಕಣ್ಣುಳವನಾಗಿ ಇದೆಲ್ಲಾಹೇಗೆ ನಡೆಯಿತು 
ಎಂದು ಕೇಳಿದನು. 


ದ್ವಿತೀಯಮಪರಾಧ್ಯಂತಂ ಭೀಮಂ ಶ್ರುತ್ವಾ ಧನೇಶರಃ । 
ಚುಕ್ರೋಧ ಯಕ್ಚಾಧಿಪತಿರ್ಯುಜ್ಯತಾಮಿತಿ ಚಾಬ್ರವೀತ್‌ 1|೨೪॥ 


ಭೀಮಸೇನನು ಇಂತಹ ಅಪರಾಧವನ್ನು ಮಾಡುತ್ತಿರುವನೆಂದು ಎರಡನೆಯ 


ಬಾರಿಗೆ ಕೇಳಿದ ಯಕ್ಷಾಧಿಪತಿಯಾದ ಕುಬೇರನು ಕೋಪಗೊಂಡು ರಥವನ್ನುಹೂಡಿ 
ಎಂದು ಹೇಳಿದನು. 


ಅಥಾಭ್ರಘನಸಂಕಾಂಶಂ ಗಿರಿಶ ೈಂಗಮಿವೋಚ್ಛಿ ತಮ್‌ | 
ರಥಂ ಸಂಯೋಜಯಾಮಾಸುರ್ಗಂಧವೆ ್ಕ್ಯರ್ಹೇಮಮಾಲಿಭಿಃ 11೨೫1॥॥ 


ಆಗ ಮೇಘನಾದದಂತಹ ನಾದವನ್ನು ಉಂಟುಮಾಡುವ ಗಿರಿಶೃಂಗದಂತೆ 


ಎತ್ತರವಾದ ಅವನ ರಥವನ್ನು ಚಿನ್ನದ ಮಾಲೆಗಳನ್ನು ಧರಿಸಿದ ಕುದುರೆಗಳನ್ನು ಕಟ್ಟಿ 
ಹೂಡಿದರು. 


ತಸ್ಯ ಸರ್ವಗುಣೋಪೇತಾ ವಿಮಲಾಕ್ಷಾ ಹಯೋತ್ತಮಾಃ । 
JSR AS ನಾನಾರತವಿಭೂಪಿತಾ: | 

ಶೋಭಮಾನಾ ರಥೇ ಯುಕ್ತಾಸ್ತರಿಷ್ಕಂತ ಇವಾಶುಗಾಃ 11೨೬। 
ಹ್ರೇಷಯಾಮಾಸುರನ್ಯೋನ್ಯಂ ಹ್ರೇಷಿತೈವ್ವಿಜಯಾವಹೈ: । 


ಯಕ್ಷಯುದ್ಧಪರ್ವ 53. 


ಸರ್ವಗುಣಗಳಿಂದ ಕೂಡಿದ, ಶುದ್ಧವಾದ ಕಣ್ಣುಗಳುಳ್ಳ, 
ತೇಜೋಬಲಗುಣಗಳಿಂದ ಕೂಡಿದ, ನಾನಾರತ್ನವಿಭೂಷಿತವಾದ ಅವನ 
ಶೀಘ್ರಗಾಮಿಯಾದ ಕುದುರೆಗಳು ಎಲ್ಲವನ್ನೂ ದಾಟಿ ಹೋಗುವಂತೆ ಶೋಭಿಸುತ್ತಾ 
ಪರಸ್ಪರವಾಗಿ ವಿಜಯಸೂಚಕವಾದ ಹ್ರೇಷಾರವಗಳನ್ನು ಮಾಡಿದವು. 

ತತಸ್ತೇ ತು ಮಹಾಯಕ್ಚಾ ಕ್ರುದ್ಧಂ ದೃಷ್ಟ್ವಾ ಧನೇಶ್ವರಮ್‌ ॥ 

ಹರ್ಷಯಾಮಾಸುರನ್ಯೋನ್ಯಮ್‌ ಇಂಗಿತೈರ್ವಿಜಯಾವಹೈ: 11೨೭1! 

ಆಗ ಆ ಮಹಾಯಕ್ಷರು ಕೋಪಗೊಂಡ ಕುಬೇರನನ್ನುನೋಡಿ ವಿಜಯಪ್ರದವಾದ 
'ಇಂಗಿತಗಳಿಂದ ಪರಸ್ಪರವಾಗಿ ಸಂತೋಷಪಡಿಸಿದರು. 


ಸ ತಮಾಸ್ಥಾಯ ಭಗವಾನ್‌ ರಾಜರಾಜೋ ಮಹಾರಥಮ್‌ । 
ಪ್ರಯಯೌ ದೇವಗಂಧರ್ವೈಃ ಸ್ತೂಯಮಾನೋ ಮಹಾದ್ಯುತಿಃ ॥೨೮॥ 


ಆ ರಾಜರಾಜನಾದ ಪೂಜ್ಯನಾದ ಮಹಾದ್ಯುತಿಯಾದ ಕುಬೇರನು 
ಮಹಾರಥವನ್ನು ಏರಿ ದೇವಗಂಧರ್ವರಿಂದ ಸ್ತೋತ್ರಮಾಡಲ್ಪಟ್ಟವನಾಗಿ ಅಲ್ಲಿಂದ 
ಹೊರಟನು. 


ತಂ ಪ್ರಯಾಂತಂ ಮಹಾತ್ಮಾನಂ ಸರ್ವೇ ಯಕ್ಷಾ ಧನಾಧಿಪಮ್‌ । 


ಅನುಜಗ್ಗುರ್ಮಹಾತ್ಮಾನಂ ಧನದಂ ಘೋರದರ್ಶನಾಃ 11೨೯॥ 
ರಕ್ತಾಕ್ಸಾ ಹೇಮಸಂಕಾಶಾ ಮಹಾಕಾಯಾ ಮಹಾಬಲಾಃ । 
ಸಾಯುಧಾ ಬದ್ಧನಿಸ್ತಿಂಶಾ ಯಕ್ಷಾ ದಶಶತಾವರಾಃ AO 


ಹಾಗೆ ಹೊರಟ ಮಹಾತ್ಮನಾದ ಕುಬೇರನನ್ನು ಘೋರವಾದ ರೂಪವುಳ್ಳರಕ್ತಾಕ್ಚರಾದ 
ಸುವರ್ಣಾಲಂಕೃತರಾದ, ಮಹಾಕಾಯರಾದ, ಮಹಾಬಲರಾದ, ಆಯುಧಗಳನ್ನು 
ಹಿಡಿದು ಕತ್ತಿಯನ್ನು ಕಟ್ಟಿಕೊಂಡ, ಸಹಸ್ರಸಂಖ್ಯೆಗೆ ಕಡಿಮೆಯಿಲ್ಲದ ಯಕ್ಷರು 
ಹಿಂಬಾಲಿಸಿದರು. 

ತೇ ಜವೇನ ಮಹಾವೇಗಾಃ ಪ್ಲುವಮಾನಾ ವಿಹಾಯಸಾ ಟ 

ಗಂಧಮಾದನಮಾಜಗ್ಗು: ಪ್ರಕರ್ಷಂತ ಇವಾಂಬರಮ್‌ 11೩೧ 


-54- ಮಹಾಭಾರತ ವನಪರ್ವ 


ಮಹಾವೇಗವುಳ್ಳ ಅವರು ಆಕಾಶದಲ್ಲಿ ಹಾರಿಬರುತ್ತಾ ಆಕಾಶವನ್ನೇ ಎಳೆದುಕೊಂಡು 
ಬರುವಂತೆ ಗಂಧಮಾದನ ಪರ್ವತಕ್ಕೆ ಬಂದರು. 


ಸಾಯುಧಾ ಬದ್ಧನಿಸ್ತಿಂಶಾ ಯಕ್ಷಾ ದಶಶತಾಯುತಾಃ | 
ಜವೇನ ಮಹತಾ ವೀರಾಃ ಪರಿವಾರ್ಯೋಪತಸ್ಥಿರೇ 112೨11 


ಕೈಯಲ್ಲಿ ಆಯುಧಗಳನ್ನು ಹಿಡಿದು, ಸೊಂಟದಲ್ಲಿ ಕತ್ತಿಗಳನ್ನು ಕಟ್ಟಿದ ಸಾವಿರ 
ಸಂಖ್ಯೆಯ ವೀರರಾದ ಯಕ್ಷರು ಬಹಳ ಶೀಘ್ರವಾಗಿ ಕುಬೇರನನ್ನು ಸುತ್ತುವರಿದು 
ನಿಂತರು. 


ಕುಬೇರಂ ಚ ಮಹಾತ್ಮಾನಂ ಯಕ್ಷರಕ್ಷೋಗಣಾವೃತಮ್‌ । 
ದದ್ಭಶುರ್ಹೃಷ್ಠರೋಮಾಣಃ ಪಾಂಡವಾಃ ಪ್ರಿಯದರ್ಶನಮ್‌  11೩೩॥ 


ಪಾಂಡವರಾದರೂ ರೋಮುಂಚಿತರಾಗಿ ಪ್ರಿಯದರ್ಶನನಾದ ಯಕ್ಷ 
ರಕ್ಟೋಗಣಗಳಿಂದ ಕೂಡಿದ ಮಹಾತ್ಮನಾದ ಕುಬೇರನನ್ನುನೋಡಿದರು. 


ಕುಬೇರಸ್ತು ಮಹಾಸತ್ತ್ವಾನ್‌ ಪಾಂಡೋಃ ಪುತ್ರಾನ್‌ ಮಹಾರಥಾನ್‌ । 
ಅತ್ತಕಾರ್ಮುಕನಿಸ್ತಿಂಶಾನ್‌ ದೃಷ್ಟ್ವಾ ಪ್ರೀ ತೋತಭವತ್‌ ತದಾ 11೩೪॥ 


ಕುಬೇರನಾದರೂ ಕೈಯಲ್ಲಿ ಕತ್ತಿ ಮತ್ತು ಬಿಲ್ಲುಗಳನ್ನು ಹಿಡಿದ 
ಮಹಾಬಲಶಾಲಿಗಳಾದ ಮಹಾರಥರಾದ ಪಾಂಡುಪುತ್ರರನ್ನು ನೋಡಿ ಆಗ 
ಸಂತೋಷಗೊಂಡನು. 


ಸರ್ವೇ ಚೇಮೇ ನರವ್ಯಾಘ್ರಾಃ ಪುರಂದರಸಮೌಜಸಃ । 
ದೇವಕಾರ್ಯಂ ಚಿಕೀರ್ಷನ್‌ ಸ ಹೃದಯೇನ ತುತೋಷ ಹ. ॥೩೫॥ 


ಈ ನರವ್ಯಾಘ್ರರೆಲ್ಲರೂ ಇಂದ್ರನಿಗೆ ಸಮನಾದ ಪರಾಕ್ರಮವುಳ್ಳವರು ಎಂದು 
ತಿಳಿದು ಕುಬೇರನು ದೇವಕಾರ್ಯವನ್ನು ಮಾಡುವವನಾಗಿ ಮನಸ್ಸಿನಲ್ಲಿ 
ಸಂತೋಷಪಟ್ಟನು. 

ತೇ ಪಕ್ಷಿಣ ಇವಾಪೇತುರ್ಗಿರಿಶೃಂಗಂ ಮಹಾಜವಾಃ । 

ತಸ್ಪುಸ್ತೇಷಾಂ ಸಮಭ್ಯಾಶೇ ಧನೇಶ್ವರಪುರಃಸರಾಃ 11೩೬ 


ಯಕಯುದಪರ್ವ -55- 
A ಇ 


ಧನೇಶ್ವರನ ಪುರಸ್ಪರರಾದ ಸೇವಕರೆಲ್ಲರೂ ಮಹಾವೇಗದಿಂದ ಆ ಗಿರಿಶೃಂಗಕ್ಕೆ 
ಪಕ್ಷಿಗಳಂತೆ ಹಾರಿಬಂದು ಪಾಂಡವರ ಎದುರಿನಲ್ಲಿನಿಂತರು. 


ತತಸ್ತಂ ಹೃಷ್ಟಮನಸಂ ಪಾಂಡವಾನ್‌ ಪ್ರತಿ ಭಾರತ । 
ಸಮೀಕ್ಷ $ಯೆಕ್ಕಗಂಧರ್ವಾ ನಿರ್ವಿಕಾರಮವಸ್ಥಿತಾಃ 11೩೭! 


ಎಲೈ ಭಾರತನೇ, ಆಗ ಕುಬೇರನು ಪಾಂಡವರನ್ನು ನೋಡಿ ಸಂತೋಷ 
ಪಡುತ್ತಿರುವುದನ್ನು ಗಮನಿಸಿದ ಯಕ್ಷಗಂಧರ್ವರು ಶಾಂತರಾಗಿ ನಿಂತರು. 


ಪಾಂಡವಾಶ್ಚ ಮಹಾತ್ಮಾನಃ ಪ್ರಣಮ್ಯ ಧನದಂ ಪ್ರಭುಮ್‌ । 

ನಕುಲಃ ಸಹದೇವಶ್ಚ ಧರ್ಮಪುತ್ರಶ್ಚ ಧರ್ಮವಿತ್‌ HAS 
ಅಪರಾದ್ಧಮಿವಾತ್ಕಾನಂ ಮನ್ಯಮಾನಾ ಮಹಾರಥಾಃ । 

ತಸ್ತುಃ ಪ್ರಾಂಜಲಯಃ ಸರ್ವೇ ಪರಿವಾರ್ಯ ಧನೇಶರಮ್‌ 11೩೯॥ 


ಮಹಾತ್ಮರಾದ ಪಾಂಡವರೆಲ್ಲರೂ ಎಂದರೆ ನಕುಲಸಹದೇವ ಮತ್ತು ಧರ್ಮಜ್ಞನಾದ 
ಯುಧಿಷ್ಠಿರ ಈ ಮಹಾರಥರೆಲ್ಲರೂ ಪ್ರಭುವಾದ ಕುಬೇರನಿಗೆ ನಮಸ್ಕರಿಸಿ ತಾವು 
ಅಪರಾಧವನ್ನುಮಾಡಿದವರಂತೆ ತಿಳಿದು ಕೈಗಳನ್ನು ಮುಗಿದು ಎಲ್ಲರೂ ಕುಬೇರನ 
ಸುತ್ತ ನಿಂತರು. 

ಸ ಹ್ಯಾಸನವರಂ ಶ್ರೀಮತ್‌ ಪುಷ್ಠಕಂ ವಿಶಕರ್ಮಣಾ । 

ವಿಹಿತಂ ಚಿತ್ರಪರ್ಯಂತಮಾತಿಷ್ಠತ ಧನಾಧಿಪಃ WO 

ಆ ಕುಬೇರನಾದರೂ ವಿಶಕರ್ಮದಿಂದ ನಿರ್ಮಿತವಾದ ಪುಷಕ ವಿಮಾನದ 
ಅಂಚಿನಲ್ಲಿದ್ದ ಶ್ರೇಷ್ಠವಾದ ಆಸನದಲ್ಲಿಕುಳಿತಿದ್ದನು. 


್‌- ದ) 
ತಮಾಸೀನಂ ಮಹಾಕಾಯಾಃ: ಶಂಕುಕರ್ಣಾ ಮಹಾಜವಾಃ । 
ಉಪೋಪವಿವಿಶುರ್ಯಕ್ಷಾ ರಾಕ್ಚಸಾಶ್ಚ ಸಹಸ್ರಶಃ 11೪೧॥ 
ಅಲ್ಲಿಕುಳಿತಿದ್ದಕುಬೇರನ ಸುತ್ತಲೂ ಮಹಾಕಾಯರಾದ, ಮಹಾವೇಗಶಾಲಿಗಳಾದ 
ಶಂಕುಕರ್ಣ ಮೊದಲಾದ ಯಕ್ಷರೂ ಮತ್ತು ಸಹಸ್ರ ಸಂಖ್ಯೆಯಲ್ಲಿ ರಾಕ್ಷಸರೂ 
ಕುಳಿತಿದ್ದರು. 


-56- ಮಹಾಭಾರತ ವನಪರ್ವ 


ಶತಶಶ್ಥಾಪಿ ಗಂಧರ್ವಾಸ್ತಥೈವಾಪ್ಷರಸಾಂ ಗಣಾಃ । 
ಪರಿವಾರ್ಯೋಪತಿಷ್ಠಂತಿ ಯಥಾ ದೇವಾಃ ಶತಕ್ರತುಮ್‌ HV 


ಗಂಧರ್ವರು ಹಾಗು ಅಪ್ಸರೆಯರ ಗಣಗಳು ನೂರರ ಸಂಖ್ಯೆಯಲ್ಲಿಅವನನ್ನು 


ಸುತ್ತುವರಿದು ದೇವತೆಗಳು ಇಂದ್ರನನ್ನು ಸ್ತೋತ್ರಮಾಡುವಂತೆ ಸ್ತೋತ್ರಮಾಡುತ್ತಿದ್ದರು. 


ಕಾಂಚನೀಂ ಶಿರಸಾ ಬಿಭ್ರದ್‌ ಭೀಮಸೇನಃ ಸ್ರಜಂ ಶುಭಾಮ್‌ । 
ಪಾಶಖಡ್‌ಗಧನುಷ್ಟಾಣಿರುದೈಕ್ನತ ಧನಾಧಿಪಮ್‌ HVA 


ಭೀಮಸೇನನು ಸುವರ್ಣಮಯವಾದ ಶುಭವಾದ ಒಂದು ಮಾಲೆಯನ್ನು ತನ್ನ 
ಶಿರಸ್ಸಿನಲ್ಲಿಧರಿಸಿ ಪಾಶ ಖಡ್ಗ ಧನುಸ್ತುಗಳನ್ನು ಹಿಡಿದು ಧನಾಧಿಪನಾದ ಕುಬೇರನನ್ನು 
ಕಣ್ಣೆತ್ತಿ ನೋಡಿದನು. | 


ಭೀಮಸೇನಸ್ಯ ನ ಗ್ಲಾನಿರ್ವಿಕ್ಷತಸ್ಯಾಪಿ ರಾಕ್ಸೆಃ । 
ಆಸೀತ್‌ ತಸ್ಯಾಮವಸ್ಮಾಯಾಂ ಕುಬೇರಮಪಿ ಪಶ್ಯತಃ 11೪೪॥ 


ರಾಕ್ಸಸರಿಂದ ಘಾಸಿಗೊಳಿಸಲ್ಪಟ್ಟಿದ್ದರೂ ಕುಬೇರನನ್ನು ನೋಡುತ್ತಿದ್ದಆ ಸ್ಥಿತಿಯಲ್ಲಿ 


ಇಟದ ಛಿ 

ಭೀಮಸೇನನಿಗೆ ಯಾವ ಆಯಾಸವಾಗಲೀ ದುಃಖವಾಗಲೀ ಇರಲಿಲ್ಲ. 
ಆದದಾನಂ ಶಿತಾನ್‌ ಬಾಣಾನ್‌ ಯೋದ್ಭುಕಾಮಮವಸ್ಥಿತಮ್‌ । 
ದೃಷ್ಟ್ವಾ ಭೀಮಂ ಧರ್ಮಸುತಮಬ್ರವೀನ್ನರವಾಹನಃ 11೪೫। 


ಕೈಯಲ್ಲಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಮಾಡಲು ಸನ್ನದ್ಧನಾದ 
ಭೀಮಸೇನನನ್ನು ನೋಡಿ ಕುಬೇರನು ಧರ್ಮರಾಜನನ್ನು ಕುರಿತು ಹೇಳಿದನು. 


ವಿದುಸ್ತಾಂ ಸರ್ವಭೂತಾನಿ ಪಾರ್ಥ ಭೂತಹಿತೇ ರತಮ್‌ । 

ನಿರ್ಭಯಶ್ಚಾಪಿ ಶೈಲಾಗ್ರೇ ವಸ ತ್ವಂ ಭ್ರಾತೃಭಿಃ ಸಹ WLI 

ಎಲ್ಫೆ ಪಾರ್ಥನೇ, ನೀನು ಸರ್ವಪ್ರಾಣಿಗಳಿಗೂ ಹಿತವನ್ನುಮಾಡುವವನು ಎಂದು 
ಎಲ್ಲ ಪ್ರಾಣಿಗಳೂ (ಮನುಷ್ಯರೂ) ನಿನ್ನನ್ನು ತಿಳಿದಿದ್ದಾರೆ. ನೀನು ಈ ಪರ್ವತ 
ಶಿಖರದಲ್ಲಿತಮ್ಮಂದಿರ ಜೊತೆಯಲ್ಲಿನಿರ್ಭಯವಾಗಿ ವಾಸವನ್ನುಮಾಡು. 


ಯಕಯುದಪರ್ವ -57- 
A ಇ 


ನ ಚ ಮನ್ಯುಸ್ತಯಾ ಕಾರ್ಯೋ ಭೀಮಸೇನಸ್ಯ ಪಾಂಡವ । 
ಕಾಲೇನೈತೇ ಹತಾಃ ಪೂರ್ವಂ ನಿಮಿತ್ತಮನುಜಸ್ತವ 11೪೭! 


ಎಲೈ ಪಾಂಡವನೇ, ಭೀಮಸೇನನ ಮೇಲೆ ಕೋಪವನ್ನು ಮಾಡಬೇಡ. ಈ 
ರಾಕ್ಷಸರು ಕಾಲದಿಂದ ಮೊದಲೇ ಹತರಾಗಿದ್ದಾರೆ. ನಿನ್ನ ತಮ್ಮನು ನಿಮಿತ್ತ ಮಾತ್ರ. 


ವ್ರೀಡಾ ಚಾತ್ರ ನ ಕರ್ತವ್ಯಾ ಸಾಹಸಂ ಯದಿದಂ ಕೃತಮ್‌ । 
ದೃಷ್ಠಶ್ಚಾಪಿ ಸುರೈಃ ಪೂರ್ವಂ ವಿನಾಶೋ ಯಕ್ಷರಕ್ಷಸಾಮ್‌ 11೪೮॥॥ 


ಲಟಜಚ 

ಈ ಯಾವ ಸಾಹಸಕಾರ್ಯ ನಡೆದಿದೆಯೋ ಅದರಲ್ಲಿ ನಾಚಿಕೆಯನ್ನು 
ಪಟ್ಟುಕೊಳ್ಳುವುದು ಬೇಡ. ಈ ಯಕ್ಷರಾಕ್ಸಸರ ವಿನಾಶವು ದೇವತೆಗಳಿಂದ ಮೊದಲೇ 
ದೃಷ್ಟವಾಗಿದ್ದಿತು. 


ನ ಭೀಮಸೇನೇ ಕೋಪೋ ಮೇ ಪ್ರೀತೋತಸ್ತಿ ಭರತರ್ಷಭ । 

ಕರ್ಮಣಾ ಭೀಮಸೇನಸ್ಯ ಮಮ ತುಪ್ಪಿರಭೂತ್‌ ಪುರಾ IVE 

ಎಲೈ ಭರತಶ್ರೇಷ್ಠನೇ, ನನಗೆ ಭೀಮಸೇನನ ಮೇಲೆ ಕೋಪವಿಲ್ಲ. ನಾನು, 
ಪ್ರಸನ್ನನಾಗಿದ್ದೇನೆ. ಭೀಮಸೇನನ ಈ ಕಾರ್ಯದಿಂದ ನನಗೆ ಮೊದಲೇ 
ಸಂತೋಷವಾಗಿದೆ. 

ವೈಶಂಪಾಯನಃ 

ಏವಮುಕ್ತ್ವಾ ತು ರಾಜಾನಂ ಭೀಮಸೇನಮಭಾಷತ WSO 

ನೈತನ್ಮನಸಿ ಮೇ ತಾತ ವರ್ತತೇ ಕುರುಸತ್ತಮ । 

ಯದಿದಂ ಸಾಹಸಂ ಭೀಮ ಕೃಷ್ಣಾರ್ಥೇ ಕೃತವಾನಸಿ WSO 

ವೈಶಂಪಾಯನ- ಧರ್ಮರಾಜನನ್ನು ಕುರಿತು ಹೀಗೆ ಹೇಳಿ ಕುಬೇರನು 
ಭೀಮಸೇನನನ್ನು ಕುರಿತು ಎಲೈ ಪ್ರೀತಿಪಾತ್ರನೇ, ಕುರುಶ್ರೇಷ್ಠನೇ, ದ್ರೌಪದಿಯ 
ಸಲುವಾಗಿ ಯಾವ ಈ ಸಾಹಸದ ಕಾರ್ಯವನ್ನು ಮಾಡಿದ್ದೀಯೋ ಅದು ನನ್ನ 
ಮನಸ್ಸಿನಲ್ಲಿಯಾವ ದುಷ್ಪರಿಣಾಮವನ್ನೂ ಮಾಡಿಲ್ಲ. 


_68- ಮಹಾಭಾರತ ವನಪರ್ವ 


ಮಾಮನಾದೃತ್ಯ ದೇವಾಂಶ್ಚ ವಿನಾಶಂ ಯಕ್ಷರಕ್ಷಸಾಮ್‌ । 
ಸ್ವಬಾಹುಬಲಮಾಶ್ರಿತ್ಯ ತೇನಾಹಂ ಪ್ರೀತಿಮಾಂಸ್ತ್ಯಯಿ । 
ಶಾಪಾದದ್ಯ ವಿನಿರ್ಮುಕ್ತೋ ಘೋರಾದಸ್ಥಿ ವೃಕೋದರ 11೫ ೨ಟ॥ 


ನನ್ನನ್ನುಮತ್ತು ದೇವತೆಗಳನ್ನು ತಿರಸ್ಕರಿಸಿ ನಿನ್ನ ಬಾಹುಬಲವನ್ನು ಆಶ್ರಯಿಸಿ ಯಾವ 
ಯಕ್ಷರಾಕ್ಸಸನರ ವಿನಾಶವನ್ನು ಮಾಡಿದ್ದೀಯೋ ಅದರಿಂದ ನಾನು ನಿನ್ನಲ್ಲಿ 
ಸಂತೋಷಗೊಂಡಿದ್ದೇನೆ. ಎಲೈ ವೃಕೋದರನೇ, ನಾನು ಈ ದಿನ ಘೋರವಾದ 
ಶಾಪದಿಂದ ವಿನಿರ್ಮುಕ್ತನಾಗಿದ್ದೇನೆ. 


ಅಹಂ ಪೂರ್ವಮಗಸ್ಟೇನ ಕ್ರುದ್ದೇನ ಪರಮರ್ಷಿಣಾ । 
ಶಪ್ಟೋತಪರಾಧೇ ಕಸ್ಮಿಂಶ್ಚಿತ್‌ ತಸ್ಕೈಷಾ ನಿಷ್ಯತಿಃ ಕೃತಾ 11೫೩1. 
ನಾನು ಹಿಂದೆ ಪರಮ ಯಷಿಗಳಾದ ಅಗಸ್ಸಧಿಗೆ ಯಾವುದೋ ಒಂದು 


ಅಪರಾಧವನ್ನು ಮಾಡಿ ಕೋಪಗೊಂಡ ಅವರಿಂದ ಶಾಪವನ್ನು ಹೊಂದಿದೆ. ಈ ದಿನ 
ಆ ಶಾಪದ ವಿಮೋಚನೆಯಾಯಿತು. 


ದೃಷ್ಟೋ ಹಿ ಮಮ ಸಂಕ್ಲೇಶಃ ಪುರಾ ಪಾಂಡವನಂದನ । 
ನ ತವಾತ್ರಾಪರಾಧೋಶಸ್ತಿ ಕಥಂಚಿದಪಿ ಪಾಂಡವ 11೫೪ 


ಎಲ್ಫೆ ಪಾಂಡವನಂದನನೇ, ಆ ಶಾಪನಿಮಿತ್ತವಾಗಿ ನನ್ನ ಈ ದಿನದ ಕ್ಲೇಶವನ್ನು 
ನಾನು ಮೊದಲೇ ತಿಳಿದಿದ್ದೆ. ಎಲೈ ಪಾಂಡವನೇ, ಇದರಲ್ಲಿ ನಿನ್ನ ಯಾವ ಅಪರಾಧವೂ 


ಇಲ್ಲ. 
ಯುಧಿಷ್ಠಿರಃ 
ಕಥಂ ಶಪ್ಟೋಪಸಿ ಭಗವನ್ನಗಸ್ಟೇನ ಮಹಾತ್ಮನಾ | 
ಶ್ರೋತುಮಿಚ್ಛಾಮ್ಯಹಂ ದೇವ ತವೈತಚ್ಛಾಪಕಾರಣಮ್‌ 11೫೫ 


ಯುಧಿಷ್ಠಿರ- ಪೂಜ್ಯನಾದ ಕುಬೇರನೇ, ಮಹಾತ್ಮರಾದ ಅಗಸ್ತರಿಂದ ಹೇಗೆ ಶಾಪಕ್ಕೆ 
ಒಳಗಾದೆ? ದೇವನೇ, ನಿನ್ನಈ ಶಾಪಕಾರಣವನ್ನುನಾನು ತಿಳಿಯಲು ಬಯಸುತ್ತೇನೆ. 


ಇದಂ ಚಾಶ್ಚಾರ್ಯಭೂತಂ ಮೇ ಯತ್‌ ಕ್ರೋಧಾತ್‌ ತಸ್ಯ ಧೀಮತಃ | 
ತದೈವ ತ್ವಂ ನ ನಿರ್ದಗ್ನಃ ಸಬಲಃ ಸಪದಾನುಗಃ WBE 


ಯಕ್ಷಯುದ್ಧಪರ್ವ 59- 


ಇದು ನನಗೆ ಇನ್ನೂ ಆಶ್ಚರ್ಯಭೂತವಾದುದು. ಏಕೆಂದರೆ ಆ ಮೇಧಾವಿಗಳ 
ಕ್ರೋಧಕ್ಕೆ ಪಾತ್ರನಾದ ನೀನು ಆಗಲೇ ಸೈನ್ಯ ಮತ್ತು ಸೇವಕರಿಂದ ಕೂಡಿ ಭಸ್ಮವಾಗಲಿಲ್ಲ. 
ಧನೇಶ್ವರಃ 
ದೇವತಾನಾಮಭೂನ್ಸಂತ್ರಃ ಕುಶಾವತ್ಕಾಂ ನರೇಶ್ವರ 11೫೭! 
ವೃತಸ್ತತ್ರಾಹಮಗಮಂ ಮಹಾಪದ್ಧಶತೈಸ್ತಿಬಿ: | 
ಯಕ್ಷಾಣಾಂ ಘೋರರೂಪಾಣಾಂ ವಿವಿಧಾಯುಧಧಾರಿಣಾಮ್‌ । 
ಅಧ್ವನ್ಯಹಮಥಾಪಶ್ಯಮಗಸ್ಸ್ಯಮೃಷಿಸತ್ತಮಮ್‌ 11೫೮।॥ 


ಧನೇಶ್ವರ- ನರೇಶ್ವರನೇ, ಹಿಂದೆ ಕುಶಾವತಿಯಲ್ಲಿ ದೇವತೆಗಳ 
ಮಂತ್ರಾಲೋಚನೆಯ ಸಭೆಯು ನಡೆಯಿತು. ಅಲ್ಲಿಆಹೂತನಾಗಿದ್ದನಾನು ಮುನ್ನೂರು 
ಮಹಾಪದ್ಧ ಸಂಖ್ಯೆಯ ಘೋಗರೂಪರಾದ ವಿವಿಧಾಯುಧ ಧಾರಿಗಳಾದ ಯಕ್ಷರ 
ಜೊತೆಯಲ್ಲಿಅಲ್ಲಿಗೆ ಹೋದೆ. ಹೋಗುತ್ತಾ ದಾರಿಯಲ್ಲಿ ಯಪಷಿಶ್ರೇಷ್ಠರಾದ ಅಗಸ್ತರನ್ನು 
ನೋಡಿದೆ. 


ಉಗ್ರಂ ತಪಸ್ತಪ್ಯಮಾನಂ ಯಮುನಾತೀರಮಾಶ್ರಿತಮ್‌ । 
ನಾನಾಪಕ್ಷಿಗಣಾಕೀರ್ಣಂ ಪುಷ್ಟಿತದ್ರುಮಶೋಭಿತಮ್‌ 11೫೯ 


ತಮೂರ್ಧ್ವಬಾಹುಂ ದೃಷ್ಟೈವ ಸೂರ್ಯಸ್ಯಾಭಿಮುಖೇ ಸ್ಥಿತಮ್‌ । 
ತೇಜೋರಾಶಿಂ ದೀಪ್ಯಮಾನಂ ಹುತಾಶನಮಿವೈಧಿತಮ್‌ WO 


ಅವರು ನಾನಾ ಪಕ್ಷಿಗಣಗಳಿಂದ ತುಂಬಿದ ಪುಷ್ಪವುಳ್ಳ ವೃಕ್ಷಗಳಿಂದ ಶೋಭಿತವಾದ 
ಯಮುನಾ ತೀರದಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಿದ್ದರು. ಅವರು ಸೂರ್ಯನಿಗೆ 
ಅಭಿಮುಖವಾಗಿ ನಿಂತು ತೇಜೋರಾಶಿಯಂತೆ ಬೆಳಗುತ್ತಾ ಉರಿಯುತ್ತಿರುವ 
ಅಗ್ನಿಜ್ವಾಲೆಯಂತೆ ಬೆಳಗುತ್ತಿದ್ದರು. 

ರಾಕ್ಷಸಾಧಿಪತಿಃ ಶ್ರೀಮಾನ್‌ ಮಣಿಮಾನ್ನಾಮ ಮೇ ಸಖಾ | 

ಮೌರ್ಯ್ಯಾದಜ್ಞಾನಭಾವಾಚ್ಚ ದರ್ಪಾನ್ಮೋಹಾಚ್ಚ ಪಾರ್ಥಿವ 11೬೧॥॥ 

ನ್ಯಷ್ಠೀವದಾಕಾಶಗತೋ ಮಹರ್ಷೆಸ್ತಸ್ಯ ಮೂರ್ಧನಿ । 

ತತಃ ಕ್ರುದ್ಧುಸ ಭಗವಾನುವಾಚೇದಂ ತಪೋಧನಃ 11೬೨॥ 


-60- ಮಹಾಭಾರತ ವನಪರ್ವ 


ಎಲೈ ರಾಜನೇ, ಅವರನ್ನು ನೋಡಿದ ನನ್ನ ಸ್ನೇಹಿತನಾದ ರಾಕ್ಷಸಾಧಿಪತಿಯಾದ 
ಮಣಿಮಂತನು ಮೂರ್ಯತನದಿಂದಲೂ, ಅಜ್ಞಾನದಿಂದಲೂ, ದರ್ಪದಿಂದಲೂ 
ಮತ್ತು ಮೋಹದಿಂದಲೂ ಆಕಾಶಮಾರ್ಗದಿಂದಲೇ ಆ ಮಹರ್ಷಿಗಳ ತಲೆಯ ಮೇಲೆ 
ಉಗುಳಿದನು. ಆಗ ಕೋಪಗೊಂಡ ತಪೋಧನರಾದ ಆ ಪೂಜ್ಯರು ಈ ಮಾತನ್ನು 
ಆಡಿದರು. 


ಮಾಮವಜ್ಞಾಯ ದುಷ್ಟಾತ್ಮಾ ಯಸ್ಮಾದೇಷ ಸಖಾ ತವ । 
ಧರ್ಷಣಾಂ ಕೃತವಾನೇತಾಂ ಪಶ್ಯತಸ್ತೇ ಧನೇಶ್ವರ 11೭೩। 


ತಸ್ಮಾತ್‌ ಸಹೈಭಿಃ ಸೈನ್ಯೈಸ್ತೇ ವಧಂ ಪ್ರಾಪ್ಲ್ಯತಿ ಮಾನುಷಾತ್‌ । 

ತ್ದಂ ಚಾಪ್ಯೇಭಿರ್ಹತ್ಛೆಃ ಸೈನ್ಯೈಃ ಕ್ಲೇಶಂ ಪ್ರಾಪ್ಯೇಹ ದುರ್ಮತಿಃ 1೬೪ 

ತಮೇವ ಮಾನುಷಂ ದೃಷ್ಟ್ವಾ ಕಿಲ್ಟಿಷಾದ್‌ ವಿಪ್ರಮೋಕ್ಷ್ಯಸೇ 1೬೫ 
ಊಟವ ಬ ಬರೆ 


ನಿನ್ನ ಸ್ನೇಹಿತನಾದ ಈ ದುಷ್ಠನಾದ ಮಣಿಮಂತನು ನನ್ನನ್ನು ತಿರಸ್ಕರಿಸಿ ನಿನ್ನ 
ಕಣ್ಣೆದುರಿಗೇ ನನಗೆ ಅವಮಾನ ಮಾಡಿರುವುದರಿಂದ, ಎಲೈ ಧನೇಶ್ವರನೇ, ಇವನು 
ನಿನ್ನಸ್ಫೈನ್ಯದ ಜೊತೆಯಲ್ಲಿ ಒಬ್ಬಮನುಷ್ಯನಿಂದ ವಧೆಯನ್ನು ಹೊಂದುವನು. ನೀನೂ 
ಸಹ ನಿನ್ನಸೈನ್ಯದ ವಧೆಯನ್ನು ನೋಡಿ ಕ್ಲೇಶವನ್ನೂ, ವಿಷಾದವನ್ನೂ ಅನುಭವಿಸಿ ಅದೇ 
ಮನುಷ್ಯನನ್ನುನೋಡಿ ನಿನ್ನಪಾಪದಿಂದ ನಿರ್ಮುಕ್ತನಾಗುವಿ. 


ಸೈನ್ಯಾನಾಂ ತು ತವೈತೇಷಾಂ ಪುತ್ರಪೌತ್ರಬಲಾನಿತಮ್‌ । 
ವ 

ನ ಶಾಪಂ ಪ್ರಾಪ್ನ್ಯ(ಪ್ಯ)ತೇ ಘೋರಂ ತತ್ತವಾಜ್ಞಾಂ ಕರಿಷ್ಯತಿ ॥೬೬॥ 

ಈ ನಿನ್ನ ಸೈನ್ಯದ ಪುತ್ರಪೌತ್ರರಿಂದ ಒಡಗೂಡಿದ ಸೈನ್ಯಕ್ಕೆ ನನ್ನ ಘೋರವಾದ 
ಶಾಪವು ತಟ್ಟುವುದಿಲ್ಲ (ಈ ಸೈನ್ಯವು ನಾಶವಾದರೂ) ಆ ಸೈನ್ಯವು ನಿನ್ನಆದೇಶವನ್ನು 
ಪಾಲಿಸುವುದು. 

ಕುಬೇರಃ 
ಏಷ ಶಾಪೋ ಮಯಾ ಪ್ರಾಪ್ತಃ ಪ್ರಾಕ್ರಸ್ಮಾದೃಷಿಸತ್ತಮಾತ್‌ । 
ಸ ಭೀಮೇನ ಮಹಾರಾಜ ಭ್ರಾತ್ರಾ ತವ ವಿಮೋಕಿತಃ 11೬೭! 


ಯಕ್ಷಯುದ್ಧಪರ್ವ -61- 


ಹೀಗೆ ಹಿಂದೆ ಆ ಯಷಿಶ್ರೇಷ್ಠರಿಂದ ನಾನು ಶಾಪವನ್ನು ಪಡೆದೆ. ಎಲೈ 
ಮಹಾರಾಜನೇ, ಈಗ ನಿನ್ನ ತಮ್ಮನಾದ ಭೀಮಸೇನನಿಂದ ಆ ಶಾಪದಿಂದ 
ನಿರ್ಮುಕ್ತನಾಗಿದ್ದೇನೆ. 

11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಸಪ್ತಪಂಚಾಶದಧಿಕಶತತಮೋ5ಧ್ಯಾಯಃ ॥ 
| ಇತಿ ಯಕ್ಷಯುದ್ಧಪರ್ವಣಿ ಚತುರ್ಥೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಐವತ್ತೇಳನೆಯ 
ಅಧ್ಯಾಯ ಮುಗಿಯಿತು 
XK 
ಮಹಾಭಾರತ ತಾತರ್ಯನಿರ್ಣಯ -೨೨ ಅಧ್ಯಾಯ 


ಧೃತಾಯುಧಂ ಭೀಮಮೀಕ್ಷಾ ರಿ ಕಿಂಚಿದ್‌ 
ದೈತ್ಯಾವೇಶಾದ್‌ ಬಹು ಮೇನೇ ನ ಭೀಮಮ್‌ । 
ಅಗಸ್ತ್ಯಶಾಪಂ ಚಾವದತ್‌ ಸ್ವಸ್ಯ ಪೂರ್ವಂ 
ಸಖಾಯನಾಶೇ ಕಾರಣಂ ರಾಜರಾಜಃ 11೩೦೩॥॥ 


ಸ್ವಲ್ಪ ಅಸುರಾವೇಶವಿದ್ದ ಪ್ರಯುಕ್ತ ಆಯುಧಪಾಣಿಯಾದ ಭೀಮನನ್ನು 
ನೋಡಿಯೂ ಅವನಲ್ಲಿಮಹತ್ತವನ್ನು ಕಾಣಲಿಲ್ಲ, ಕುಬೇರ. ತನ್ನ ಮಿತ್ರನ ಮರಣಕ್ಕೆ 
ಅಗಸ್ತರ ಶಾಪ ಕಾರಣ ಎಂದ. 


ದೈತ್ಯಾವೇಶಾದುಜ್ಜಿತಃ ಶಾಂತಭಾವೋ 
ದದೌ ನಿಜಂ ಸ್ಥಾನಮೇಷಾಂ ಸುತುಷ್ಠ । 
ಆವಾಸಾರ್ಥ ತೇಠವಸಂಸ್ತತ್ರ ಪಾರ್ಥಾ- 
ಸ್ತಥಾ5ನ್ಯೇಷಾಂ ದೈವತಾನಾಂ ಗೃಹೇಷು 11೩೦೪॥॥ 


ಕುಬೇರ ದೈತ್ಯಾವೇಶದಿಂದ ಮುಕ್ತನಾಗಿ ಶಾಂತಭಾವದಿಂದ ಕೂಡಿ ಸಂತುಷ್ಟನಾಗಿ 
ಪಾಂಡವರಿಗೆ ಆವಾಸ ಮಾಡಲು ತನ್ನಮನೆಯನ್ನೇ ಕೊಟ್ಟ. ಪಾಂಡವರು ಅಲ್ಲಿಯೂ 
ಬೇರೆ ಬೇರೆ ದೇವತೆಗಳ ಮನೆಗಳಲ್ಲಿಯೂ ವಾಸಮಾಡಿದರು. 


-6)- ಮಹಾಭಾರತ ವನಪರ್ವ 


ತತ್ರೈವ ತೇಷಾಂ ವಸತಾಂ ಮಹಾತ್ಮನಾ- 
ಮಾನಂದಿನಾಮಬ್ಬಚತುಷ್ಠಯೇ ಗತೇ । 
ಪಂಚಾಬ್ಬಮಾಧ್ಯಾಪ್ಯ ಮಹಾಂತಿ ಚಾಸ್ಟ್ರಾ: 
ಣೀಂದ್ರೋ ಗುರ್ವರ್ಥಂ ಫಲ್ಗುನೇನಾರ್ಥಿತೋರ ಭೂತ್‌ ॥೩೦೫॥ 
ದೇವತೆಗಳ ಅರಮನೆಗಳಲ್ಲಿಪಾಂಡವರು ಆನಂದದಿಂದ ವಾಸ ಮಾಡುತ್ತಿದ್ದಂತೆ 
ನಾಲ್ಕುವರ್ಷಗಳು ಕಳೆದಾಗ ಐದು ವರ್ಷಕಾಲ ಮಹಾ ಅಸ್ಪಗಳನ್ನು ಅರ್ಜುನನಿಗೆ 
ದೇವೇಂದ್ರ ಕಲಿಸಿ ಗುರುದಕ್ಷಿಣೆಯ ಬಗ್ಗೆ ಅರ್ಜುನನಿಂದ ಪ್ರಾರ್ಥಿತನಾದ. 
ರ್ಕರ್ಸರ ರೇ 
ನೂರ ಐವತೆಂಟನೆಯ ಅಧ್ಯಾಯ 
ಕುಬೇರನಿಂದ ಯುಧಿಷ್ಠಿರನಿಗೆ ಅನುಶಾಸನ. ಕುಬೇರನ ಅಪ್ಪಣೆಯಂತೆ 
ರಾಕ್ಷಸರಿಂದ ಪೂಜಿತರಾದ ಯುಧಿಷ್ಠಿರಾದಿಗಳ ಕುಬೇರಗೃಹವಾಸ. 
ಧನದಃ 
ಯುಧಿಷ್ಠಿರ ಧೃತಿರ್ದಾಕ್ಸ್ಯಂ ದೇಶಕಾಲಪರಾಕ್ರಮಾಃ । 
ಲೋಕತಂತ್ರವಿಧಾನಾನಾಮೇಷ ಪಂಚವಿಧೋ ವಿಧಿಃ ell 


ಕುಬೇರ- ಎಲೈ ಯುಧಿಷ್ಠಿರನೇ, ಧೈರ್ಯ, ದಕ್ಷತೆ, ದೇಶಕಾಲಪರಾಕ್ರಮಗಳು 
ಇವು ಲೋಕದಲ್ಲಿಯಾವ ಕಾರ್ಯವನ್ನು ಸಾಧಿಸಬೇಕಾದರೂ ಇರಬೇಕಾದ ಐದು 
ವಿಧವಾದ ಉಪಾಯಗಳು. 


ಧೃತಿಮಂತಶ್ಚ ದಕ್ಷಾಶ್ಚ ಸ್ಟೇ ಸ್ಟೇ ಕರ್ಮಣಿ ಭಾರತ । 

ಪರಾಕ್ರಮವಿಧಾನಜ್ಞಾ ನರಾ ಕೃತಯುಗೇ5ಭವನ್‌ 11೨॥। 

ಎಲೈ ಭಾರತನೇ, ಕೃತಯುಗದಲ್ಲಿ ಧ್ಭರ್ಯಶಾಲಿಗಳೂ, ತಮ್ಮತಮ್ಮ ಕರ್ಮದಲ್ಲಿ 
ದಕ್ಷತೆಯುಳ್ಳವರೂ, ಪರಾಕ್ರಮದ ವಿಧಾನವನ್ನು ತಿಳಿದವರು ಆದ ಮನುಷ್ಯರೂ ಇದ್ದರು. 


ಧೃತಿಮಾನ್‌ ದೇಶಕಾಲಜ್ಞೂ ಸರ್ವಧರ್ಮವಿಧಾನವಿತ್‌ । 
ಕೃತ್ರಿಯಃ ಕೃತ್ರಿಯಶ್ರೇಷ್ಠ ಪ್ರಶಾಸ್ತಿ ಪೃಥಿವೀಂ ಚಿರಮ್‌ 11೩.1 


ಯಕ್ಷಯುದ್ಧಪರ್ವ -63- 


ಎಲೈ ಕೃತ್ರಿಯಶ್ರೇಷ್ಠನೇ, ಧೈರ್ಯವಂತನೂ, ದೇಶಕಾಲಗಳನ್ನು ತಿಳಿದವನೂ, 
ಸರ್ವಧರ್ಮದ ರೀತಿಯನ್ನು ತಿಳಿದವನೂ ಆದ ಕೃತ್ರಿಯನು ಭೂಮಿಯನ್ನು ಬಹುಕಾಲ 
ಆಳುತ್ತಾನೆ. 


ಯ ಏವಂ ವರ್ತತೇ ಪಾರ್ಥ ಪುರುಷಃ ಸರ್ವಕರ್ಮಸು । 
ಸ ಲೋಕೇ ಲಭತೇ ವೀರ ಯಶಃ ಪ್ರೇತ್ಯ ಚ ಸದ್ದತಿಮ್‌ 11೪॥| 


ಎಲ್ಫೆ ವೀರನೇ, ಯಾವ ಮನುಷ್ಯನು ಎಲ್ಲಾ ಕಾರ್ಯಗಳಲ್ಲಿಯೂ ಈ ರೀತಿ 
ವರ್ತಿಸುತ್ತಾನೆಯೋ ಅವನು ಲೋಕದಲ್ಲಿ ಕೀರ್ತಿಯನ್ನೂ ಮರಣಾನಂತರ 
ಪರಲೋಕದಲ್ಲಿಸದ್ಗತಿಯನ್ನೂಪಡೆಯುತ್ತಾನೆ. 

ದೇಶಕಾಲಾಂತರಪ್ರೇಪ್ಪು ಕೃತ್ವಾ ಶಕ್ರಃ ಪರಾಕ್ರಮಮ್‌ । 

ಸಂಪ್ರಾಪ್ತಸ್ಟಿದಿವೇ ರಾಜ್ಯಂ ವೃತ್ರಹಾ ವಸುಭಿಃ ಸಹ 11೫1 

ದೇಶಕಾಲ ವಿಶೇಷಗಳನ್ನು ಚೆನ್ನಾಗಿ ತಿಳಿದ ವೃತ್ರಸೂದನನಾದ ಇಂದ್ರನು 
ಪರಾಕ್ರಮವನ್ನು ಮಾಡಿ ವಸುಗಳ ಜೊತೆಯಲ್ಲಿಸ್ವರ್ಗರಾಜ್ಯವನ್ನುಪಡೆದನು. 


ಪಾಪಾತ್ಮಾ ಪಾಪಬುದ್ಧಿರ್ಯಃ ಪಾಪಮೇವಾನುವರ್ತತೇ ॥ 
ಕರ್ಮಣಾಮವಿಭಾಗಜ್ಜ ಪ್ರೇತ್ಯ ಚೇಹ ವಿನಶ್ಯತಿ WL 


ಪಾಪಾತ್ಮನಾದವನೂ ಮತ್ತು ಪಾಪಬುದ್ಧಿಯುಳ್ಳವನೂ ಆದವನು ಪಾಪವನ್ನೇ 
ಅನುಸರಿಸುತ್ತಾನೆ. ಕರ್ಮಗಳ ವಿಭಾಗವನ್ನುತಿಳಿಯದ ಅವನು ಈ ಲೋಕದಲ್ಲಿಯೂ 
ಪರಲೋಕದಲ್ಲಿಯೂ ನಾಶವನ್ನುಹೊಂದುತ್ತಾನೆ. 

ಅಕಾಲಜ್ಞು ಸುದುರ್ಮೇಧಾಃ ಕಾರ್ಯಾಣಾಮವಿಶೇಷವಿತ್‌ । 

ವೃಥಾ55 ಚಾರಸಮಾರಂಭಃ ಪ್ರೇತ್ಯ ಚೇಹ ವಿನಶ್ಯತಿ 11೭ 

ಕಾಲವನ್ನು ತಿಳಿಯದವನು ಕಾರ್ಯಗಳ ವಿಶೇಷವನ್ನು ತಿಳಿಯದವನು 


ವ್ಯರ್ಥವಾದ ಆಚಾರವನ್ನು ಮಾಡುವವನು ದುರ್ಬುದ್ಧಿಯುಳ್ಳ ಮನುಷ್ಯನು ಈ 
ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ವಿನಾಶವನ್ನುಹೊಂದುತ್ತಾನೆ. 


-64- ಮಹಾಭಾರತ ವನಪರ್ವ 


ಸಾಹಸೇ ವರ್ತಮಾನಾನಾಂ ನಿಕೃತೀನಾಂ ದುರಾತ್ಮನಾಮ್‌ I 
ಸರ್ವಸಾಮಥ್ಯಲಿಪೂನಾಂ ಪಾಪೋ ಭವತಿ ನಿಶ್ಚಯ: HCl 


ಸಾಹಸ ಕಾರ್ಯದಲ್ಲಿ ತೊಡಗಿ ಎಲ್ಲಸಾಮಥಣ್ಯವನ್ನೂ ಬಯಸುವ ವಂಚನೆಕಾರರ 
ನಿರ್ಧಾರವು ಯಾವಾಗಲೂ ಪಾಪವೇ ಆಗುತ್ತದೆ. 


ಅಧರ್ಮಜ್ಞೋರವಲಿಪ್ತಶ್ಚ ಬಾಲಬುದ್ಧಿರಮರ್ಷಣಃ । 
ನಿರ್ಭಯೋ ಭೀಮಸೇನೋರಯಂ ತಂ ಶಾಧಿ ಪುರುಷರ್ಷಭ ಟ1೯॥ 


ಎಲೈ ಪುರುಷರ್ಷಭನೇ, ಈ ಭೀಮಸೇನನು ಅಧರ್ಮಜ್ಞನೂ, ದರ್ಪವುಳ್ಳವನೂ, 
ಬಾಲಬುದ್ದಿಯುಳ್ಳವನೂ, ಕ್ರೋಧಶೀದನೂ, ನಿರ್ಭಯನೂ ಆಗಿದ್ದಾನೆ. ನೀನು 
ಅವನನ್ನುಶಾಸನಮಾಡು. 


ಆರ್ಪಿಷೇಣಸ್ಯ ರಾಜರ್ಷೇಃ ಪ್ರಾಪ್ಯ ಭೂಯಸ್ತ್ರಮಾಶ್ರಮಮ್‌ । 
ತಾಮಿಸ್ರಂ ಪ್ರಥಮಂ ಪಕ್ಷಂ ವೀತಶೋಕಭಯೋ ವಸ noon 


ನೀನು ಪುನಃ ಆರ್ಷಿಷೇಣರ ಆಶ್ರಮಕ್ಕೆ ಹೋಗಿ ಯಾವ ಶೋಕಭಯವಿಲ್ಲದೆ 
ಈ ಕೃಷ್ಣಪಕ್ಷದಲ್ಲಿ ವಾಸವನ್ನು ಮಾಡು. 

ಅಲಕಾಃ ಸಹ ಗಂಧರ್ವೈರ್ಯಕ್ಚಾಶ್ಚ ಸಹ ಕಿನ್ನರೈಃ | 

ಮನ್ನಿಯುಕ್ತಾ ಮನುಷ್ಯೇಂದ್ರ ಸರ್ವೇ ಚ ಗಿರಿವಾಸಿನಃ । 

ರಕ್ಷಿಷ್ಯಂತಿ ಮಹಾಬಾಹೋ ಸಹಿತಂ ದ್ವಿಜಸತ್ತಮೈ: 11೧೧॥ 

ಎಲ್ಫೆ ಮಹಾಬಾಹುವಾದ ನರೇಂದ್ರನೇ, ನನ್ನರಾಜಧಾನಿಯಾದ ಅಲಕಾ ಪಟ್ಟಣದ 
ನಿವಾಸಿಗಳು ಗಂಧರ್ವರ, ಯಕ್ಷರ, ಕಿನ್ನರರ ಮತ್ತು ಎಲ್ಲಾಗಿರಿವಾಸಿಗಳ ಜೊತೆಯಲ್ಲಿ 
ನನ್ನಆದೇಶದಂತೆ ದ್ವಿಜಶ್ರೇಷ್ಠರಿಂದ ಕೂಡಿದ ನಿನ್ನನ್ನು ರಕ್ಷಿಸುವರು. 

ಸಾಹಸಾದನುಸಂಪ್ರಾಪಃ ಪ್ರತಿಬುದ್ಧ್ಯ ವೃಕೋದರ: । 

ವಾರ್ಯತಾಂ ಸಾಧ್ದಯಂ ರಾಜಂಸ್ತ ಯಾ ಧರ್ಮಭೃತಾಂ ವರ ॥೧೨॥ 


ಎಲ್ಫೆ ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ, ಸಾಹಸದಿಂದ ಇಲ್ಲಿಗೆ ಬಂದ ವೃಕೋದರನನ್ನು 
ನೀನು ಬೋಧಿಸಿ ಮುಂದೆ ಅಂತಹ ಕೆಲಸಗಳನ್ನು ಮಾಡದಂತೆ ಅವನನ್ನು ತಡೆ. 


ಯಕ್ಷಯುದ್ಧಪರ್ವ -65- 


ಇತಃ ಪರಂ ಚ ವೋ ರಾಜನ್‌ ದ್ರಕ್ಷ್ಯಂತಿ ವನಗೋಚರಾಃ । 


ಉಪಸ್ಥಾಸ್ಯಂತಿ ವೋ ರಾಜನ್‌ ರಕ್ಷಿಷ್ಯಂತೇ ಚ ವಃ ಸದಾ 1೧೩ 
ತಥೈವ ಚಾನ್ನಪಾನಾನಿ ಸ್ವಾದೂನಿ ಚ ಬಹೂನಿ ಚ । 
ಆಹರಿಷ್ಯಂತಿ ಮತ್ಚೇಷ್ಯಾಃ ಸದಾ ವಃ ಪುರುಷರ್ಷಭಾಃ !1೧೪॥ 


ಎಲೈ ರಾಜನೇ, ಇನ್ನು ಮುಂದೆ ವನವಾಸಿಗಳು ನಿಮ್ಮ ದರ್ಶನಕ್ಕೆ ಬರುವರು. 
ಎಲೈ ಪುರುಷಶ್ರೇಷ್ಠರೇ, ನನ್ನ ಸೇವಕರೇ ಯಾವಾಗಲೂ ನಿಮಗೆ ರುಚಿಯಾದ 
ಬಹುವಾದ ಅನ್ನಪಾನಗಳನ್ನೂ ತಂದು ಒದಗಿಸುವರು. 


ಯಥಾ ಜಿಷ್ಣುರ್ಮಹೇಂದ್ರಸ್ಯ ಯಥಾ ವಾಯೋರ್ವ್ವಕೋದರ: । 
ಧರ್ಮಸ್ಯ ತ್ದಂ ಯಥಾ ತಾತ ಯೋಗೋತ್ಪನ್ನೋ ನಿಜಃ ಸುತಃ 11೧೫1 
ಆತ್ಮಜಾವಾತ್ಮಸಂಪನ್ನೌ ಯಮೌ ಚೋಭೌ ಯಥಾಶ್ವಿನೋ: । 
ರಕ್ಷ್ಯಾಸ್ತದ್ವನ್ನಮಾಪೀಹ ಯೂಯಂ ಸರ್ವೇ ಯುಧಿಷ್ಠಿರ 11೧೬॥। 


ಮಹೇಂದ್ರನಿಗೆ ಅರ್ಜುನನು, ವಾಯುದೇವರಿಗೆ ಭೀಮಸೇನನು, 
ಯಮಧರ್ಮನಿಗೆ ನೀನು ಮತ್ತು ಅಶ್ವಿನೀದೇವತೆಗಳಿಗೆ ನಕುಲಸಹದೇವರು ಹೇಗೆ 
ಯೋಗದಿಂದ ಉತ್ಪನ್ನರಾಗಿ ಅವರಿಂದ ರಕ್ಷಿಸಲ್ಲಡುವಿರೋ ಅದರಂತೆ, ಎಲ್ಫೆ ಯುಧಿ 
ಹ್ಠಿರನೇ, ನೀವೆಲ್ಲರೂ ನನ್ನಿಂದಲೂ ಸಹ ಇಲ್ಲಿರಕ್ಷಿಸಲ್ಪಡಬೇಕಾದವರು. 


ಅರ್ಥತತ್ತ ವಿಧಾನಜ್ಞು ಸರ್ವಧರ್ಮವಿಧಾನವಿತ್‌ । 
ಭೀಮಸೇನಾದವರಜಃ ಫಲ್ಫುನಃ ಕುಶಲೀ ದಿವಿ 11೧೭। 


ಅರ್ಥತತ್ತ ಗಳ ಪ್ರಕಾರಗಳನ್ನುತಿಳಿದ, ಸರ್ವಧರ್ಮಗಳ ಪ್ರಕಾರಗಳನ್ನು ತಿಳಿದ, 
ಭೀಮಸೇನನ ತಮ್ಮನಾದ ಅರ್ಜುನನು ಸರ್ಗದಲ್ಲಿಕ್ಷೇಮದಿಂದಿದ್ದಾನೆ. 

ಯಾಃ ಕಾಶ್ಚನ ಮತಾ ಲೋಕೇ ಸ್ವರ್ಗಾಃಃ ಪರಮಸಂಪದಃ । 

ಜನ್ಮಪ್ರಭೃತಿ ತಾಃ ಸರ್ವಾಃ ಸ್ಥಿತಾಸ್ತಾತ ಧನಂಜಯೇ 11೧೮॥ 

ಎಲೈ ಪ್ರೀತಿಪಾತ್ರನೇ, ಸ್ವರ್ಗಕ್ಕೆ ಉಚಿತವಾದ ಶ್ರೇಷ್ಠವಾದ ಸಂಪತ್ತುಗಳೆಂದು 
ಲೋಕದಲ್ಲಿ ಎಷ್ಟು ಪ್ರಸಿದ್ಧವಾಗಿವೆಯೋ ಅವೆಲ್ಲವನ್ನೂ ಧನಂಜಯನು 
ಹುಟ್ಟಿದಾಗಿನಿಂದಲೇ ಪಡೆದಿದ್ದಾನೆ. 


-66- ಮಹಾಭಾರತ ವನಪರ್ವ 


ದಮೋ ದಾನಂ ಬಲಂ ಬುದ್ಧಿರ್ಹ್ರೀರ್ಧೃತಿಸ್ತೇಜ ಉತ್ತಮಮ್‌ । 
ಏತಾನ್ಯಪಿ ಮಹಾಸತ್ತ್ವೇ ಸ್ಥಿತಾನ್ಯಮಿತತೇಜಸಿ Teal 


ಇಂದ್ರಿಯ ನಿಗ್ರಹ, ದಾನ, ಬಲ, ಬುದ್ಧಿ, ನಾಚಿಕೆ, ಧೈರ್ಯ, ಶ್ರೇಷ್ಠವಾದ ಶೌರ್ಯ 
ಇವೆಲ್ಲವೂ ಅಮಿತಪರಾಕ್ರಮಿಯಾದ ಮಹಾಸತ್ತ ನಾದ ಅರ್ಜುನನಲ್ಲಿಇವೆ. 


ನ ಮೋಹಾತ್‌ ಕುರುತೇ ಜಿಷ್ಟು ಕರ್ಮ ಪಾಂಡವ ಗರ್ಹಿತಮ್‌ । 
ನ ಪಾರ್ಥಸ್ಯ ಮೃಹಷೋಕ್ತಾನಿ ಕಥಯಂತಿ ನರಾ ನೃಷು 11೨೦॥ 


: ಎಲೈ ಪಾಂಡವನೇ, ಅರ್ಜುನನು ಎಂದೂ ಮೋಹದಿಂದ ನಿಂದ್ಯವಾದ 
ಕಾರ್ಯವನ್ನುಮಾಡುವುದಿಲ್ಲ. ಮತ್ತು ಯಾವ ಜನರೂ ಸಹ ಅರ್ಜುನನು ಸುಳ್ಳು 
ಮಾತನಾಡುತ್ತಾನೆ ಎಂದು ಹೇಳುವುದಿಲ್ಲ. 


ಸ ದೇವಪಿತೃಗಂಧರ್ವೈಃ ಕುರೂಣಾಂ ಕೀರ್ತಿವರ್ಧನಃ । 
ಮಾನಿತಃ ಕುರುತೇತಸ್ವ್ರಾಕಿ ಶಕ್ರಸದ್ಮನಿ ಭಾರತ 11೨೧॥॥ 


ಎಲೈ ಭಾರತನೇ, ಕುರುಗಳ ಕೀರ್ತಿವರ್ಧನನಾದ ಅವನು ದೇವ-ಪಿತೃ- 


ಗಂಧರ್ವರಿಂದ ಪೂಜಿತರಾಗಿ ಇಂದ್ರನ ಅರಮನೆಯಲ್ಲಿ ಅಸ್ಪವಿದ್ಯೆಯನ್ನು 
ಕಲಿಯುತ್ತಿದ್ದಾನೆ. 


ಯೋತಸೌ ಸರ್ವಾನ್‌ ಮಹೀಪಾಲಾನ್‌ ಧರ್ಮೇಣ ವಶಮಾನಯತ್‌!। 
ಸ ಶಂತನುರ್ಮಹಾತೇಜಾಃ ಪಿತುಸ್ತವ ಪಿತಾಮಹಃ 11೨೨॥॥ 


ಪ್ರೀಯತೇ ಪಾರ್ಥ ಪಾರ್ಥೇನ ದಿವಿ ಗಾಂಡೀವಧನ್ನನಾ I 
ಸಮ್ಯಕ್‌ ಚಾಸೌ ಮಹಾವೀರ್ಯಃ ಕುಲಧುರ್ಯೆೇಣ ಪಾರ್ಥಿವಃ ॥೨೩॥ 


ಯಾವ ಮಹಾತೇಜಸ್ವಿಯಾದ, ನಿನ್ನ ತಂದೆಯ ತಾತನಾದ, ಶಂತನು 
ಚಕ್ರವರ್ತಿಯು ಎಲ್ಲ ರಾಜರನ್ನೂ ವಶಪಡಿಸಿಕೊಂಡನೋ ಅಂತಹ ಶಂತನುವು 
ಸ್ವರ್ಗಲೋಕದಲ್ಲಿ ಗಾಂಡೀವಧನುರ್ಧಾರಿಯಾದ ಕುಲದ ಗೌರವಭಾರವನ್ನು 
ಹೊತ್ತಿರುವ ಅರ್ಜುನನ ಜೊತೆಯಲ್ಲಿ ಬಹಳ ಸಂತೋಷದಿಂದ ಇದ್ದಾನೆ. 


ಯಕ್ಷಯುದ್ಧಪರ್ವ -67- 


ಪಿತ್ಮನ್‌ ದೇವಾನೃಷೀನ್‌ ವಿಪ್ರಾನ್‌ ಪೂಜಯಿತ್ವಾ ಮಹಾತಪಾಃ । 

ಸಪ್ತ ಮುಖ್ಯಾನ್‌ ಮಹಾಮೇಧಾನಾಹರದ್‌ ಯಮುನಾಂ ಪ್ರತಿ ॥೨೪॥ 
ಅಧಿರಾಜಃ ಸ ರಾಜಂಸ್ತ್ರಾಂ ಶಂತನು: ಪ್ರಪಿತಾಮಹ: । 
ಸ್ಪರ್ಗಜಿಚ್ಛಕ್ರಲೋಕಸ್ಥಃ ಕುಶಲಂ ಪರಿಪೃಚ್ಛತಿ 11೨೫ 


ಯಾವ ನಿನ್ನ ಪ್ರಪಿತಾಮಹನಾದ ಶಂತನುವು ಯಮುನಾತೀರದಲ್ಲಿ ಏಳು 
ಮಹಾಯಾಗಗಳನ್ನು ಮಾಡಿದನೋ, ಎಲೈ ರಾಜನೇ, ಅಂತಹ ಅಧಿರಾಜನಾದ 
ಶಂತನುವು ತನ್ನಪುಣ್ಯದಿಂದ ಸ್ವರ್ಗಲೋಕವನ್ನುಸಂಪಾದಿಸಿ ಇಂದ್ರಲೋಕದಲ್ಲಿದ್ದು 
ನಿನ್ನಕುಶಲವನ್ನು ವಿಚಾರಿಸುತ್ತಿದ್ದಾನೆ. 

ವೈಶಂಪಾಯನಃ 

ಏತತ್‌ ಶ್ರುತ್ವಾ ತು ವಚನಂ ಧನದೇನ ಪ್ರಭಾಷಿತಮ್‌ । 

ತತಃ ಶಕ್ತಿಂ ಗದಾಂ ಖಡ್ಗಂ ಧನುಶ್ಚ ಭರತರ್ಷಭ: । 

ಅಂಸೇ ಪ್ರಾಧ್ವತ್‌ ನಮಶ್ಚಕ್ರೇ ಕುಬೇರಾಯ ವೃಕೋದರಃ 11೨೬ 


ವೈಶಂಪಾಯನ- ಕುಬೇರನಿಂದ ಹೇಳಲ್ಪಟ್ಟ ಈ ಮಾತುಗಳನ್ನು ಕೇಳಿ ಭರತ 
ಶ್ರೇಷ್ಠನಾದ ವೃಕೋದರನು ತನ್ನ ಶಕ್ತಿ, ಗದೆ, ಖಡ್ಗ, ಧನುಸ್ಸುಗಳನ್ನು ಭುಜದಲ್ಲಿ 
ಇಟ್ಟುಕೊಂಡು ಕುಬೇರನಿಗೆ ನಮಸ್ಕಾರವನ್ನುಮಾಡಿದನು. 


ಏತತ್‌ಶ್ರುತ್ವಾ ತು ವಚನಂ ಧನದೇನ ಪ್ರಭಾಷಿತಮ್‌ । 

ಪಾಂಡವಾಶ್ಚ ತತಸ್ತೇನ ಬಭೂವುಃ ಸಂಪ್ರಹರ್ಷಿತಾಃ । 

ತತೋಶಬ್ರವೀದ್‌ ಧನಾಧ್ಯಕ್ಷಃ ಶರಣ್ಯಃ ಶರಣಾಗತಮ್‌ 11೨೭1 

ಕುಬೇರನು ಆಡಿದ ಈ ಮಾತುಗಳನ್ನು ಕೇಳಿ ಪಾಂಡವರೆಲ್ಲರೂ ಅದರಿಂದ 
ಸಂತೋಷಗೊಂಡರು. ಆಗ ಶರಣಾಗತವತ್ತಲನಾದ ಕುಬೇರನು ಶರಣಾಗತನಾದ 
ಧರ್ಮರಾಜನನ್ನುಕುರಿತು ಹೀಗೆ ಹೇಳಿದನು; 


ಮಾನಹಾ ಭವ ಶತ್ರೂಣಾಂ ಸುಹೃದಾಂ ನಂದಿವರ್ಧನಃ ಟ 
ವಿಭಯಸ್ತಾಪ ಶೈಲಾಗ್ರೇ ವಸಾನ: ಸಹ ಬಂಧುಭಿಃ 11೨೮॥। 


-68- ಮಹಾಭಾರತ ವನಪರ್ವ 


ಸುಪರ್ಣಪಿತೃದೇವಾನಾಂ ಸತತಂ ಮಾನಕ್ಛದ್‌ ಭವ | 
ಯಜುಂ ಪಶ್ಯತ ಮಾ ವಕ್ರಂ ಸತ್ಯಂ ವದತ ಮಾಠನೃತಮ್‌ 11೨೯॥ 


ದೀರ್ಫ್ಥಂ ಪಶ್ಯತ ಮಾ ಹ್ರಸ್ಟಂ ಪರಂ ಪಶ್ಯತ ಮಾಠಪರಮ್‌ । 


ಶತ್ರುಗಳ ಮಾನವನ್ನು ಕಳೆದು ಸುಹೃದರಿಗೆ ಸಂತೋಷವನ್ನು 
ಉಂಟುಮಾಡುವವನಾಗು. ಈ ಪರ್ವತಶಿಖರದಲ್ಲಿ ಬಂಧುಗಳ ಜೊತೆಯಲ್ಲಿ 
ನಿರ್ಭಯವಾಗಿ ವಾಸಮಾಡುತ್ತಾ ಪಕ್ಷಿಗಳಿಗೆ ಮತ್ತು ಪಿತೃದೇವತೆಗಳಿಗೆ ಮಾನವನ್ನು 
ಕೊಡುವವನಾಗು. ನೇರವಾದ ದೃಷ್ಟಿಯಿರಲಿ; ವಕ್ರದೃಷ್ಟಿಯು ಬೇಡ. ಸತ್ಯವನ್ನು 
ನುಡಿಯಿರಿ; ಅಸತ್ಯವನ್ನುನುಡಿಯಬೇಡಿ. ದೀರ್ಫದೃಷ್ಟಿಯನ್ನುಹೊಂದಿ; ಸಂಕುಚಿತ 


ದೃಷ್ಟಿಯನ್ನು ಹೊಂದಬೇಡಿ. ಮುಂದೆ ಇರುವುದನ್ನು ನೋಡಿ; ಹಿಂದಿರುವುದನ್ನು 
ನೋಡಬೇಡಿ. 


ಸ್ಟೇಷು ವೇಶ್ನ್ಸಸು ರಮ್ಯೇಷು ವಸತಾಮಿತ್ರತಾಪನಾಃ । 
ಕಾಮಾನ್ನ ಪರಿಹಾಸ್ಯಂತಿ ಯಕ್ಷಾ ವೋ ಭರತರ್ಷಭಾಃ 11೩೦! 


ಎಲ್ಫೆ ಶತ್ರುತಾಪನರೇ, ಭರತರ್ಷಭರೇ, ನಿಮ್ಮನಿಮ್ಮ ಸುಂದರವಾದ ಗೃಹಗಳಲ್ಲಿ 
ವಾಸವನ್ನು ಮಾಡಿ. ಯಕ್ಷರು ನಿಮಗೆ ಯಾವ ವಸ್ತುಗಳೂ ನ್ಯೂನವಾಗದಂತೆ 
ನೋಡಿಕೊಳ್ಳುವರು. 


ಶೀಘ್ರಮೇವ ಗುಡಾಕೇಶಃ ಕೃತಾಸ್ತ್ರ ಪುನರೇಷ್ಯತಿ । 
ಸಾಕ್ಟಾನಘವತೋತ್ಸೃಷ್ಟು ಸಂಪ್ರಾಪ್ಮ್ಯತಿ ಧನಂಜಯಃ 11೩೧ 
ಗುಡಾಕೇಶನಾದ ಅರ್ಜುನನು ಶೀಘ್ರವಾಗಿಯೇ ಅಸ್ವವನ್ನು ಸಂಪಾದಿಸಿ 
ಇಂದ್ರನಿಂದ ಬೀಳ್ಳೊಡಲ್ಲಟ್ಟು ಪುನಃ ಇಲ್ಲಿಗೆ ಬರುವನು. 
ವೈಶಂಪಾಯನಃ 


ಏವಮುತ್ತಮಕರ್ಮಾಣಮನುಶಿಷ್ಯ ಯುಧಿಷ್ಠಿರಮ್‌ । 
ಅಸ್ತಂ(ಶ್ವೇತಂ) ಗಿರಿವರಶ್ರೇಷ್ಠಂ ಪ್ರಯಯೌ ಗುಹ್ಯಕಾಧಿಪಃ 11೩.೨11 


ಯಕ್ಷಯುದ್ಧಪರ್ವ -69- 


ವೈಶಂಪಾಯನ- ಹೀಗೆ ಉತ್ತಮಕಾರ್ಯಗಳನ್ನು ಮಾಡುವ ಯುಧಿಷ್ಠಿರನಿಗೆ 
ಅನುಶಾಸನವನ್ನು ಮಾಡಿ ಗುಹ್ಯಕಾಧಿಪನಾದ ಕುಬೇರನು ತನ್ನ ಶ್ರೇಷ್ಠವಾದ 
ಅಸ್ತಪರ್ವತಕ್ಕೆ (ಶ್ವೇತ ಪರ್ವತಕ್ಕೆ) ಹೋದನು. 

ತಂ ಪರಿಸ್ತೋಮಸಂಕೀರ್ಣೈರ್ನಾನಾರತ್ನವಿಭೂಷಿತೆ: ! 

ಯಾನೈರನುಯಯುರ್ಯಕ್ಷಾ ರಾಕ್ಷಸಾಶ್ಚ ಸಹಸ್ರಶಃ 11೩೩1 

ಅವನ ಹಿಂದೆ ನಾನಾರತ್ತವಿಭೂಷಿತವಾದ ಸಾಧನಗಳಿಂದ ಅಲಂಕೃತವಾದ 
ಯಾನಗಳಲ್ಲಿಸಹಸ್ರಾರು ಯಕ್ಷರು ಮತ್ತು ರಾಕ್ಷಸರು ಪ್ರಯಾಣ ಮಾಡಿದರು. 


ಪಕಿಣಾಮಿವ ನಿರ್ಫೋಷಃ ಕುಬೇರಸದನಂ ಪ್ರತಿ । 
ಬಭೂವ ಪರಮಾಶ್ಚಾನಾಮೈರಾವಣಪಥೇ ಯತಾಮ್‌ JET 


ಕುಬೇರ ಸದನದ ಸಮೀಪದಲ್ಲಿಕುಬೇರನ ಮಿತ್ರನಾದ ಐರಾವಣನ ಗೃಹದ 
ಮಾರ್ಗದಲ್ಲಿ ಹೋಗುವ ಶ್ರೇಷ್ಠವಾದ ಅಶ್ವಗಳಿಂದ ಉಂಟಾದ ಶಬ್ದವು ಪಕ್ಷಿಗಳ 
ನಿರ್ಫೋಷದಂತೆ ಇದ್ದಿತು. 

ತೇ ಜಗ್ಗುಸ್ತೂರ್ಣಮಾಕಾಶಂ ಧನಾಧಿಪತಿವಾಜಿನಃ । 

ಪ್ರಕರ್ಷಂತ ಇವಾಭ್ರಾಣಿ ಪಿಬಂತ ಇವ ಮಾರುತಮ್‌ 11೩೫1 


ಆ ಕುಬೇರನ ಅಶ್ವಗಳು ಬಹಳ ಬೇಗ ಆಕಾಶವನ್ನು ಸೇರಿ ಮೋಡಗಳನ್ನು 
ಎಳೆದುಕೊಂಡು ಹೋಗುವಂತೆ ಮತ್ತು ವಾಯುವನ್ನುಹೀರುವಂತೆ ತೋರಿದವು. 


ತತಸ್ತಾನಿ ಶರೀರಾಣಿ ಗತಸತ್ತ್ಯಾನಿ ರಕ್ಷಸಷಾಮ್‌ । 


ಅಪಾಕೃಷ್ಯಂತ ಶೈಲಾಗ್ರಾದ್‌ ಧನಾಧಿಪತಿಶಾಸನಾತ್‌ HAE 
ಅನಂತರ ಕುಬೇರನ ಶಾಸನದಂತೆ ಮೃತರಾದ ಯಕ್ಷರಾಕ್ಷಸರ ಶರೀರಗಳೆಲ್ಲವೂ 
ಆ ಪರ್ವತಾಗ್ರದಿಂದ ದೂರ ಎಸೆಯಲ್ಪಟ್ಟವು. 


ತೇಷಾಂ ಹಿ ಶಾಪಕಾಲಃ ಸ ಕೃತೋತಗಸ್ಟೇನ ಧೀಮತಾ । 
ಸಮರೇ ನಿಹತಾಸ್ತಸ್ಥಾಚ್ಛಾಪಸ್ಯಾಂತೋತಭವತ್‌ ತದಾ 11೩೭1 


-70- ಮಹಾಭಾರತ ವನಪರ್ವ 


ಅವರಿಗೆ ಮೇಧಾವಿಗಳಾದ ಅಗಸ್ತರೇ ಶಾಪಕಾಲದ ಅವಧಿಯನ್ನುಸೂಚಿಸಿದ್ದರು. 
ಅವರು ಯುದ್ಧದಲ್ಲಿಹತರಾದರು, ಆಗ ಶಾಪದ ಕಾಲವು ಮುಗಿಯಿತು. 
ಪಾಂಡವಾಶ್ಚ ಮಹಾತ್ಮ್ಯಾನಸ್ತೇಷು ವೇಶ್ಶಸು ತಾಃ ಕ್ಷಪಾಃ (ತಾಂ ಕ್ಲಪಾಮ್‌)। 
ಸುಖಮೂಷುರ್ಗತೋದ್ವೇಗಾಃ ಪೂಜಿತಾಃ ಸರ್ವರಾಕೃಸ್ಥೆ: TERS 

ಮಹಾತ್ಮರಾದ ಪಾಂಡವರಾದರೂ ಕುಬೇರನು ಹೇಳಿದ ಆ ಮನೆಗಳಲ್ಲಿ 


ಸರ್ವರಾಕ್ಷಸರಿಂದ ಪೂಜಿತರಾಗಿ ಯಾವ ಉದ್ದೇಗವೂ ಇಲ್ಲದೇ ಸುಖವಾಗಿ ಆ ಕೆಲವು 
ರಾತ್ರಿಗಳನ್ನು ಕಳೆದರು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಅಷ್ಠಪಂಚಾಶದಧಿಕಶತತಮೋಧ್ಯಾಯಃ ॥ 
|| ಇತಿ ಯಕ್ಷಯುದ್ಧಪರ್ವಣಿ ಪಂಚಮೋತಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಐವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು 


XX 
ನೂರ ಐವತೊಂಬತನೆಯ ಅಧ್ಯಾಯ 
ಆರ್ಪಿಷೇಣನಿಂದ ಮೇರು ಮಂದರ ಚತುರ್ಮುಖಸದನ, ವೈಕುಂಠ ಮತ್ತು 
ಸೂರ್ಯಚಂದ್ರಗತಿಗಳ ವರ್ಣನೆ. 
ವೈಶಂಪಾಯನಃ 


ತತಃ ಸೂರ್ಯೋದಯೇ ಧೌಮ್ಯ: ಪಾಂಚಾಲೀಸಹಿತಾಂಶ್ಚ ತಾನ್‌ । 
ಆರ್ಷಿಷೇಣೇನ ಸಹಿತಃ ಪಾಂಡವಾನಭ್ಯವರ್ತತ WOU 


ವೈಶಂಪಾಯನ- ಅನಂತರ ಸೂರ್ಯೋದಯವಾದಾಗ ಧೌಮ್ಯರು 


ಆರ್ಷ್ಪಿಷೇಣನ ಜೊತೆಯಲ್ಲಿ ದ್ರೌಪದಿಯ ಸಹಿತರಾಗಿದ್ದ ಪಾಂಡವರನ್ನು 
ಸಮೀಪಿಸಿದರು. 


ತೇಠಭಿವಾದ್ಯಾರ್ಷಿಷೇಣಸ್ಯ ಪಾದೌ ಧೌಮ್ಯಸ್ಯ ಚೈವ ಹ । 
ತತಃ ಪ್ರಾಂಜಲಯಃ ಸರ್ವೇ ಬ್ರಾಹ್ಮಣಾಂಸ್ತಾನಪೂಜಯನ್‌ 11೨1 


ಯಕ್ಷಯುದ್ಧಪರ್ವ -71- 


ಅವರೆಲ್ಲರೂ ಧೌಮ್ಯರ ಮತ್ತು ಆರ್ಷಿಷೇಣನ ಪಾದಗಳಿಗೆ ನಮಸ್ಕರಿಸಿ ಕೈಗಳನ್ನು 
ಮುಗಿದು ಆ ಬ್ರಾಹ್ಮಣರನ್ನು ಪೂಜಿಸಿದರು. 


ತತೋ ಯುಧಿಷ್ಠಿರಂ ಧೌಮ್ಯೋ ಗೃಹೀತ್ವಾ ದಕ್ಷಿಣೇ ಕರೇ । 
ಪ್ರಾಚೀಂ ದಿಶಮಭಿಪ್ರೇಕ್ಷ್ಯ ಮಹರ್ಷಿರಿದಮಬ್ರವೀತ್‌ Wa 


ಅನಂತರ ಮಹರ್ಷಿಗಳಾದ ಧೌಮ್ಯರು ಯುಧಿಷ್ಠಿರನ ಬಲಗೈಯನ್ನು 
ಹಿಡಿದುಕೊಂಡು ಪೂರ್ವದಿಕ್ಕನ್ನು ನೋಡುತ್ತಾ ಹೀಗೆ ಮಾತನಾಡಿದರು. 


ಅಸೌ ಸಾಗರಪರ್ಯಂತಾಂ ಭೂಮಿಮಾವೃತ್ಯ ತಿಷ್ಠತಿ । 
ಶೈಲರಾಜೋ ಮಹಾರಾಜ ಮಂದರೋತತಿ ವಿರಾಜತೇ HV 


ಎಲೈ ಮಹಾರಾಜನೇ, ಈ ಶೈಲರಾಜವಾದ ಮಂದರವು ಸಮುದ್ರ 
ಪರ್ಯಂತವಾದ ಭೂಮಿಯನ್ನು ಆವರಿಸಿಕೊಂಡು ಶೋಭಿಸುತ್ತಿದೆ. 


ಇಂದ್ರವೈಶ್ರವಣಾವೇತಾಂ ದಿಶಂ ಪಾಂಡವ ರಕ್ಷತಃ । 
ಪರ್ವತೈಶ್ಚ ವನಾಂತೈಶ್ಚ ಕಾನನೈಶ್ಚವ ಶೋಭಿತಾಮ್‌ 11೫1! 


ಎಲೈ ಪಾಂಡವನೇ, ಪರ್ವತಗಳಿಂದಲೂ ಮತ್ತು ಕಾಡುಗಳಿಂದಲೂ 
ಶೋಭಿತವಾದ ಈ ದಿಕ್ಕನ್ನು ಇಂದ್ರ ಮತ್ತು ಕುಬೇರರು ರಕ್ಷಿಸುತ್ತಾರೆ. 


ಏತದಾಹುರ್ಮಹೇಂದ್ರಸ್ಯ ರಾಜ್ಞೋ ವೈಶ್ರವಣಸ್ಯ ಚ । 


ಇ 


ಖಯಹಷಯಃ ಸರ್ವಧರ್ಮಜ್ಞಾ ಸದ್ಮ ತಾತ ಮನೀಷಿಣಃ IW 


ಪ್ರೀತಿಪಾತ್ರನೇ, ಸರ್ವಧರ್ಮಗಳನ್ನು ತಿಳಿದ ಮೇಧಾವಿಗಳು ಮತ್ತು ಯಷಿಗಳು 
ಈ ದಿಕ್ಕನ್ನು ಮಹೇಂದ್ರನ ಮತ್ತು ಕುಬೇರನ ಆವಾಸಸ್ಥಾನವೆಂದು ಹೇಳುತ್ತಾರೆ. 

ಅತಶ್ಟೋದ್ಯಂತಮಾದಿತ್ಯಮುಪತಿಷ್ಯಂತಿ ವೈ ಪ್ರಜಾಃ । 

ಯಷಯಶ್ಚಾಪಿ ಧರ್ಮಜ್ಞಾ ಸಿದ್ಧಾ ಸಾಧ್ಯಾಶ್ಚ ದೇವತಾಃ 11೭1 

ಇಲ್ಲಿಂದ ಉದಯಿಸುವ ಸೂರ್ಯನನ್ನು ಎಲ್ಲಾ ಪ್ರಜೆಗಳೂ ಧರ್ಮಜ್ಞರಾದ 
ಯಷಿಗಳೂ, ಸಿದ್ಧರೂ, ಸಾಧ್ಯರು ಮತ್ತು ದೇವತೆಗಳು ಸ್ತೋತ್ರಮಾಡುತ್ತಾರೆ. 


2 ಮಹಾಭಾರತ ವನಪರ್ವ 


ಯಮಸ್ತು ರಾಜಾ ಧರ್ಮಜ್ಞಃ ಸರ್ವಪ್ರಾಣಭ್ಯತಾಂ ಪ್ರಭುಃ । 
ಪ್ರೇತಸತ್ತ್ಯಗತಿಂ ಹ್ಯೇನಾಂ ದಕ್ಷಿಣಾಮಾಶ್ರಿತೋ ದಿಶಮ್‌ 11೮॥॥ 


ಏತತ್‌ಸಂಯಮನಂ ಪುಣ್ಯಮತೀವಾದ್ದುತದರ್ಶನಮ್‌ [ 
ಪ್ರೇತರಾಜಸ್ಯ ಭವನಮೃದ್ಧ್ಯಾ ಪರಮಯಾ ಯುತಮ್‌ Tal 


ಸರ್ವ ಜೀವರಿಗೆ ಪ್ರಭುವಾದ, ಮರಣವನ್ನು ಹೊಂದಿದ ಜೀವರಿಗೆ ಗತಿಯಾದ, 
ಧರ್ಮಜ್ಞನಾದ ಯಮರಾಜನು ಈ ದಕ್ಷಿಣ ದಿಕ್ಕನ್ನು ಆಶ್ರಯಿಸಿಕೊಂಡಿದ್ದಾನೆ. ಇದು 
ಅದ್ಭುತವಾದ ದರ್ಶನವುಳ್ಳ ಪವಿತ್ರವಾದ ಪ್ರೇತರಾಜ ಯಮನ ಸಂಯಮನ ಪಟ್ಟಣ. 
ಇದು ಎಲ್ಲಸಂಪತ್ತಿನಿಂದಲೂ ಕೂಡಿದೆ. | 


ಯಂ ಪ್ರಾಪ್ಯ ಸವಿತಾ ರಾಜನ್‌ ಸತ್ಯೇನ ಪ್ರತಿತಿಷ್ಠ । _ 
ಅಸ್ತಂ ಪರ್ವತರಾಜಾನಮೇತಮಾಹುರ್ಮನೀಷಿಣಃ ele] 


ಎಲ್ಫೆ ರಾಜನೇ, ಸತ್ಯದಿಂದ ಸಂಚಾರಮಾಡುವ ಸೂರ್ಯನು ಮೇರುವಿನ 
ಪೂರ್ವದಿಕ್ಕಿನಲ್ಲಿರುವ ಪ್ರಜೆಗಳಿಗೆ ಅಸ್ತಪರ್ವತವಾದ ದಕ್ಷಿಣದಿಕ್ಕಿನ ಪರ್ವತವನ್ನು 
ತಲುಪಿ ಅಸ್ತನಾಗುತ್ತಾನೆಂದು ಜ್ಞಾನಿಗಳು ಹೇಳುತ್ತಾರೆ. 


ಏತಂ ಪರ್ವತರಾಜಾನಂ ಸಮುದ್ರಂ ಚ ಮಹೋದಧಿಮ್‌ । 
ಆವಸನ್‌ ವರುಣೋ ರಾಜಾ ಭೂತಾನಿ ಪರಿರಕ್ಚತಿ ele] 


ಈ ಪರ್ವತವನ್ನು (ಪಶ್ಚಿಮ ದಿಕ್ಕಿನ ಪರ್ವತವನ್ನು) ಮತ್ತು ಮಹಾಜಲಗಳಿಗೆ 
ಆಶ್ರಯವಾದ ಸಮುದ್ರವನ್ನು ತನ್ನ ಆವಾಸವನ್ನಾಗಿ ಮಾಡಿಕೊಂಡು ರಾಜನಾದ 
ವರುಣನು ಎಲ್ಲಾಪ್ರಾಣಿಗಳನ್ನೂರಕ್ಷಿಸುತ್ತಾನೆ. 


ಉದೀಚೀಂ ದೀಪಯನ್ನೇಷ ದಿಶಂ ತಿಷ್ಠತಿ ವೀರ್ಯವಾನ್‌ । 
ಮಹಾಮೇರುರ್ಮಹಾಭಾಗ ಶಿವೋ ಬ್ರಹ್ಮವಿದಾಂ ಗತಿಃ 11೧೨! 


ಎಲೈ ಮಹಾನುಭಾವನೇ, ಈ ವೀರ್ಯಶಾಲಿಯಾದ, ಬ್ರಹ್ಮಜ್ಞಾನಿಗಳಿಗೆ 


ಗತಿಯಾದ, ಮಂಗಳವಾದ ಮಹಾಮೇರು ಪರ್ವತವು ಉತ್ತರದಿಕ್ಕನ್ನು 
ಪ್ರಕಾಶಿಸಿಕೊಂಡು ಇರುತ್ತದೆ. 


ಯಕಯುದಪರ್ವ ಗೆ 
ಪ ೧ 


ಯಸ್ಮಿನ್‌ ಬ್ರಹ್ಮಸದಶ್ಚೆವ ಭೂತಾತ್ಮಾ ಚಾವತಿಷ್ಠತೇ । 

ಪ್ರಜಾಪತಿಃ ಸೃಜನ್‌ ಸರ್ವಂ ಯತ್ಕಿಂಚಿಜೃಂಗಮಾಗಮಮ್‌ HOA 
ಯಾನಾಹುರ್ಬಹ್ಮಣಃ ಪುತ್ರಾನ್‌ ಮಾನಸಾನ್‌ ದಕ್ಷಸಪ್ತಮಾನ್‌ । 
ತೇಷಾಮಪಿ ಮಹಾಮೇರುಃ ಶಿವಂ ಸ್ಥಾನಮನಾಮಯಮ್‌ ॥೧೪॥ 


ಅದರಲ್ಲಿ (ಅದರ ಶಿಖರದಲ್ಲಿ) ಎಲ್ಲ ಜೀವರಿಗೆ ಒಡೆಯನಾದ ಬ್ರಹ್ಮದೇವರ 
ಸಭೆಯಿದೆ. ಬ್ರಹ್ಮದೇವರು ಸ್ಥಾವರ ಜಂಗಮರೂಪವಾದ ಎಲ್ಲ ಪ್ರಜೆಗಳನ್ನೂ 
ಸೃಷ್ಟಿಸುವವರು. ಬ್ರಹ್ಮದೇವರ ಮಾನಸ ಪುತ್ರರಾದ ದಕ್ಷಪ್ರಜಾಪತಿ ಮೊದಲಾದ ಏಳು 
ಜನರಿಗೂ ಈ ಮಹಾಮೇರುವು ಮಂಗಳವಾದ ನಿರುಪದ್ರವವಾದ ವಾಸಸ್ಥಾನವಾಗಿದೆ. 


ಅತೈವ ಪ್ರತಿತಿಷ್ಠಂತಿ ಪುನರತ್ರೋ(ರೇವೋ)ದಯಂತಿ ಚ । 
ಸಪ್ತ ದೇವರ್ಷಯಸ್ತಾತ ವಸಿಷ್ಠಪ್ರಮುಖಾಃ ಸದಾ 11೧೫1 


ಎಲೈ ಪ್ರೀತಿಪಾತ್ರನೇ, ವಸಿಷ್ಠ ಮೊದಲಾದ ಸಪ್ತಖಷಿಗಳು ಯಾವಾಗಲೂ 
ಇಲ್ಲಿಂದಲೇ ಉದಯವನ್ನುಹೊಂದಿ ಇಲ್ಲಿಂದಲೇ ಹೊರಡುತ್ತಾರೆ. 


ದೇಶಂ ವಿರಜಸಂ ಪಶ್ಯ ಮೇರೋಃ ಶಿಖರಮುತ್ತಮಮ್‌ । 
ಯತ್ರಾತೃತೃಪೈರಧ್ಯಾಸ್ತೇ ದೇವೈಃ ಸಹ ಪಿತಾಮಹಃ 11೧೬॥॥ 


ಇಡಿ 


ರಜೋರಹಿತವಾದ ಮೇರುವಿನ ಶ್ರೇಷ್ಠವಾದ ಶಿಖರ ಪ್ರದೇಶವನ್ನು ನೋಡು. 
ಆತ್ನತೃಪ್ಪರಾದ ಜ್ಞಾನಿಗಳ ಜೊತೆಯಲ್ಲಿ ಬ್ರಹ್ಮದೇವರು ಅಲ್ಲಿಇರುತ್ತಾರೆ. 

ಯಮಾಹುಃ ಸರ್ವಭೂತಾನಾಂ ಪ್ರಕೃತೇಃ ಪ್ರಕೃತಿಂ ಧ್ರುವಮ್‌ । 

ಅನಾದಿನಿಧನಂ ದೇವಂ ಪ್ರಭುಂ ನಾರಾಯಣಂ ಪರಮ್‌ । 

ಬ್ರಹ್ಮಣಃ ಸದನಾತ್‌ ತಸ್ಯ ಪರಂ ಸ್ಥಾನಂ ಪ್ರಕಾಶತೇ 11೧೭ಟ1 


ಪ್ರಕೃತಿಗಿಂತಲೂ ಪರವಾದ ಶಾಶ್ವತನಾದ ಅನಾದಿನಿಧನನಾದ 
ಸರ್ವಭೂತಪತಿಯಾದ ಪ್ರಭುವಾದ ನಾರಾಯಣದೇವರ ಸ್ಥಾನವು ಈ ಬ್ರಹ್ಮಸದನದ 
ಆಚೆಗೆ ಪ್ರಕಾಶಿಸುತ್ತದೆ. 


-74- ಮಹಾಭಾರತ ವನಪರ್ವ 


ದೇವಾ ಅಪಿ ನ ಪಶ್ಯಂತಿ ಸರ್ವತೇಜೋಮಯಂ ಶುಭಮ್‌ ॥೧೮॥ 


ಅತ್ಯರ್ಕಾನಲದೀಪ್ತಂ ತತ್‌ ಸ್ಥಾನಂ ವಿಷ್ಣೋರ್ಮಹಾತ್ಮನಃ । 
ಸ್ವಯೈವ ಪ್ರಭಯಾ ರಾಜನ್‌ ದುಷ್ಟೇಕ್ಯಂ ದೇವದಾನವೈ: Teal 


ಎಲೈ ರಾಜನೇ, ತನ್ನ ಕಾಂತಿಯಿಂದಲೇ ದೇವದಾನವರಿಂದ ನೋಡಲು 
ಅಸಾಧ್ಯವಾದ ಸೂರ್ಯಾಗ್ಗಿಗಳ ಪ್ರಕಾಶಕ್ಕಿಂತಲೂ ಮಿಗಿಲಾದ ಪ್ರಕಾಶವುಳ್ಳ 
ಮಹಾತ್ಮನಾದ ವಿಷ್ಣುವಿನ ಸರ್ವತೇಜೋಮಯವಾದ ಪವಿತ್ರವಾದ ಸ್ಥಾನವನ್ನು 
ದೇವತೆಗಳೂ ಕಾಣುವುದಿಲ್ಲ. 


ಪ್ರಾಚ್ಯಾಂ ನಾರಾಯಣಸ್ಥಾನಂ ಮೇರಾವತಿವಿರಾಜತೇ 11೨೦॥॥ 
ಯತ್ರ ಭೂತೇಶ್ನರಸ್ತಾತ ಸರ್ವಪ್ರಕೃತಿರಾತ್ಮಭೂಃ । 
ಭಾಸಯನ್‌ ಸರ್ವಭೂತಾನಿ ಸುಶ್ರಿಯಾಂಭಿವಿರಾಜತೇ 11೨೧॥॥ 


ಮೇರುಶಿಖರದ ಪೂರ್ವದಿಕ್ಕಿನಲ್ಲಿ ನಾರಾಯಣನ ಸ್ಥಾನವು ಬಹಳವಾಗಿ 
ಶೋಭಿಸುತ್ತದೆ. ಎಲ್ಫೆ ಪ್ರೀತಿಪಾತ್ರನೇ, ಅಲ್ಲಿಸರ್ವಮೂಲಕಾರಣನಾದ, ಸತಂತ್ರನಾದ 


ಸರ್ವೇಶ್ವರನಾದ ಪ್ರಭುವು ಎಲ್ಲವನ್ನೂ ಬೆಳಗುತ್ತಾ ತನ್ನ ಶ್ರೇಷ್ಠವಾದ ಕಾಂತಿಯಿಂದ 
ಶೋಭಿಸುತ್ತಾನೆ. 


ನಾತ್ರ ಬ್ರಹ್ಮರ್ಹಯಸ್ತಾತ ಕುತ ಏವ ಮಹರ್ಷಯಃ । 
ಪ್ರಾಪ್ಗುವಂತಿ ಗತಿಂ ಹ್ಯೇತಾಂ ಯತೀನಾಂ ಕುರುಸತ್ತಮ 11೨೨1 


ಎಲೈ ಪ್ರೀತಿಪಾತ್ರನಾದ ಕುರುಶ್ರೇಷ್ಠನೇ, ಬ್ರಹ್ಮರ್ಹಿಗಳೂ ಆ ಸ್ಥಾನವನ್ನು 
ಹೊಂದುವುದಿಲ್ಲ. ಇನ್ನು ಮಹರ್ಷಿಗಳು ಎಲ್ಲಿಂದ ಹೊಂದಬೇಕು? ಯತಿಗಳು ಮಾತ್ರ 
ಆ ಸ್ಥಾನವನ್ನು ಹೊಂದುತ್ತಾರೆ. 


ನ ತಂ ಜ್ಯೋತೀಂಷಿ ಸರ್ವಾಣಿ ಪ್ರಾಪ್ಯ ಭಾಸಂತಿ ಪಾಂಡವ । 
ಸ್ವಯಂ ಪ್ರಭುರಚಿಂತ್ಯಾತ್ಮಾ ತತ್ರ ಹ್ಯತಿವಿರಾಜತೇ 11೨೩1! 


ಎಲೈ ಪಾಂಡವನೇ, ಎಲ್ಲ ಜ್ಯೋತಿಗಳೂ ಸೇರಿ ಆ ನಾರಾಯಣನನ್ನು 
ಪ್ರಕಾಶಿಸಲಾರವು. ಪ್ರಭುವೂ ಅಚಿಂತ್ಯಶಕ್ತಿಸಂಪನ್ನನೂ ಆದ ಅವನು ತಾನೇ ಸತಃ 
ಬಹಳವಾಗಿ ಪ್ರಕಾಶಿಸುತ್ತಾನೆ. 


ಯಕಯುದಪರ್ವ 75- 
ಎ ೦ 


ಯತಯಸ್ತತ್ರ ಗಚ್ಛಂತಿ ಭಕ್ತ್ಯಾ ನಾರಾಯಣಂ ಹರಿಮ್‌ । 
ಪರೇಣ ತಪಸಾ ಯುಕ್ತಾ ಭಾವಿತಾಃ ಕರ್ಮಭಿಃ ಶುಭೈಃ 11೨೪॥ 


ಶ್ರೇಷ್ಠವಾದ ತಪಸ್ಸಿನಿಂದಲೂ ಮತ್ತು ಶುಭಕರ್ಮಗಳಿಂದಲೂ ನಾರಾಯಣನಾದ 
ಹರಿಯನ್ನು ಭಕ್ತಿಯಿಂದ ಉಪಾಸನೆ ಮಾಡಿದ ಯತಿಗಳು ಅಲ್ಲಿಗೆ ಹೋಗುತ್ತಾರೆ. 


ಯೋಗಸಿದ್ಧಾ ಮಹಾತ್ಮಾನಸ್ತಮೋಮೋಹವಿವರ್ಜಿತಾಃ । 
ತತ್ರ ಗತ್ವಾ ಪುನರ್ನೇಮಂ ಲೋಕಮಾಯಾಂತಿ ಭಾರತ । 
ಸ್ವಯಂಭುವಂ ಮಹಾತ್ಮಾನಂ ದೇವದೇವಂ ಸನಾತನಮ್‌ 11೨೫1।॥ 


ಎಲೈ ಭಾರತನೇ; ಯೋಗಸಿದ್ಧರಾದ ರಾಜಸತಾಮಸವರ್ಜಿತರಾದ ಮಹಾತ್ಮರು 
ಅಲ್ಲಿಗೆ ಹೋದ ಮೇಲೆ ಸ್ವಯಂಭುವಾದ (ಸ್ವತಂತ್ರನಾದ) ಮಹಾತ್ಮನಾದ 
ದೇವದೇವನಾದ ವೇದಗಮ್ಯನಾದ ನಾರಾಯಣನನ್ನುಹೊಂದಿ ಪುನಃ ಈ ಲೋಕಕ್ಕೆ 
ಹಿಂದಿರುಗಿ ಬರುವುದಿಲ್ಲ. 


ಸ್ಥಾನಮೇತನ್ನಹಾಭಾಗ ಧ್ರುವಮಕ್ಷಯಮವ್ಯಯಮ್‌ । 

ಈಶ್ವರಸ್ಯ ಸದಾ ಹ್ಯೇತತ್‌ ಪ್ರಣಮಾತ್ರ ಯುಧಿಷ್ಠಿರ ॥1೨೬॥। 

ಎಲೈ ಮಹಾನುಭಾವನೇ, ಇದು ಎಂದೂ ನಶಿಸದಿರುವ ಆ ಪರಮೇಶ್ವರನ 
ಶಾಶ್ವತವಾದ ಅವ್ಯಯವಾದ ಸ್ಥಾನ. ಯುಧಿಷ್ಠಿರನೇ, ಈ ಸ್ಥಾನಕ್ಕೆ ನಮಸ್ಕಾರವನ್ನು 
ಮಾಡು. [ 


ಏನಂ ತ್ವಹರಹರ್ಮೆೇರುಂ ಸೂರ್ಯಾಚಂದ್ರಮಸೌ ಧ್ರುವಮ್‌ । 

ಪ್ರದಕ್ಷಿಣಮುಪಾವೃತ್ಯ ಕುರುತಃ ಕುರುನಂದನ । 

ಜ್ಯೋತೀಂಷಿ ಚಾಪ್ಯಶೇಷೇಣ ಸರ್ವಾಣ್ಯನಘ ಸರ್ವತಃ । 

ಪರಿಯಾಂತಿ ಮಹಾರಾಜ ಗಿರಿರಾಜಂ ಪ್ರದಕ್ಷಿಣಮ್‌ । 

ಎಲೈ ಕುರುನಂದನನೇ, ಪ್ರತಿದಿವಸವೂ ಸೂರ್ಯಚಂದ್ರರು ಧ್ರುವವಾದ 
ಮೇರುವಿಗೆ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ಎಲ್ಫೆ ಅನಘನಾದ ಮಹಾರಾಜನೇ, ಮತ್ತು 
ಎಲ್ಲಾಜ್ಯೋತಿಃಕಾಯಗಳೂ ಸಹ ಗಿರಿರಾಜ ಮೇರುವಿಗೆ ಪ್ರದಕ್ಷಿಣೆಯನ್ನುಮಾಡುತ್ತವೆ. 


ಏತಂ ಜ್ಯೋತೀಂಷಿ ಸರ್ವಾಣಿ ಪ್ರಕರ್ಷನ್‌ ಭಗವಾನಪಿ । 
ಕುರುತೇ ವಿತಮಸ್ಕರ್ಮಾ ಆದಿತ್ಯೋತಭಿಪ್ರದಕ್ಷಿಣಮ್‌ 12೭1 


-76- | ಮಹಾಭಾರತ ವನಪರ್ವ 


ಭಗವಾನ್‌ ಸೂರ್ಯನು ಈ ಎಲ್ಲಾಜ್ಯೋತಿಸ್ಸುಗಳನ್ನೂ ಎಳೆದುಕೊಂಡು ಕತ್ತಲಿನ 
ನಾಶವನ್ನುಮಾಡುವ ಕಾರ್ಯವನ್ನುಮಾಡುವವನಾಗಿ ಈ ಮೇರುವಿಗೆ ಪ್ರದಕ್ಷಿಣೆಯನ್ನು 
ಮಾಡುತ್ತಾನೆ. 


ಅಸ್ತಂ ಪ್ರಾಪ್ಯ ತತಃ ಸಂಧ್ಯಾಮತಿಕ್ರಮ್ಯ ದಿವಾಕರಃ । 
ಉದೀಚೀಂ ಭಜತೇ ಕಾಷ್ಕಾಂ ದಿಶಮೇಷ ವಿಭಾವಸುಃ 11೨೮॥ 


ವಿಭಾವಸು ಎಂದು ಕರೆಯಲ್ಪಡುವ ದಿವಾಕರನು ಸಂಧ್ಯಾಕಾಲವನ್ನು ಹೊಂದಿ 
ಅಸ್ತನಾಗಿ ಉತ್ತರದಿಕ್ಕನ್ನು ಆಶ್ರಯಿಸುತ್ತಾನೆ. 


ಸ ಮೇರುಮನುವೃತ್ತಃ ಸನ್‌ ಪುನರ್ಗಚ್ಛತಿ ಪಾಂಡವ | 
ಪ್ರಾಜ್ನುಖಃ ಸವಿತಾ ದೇವಃ ಸರ್ವಭೂತಿಹಿತೇ ರತಃ 11೨೯ 


೬ 


ಎಲೈ ಪಾಂಡವನೇ, ಸರ್ವಭೂತಹಿತದಲ್ಲಿರತನಾದ ಆ ಸವಿತೃದೇವನು ಪುನಃ 
ಮೇರುವನ್ನು ಬಳಸಿಕೊಂಡು ಪೂರ್ವಾಭಿಮುಖವಾಗಿ ಬರುತ್ತಾನೆ. 


ಸ ಮಾಸಾನ್‌ ವಿಭಜನ್‌ ಕಾಲೇ ಬಹುಧಾ ಪರ್ವಸಂಧಿಷು । 
ತಥೈವ ಭಗವಾನ್‌ ಸೋಮೋ ನಕ್ತತ್ತೆ: ಸಹ ಗಚ್ಛತಿ 11೩೦॥ 


ಸೂರ್ಯನು ಪರ್ವಸಂಧಿಗಳಲ್ಲಿ ಮಾಸಗಳನ್ನು ಅನೇಕ ರೀತಿಯಲ್ಲಿ 


ವಿಭಾಗಮಾಡುತ್ತಾ ಸಂಚರಿಸುತ್ತಾನೆ. ಹಾಗೆಯೇ ಪೂಜ್ಯನಾದ ಚಂದ್ರನೂ ನಕ್ಷತ್ರಗಳ 
ಜೊತೆಯಲ್ಲಿಸಂಚರಿಸುತ್ತಾನೆ. 


ಏವಮೇತಂ ಪರಿಕ್ರಮ್ಯ ಮಹಾಮೇರುಮತಂದ್ರಿತಃ । 
ಸೋಮಶ್ಚ ವಿಭಜನ್‌ ಕಾಲಂ ಬಹುಧಾ ಪರ್ವಸಂಧಿಷು 11೩೧॥ 


ಭಾವಯನ್‌ ಸರ್ವಭೂತಾನಿ ಪುನರ್ಗಚ್ಛತಿ ಮಂದರಮ್‌ 11೩.೨1! 


ಅದರಂತೆ ಚಂದ್ರನೂ ಸಹ ಪರ್ವಸಂಧಿಗಳಾದ ಪೂರ್ಣಿಮಾ ಮತ್ತು 
ಅಮಾವಾಸ್ಯೆಗಳಲ್ಲಿ ಕಾಲವನ್ನು ವಿಭಾಗಮಾಡುತ್ತಾ ಆಲಸ್ಯವಿಲ್ಲದೆ ಈ 


ಮಹಾಮೇರುವನ್ನು ಪ್ರದಕ್ಷಿಣೆ ಮಾಡಿ ಎಲ್ಲಪ್ರಾಣಿಗಳಿಗೆ ಸಂತೋಷವನ್ನುಕೊಡುತ್ತಾ 
ಮಂದರ ಪರ್ವತದ ಸಮೀಪಕ್ಕೆ ಬರುತ್ತಾನೆ. 


ಯಕ್ಷಯುದ್ಧಪರ್ವ _77- 


ತಥಾ ತಮಿಸ್ರಹಾ ದೇವೋ ಮಯೂಬಖೈರ್ಭಾವಯನ್‌ ಜಗತ್‌ । 
ಮಾರ್ಗಮೇಮದಸಂಬಾಧಮಾದಿತ್ಯಃ ಪರಿವರ್ತತೇ 11೩೩ 


ಅದರಂತೆ ಕತ್ತಲಿನ ನಾಶವನ್ನುಮಾಡುವ ಸೂರ್ಯದೇವನು ತನ್ನಕಿರಣಗಳಿಂದ 
ಈ ಜಗತ್ತನ್ನು ರಕ್ಷಣೆ ಮಾಡುತ್ತಾ ನಿಬಿಡವಲ್ಲದ ಈ ಮಾರ್ಗದಲ್ಲಿ ಪ್ರದಕ್ಷಿಣಾಕಾರದಲ್ಲಿ 
ಸಂಚರಿಸುತ್ತಾನೆ. 

ಸಿಸೃಕ್ಕುಃ ಶಿಶಿರಾಣ್ಯೇಷ ದಕ್ಷಿಣಾಂ ಭಜತೇ ದಿಶಮ್‌ । 

ತತಃ ಸರ್ವಾಣಿ ಭೂತಾನಿ ಕಾಲೋಕ5ಭ್ಯರ್ಚ್ಛತಿ ಶೈಶಿರಃ 11೩೪॥ 


ಸೂರ್ಯನು ಹಿಮಕಾಲವನ್ನು ಉಂಟುಮಾಡುವವನಾಗಿ ದಕ್ಷಿಣ ದಿಕ್ಕಿಗೆ 
ತಿರುಗುತ್ತಾನೆ. ಆಗ ಎಲ್ಲಾಪ್ರಾಣಿಗಳೂ ಶೈತ್ಯವನ್ನು ಅನುಭವಿಸುತ್ತವೆ. 


ಸ್ಥಾವರಾಣಾಂ ಚ ಭೂತಾನಾಂ ಜಂಗಮಾನಾಂ ಚ ತೇಜಸಾ ॥ 
ತೇಜಾಂಸಿ ಸಮುಪಾದತ್ತೇ ನಿವೃತ್ತಃ ಸ ವಿಭಾವಸುಃ HAH 


ದಕ್ಷಿಣಾಯನದಿಂದ ನಿವೃತ್ತನಾದ ಸೂರ್ಯನು ತನ್ನ ತೇಜಸ್ಸಿನಿಂದ ಸ್ಥಾವರ ಜಂಗಮ 
ವಸ್ತುಗಳ ಎಲ್ಲಾತೇಜಸ್ಸನ್ನೂ ಅಪಹರಿಸುತ್ತಾನೆ. 

ತತಃ ಸ್ವೇದಕ್ಸಮೌ ತಂದ್ರೀ ಗ್ಲಾನಿಶ್ಚ ಭಜತೇ ನರಾನ್‌ । 

ಪ್ರಾಣಿಭಿಃ ಸತತಂ ಸ್ವಪ್ನೋ ಹ್ಯಭೀಕ್ಷ್ಯಂ ಚ ನಿಷೇವ್ಯತೇ 11೩೬। 

ಆಗ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಬೆವರು, ಆಯಾಸ, ಆಲಸ್ಯ ಮತ್ತು 
ಗ್ಲಾನಿಗಳು ಉಂಟಾಗುತ್ತವೆ. ಪ್ರಾಣಿಗಳು ಮಧ್ಯಾಹ್ನದಲ್ಲಿಯೂ ಮಲಗಿರುವುದಕ್ಕೆ ಅಪೇಕ್ಟೆ 
ಪಡುತ್ತವೆ. 

ಏವಮೇತದನಿರ್ದೇಶ್ಯಂ ಮಾರ್ಗಮಾವೃತ್ಯ ಭಾನುಮಾನ್‌ । 

ಪುನಃ ಸೃಜತಿ ವರ್ಷಾಣಿ ಭಗವಾನ್‌ ಭಾವಯನ್‌ ಪ್ರಜಾಃ 11೩೭! 

ಹೀಗೆ ಕಿರಣಗಳಿಂದೊಡಗೂಡಿದ ಸೂರ್ಯನು ಈ ಅನಿರ್ದೇಶ್ಯವಾದ 
ಮಾರ್ಗದಲ್ಲಿತಿರುಗುತ್ತಾ ಎಲ್ಲಾಪ್ರಜೆಗಳಿಗೂ ಹಿತವನ್ನು ಮಾಡುವವನಾಗಿ ಪುನಃ 
ಮಳೆಯನ್ನು ಸೃಷ್ಟಿ ಮಾಡುತ್ತಾನೆ. 


_78- ಮಹಾಭಾರತ ವನಪರ್ವ 


ವೃಷ್ಟಿಮಾರುತಸಂತಾಪಃ ಸುಖೈಃ ಸ್ಥಾವರಜಂಗಮಾನ್‌ | 
ವರ್ಧಯನ್‌ ಸುಮಹಾತೇಜಾ: ಪುನಃ ಪ್ರತಿನಿವರ್ತತೇ WASH 


ಹೀಗೆ ವೃಷ್ಟಿ, ಮಾರುತ, ತಾಪ ಮತ್ತು ಸುಖಗಳಿಂದ ಸ್ಥಾವರಜಂಗಮ ಪ್ರಾಣಿಗಳನ್ನು 
ಪೋಷಿಸುತ್ತಾ ಮಹಾತೇಜಸ್ವಿಯಾದ ಸೂರ್ಯನು ಪುನಃ ಪುನಃ ಸಂಚರಿಸುತ್ತಾನೆ. 


ಏವಮೇಷ ಚರನ್‌ ಪಾರ್ಥ ಕಾಲಚಕ್ರಮತಂದ್ರಿತಃ । 
ಪ್ರಕರ್ಷನ್‌ ಸರ್ವಭೂತಾನಿ ಸವಿತಾ ಪರಿವರ್ತತೇ 11೩೯ 


ಎಲೈ ಪಾರ್ಥನೇ, ಹೀಗೆ ಈ ಸೂರ್ಯನು ಕಾಲಚಕ್ರವನ್ನು ತನ್ನೊಡನೆ 
ಎಳೆದುಕೊಂಡು ಮೇರುವಿಗೆ ಪ್ರದಕ್ಷಿಣೆ ಮಾಡುತ್ತಾನೆ. 


ಸಂತತಾ ಗತಿರೇತಸ್ಯ ನೈಷ ತಿಷ್ಠತಿ ಪಾಂಡವ । 
ಆದಾಯೈವ ತು ಭೂತಾನಾಂ ತೇಜೋ ವಿಸೃಜತೇ ಪುನಃ 11೪೦ 


ಸೂರ್ಯನ ಗತಿಯು ಸಂತತವಾದುದು. ಎಲೈ ಪಾಂಡವನೇ, ಅವನು ಒಂದು 
ಕ್ಷಣವೂ ವಿಶ್ರಮಿಸುವುದಿಲ್ಲ. ಅವನು ಪ್ರಾಣಿಗಳ ತೇಜಸ್ಸನ್ನು ಅಪಹರಿಸಿ ಪುನಃ ಹಿಂದೆ 
ಕೊಡುತ್ತಾನೆ. 


ವಿಭಜನ್‌ ಸರ್ವಭೂತಾನಾಮಾಯುಃ ಕರ್ಮ ಚ ಭಾರತ । 
ಅಹೋರಾತ್ರಂ ಕಲಾಃ ಕಾಷ್ಠಾ ಸೃಜತ್ಯೇಷ ಸದಾ ವಿಭುಃ 11೪೧॥ 


ಎಲೈ ಭಾರತನೇ, ಎಲ್ಲಾಪ್ರಾಣಿಗಳ ಆಯಸ್ಸನ್ನು ಮತ್ತು ಕರ್ಮಗಳನ್ನು ವಿಭಾಗ 
ಮಾಡುತ್ತಾ ಈ ಪ್ರಭುವು ಸದಾಕಾಲದಲ್ಲಿಯೂ ಕಲಾ ಕಾಷ್ಠಾ ಅಹೋರಾತ್ರ ಮೊದಲಾದ 
ಕಾಲವಿಭಾಗಗಳನ್ನು ಸೃಷ್ಟಿಸುತ್ತಾನೆ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನಷಷ್ಟ್ಯಧಿಕಶತತಮೋ5 ಧ್ಯಾಯಃ ॥ 
|| ಇತಿ ಯಕ್ಷಯುದ್ಧಪರ್ವಣಿ ಷಷ್ಟೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಐವತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು 


XR 


ಯಕ್ಷಯುದ್ಧಪರ್ವ -79- 


ನೂರ ಅರವತನೆಯ ಅಧ್ಯಾಯ 


ಅಸ್ಪಗಳನ್ನು ಪಡೆದು ಅರ್ಜುನನಿಂದ ಗಂಧಮಾದನಪರ್ವತದಲ್ಲಿ ಪುನರಾಗಮನ. 
ಯುಧಿಷ್ಠಿರಾದಿಗಳಿಗೆ ತನ್ನ ಸ್ವರ್ಗವಾಸಪ್ರಕಾರದ ಕಥನ. 


ವೈಶಂಪಾಯನಃ 


ತಸ್ಮಿನ್‌ ನಗೇಂದ್ರೇ ವಸತಾಂ ತು ತೇಷಾಂ 
ಮಹಾತ್ಮನಾಂ ಸದ್ವತಮಾಸ್ಕಿತಾನಾಮ್‌ | 
ರತಿಃ ಪ್ರಮೋದಶ್ಚ ಬಭೂವ ತೇಷಾಂ 
ಆಕಾಂಕ್ಚತಾಂ ದರ್ಶನಮರ್ಜುನಸ್ಯ ell 


ವೈಶಂಪಾಯನ- ಆ ಪರ್ವತಶ್ರೇಷ್ಠದಲ್ಲಿ ಅರ್ಜುನನ ದರ್ಶನವನ್ನು ಬಯಸಿ 
ವಾಸಮಾಡುತ್ತಿದ್ದ ಸದ್ವತಧಾರಿಗಳಾದ ಆ ಮಹಾತ್ಮರಿಗೆ ಸುಖಸಂತೋಷಗಳು 
ಉಂಟಾದವು. 


ತಾನ್‌ ವೀರ್ಯಯುಕ್ತಾನ್‌ ಸುವಿಶುದ್ಧಕಾಮಾನ್‌ 
ಸ್ತೇಜಸ್ವಿನಃ ಸತ್ಯಧೃತಿಪ್ರಧಾನಾನ್‌ । 
ಸಂಪ್ರೀಯಮಾಣಾ ಬಹವೋತಭಿಜಗ್ಗುಃ 
ಗಂಧರ್ವಸಂಘಾಶ್ಚ ಮಹರ್ಷಯಶ್ಚ IU 


ಪರಾಕ್ರಮಯುಕ್ತರಾಗಿ ವಿಶುದ್ಧವಾದ ಆಸೆಗಳನ್ನು ಹೊಂದಿ ತೇಜಸ್ಸಿಗಳೂ, 
ಸತ್ಯಧೈರ್ಯಪರಾಯಣರೂ ಆದ ಅವರನ್ನು ನೋಡಿ ಸಂತೋಷಗೊಂಡ ಅನೇಕ 
ಮಹರ್ಷಿಗಳು ಮತ್ತು ಗಂಧರ್ವರ ಸಮೂಹಗಳು ಅಲ್ಲಿಗೆ ಬಂದರು. 


ತಂ ಪಾದಪೈಃ ಪುಷ್ಪಧರೈರುಪೇತಂ 
ನಗೋತ್ತಮಂ ಪ್ರಾಪ್ಯ ಮಹಾರಥಾನಾಮ್‌ । 
ಮನಃಪ್ರಸಾದ: ಪರಮೋ ಬಭೂವ 
ಯಥಾ ದಿವಂ ಪ್ರಾಪ್ಯ ಮರುದ್ಗಣಾನಾಮ್‌ 11೩! 


ಪುಷ್ಪಭರಿತವಾದ ವೃಕ್ಚಗಳಿಂದ ಕೂಡಿದ ಆ ಶ್ರೇಷ್ಠ ಪರ್ವತವನ್ನು ಹೊಂದಿ 
ಮಹಾರಥರಾದ ಅವರಿಗೆ ಸ್ವರ್ಗವನ್ನು ಸೇರಿದ ಮರುದ್ಗಣಗಳಿಗೆ ಉಂಟಾದಂತಿ 
ಶ್ರೇಷ್ಠವಾದ ಮನಃಪ್ರಸನ್ನತೆಯು ಉಂಟಾಯಿತು. 


-80- ಮಹಾಭಾರತ ವನಪರ್ವ 


ಮಯೂರಹಂಸಸ್ಟನನಾದಿತಾನಿ 
ಪುಷ್ಟೋಪಕೀರ್ಣಾನಿ ಮಹಾಚಲಸ್ಯ । 
ಶೃಂಗಾಣಿ ಸಾನೂನಿ ಚ ಪಶ್ಯಮಾನಾ 
ಗಿರೇಃ ಪರಂ ಹರ್ಷಮವಾಪ್ಯ ತಸ್ತು WY 


ಮಯೂರ ಮತ್ತು ಹಂಸಗಳ ಧ್ವನಿಯಿಂದ ನಾದಿತವಾದ, ಪುಷ್ಪಗಳು ಚೆಲ್ಲಿರುವ 
ಆ ಮಹಾಪರ್ವತದ ಶಿಖರಗಳನ್ನೂ ಮತ್ತು ತಪ್ಪಲುಗಳನ್ನೂ ನೋಡುತ್ತಾ ಅವರು 
ಬಹಳ ಸಂತೋಷವನ್ನು ಹೊಂದಿ ವಾಸಮಾಡಿದರು. 


ಸಾಕ್ಟಾತ್‌ಕುಬೇರೇಣ ಕೃತಾಶ್ಚ ತಸ್ಮಿನ್‌ 

ನಗೋತ್ತಮೇ ಸಂವೃತಕೂಲರೋಧಸಃ | 
ಕಾದಂಬಕಾರಂಡವಹಂಸಜುಷ್ಟಾಃ 

ಪದ್ಮಾಕುಲಾಃ ಪುಷ್ಕರಿಣೀರಪಶ್ಯನ್‌ 11೫1 


ಕುಬೇರನು ಸಾಕ್ಷಾತ್ತಾಗಿ ಆ ಶ್ರೇಷ್ಠಪರ್ವತದಲ್ಲಿನಿರ್ಮಿಸಿದ ಚೆನ್ನಾಗಿ ಆವೃತವಾದ 
ತೀರಗಳುಳ್ಳ ಕದಂಬ, ಕಾರಂಡವ, ಹಂಸ ಮೊದಲಾದ ಪಕ್ಷಿಗಳಿಂದಲೂ ಮತ್ತು 
ಪದ್ಧಗಳಿಂದಲೂ ಆವೃತವಾದ ಸರೋವರಗಳನ್ನು ಅವರು ನೋಡಿದರು. 


ಕ್ರೀಡಾಪ್ರದೇಶಾಂಶ್ಚ ಸಮೃದ್ಧರೂಪಾನ್‌ 
ಸವೇದಿಕಾಂಸ್ತೇ ನ್ಯವಸನ್‌ ಸುವೇಶಾನ್‌ । 
ಮಣಿಪ್ರಕೀರ್ಣಂಶ್ಚ ಮನೋರಮಾಂಶ್ಚ 
ಯಥಾ ಭವೇಯುರ್ಧನದಸ್ಯ ರಾಜ್ನ 11೬11 


ರಾಜನಾದ ಕುಬೇರನಿಗೆ ಯೋಗ್ಯವಾದಂತಹ ಸಮೃದ್ಧರೂಪವುಳ್ಳ ವೇದಿಕೆಗಳನ್ನು 
ಹೊಂದಿದ ಒಳ್ಳೆಯ ವಿಶ್ರಾಂತಿಗ್ರಹಗಳನ್ನು ಹೊಂದಿದ ಮಣಿಗಳಿಂದ ಅಲಂಕೃತವಾದ 
ಮನೋಹರವಾದ ಕ್ರೀಡಾಪ್ರದೇಶಗಳನ್ನು ನೋಡಿ ಅಲ್ಲಿವಾಸಿಸಿದರು. 


ಅನೇಕವಣೆಶ್ಚ ಸುಗಂಧಿಭಿಶ್ಚ 
ಮಹಾದ್ರುಮೈಃ ಸಂತತಮಭ್ರಜಾಲೈ: । 
ತಪಃಪ್ರಧಾನಾಃ ಸತತಂ ಚರಂತಃ 
ಶೃಂಗಂ ಗಿರೇಶ್ಚಿಂತಯಿತುಂ ನ ಶೇಕು: 11೭1 


ಯಕಯುದಪರ್ವ -81- 
[A [a) 


ಅನೇಕವರ್ಣಗಳಿಂದಲೂ ಸುಗಂಧಯುಕ್ತವಾದ ಮಹಾವೃಕ್ಷಗಳಿಂದಲೂ ಮತ್ತು 
ವಿಸ್ತಾರವಾದ ಮಹಾದ್ರುಮಗಳಿಂದಲೂ ಕೂಡಿದ, ಮೇಘಸಮೂಹಗಳಿಂದ 
ಸತತವಾಗಿ ಆವೃತವಾದಂತಹ, ಶೃಂಗಗಳಲ್ಲಿತಪಃಪ್ರಧಾನರಾದ ಅವರು ಸಂಚರಿಸುತ್ತಾ 
ಆ ಗಿರಿಯ ಉಳಿದ ಶೃಂಗಗಳನ್ನು ಅವರು ಚಿಂತಿಸಲು ಸಾಧ್ಯವಾಗಲಿಲ್ಲ. 


ಸ್ವತೇಜಸಾ ತಸ್ಯ ನಗೋತ್ತಮಸ್ಯ 
ಮಹೌಷಧೀನಾಂ ಚ ತಥಾ ಪ್ರಭಾವಾತ್‌ । 
ವಿಭಕ್ಷಭಾವೋ ನ ಬಭೂವ ಶಶ್ಚಿದ್‌ 
ನಿಶಾಮುಖಂ ಪ್ರಾಪ್ಯ ನರರ್ಷಭಾಣಾಮ್‌ Sli 


: ತಮ್ಮ ಸತ್ತದಿಂದಲೂ ಮತ್ತು ಆ ಶ್ರೇಷ್ಠಪರ್ವತಗಳ ಮಹೌಷಧಿಗಳ 
ಪ್ರಭಾವದಿಂದಲೂ ಆ ನರರ್ಷಭರು ನಿಶಾಮುಖದಲ್ಲಿ ಸ್ಪಸ್ಥಮನಸ್ಸಿನಿಂದ ಇರುತ್ತಿದ್ದರು. 


ಯಮಾಸ್ಕಿತಃ ಸ್ಥಾವರಜಂಗಮಾನಿ 

ವಿಭಾವಸುಭಾವಯತೇಇಮಿತೌಜಾಃ । 
ತಸ್ಕೋದಯಂ ಚಾಸ್ತಮನಂ ಚ 

ವೀರಾಸ್ತತ್ರ ಸ್ಥಿತಾಸ್ತೇ ದದ್ಭಶುನನ್ಯಸಿಂಹಾಃ Tal 
ಯಾವ ಪರ್ವತವನ್ನು ಆಶ್ರಯಿಸಿ ಅಮಿತಪ್ರಭಾವಶಾಲಿಯಾದ ಸೂರ್ಯನು 


ಸ್ಥಾವರ ಜಂಗಮ ಪ್ರಪಂಚವನ್ನು ಅಭಿವೃದ್ಧಿಗೊಳಿಸುತ್ತಾನೆಯೋ ಅಂತಹ ಸೂರ್ಯನ 
ಉದಯಾಸ್ತಗಳನ್ನು ವೀರರಾದ ನರಸಿಂಹರಾದ ಅವರು ಅಲ್ಲಿನಿಂತು ನೋಡಿದರು. 


ರವೇಸ್ತಮಿಸ್ರಾಗಮನಿರ್ಗಮಾಂಸ್ತೇ 

ತಥೋದಯಂ ಚಾಸ್ತಮನಂ ಚ ವೀರಾಃ | 
ಸಮಾವೃತಾಃ ಪ್ರೇಕ್ಷ್ಯ ತಮೋನುದಸ್ಯ 

ಗಭಸ್ತಿಜಾಲೈ: ಪ್ರದಿಶೋ ದಿಶಶ್ಚ 11೧೦॥ 
ಸ್ವಾಧ್ಯಾಯವಂತಃ ಸತತಕ್ರಿಯಾಶ್ಚ ಧರ್ಮಪ್ರಧಾನಾಶ್ಚ ಶುಚಿವ್ರತಾಶ್ನ । 
ಸತ್ಯೇ ಸ್ಥಿತಾಸ್ತಸ್ಯ ಮಹಾರಥಸ್ಯ ಸತ್ಯವ್ರತಸ್ಯಾಗಮನಪ್ರತೀಕ್ಷಾ 1೧೧॥ 


-82- ಮಹಾಭಾರತ ವನಪರ್ವ 


ಸೂರ್ಯನ ಕತ್ತಲಿನೊಳಗೆ ಪ್ರವೇಶವನ್ನೂ ಮತ್ತು ಕತ್ತಲಿನಿಂದ ನಿರ್ಗಮವನ್ನು 
ಅವನ ಉದಯಾಸ್ತಗಳನ್ನೂಕತ್ತಲನ್ನು ಪರಿಹರಿಸುವ ಅವನ ಕಿರಣ ಸಮೂಹಗಳಿಂದ 
ದಿಕ್ಕುವಿದಿಕ್ಕುಗಳನ್ನೂ ನೋಡಿ ಸ್ವಾಧ್ಯಾಯವನ್ನು ಮಾಡುತ್ತಾ ಸತತಕ್ರಿಯೆಗಳನ್ನು 
ಮಾಡುವವರಾಗಿ ಧರ್ಮಪ್ರಧಾನರಾಗಿ ಶುಚಿವ್ರತವನ್ನು ಆಚರಿಸುವವರಾಗಿ ಸತ್ಯದಲ್ಲಿ 
ನಿಷ್ಠರಾಗಿದ್ದ ಅವರು ಮಹಾರಥನಾದ ಸತ್ಯವ್ರತನಾದ ಅರ್ಜುನನ ಆಗಮನದ 
ನಿರೀಕ್ಷೆಯಲ್ಲಿದ್ದರು. 
ಇಹೈವ ಹರ್ಷೋತಸ್ತು ಸಮಾಗತಾನಾಂ 
ಕ್ಲಿಪ್ರಂ ಕೃತಾಸೆ ಕೇಣ ಧನಂಜಯೇನ 
ಇತಿ ಸ ಪರಮಾಶಿಷಸ್ತೇ 
ಪಾರ್ಥಾಸ್ತಪೋಯೋಗಪರಾ ಬಭೂವುಃ 11೧೨॥ 


ಇಲ್ಲಿಯೇ ಅಸ್ಪವನ್ನು ಸಂಪಾದಿಸಿದ ಅರ್ಜುನನಿಂದ ಬೇಗ ಸಮಾಗಮವನ್ನು 
ಹೊಂದಿ ಇಲ್ಲಿಗೆ ಬಂದ ನಮಗೆಲ್ಲರಿಗೂ ಸಂತೋಷವುಂಟಾಗಲಿ ಎಂದು ಆಶೀರ್ವಾದ 
ವಚನಗಳನ್ನು ಹೇಳುತ್ತಾ ಆ ಪಾಂಡವರು ತಪೋಯೋಗಪರರಾದರು. 


ದೃಷ್ಟ್ವಾ ವಿಚಿತ್ರಾಣಿ ಗಿರೌ ವನಾನಿ 
ಕಿರೀಟಿನಂ ಚಿಂತಯತಾಮಭೀಕ್ಷ್ಯಃ ಮ್‌ ।ಟ 
ಬಭೂವ ರಾತ್ರಿರ್ದಿವಸಶ್ಚ ತೇಷಾಂ 
ಸಂವತ್ತರೇಣೈವ ಸಮಾನರೂಪಃ 11೧೩ 


ಆ ಪರ್ವತದಲ್ಲಿವಿಚಿತ್ರವಾದ ವನಗಳನ್ನು ನೋಡಿ ಸತತವಾಗಿ ಅರ್ಜುನನನ್ನು 


ಚಿಂತಿಸುವ ಅವರಿಗೆ ಹಗಲುರಾತ್ರಿಗಳು ನೀಮ ಸಂವತ್ತರದಷ್ಟು ಸೀವ ರೂಪವ 
ತಾಳಿದವು. 


ಯದೈವ ಧೌಮ್ಯಾನುಮತೇ ಮಹಾತ್ಮಾ 
ಕೃತ್ವಾ ಜಟಾಂ ಪ್ರವ್ರಜಿತಃ ಸ ಜಿಷ್ಟು । 
ತದೈವ ತೇಷಾಂ ನ ಬಭೂವ ಹರ್ಷಃ 
ಕುತೋ ರತಿಸ್ತದ್ಧತಮಾನಸಾನಾಮ್‌ 11೧೪॥ 


ಯಕ್ಷಯುದ್ಧಪರ್ವ 3: 


ಯಾವಾಗ ಧೌಮ್ಯರ ಅನುಮತಿಯನ್ನು ಪಡೆದು ಜಟೆಗಳನ್ನು ಹಾಕಿಕೊಂಡು 
ಮಹಾತ್ಮನಾದ ಅರ್ಜುನನು ತಮ್ಮಿಂದ ಹೊರಟನೋ ಆಗಲೇ ಅವರಿಗೆ 
ಸಂತೋಷವಾಗಲಿಲ್ಲ. ಇನ್ನು ವಿಷಯಸುಖದಿಂದ ಉಂಟಾದ ಸಂತೋಷವು 
ಅರ್ಜುನನಲ್ಲಿನೆಟ್ಟಮನಸುಳ್ಳ ಅವರಿಗೆ ಎಲ್ಲಿಂದ ಉಂಟಾಗಬೇಕು? 


ಭ್ರಾತುರ್ನಿಯೋಗಾತ್ತು ಯುಧಿಷ್ಠಿರಸ್ಯ 
ವನಾದಸೌ ವಾರಣಮತ್ತಗಾಮೀ । 
ಯತ್‌ ಕಾಮ್ಯಕಾತ್‌ ಪ್ರವ್ರಜಿತಃ ಸ 
ಜಿಷ್ಣುಸ್ತದೈವ ತೇ ಶೋಕಹತಾ ಬಭೂವುಃ ೆ 11೧೫! 


ಅಣ್ಣನಾದ ಯುಧಿಷ್ಠಿರನ ಅಪ್ಪಣೆಯಂತೆ ಮತ್ತಗಜಗಾಮಿಯಾದ ಆ ಅರ್ಜುನನು 
ಯಾವಾಗ ಕಾಮ್ಯಕವನದಿಂದ ಹೊರಟನೋ ಆಗಲೇ ಅವರೆಲ್ಲರೂ 
ಶೋಕಪರವಶರಾದರು. 


ತಥೈವ ತಂ ಚಿಂತಯತಾಂ ಸಿತಾಶ್ಚಂ 
ಅಸ್ಪಾರ್ಧನಂ ವಾಸವಮಭ್ಯುಪೇತಮ್‌ । 
ಮಾಸೋತಥ ಕೃಚ್ಛೆ ್ವೇಣ ತದಾ ವ್ಯತೀತಸ್ತಸ್ಮಿನ್‌ 
ನಗೇ ಭಾರತ ಭಾರತಾನಾಮ್‌ 11೧೬॥।॥ 


ಎಲೈ ಭಾರತನೇ, ಹಾಗೇ ಅಸ್ವಾರ್ಥವಾಗಿ ಇಂದ್ರನ ಬಳಿಗೆ ಹೋದ 
ಶ್ವೇತವಾಹನನಾದ ಅರ್ಜುನನನ್ನು ಸತತವಾಗಿ ಚಿಂತಿಸುವ ಆ ಪಾಂಡವರಿಗೆ ಆ 
ಪರ್ವತದಲ್ಲಿ ಒಂದು ತಿಂಗಳು ಬಹಳ ಕಷ್ಟದಿಂದ ಕಳೆಯಿತು. 


ಉಷಿತ್ವಾ ಪಂಚ ವರ್ಷಾಣಿ ಸಹಸ್ರಾಕ್ಟನಿವೇಶನೇ । 

ಅವಾಪ್ಯ ದಿವ್ಯಾನ್ಯಸ್ವ್ರಾಣ ಸರ್ವಾಣಿ ವಿಬುಧೇಶರಾತ್‌ | 

ಆಗ್ನೇಯಂ ವಾರುಣಂ ಸೌಮ್ಯಂ ವಾಯವ್ಯಮಥ ವೈಷ್ಣವಮ್‌ । 

ಐಂದ್ರಂ ಪಾಶುಪತಂ ಬ್ರಾಹ್ಮಂ ಪಾರಮೇಷ್ಮ್ಯಂ ಪ್ರಜಾಪತೇಃ 11೧೬.೧॥ 
ಯಮಸ್ಯ ಧಾತು: ಸವಿತುಸ್ತೃಷುರ್ವೈಶ್ರವಣಸ್ಯ ಚ । 

ತಾನಿ ಪ್ರಾಪ್ಯ ಸಹಸ್ರಾಕ್ಟಾದಭಿವಾದ್ಯ ಶತಕ್ರತುಮ್‌ 1೧೬.೨ 


-84- ಮಹಾಭಾರತ ವನಪರ್ವ 


ಅನುಜ್ಞಾತಸ್ತದಾ ತೇನ ಕೃತ್ವಾ ಚಾಪಿ ಪ್ರದಕ್ಷಿಣಮ್‌ । 
ಆಗಚ್ಛದರ್ಜುನಃ ಪ್ರೀತಃ ಪ್ರಹೃಷ್ಟೋ ಗಂಧಮಾದನಮ್‌ 11೧೬.೩॥ 


ಇಂದ್ರನ ಮನೆಯಲ್ಲಿ ಐದುವರ್ಷಗಳ ಕಾಲ ವಾಸಮಾಡಿ ವಿಬುಧೇಶರನಾದ 
ಅವನಿಂದ ಎಲ್ಲಾದಿವ್ಯಾಸ್ಟಗಳನ್ನೂ ಆಗ್ನೇಯ, ವಾರುಣ, ಸೌಮ್ಯ, ವಾಯವ್ಯ, ವೈಷ್ಣವ, 
ಐಂದ್ರ, ಪಾಶುಪತ, ಬ್ರಾಹ್ಮ, ಯಾಮ್ಯ, ಕೌಬೇರ, ಸಾವಿತ್ರ , ತ್ವಾಷ್ಟಮೊದಲಾದ 
ಅಸ್ಪಗಳನ್ನು ಇಂದ್ರನಿಂದ ಪಡೆದು ಶತಕ್ರತುವಾದ ಇಂದ್ರನಿಗೆ ನಮಸ್ಕಾರವನ್ನುಮಾಡಿ 
ಅವನ ಅನುಮತಿಯನ್ನು ಪಡೆದು ಅವನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಅರ್ಜುನನು 
ಸಂತೋಷದಿಂದ ಗಂಧಮಾದನಪರ್ವತಕ್ಕೆ ಹೊರಟನು. 


ತತಃ ಕದಾಚಿದ್ದರಿಸಂಪ್ರಯುಕ್ತಂ 
ಮಹೇಂದ್ರವಾಹಂ ಸಹಸೋಪಯಾತಮ್‌ । 
ವಿದ್ಯುತ್ಸಭಂ ಪ್ರೇಕ್ಷ್ಯ ಮಹಾರಥಾನಾಂ 
ಹರ್ಷೊೋರರ್ಜುನಂ ಚಿಂತಯತಾಂ ಬಭೂವ 11೧೭1 


ಅನಂತರ ಸ್ವಲ್ಪಕಾಲದ ಮೇಲೆ ಅಶ್ವಗಳಿಂದ ಕೂಡಿದ ವಿದ್ಯುತ್ತಿನ ಕಾಂತಿಯನ್ನು 
ಹೊಂದಿದ ಇಂದ್ರವಾಹನವು ಇದ್ದಕ್ಕಿದ್ದಂತೆಯೇ ಬಂದುದನ್ನುನೋಡಿ ಯಾವಾಗಲೂ 
ಅರ್ಜುನನನ್ನೇ ಚಿಂತಿಸುವ ಆ ಮಹಾರಥರಿಗೆ ಹರ್ಷವುಂಟಾಯಿತು. 


ಸ ದೀಪ್ಯಮಾನಃ ಸಹಸಾರಂತರಿಕ್ಚಂ 

ಪ್ರಕಾಶಯನ್‌ ಮಾತಲಿಸಂಗ್ಳಹೀತಃ । 
ಬಭೌ ಮಹೋಲ್ಲೇವ ಘನಾಂತರಸ್ಥಾ 

ಶಿಖೇವ ಚಾಗ್ನೇರ್ಜ್ವಲಿತಾ ವಿಧೂಮಾ HOS 
ಮಾತಲಿಯಿಂದ ಸಂಗೃಹೀತವಾದ ಆ ರಥವು ಮೋಡಗಳ ಮಧ್ಯದಲ್ಲಿರುವ 


ದೊಡ್ಡ ಉಲ್ಲೆಯಂತೆ, ಧೂಮವಿಲ್ಲದ ಅಗ್ನಿಯ ಉರಿಯುತ್ತಿರುವ ಶಿಖೆಯಂತೆ, 
ಒಮ್ಮೆಲೇ, ಅಂತರಿಕ್ಚವನ್ನು ಪ್ರಕಾಶಿಸುತ್ತಾ ಬೆಳಗಿತು. 


ತಮಾಸ್ಥಿತಃ ಸಂದದೃಶೇ ಕಿರೀಟೀ ಸಗ್ಗೀ 
ನವಾನ್ಯಾಭರಣಾನಿ ಬಿಭ್ರತ್‌ । 


ಯಕ್ಷಯುದ್ಧಪರ್ವ -85- 


ಧನಂಜಯೋ ವಜ್ರಧರಪ್ರಭಾವಃ ಶ್ರಿಯಾ 
ಜ್ವಲನ್‌ ಪರ್ವತಮಾಜಗಾಮ 11೧೯॥ 


ಅಂತಹ ರಥವನ್ನು ಆಶ್ರಯಿಸಿದ, ಕಿರೀಟವನ್ನೂ ಮಾಲೆಯನ್ನೂ ಹೊಸ 
ಆಭರಣಗಳನ್ನೂ ಧರಿಸಿದ, ಇಂದ್ರನಿಗೆ ಸಮಾನವಾದ ಪ್ರಭೆಯುಳ್ಳ, ಅರ್ಜುನನು 
ಅವರಿಂದ ನೋಡಲ್ಪಟ್ಟನು. ಕಾಂತಿಯಿಂದ ಬೆಳಗುತ್ತಾ ಅರ್ಜುನನು ಆ ಪರ್ವತಕ್ಕೆ 
ಬಂದನು. 


ಸ ಶೈಲಮಾಸಾದ್ಯ ಕಿರೀಟಮಾಲೀ 
ಮಹೇಂದ್ರವಾಹಾದವರುಹ್ಯ ತಸ್ಮಾತ್‌ | 
ಧೌಮ್ಯಸ್ಯ ಪಾದಾವಭಿವಾದ್ಯ 


ಧೀಮಾನಜಾತಶತ್ರೋಸ್ತದನಂತರಂ ಚ 11೨೦॥॥ 
ವೃಕೋದರಸ್ಯಾಪಿ ಚ ವಂದ್ಯ ಪಾದೌ 

ಮಾದ್ರೀಸುತಾಭ್ಯಾಮಭಿವಾದಿತಶ್ಚ । 
ಸಮೇತ್ಯ ಕೃಷ್ಣಾಂ ಪರಿಸಾಂತ್ವ್ಯ ಚೈನಾಂ 

ಪ್ರಹ್ಟೋ5 ಭವದ್‌ ಭ್ರಾತುರುಪಹ್ನರೇ ಸಃ 11೨೧1 


ಕಿರೀಟ ಮತ್ತು ಮಾಲೆಗಳನ್ನುಧರಿಸಿದ ಅರ್ಜುನನು ಗಂಧಮಾದನ ಪರ್ವತವನ್ನು 
ತಲುಪಿ, ಆ ಇಂದ್ರರಥದಿಂದ ಇಳಿದು ಮೇಧಾವಿಯಾದ ಅವನು ಧೌಮ್ಯರ ಪಾದಗಳಿಗೆ 
ನಮಸ್ಕರಿಸಿ ಅನಂತರ ಧರ್ಮರಾಜನ ಮತ್ತು ಭೀಮಸೇನನ ಪಾದಗಳಿಗೆ ನಮಸ್ಕರಿಸಿ 
ಮಾದ್ರೀಸುತರಾದ ನಕುಲಸಹದೇವರಿಂದ ನಮಸ್ಕರಿಸಲ್ಪಟ್ಟವನಾಗಿ ದ್ರೌಪದಿಯ 
ಜೊತೆಗೂಡಿ ಅವಳನ್ನು ಸಮಾಧಾನಪಡಿಸಿ ಅಣ್ಣನ ಸಮೀಪದಲ್ಲಿ ವಿನಯದಿಂದ 
ನಿಂತನು. 


ಬಭೂವ ತೇಷಾಂ ಪರಮಃ ಪ್ರಹರ್ಷ- 
ಸ್ನೇನಾಪ್ರಮೇಯೇಣ ಸಮಾಗತಾನಾಮ್‌ । 
ಸ ಚಾಪಿ ತಾನ್‌ ಪ್ರೇಕ್ಷ್ಯ ಕಿರೀಟಮಾಲೀ 
ನನಂದ ರಾಜಾನಮಭಿಪ್ರಶಂಸನ್‌ 11೨೨॥॥ 


-86- ಮಹಾಭಾರತ ವನಪರ್ವ 


ಆ ಅಪ್ರಮೇಯನಾದ ಅರ್ಜುನನ ಆಗಮನದಿಂದ ಆ ಪಾಂಡವರಿಗೆ ಪರಮ 
ಸಂತೋಷವುಂಟಾಯಿತು. ಆ ಕಿರೀಟಮಾಲಿಯಾದ ಅರ್ಜುನನಾದರೂ ಅವರನ್ನು 
ನೋಡಿ ರಾಜನಾದ ಧರ್ಮರಾಜನನ್ನು ಹೊಗಳುತ್ತಾ ಸಂತೋಷಪಟ್ಟನು. 


ಯಮಾಸ್ತಿತಃ ಸಪ್ತ ಜಘಾನ ಪೂಗಾನ್‌ 
ದಿತೇಃ ಸುತಾನಾಂ ನಮುಚೇರ್ನಿಹಂತಾ । 
ತಮಿಂದ್ರವಾಹಂ ಸಮುಪೇತ್ಯ ಪಾರ್ಥಾಃ 
ಪ್ರದಕ್ಷಿಣಂ ಚಕ್ರುರದೀನಸತ್ತಾ 11೨೩1 


ಯಾವ ರಥವನ್ನು ಏರಿ ನಮುಚಿಸೂದನನಾದ ಇಂದ್ರನು ದಿತಿಪುತ್ರರ ಏಳು 
ಗಣಗಳನ್ನು ಸಂಹರಿಸಿದನೋ ಅಂತಹ ಇಂದ್ರರಥವನ್ನು ಸಮೀಪಿಸಿ ಪಾಂಡವರು 
ಉಬ್ಬಿದ ಮನಸುಳ್ಳವರಾಗಿ ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರು. 


ತೇ ಮಾತಲೇಶ್ಚಕ್ರುರತೀವ ಹೃಷ್ಟಾಃ 
ಸತ್ಕಾರಮಗ್ರ್ಯಂ ಸುರರಾಜತುಲ್ಕಮ್‌ । 
ಸರ್ವಾನ್‌ ಯಥಾವಚ್ಚ ದಿವೌಕಸಸ್ತೇ 
ಪಪ್ರಚ್ಚುರೇನಂ ಕುರುರಾಜಪುತ್ರಾಃ 11೨೪॥ 


ಅತೀವ ಸಂತುಷ್ಠರಾದ ಅವರು ದೇವರಾಜನಾದ ಇಂದ್ರನಿಗೆ ಯೋಗ್ಯವಾದಂತಹ 
ಶ್ರೇಷ್ಠವಾದ ಸತ್ಕಾರವನ್ನು ಮಾತಲಿಗೆ ಮಾಡಿದರು ಮತ್ತು ಕ್ರಮದಿಂದ ಆ 
ಕುರುರಾಜಪುತ್ರರು ಮಾತಲಿಯನ್ನುಕುರಿತು ಎಲ್ಲಾದೇವತೆಗಳ ಕುಶಲವನ್ನೂಕೇಳಿದರು. 


ತಾನಪ್ಯಸೌ ಮಾತಲಿರಭ್ಯನಂದನ್‌ 
ಪಿತೇವ ಪುತ್ರಾನನುಶಿಷ್ಯ ಪಾರ್ಥಾನ್‌ । 
ಯಯೌ ರಥೇನಾಪ್ರತಿಮಪ್ರಭೇಣ 
ಪುನಃ ಸಕಾಶಂ ತ್ರಿದಿವೇಶರಸ್ಯ 11೨೫1! 


ಆ ಮಾತಲಿಯಾದರೂ ಪಾಂಡವರನ್ನು ನೋಡಿ ಸಂತೋಷಪಟ್ಟುತಂದೆಯು 
ಮಕ್ಕಳಿಗೆ ಮಾಡುವಂತೆ ಅವರಿಗೆ ಅನುಶಾಸನವನ್ನು ಮಾಡಿ ಅಪ್ರತಿಮ ಪ್ರಭೆಯುಳ್ಳ 


ಆ ರಥವನ್ನು ತೆಗೆದುಕೊಂಡು ಪುನಃ ಸ್ವರ್ಗಾಧಿಪತಿಯಾದ ಇಂದ್ರನ ಸಮೀಪಕ್ಕೆ 
ಹೋದನು. 


ಯಕ್ಷಯುದ್ಧಪರ್ವ -87- 


ಗತೇ ತು ತಸ್ಮಿನರದೇವವರ್ಯಃ 
ಶಕ್ರಾತ್ಮಜಃ ಶಕ್ರರಿಪುಪ್ರಮಾಥೀ । 
ಸಾಕ್ಟಾತ್‌ಸಹಸ್ರಾಕ್ಸ ಇವ ಪ್ರತೀತಃ 


ಶ್ರೀಮಾನ್‌ ಸ್ವದೇಹಾದವಮುಚ್ಯ ಜಿಷ್ಟುಃ WL 
ಶಕ್ರೇಣ ದತ್ತಾನಿ ದದೌ ಮಹಾತ್ಮಾ 

ಮಹಾಧನಾನ್ಯುತ್ತಮರೂಪವಂತಿ । 
ದಿವಾಕರಾಭಾಣಿ ವಿಭೂಷಣಾನಿ ಪ್ರೀತಃ 

ಪ್ರಿಯಾಯೈ ಶ್ರುತಕೋಮಮಾತ್ರೇ 11೨೭ 


ಮಾತಲಿಯು ಹೊರಟುಹೋಗುತ್ತಿರಲು ಇಂದ್ರಪುತ್ರನಾದ, 
ಇಂದ್ರಶತ್ರುಘಾತಿಯಾದ, ಸಾಕ್ಷಾತ್‌ ಇಂದ್ರನಂತೆ ತೋರುತ್ತಿದ್ದಕಾಂತಿಯುಕ್ತನಾದ 
ಮಹಾತ್ಮನಾದ ಅರ್ಜುನನು ಇಂದ್ರನಿಂದ ಕೊಡಲ್ಪಟ್ಟಮಹಾಬೆಲೆಬಾಳುವ ಉತ್ತಮ 
ರೂಪವನ್ನು ಹೊಂದಿದ ಸೂರ್ಯನಂತೆ ಹೊಳೆಯುವ ಆಭರಣಗಳನ್ನು ತನ್ನ 
ದೇಹದಿಂದ ತೆಗೆದು ಪ್ರಿಯೆಯಾದ ಶ್ರುತಸೋಮನ ತಾಯಿಯಾದ ದ್ರೌಪದಿಗೆ 
ಸಂತೋಷದಿಂದ ಕೊಟ್ಟನು. 


ತತಃ ಸ ತೇಷಾಂ ಕುರುಪಂಗವಾನಾಂ 

ತೇಷಾಂ ಚ ಸೂರ್ಯಾಗ್ನಿಸಮಪ್ರಭಾಣಾಮ್‌ । 
ವಿಪ್ರರ್ಷಭಾಣಾಮುಪವಿಶ್ಯ ಮಧ್ಯೇ 

ಸರ್ವಂ ಯಥಾವತ್‌ ಕಥಯಾಂಬಭೂವ 1೨೮॥ 
ಅನಂತರ ಅವನು ಸೂರ್ಯಾಗ್ನಿಸಮಾನವಾದ ಪ್ರಭೆಯುಳ್ಳ ಬ್ರಾಹ್ಮಣ ಶ್ರೇಷ್ಠರ 

ಮಧ್ಯದಲ್ಲಿಕುಳಿತು ಎಲ್ಲಾಕಥೆಯನ್ನೂವಿಸ್ತಾರವಾಗಿ ಹೇಳಿದನು. 
ಅರ್ಜುನಃ 

ಏವಂ ಮಯಾಸ್ಪಾಣ್ಯುಪಶಿಕ್ಷಿತಾನಿ 

ಶಕ್ರಾಚ್ಚ ವಾತಾಚ್ಚ ಶಿವಾಚ್ಚ ಸಾಕ್ಟಾತ್‌ । 
ತಥೈವ ಶೀಲೇನ ಸಮಾಧಿನಾಠಥ ಪ್ರೀತಾ: 

ಸುರಾ ಮೇ ಸಹಿತಾಃ ಸಹೇಂದ್ರಾಃ 11೨೯ 


-88- ಮಹಾಭಾರತ ವನಪರ್ವ 


ಅರ್ಜುನ- ನಾನು ಈ ರೀತಿಯಾಗಿ ಇಂದ್ರನಿಂದಲೂ, ವಾಯುವಿನಿಂದಲೂ 
ಮತ್ತು ಸಾಕ್ಟಾತ್‌ ಶಿವನಿಂದಲೂ ಅಸ್ವಗಳನ್ನುಸಂಪಾದಿಸಿದೆ. ಅಸ್ಪಗಳ ಉಪದೇಶವನ್ನು 
ಪಡೆದೆ. ನನ್ನ ಶೀಲದಿಂದಲೂ ಮತ್ತು ಸಮಾಧಿಯಿಂದಲೂ ಪ್ರಸನ್ನರಾದ ಇಂದ್ರ 
ಮೊದಲಾದ ದೇವತೆಗಳು ಎಲ್ಲರೂ ಸೇರಿ ನನಗೆ ಅಸ್ಪಗಳನ್ನು ಕೊಟ್ಟರು. 
ವೈಶಂಪಾಯನಃ 
ಸಂಕ್ಷೇಪತೋ ವೈ ಸ ವಿಶುದ್ಧರ್ಮಾ 
ತೇಭ್ಯಃ ಸಮಾಖ್ಯಾಯ ದಿವಿ ಪ್ರವಾಸಮ್‌ । 
ಮಾದ್ರೀಸುತಾಭ್ಯಾಂ ಸಹಿತಃ ಕಿರೀಟೀ 
ಸುಷ್ಠಾಪ ತಾಮಾವಸತಿಂ ಪ್ರತೀತಃ HAO 


ವೈಶಂಪಾಯನ- ಆ ವಿಶುದ್ಧಕರ್ಮನಾದ ಅರ್ಜುನನು ಉಳಿದ ಹಗಲಿನ 
ಕಾಲದಲ್ಲಿ ತನ್ನ ಸ್ವರ್ಗಪ್ರವಾಸವನ್ನು ಸಂಕ್ಷೇಪವಾಗಿ ನಿರೂಪಿಸಿ ಮಾದ್ರೀ ಸುತರ 
ಜೊತೆಯಲ್ಲಿಮಲಗಿ ಆ ರಾತ್ರಿಯಲ್ಲಿ ಸಂತೋಷದಿಂದ ನಿದ್ರೆಮಾಡಿದನು. 

il ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಷಷ್ಟ್ಯಧಿಕಶತತಮೋತಧ್ಯಾಯಃ ॥ 
॥ ಇತಿ ಯಕ್ಷಯುದ್ಧಪರ್ವಣಿ ಸಪ್ತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಅರವತ್ತನೆಯ 
ಅಧ್ಯಾಯ ಮುಗಿಯಿತು 


XR 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 
ವಧಂ ವವ್ರೇ ಸ್ವಶತ್ರೂಣಾಮಿಂದ್ರಃ ಪಾರ್ಥಾತ್‌ ಸ್ವರೂಪತಃ । 
ನಿವಾತಕವಚಾಖ್ಯಾನಾಂ ಯೇಷಾಂ ಬ್ರಹ್ಮಾ ದದೌ ವರಮ್‌ । 
ಅವಧ್ಯತಾಂ ಸುರೈರ್ದೈತೈೆ ರ್ಗಂಧರ್ವೈೆಃ ಪರಿರಾಕ್ಸಸ್ಪೆ: I 
ಪುನರಿಂದ್ರೇಣಾರ್ಥಿತೋ5 ದಾಜ್ವಹೀಮಾನ್‌ ನರದೇಹವಾನ್‌ ॥॥ 


ದೇವೇಂದ್ರ ತನ್ನ ಅವತಾರನೇ ಆದ ಅರ್ಜುನನಿಂದ ನಿವಾತಕವಚರೆಂಬ ಹೆಸರಿನ 
ತನ್ನಶತ್ರುಗಳ ವಧೆಯನ್ನುಗುರುದಕ್ಷಿಣೆಯಾಗಿ ಕೇಳಿದ. ಏಕೆಂದರೆ ನಿವಾತಕವಚರಿಗೆ 


ಯಕ್ಷಯುದ್ದಪರ್ವ -89- 


ಬ್ರಹ್ಮದೇವದಾನವ ಗಂಧರ್ವ ಯಕ್ಷರಾಕ್ಷಸರಿಂದ ಅವಧ್ಯತ್ವ ವರ ನೀಡಿದ್ದ. ಬ್ರಹ್ಮನೇ 


ಪುನಃ ಇಂದ್ರನಿಂದ ಪ್ರಾರ್ಥಿತನಾಗಿ ನೀನು ಇವರನ್ನು ಮನುಷ್ಯ ಶರೀರಿಯಾಗಿ 
ಸಂಹರಿಸು ಎಂದು ವರ ನೀಡಿದ್ದ. 


ಇತಿ ತೇನಾರ್ಜುನಂ ಶಕ್ರಃ ಸ್ವಾತ್ಮಾನಂ ನರದೇಹಗಮ್‌ । 
ಜಗಾದ ತಾನ್‌ ಜಹೀತ್ಯೇವ ಕಿರೀಟಂ ಸ್ಪಂ ನಿಬದ್ಧ ಚ 11೩೦೭। 


ಅದರಿಂದ ಇಂದ್ರ ಮನುಷ್ಯ ದೇಹದಲ್ಲಿರುವ ತನ್ನ ಅವತಾರನೆ ಆದ ಅರ್ಜುನನಿಗೆ 
ತನ್ನಕಿರೀಟವನ್ನುತೊಡಿಸಿ ನಿವಾತಕವಚರನ್ನು ಕೊಲು ಎಂದ. 


aS AS 7೯ 
ನೂರ ಅರವತೊಂದನೆಯ ಅಧ್ಯಾಯ 
ತಮ್ಮಂದಿರಿಂದೊಡಗೂಡಿದ ಯುಧಿಷ್ಠಿರನ ಬಳಿಗೆ ಇಂದ್ರನ ಆಗಮನ ಮತ್ತು 
ಜಯಾಶೀರ್ವಾದಗಳನ್ನು ಹೇಳಿ ಸ್ವರ್ಗಕ್ಕೆ ನಿರ್ಗಮನ. 

ವೈಶಂಪಾಯನಃ 

ಏತಸ್ಥಿನ್ನೇವ ಕಾಲೇ ತು ಸರ್ವವಾದಿತ್ರನಿಸ್ಟನಃ । 

ಬಭೂವ ತುಮುಲ; ಶಬ್ದಸ್ತ ಏಿತರಿಕ್ಷೇ ದಿವೌಕಸಾಮ್‌ । 

ರಥನೇಮಿಸ್ವನಶ್ಚೆವ ಘಂಟಾಶಬ್ಧಶ್ಚ ಭಾರತ ell 


ವೈಶಂಪಾಯನ- ಆ ಸಮಯದಲ್ಲಿಯೇ ಅಂತರಿಕ್ಷದಲ್ಲಿ ಸರ್ವವಾದ್ಯಗಳ 
ಘೋಷವೂ ಮತ್ತು ದೇವತೆಗಳ ತುಮುಲವಾದ ಶಬ್ದವೂ ಉಂಟಾಯಿತು. ಎಲೈ 
ಭಾರತನೇ, ರಥದ ಚಕ್ರದ ಶಬ್ದವೂ ಮತ್ತು ಘಂಟಾಶಬ್ದವೂ ಉಂಟಾಯಿತು. 

ಪೃಥಗ್ವಾ ;ಲಿಮೃಗಾಣಾಂ ಚ ಪಕ್ಚಿಣಾಂಚೈವ ಸರ್ವಶಃ । 

ರವೋನ್ನುಖಾಸ್ತೇ ದದೃಶುಃ ಪ್ರೀಯಮಾಣಾಃ ಕುರೂದ್ಧಹಾಃ 1೨21 

ಆ ವನದಲ್ಲಿದ್ದ ವನ್ಯಮೃಗಗಳ ಮತ್ತು ಎಲ್ಲಾ ಪಕ್ಷಿಗಳ ಶಬ್ದಗಳೂ ಎಲ್ಲಾ ಕಡೆ 
ಉಂಟಾದವು. ಆ ಕುರೂದ್ದಹರು ಸಂತೋಷದಿಂದ ಆ ಶಬ್ದವು ಬಂದ ಕಡೆಗೆ 
ಮುಖವನ್ನು ಎತ್ತಿನೋಡಿದರು. 


-90- ಮಹಾಭಾರತ ವನಪರ್ವ 


ಮರುದ್ಧಿರನ್ನಿತಂ ಶಕ್ರಮಾಪತಂತಂ ವಿಹಾಯಸಾ 11೩11 
ತೇ ಸಮಂತಾದನುಯಯುರ್ಗಂಧರ್ವಾಪುರಸಾಂ ಗಣಾಃ । 
ವಿಮಾನೈ: ಸೂರ್ಯಸಂಕಾಶೈರ್ದೇವರಾಜಮರಿಂದಮಮ್‌ WY 


ಮರುದ್ದಣಗಳಿಂದ ಹಿಂಬಾಲಿಸಲ್ಲಟ್ಟು ಆಕಾಶದಲ್ಲಿಬರುತ್ತಿದ್ದಅರಿಂದಮನಾದ 
ದೇವರಾಜನಾದ ಇಂದ್ರನನ್ನೂ ಅವನ ಸುತ್ತಲೂ ಸೂರ್ಯವಪ್ರಭೆಗಳುಳ್ಳ ವಿಮಾನಗಳಲ್ಲಿ 
ಅರಿಂದಮನಾದ ದೇವರಾಜನಾದ ಇಂದ್ರನನ್ನು ಬರುತ್ತಿರುವ ಗಂಧರ್ವಾಪರೆಯರ 
ಗಣಗಳನ್ನೂ ಅವರು ನೋಡಿದರು. 


ತತಃ ಸ ಹರಿಭಿರ್ಯುಕ್ತಂ ಜಾಂಬೂನದಪರಿಷ್ಠತಮ್‌ । 

ಮೇಘನಾದಿನಮಾರುಹ್ಯ ಶ್ರಿಯಾ ಪರಮಯಾ ಜ್ವಲನ್‌ । 

ಪಾರ್ಥಾನಭ್ಯಾಜಗಾಮಾಶು ದೇವರಾಜಃ ಪುರಂದರಃ 11೫1 

ಅನಂತರ ಆ ದೇವರಾಜನಾದ ಇಂದ್ರನು ಅಶಗಳನ್ನು ಹೂಡಿದ್ದ ಸುವರ್ಣದಿಂದ 
ಅಲಂಕೃತವಾದ, ಮೇಘನಾದವುಳ ಕ ತನ್ನ ರಥದಿಂದ ಇಳಿದು ಪರಮಕಾಂತಿಯಿಂದ 
ಜ್ವಲಿಸುತ್ತಾ ಪಾಂಡವರ ಸಮೀಪಕ್ಕೆ ಬೇಗ ಬಂದನು. 

ಆಗತ್ಯ ಚ ಸಹಸ್ರಾಕ್ಟೋ ರಥಾದವರುರೋಹ ವೈ ell 

ಸಹಸ್ರಾಕ್ಷನು ರಥದಿಂದ ಇಳಿದುಬಂದನು. 


ತಂ ದೃಷ್ಟ್ವೈವ ಮಹಾತ್ಮಾನಂ ಧರ್ಮರಾಜೋ ಯುಧಿಷ್ಠಿರ: । 
ಭ್ರಾತೃಭಿಃ ಸಹಿತಃ ಶ್ರೀಮಾನ್‌ ದೇವರಾಜಮುಪಾಗಮತ್‌ Hel 


ಆ ಮಹಾತ್ಮನಾದ ಇಂದ್ರನನ್ನು ನೋಡಿದ ತಕ್ಷಣವೇ ಕಾಂತಿಯುಕ್ತನಾದ 


ಧರ್ಮರಾಜನಾದ ಯುಧಿಷ್ಠಿರನು ತಮ್ಮಂದಿರ ಜೊತೆಯಲ್ಲಿದೇವರಾಜನ ಸಮೀಪಕ್ಕೆ 
ಬಂದನು. 


ಪೂಜಯಾಮಾಸ ಚೈವಾಥ ವಿಧಿವದ್‌ ಭೂರಿದಕ್ಷಿಣಃ I 
ಯಥಾರ್ಹಮಮಿತಾತ್ಮಾನಂ ವಿಧಿದೃಷ್ಟೇನ ಕರ್ಮಣಾ nl 


ಭೂರಿದಕ್ಷಿಣೆಯನ್ನು ಕೊಡುವ ಅವನು ಶಾಸ್ತ್ರವು ಹೇಳಿದ ಪ್ರಕಾರದಿಂದ 
ಆ ಆ ನ್‌, 


ಅಮಿತಾತ್ಮನಾದ ಆ ಪುರಂದರನಿಗೆ ಉಚಿತವಾದ ರೀತಿಯಲ್ಲಿ ಪೂಜೆಯನ್ನು 
ಮಾಡಿದನು. 


ಯಕ್ಷಯುದ್ಧಪರ್ವ -91- 
ಧನಂಜಯಶ್ಚ ತೇಜಸ್ವೀ ಪ್ರಣಿಪತ್ಯ ಪುರಂದರಮ್‌ । 
ಭ್ರಾತೃ(ಭೃತ್ಯ)ವತ್‌ ಪ್ರಣತಸ್ತಸ್ಕೌ ದೇವರಾಜಸಮೀಪತಃ WE 


ತೇಜಸ್ನಿಯಾದ ಅರ್ಜುನನೂ ಸಹ ಇಂದ್ರನಿಗೆ ನಮಸ್ಕರಿಸಿ ಆ ದೇವರಾಜನ 
ಸಮೀಪದಲ್ಲಿ ತಮ್ಮನಂತೆ (ಭೃತ್ಯನಂತೆ) ನಮಸ್ಕಾರವನ್ನು ಮಾಡಿ ನಿಂತನು. 


ಆಫ್ರಾಯ ತಂ(ಆಪ್ಯಾಯತ) ಮಹಾತೇಜಾಃ ಕುಂತೀಪುತ್ರೋ ಯುಧಿಷ್ಠಿರ: | 


ಧನಂಜಯಮಭಿಪ್ರೇಕ್ಷ್ಯ ವಿನೀತಂ ಸ್ಥಿತಮಂತಿಕೇ 11೧೦॥ 
ಜಟಿಲಂ ದೇವರಾಜಸ್ಯ ತಪೋಯುಕ್ತಮಕಲ್ಲಷಮ್‌ । 
ಹರ್ಷೇಣ ಮಹತಾ$sವಿಷ್ಠ; ಫಲ್ಲುನಸ್ಕಾಥ ದರ್ಶನಾತ್‌ 11೧೧॥ 


ಬಭೂವ ಪರಮಪ್ರೀತೋ ದೇವರಾಜಂ ಚ ಪೂಜಯನ್‌ । 


ಮಹಾತೇಜಸ್ವಿಯಾದ ಕುಂತೀಪುತ್ರನಾದ ಯುಧಿಷ್ಠಿರನು ವಿನಯದಿಂದ 
ಸಮೀಪದಲ್ಲಿ ನಿಂತಿರುವ ಜಟಿಲನಾದ, ತಪೋಯುಕ್ತನಾದ, ಕಲ್ಮಷರಹಿತನಾದ 
ಅರ್ಜುನನು ದೇವರಾಜನ ಸಮೀಪದಲ್ಲಿ ನಿಂತಿರುವುದನ್ನು ನೋಡಿ ಫಲ್ಗುನನ 
ದರ್ಶನದಿಂದ ಬಹಳ ಸಂತೋಷವುಳ್ಳವನಾಗಿ ದೇವರಾಜನನ್ನು ಪೂಜಿಸುತ್ತಾ ಬಹಳ 
ಸಂತೋಷಪಟ್ಟನು. 

ತಂ ತಥಾ5ದೀನಮನಸಂ ರಾಜಾನಂ ಹರ್ಷಸಂಪುುತಮ್‌ । 

ಉವಾಚ ವಚನಂ ಧೀಮಾನ್‌ ದೇವರಾಜಃ ಪುರಂದರಃ 11೧೨1 


ಹಾಗೆ ಹರ್ಷದಿಂದ ತುಂಬಿ ಉನ್ನತವಾದ ಮನಸ್ಸನ್ನು ಹೊಂದಿದ್ದಆ ರಾಜನನ್ನು 
ಕುರಿತು ಮೇಧಾವಿಯಾದ ದೇವರಾಜನಾದ ಪುರಂದರನು ಹೀಗೆ ಮಾತನಾಡಿದನು. 


ತ್ವಮಿಮಾಂ ಪೃಥಿವೀಂ ರಾಜನ್‌ ಪ್ರಶಾಸಿಷ್ಯಸಿ ಪಾಂಡವ । 
ಸ್ವಸ್ತಿ ಪ್ರಾಪ್ನಹಿ ಕೌಂತೇಯ ಕಾಮ್ಯಕಂ ಪುನರಾಶ್ರಮಮ್‌ 11೧೩1 


ಎಲೈ ಪಾಂಡವನೇ, ರಾಜನೇ, ನೀನು ಈ ಭೂಮಿಯನ್ನು ಆಳುವಿ. ನಿನಗೆ 
ಮಂಗಳವಾಗಲಿ. ಕೌಂತೇಯನೇ, ಪುನಃ ಕಾಮ್ಯಕವನಕ್ಕೆ ಹಿಂದಿರುಗು. 


-92- ಮಹಾಭಾರತ ವನಪರ್ವ 


ಅಸ್ವ್ರಾಣಿ ಲಬ್ಬಾನಿಚ ಪಾಂಡವೇನ ಸರ್ವಾಣಿ ಮತ್ತಃ ಪ್ರಯತೇನ ರಾಜನ್‌ | 
ಕೃತಪ್ರಿಯಶ್ಚಾಸ್ಕಿ ಧನಂಜಯೇನ ಜೇತುಂ ನ ಶಕ್ಕಸಿಭಿರೇಷ ಲೋಳ್ಳೈಃ ॥ 


ಎಲೈ ರಾಜನೇ, ನಿಯಮಬದ್ಧನಾದ ಅರ್ಜುನನು ನನ್ನಿಂದ ಎಲ್ಲಾಅಸ್ಪಗಳನ್ನೂ 
ಸ್ವೀಕರಿಸಿದ್ದಾನೆ ಮತ್ತು ಧನಂಜಯನು ನನಗೆ ಸಂತೋಷವನ್ನೂ ಉಂಟುಮಾಡಿದ್ದಾನೆ. 
ಮೂರುಲೋಕಗಳೂ ಅವನನ್ನು ಗೆಲ್ಲಲಾರವು. 


ವೈಶಂಪಾಯನಃ 


ಏವಮುಕ್ತಾ ಸಹಸ್ರಾಕಃ ಕುಂತೀಪುತ್ರಂ ಯುಧಿಷ್ಠಿರಮ್‌ । 
> «ಪ 
ಜಗಾಮ ತ್ರಿದಿವಂ ಹೃಷ್ಟ ಸ್ತೂಯಮಾನೋ ಮಹರ್ಷಿಭಿಃ HOH 


ವೈಶಂಪಾಯನ- ಸಹಸಾಕ್ಷನಾದ ಇಂದ್ರನು ಕುಂತೀಪುತ್ರನಾದ ಯುಧಿಷ್ಠಿರನಿಗೆ 
ಹೀಗೆ ಹೇಳಿ ಮಹರ್ಷಿಗಳಿಂದ ಸ್ತೋತ್ರಮಾಡಲ್ಪಟ್ಟವನಾಗಿ ಸಂತೋಷದಿಂದ ಸ್ಪರ್ಗಕ್ಕೆ 
ಹಿಂದಿರುಗಿದನು. 


ಧನೇಶ್ವರಗೃಹಸ್ಮಾನಾಂ ಪಾಂಡವಾನಾಂ ಸಮಾಗಮಮ್‌ । 
ಶಕ್ರೇಣ ಯ ಇದಂ ವಿದ್ವಾನಧೀಯೀತ ಸಮಾಹಿತಃ 11೧೬! 


ಂವತ್ತರಂ ಬ್ರಹ್ಮಚಾರೀ ನಿಯತಃ ಸಂಶಿತವ್ರತಃ । 
ಜೀವೇದ್ದಿ ನಿರಾಬಾಧಃ ಸುಸುಖೀ ಶರದಾಂ ಶತಮ್‌ 11೧೭! 


ಸ 
ಸ 


ಕುಬೇರನ ಮನೆಯಲ್ಲಿ ವಾಸಿಸುವ ಪಾಂಡವರಿಗೆ ಉಂಟಾದ ಈ ಇಂದ್ರನ 
ಸಮಾಗಮವನ್ನು ಯಾವ ವಿದ್ವಾಂಸನು ಒಂದು ಸಂವತ್ಸರದ ಕಾಲ ಬ್ರಹ್ಮಚರ್ಯವನ್ನು 
ಮಾಡಿ ನಿಯಮಬದ್ಭನಾಗಿದ್ದು, ಶ್ರೇಷ್ಠವಾದ ವ್ರತವನ್ನು ಮಾಡಿ ಶಾಂತಮನಸ್ಸಿನಿಂದ 
ಅಧ್ಯಯನವನ್ನು ಮಾಡುವನೋ ಅವನು ಯಾವ ಬಾಧೆಯೂ ಇಲ್ಲದೆ ಸುಖವಾಗಿ 
ನೂರುವರ್ಷಗಳ ಕಾಲ ಜೀವಿಸುವನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಷಷ್ಟ್ಯಧಿಕಶತತಮೋ5 ಧ್ಯಾಯಃ ॥ 
11 ಇತಿ ಯಕ್ಚಯುದ್ಧಪರ್ವಣಿ ಅಷ್ಟಮೋನಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಅರವತ್ತೊಂದನೆಯ 
ಅಧ್ಯಾಯ ಮುಗಿಯಿತು 


ಯಕ್ಷಯುದ್ಧಪರ್ವ -93- 


ನೂರ ಅರವತೆರಡನೆಯ ಅಧ್ಯಾಯ 
ಅರ್ಜುನನಿಂದ ಕಿರಾತರೂಪಿಯಾದ ಶಿವನ ಜೊತೆಯಲ್ಲಿ ತನ್ನ ಯುದ್ಧ ಮತ್ತು 
ಪಾಶುಪತಾಸ್ತ್ರ ಪ್ರಾಪ್ತಿ ಪ್ರಕಾರದ ಕಥನ. 
ವೈಶಂಪಾಯನಃ 

ಯಥಾಗತಂ ಗತೇ ಶಕ್ರೇ ಭ್ರಾತೃಭಿಃ ಸಹ ಸಂಗತಃ । 

ಕೃಷ್ಣಯಾ ಚೈವ ಬೀಭತ್ತುರ್ಧರ್ಮಪುತ್ರಮಪೂಜಯತ್‌ Tell 

ವೈಶಂಪಾಯನ- ಇಂದ್ರನು ಬಂದಂತೆಯೇ ಹಿಂದೆ ಹೋಗುತ್ತಿರಲು ಅರ್ಜುನನು 
ತನ್ನಸಹೋದರರ ಜೊತೆಯಲ್ಲಿಯೂ ದ್ರೌಪದಿಯ ಜೊತೆಯಲ್ಲಿಯೂ ಸಮಾಗಮವನ್ನು 
ಹೊಂದಿ ಧರ್ಮರಾಜನನ್ನು ಪೂಜಿಸಿದನು. 


ಅಭಿವಾದಯಮಾನಂ ತಂ ಮೂರ್ಧ್ಯುಪಾಘ್ರಾಯ ಪಾಂಡವಮ್‌ । 
ಹರ್ಷಗದ್ಗದಯಾ ವಾಚಾ ಪ್ರಹೃಷ್ಟೋರರ್ಜುನಮಬ್ರವೀತ್‌ Il 


ಹಾಗೆ ನಮಸ್ಕಾರ ಮಾಡಿದ ಪಾಂಡುಪುತ್ರನಾದ ಅರ್ಜುನನನ್ನು ಧರ್ಮರಾಜನು 
ಶಿರಸಿನಲ್ಲಿಆಫ್ರಾಣಿಸಿ ಹರ್ಷಗದ್ಗದವಾದ ವಾಣಿಯಿಂದ ಹೀಗೆ ಹೇಳಿದನು; 


ಕಥಮರ್ಜುನ ಕಾಲೋsಯಂ ಸ್ಪರ್ಗೇ ವ್ಯತಿಗತಸ್ತವ । 
ಕಥಂ ಚಾಸ್ಟ್ರಾಣ್ಯವಾಪ್ತಾನಿ ದೇವರಾಜಶ್ಚ ತೋಷಿತಃ HA 1 


ಅರ್ಜುನನೇ, ಸ್ಪರ್ಗದಲ್ಲಿನಿನ್ನ ಕಾಲವು ಹೇಗೆ ಕಳೆಯಿತು? ಹೇಗೆ ಅಸ್ಪಗಳನ್ನು 
ಸಂಪಾದಿಸಿದೆ? ಮತ್ತು ದೇವರಾಜನಾದ ಇಂದ್ರನನ್ನು ಹೇಗೆ ಸಂತೋಷಪಡಿಸಿದೆ? 

ಸಮ್ಯಗ್ವಾ ತೇ ಗೃಹೀತಾನಿ ಕಚ್ಚಿದಸ್ಟಾಣಿ ಪಾಂಡವ । 

ಕಚ್ಚಿತ್‌ ಸುರಾಧಿಪಃ ಪ್ರೀತೋ ರುದ್ರೋ ವಾಠಸ್ಟಾಣ್ಯದಾತ್‌ ತವ ॥೪॥ 

ಎಲೈ ಪಾಂಡವನೇ, ನೀನು ಅಸ್ತ್ರಗಳನ್ನು ಸರಿಯಾದ ಕ್ರಮದಲ್ಲಿ 
ಸ್ವೀಕರಿಸಿರುವೆಯಷ್ಟೆ? ದೇವೇಶನಾದ ಇಂದ್ರನೂ ಮತ್ತು ರುದ್ರನೂ ಸಹ ಪ್ರಸನ್ನರಾಗಿ 
ನಿನಗೆ ಅಸ್ಪಗಳನ್ನು ನೀಡಿದ್ದಾರಷ್ಟೆ? 


-94- ಮಹಾಭಾರತ ವನಪರ್ವ 


ಯಥಾ ದೃಷ್ಠಶ್ನ ತೇ ಶಕ್ರೋ ಭಗವಾನ್‌ ವಾ ಪಿನಾಕದ್ಭಕ್‌ । 
ಯಥೈೆವಾಸ್ಟ್ರಾಣ್ಯವಾಪ್ತಾನಿ ಯಥೈವಾರಾಧಿತಶ್ಚ ತೇ 11೫! 


ಯಥೋಕ್ಷವಾಂಸ್ತಾ,ಂ ಭಗವಾನ್‌ ಶತಕ್ರತುರರಿಂದಮ । 
ಕೃತಪ್ರಿಯಸ್ತ್ವಯಾತಸ್ಕೀತಿ ತಸ್ಯ ತೇ ಕಿಂ ಪ್ರಿಯಂ ಕೃತಮ್‌ । 
ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ಮಹಾದ್ಯುತೇ Well 


ನೀನು ಇಂದ್ರನನ್ನಾಗಲೀ ಅಥವಾ ಪೂಜ್ಯನಾದ ಪಿನಾಕಧಾರಿಯಾದ 
ರುದ್ರನನ್ನಾಗಲೀ ಹೇಗೆ ನೋಡಿದೆ? ನೀನು ಹೇಗೆ ಅಸ್ಪಗಳನ್ನುಪಡೆದೆ? ಹೇಗೆ ಅವರನ್ನು 
ಆರಾಧಿಸಿದೆ? ಎಲೈ ಅರಿಂದಮನೇ, ಪೂಜ್ಯನಾದ ಇಂದ್ರನು ನಿನ್ನಿಂದ 
ಉಪಕ್ಕತನಾಗಿದ್ದೇನೆ ಎಂದು ನಿನಗೆ ಹೇಳಿದನಷ್ಟೆ? ನೀನು ಅವನಿಗೆ ಯಾವ ಪ್ರಿಯವನ್ನು 


ಮಾಡಿದೆ? ಎಲೈ ಮಹಾದ್ಯುತಿಯೇ ನಾನು ಇದನ್ನು ವಿಸ್ತಾರವಾಗಿ ಕೇಳಲು 
ಬಯಸುತ್ತೇನೆ. 


ಯಥಾ ತುಷ್ಟೋ ಮಹಾದೇವೋ ದೇವರಾಜಸ್ತಥಾನಘ 11೭! 
ಯಚ್ಚಾಪಿ ವಜ್ರಪಾಣೇಸ್ತು ಪ್ರಿಯಂ ಕೃತಮರಿಂದಮ । 
ಏತದಾಖ್ಯಾಹಿ ಮೇ ಸರ್ವಮಖಿಲೇನ ಧನಂಜಯ 11೮॥ 


ಎಲೈ ಅನಘನೇ, ದೇವರಾಜನಾದ ಇಂದ್ರನು ಮತ್ತು ಮಹಾದೇವನು ಹೇಗೆ 
ಪ್ರಸನ್ನರಾದರು? ಎಲೈ ಅರಿಂದಮನೇ, ನೀನು ವಜ್ರಪಾಣಿಯಾದ ಇಂದ್ರನಿಗೆ ಯಾವ 
ಪ್ರಿಯವನ್ನುಮಾಡಿದೆ? ಎಲೈ ಧನಂಜಯನೇ, ಇದೆಲ್ಲವನ್ನೂವಿಸ್ತಾರವಾಗಿ ಹೇಳು. 
ಅರ್ಜುನಃ 
ಶೃಣು ಹಂತ ಮಹಾರಾಜ ವಿಧಿನಾ ಯೇನ ದೃಷ್ಟವಾನ್‌ । 
ಶತಕ್ರತುಮಹಂ ದೇವಂ ಭಗವಂತಂ ಚ ಶಂಕರಮ್‌ al 


ಅರ್ಜುನ- ಮಹಾರಾಜನೇ, ನಾನು ಯಾವ ವಿಧಿಯಿಂದ ಶತಕ್ರತುವಾದ 
ಇಂದ್ರನನ್ನೂಮತ್ತು ಭಗವಂತನಾದ ಶಂಕರನನ್ನೂನೋಡಿದೆನೆಂದು ಕೇಳು. 


ವಿದ್ಯಾಮಧೀತ್ಯ ತಾಂ ರಾಜಸ್ತ್ವಂಯೋಕ್ತಾಮರಿಮರ್ದನ । 
ಭವತಾ ಚ ಸಮಾದಿಷ್ಠಸ್ತಪಸೇ ಪ್ರಸ್ಥಿತೋ ವನಮ್‌ eel 


ಯಕ್ಷಯುದ್ಧಪರ್ವ 95. 


ಎಲ್ಫೆ ಅರಿಮರ್ದನನೇ, ನಾನು ನೀನು ಉಪದೇಶಮಾಡಿದ ಮಂತ್ರಗಳನ್ನು 
ಅಧ್ಯಯನ ಮಾಡಿ ನಿನ್ನ ಆದೇಶವನ್ನು ಪಡೆದು ತಪಸಿಗಾಗಿ ಕಾಡಿಗೆ ಹೊರಟೆ. 

ಭೃಗುತುಂಗಮಥೋ ಗತ್ವಾ ಕಾಮೃ್ಯಕಾದಾಸ್ತಿತಸ್ತಪ: । 

ಏಕರಾತ್ರೋಷಿತಃ ಕಂಚಿದಪಶ್ಯಂ ಬ್ರಾಹ್ಮಣಂ ಪಥಿ moon 


ಅನಂತರ ನಾನು ಕಾಮ್ಯಕವನದಿಂದ ಭೃಗುತುಂಗವನ್ನು ತಲುಪಿ ಅಲ್ಲಿ ತಪಸ್ಸನ್ನು 
ಮಾಡಿ ಒಂದು ರಾತ್ರಿ ವಾಸವನ್ನು ಮಾಡಿ ದಾರಿಯಲ್ಲಿ ಒಬ್ಬ ಬ್ರಾಹ್ಣಣನನ್ನು ನೋಡಿದೆ. 


'ಸ ಮಾಮಪೃಚ್ಛತ್‌ ಕೌಂತೇಯ ಕ್ಷಾಸಿ ಗಂತಾ ಬ್ರವೀಹಿ ಮೇ । 
ತಸ್ಮಾ ಅವಿತಥಂ ಸರ್ವಮಬ್ರುವಂ ಕುರುನಂದನ 11೧೨ 


ಅವನು ಕೌಂತೇಯನೇ ನೀನು ಎಲ್ಲಿಗೆ ಹೋಗುತ್ತಿದ್ದೀಯೆ ಹೇಳು ಎಂದು ನನ್ನನ್ನು 
ಕೇಳಿದನು. ಎಲೈ ಕುರುನಂದನನೇ, ನಾನು ಅವನಿಗೆ ಎಲ್ಲವನ್ನೂಸತ್ಯವಾಗಿ ಹೇಳಿದೆನು. 

ಸ ತಥ್ಯಂ ಮಮ ತಚ್ಚುತ್ತಾ ಬ್ರಾಹ್ಮಣೋ ರಾಜಸತ್ತಮ । 

ಅಪೂಜಯತ ಮಾಂ ರಾಜನ್‌ ಪ್ರೀತಿಮಾಂಶ್ಚಾಭವನ್ನಯಿ HOA 

ಎಲೈ ರಾಜಶ್ರೇಷ್ಠನೇ, ಆ ಬ್ರಾಹ್ಮಣನು ನನ್ನ ಸತ್ಯವಚನವನ್ನು ಕೇಳಿ ನನ್ನಲ್ಲಿ 
ಪ್ರೀತಿಯನ್ನು ಹೊಂದಿ ನನ್ನನ್ನು ಸತ್ಕರಿಸಿದನು. 

ತತೋ ಮಾಮಬ್ರವೀತ್‌ ಪ್ರೀತಸ್ತಪ ಆತಿಷ್ಠ ಭಾರತ । 

ತಪಸ್ವೀ ನಚಿರೇಣ ತಂ ದಕ್ಷ ಸೇ ವಿಬುಧಾಧಿಪಮ್‌ NOVI 

ಅನಂತರ ಅವನು ನನ್ನನ್ನು ಕುರಿತು ಸಂತೋಷದಿಂದ ಭಾರತನೇ, ತಪಸ್ಸನ್ನು 
ಆಚರಿಸು. ತಪಸ್ವಿಯಾದ ನೀನು ಶೀಘ್ರವಾಗಿ ವಿಬುಧಾಧಿಪನಾದ ಇಂದ್ರನನ್ನು 
ನೋಡುವಿ ಎಂದು ಹೇಳಿದನು. 


ತತೋsಹಂ ವಚನಾತ್‌ ತಸ್ಯ ಗಿರಿಮಾರುಹ್ಯ ಶೈಶಿರಮ್‌ । 
ತಪೋತತಪ್ಯಂ ಮಹಾರಾಜ ಮಾಸಂ ಮೂಲಫಲಾಶನಃ 11೧೫! 


-96- ಮಹಾಭಾರತ ವನಪರ್ವ 


ಎಲೈ ಮಹಾರಾಜನೇ, ಅನಂತರ ನಾನು ಅವನ ವಚನದಂತೆ ಹಿಮಾಲಯ 
ಪರ್ವತವನ್ನು ಹತ್ತಿ ಒಂದು ತಿಂಗಳ ಕಾಲ ಮೂಲಫಲಗಳನ್ನು ಸೇವಿಸಿ ತಪಸ್ಸನ್ನು 
ಮಾಡಿದೆನು. 


ದ್ವಿತೀಯಶ್ಚಾಪಿ ಮೇ ಮಾಸೋ ಜಲಂ ಭಕ್ಷಯತೋ ಗತಃ । 
ನಿರಾಹಾರಸೃತೀಯೇ5ಥ ಮಾಸೇ ಪಾಂಡವನಂದನ 11೧೬॥ 


ಎಲೈ ಪಾಂಡವನಂದನನೇ, ಎರಡನೆಯ ತಿಂಗಳು ಕೇವಲ ಜಲಭಕ್ಷಣವನ್ನು 
ಮಾಡಿ ತಪಸ್ಸು ಮಾಡುವುದರಲ್ಲಿ ಕಳೆಯಿತು. ಮೂರನೆಯ ತಿಂಗಳಿನಲ್ಲಿ ನಾನು 
ನಿರಾಹಾರನಾದೆ. ` 


ಊರ್ಧ್ವಬಾಹುಶ್ಚತುರ್ಥಂ ತು ಮಾಸಮಸ್ಕಿ ಸ್ಥಿತಸ್ತದಾ । 


ಇ 
ನ ಚ ಮೇ ಹೀಯತೇ ಪ್ರಾಣಸ್ತದದ್ದುತಮಿವಾಭವತ್‌ 11೧೭।॥ 
ನಾಲ್ಕನೆಯ ಮಾಸದಲ್ಲಿ ನಾನು ಊರ್ಧಭಾಹುವಾಗಿ ನಿಂತೆ. ನನ್ನ ಪ್ರಾಣವು 
ಹೋಗಲಿಲ್ಲ. ಈ ಸಂಗತಿಯು ಆಶ್ಚರ್ಯಕರವಾಗಿದ್ದಿತು. 


ಪಂಚಮೇ ತಥ ಸಂಪ್ರಾಪ್ತೇ ಪ್ರಥಮೇ ದಿವಸೇ ಗತೇ | 
ವರಾಹಸಂಸ್ಥಿತಂ ಭೂತಂ ಮತ್ತಮೀಪಂ ಸಮಾಗಮತ್‌ 11೧೮॥ 


ಐದನೆಯ ತಿಂಗಳಿನಲ್ಲಿಮೊದಲನೆಯ ದಿವಸವು ಕಳೆಯುತ್ತಿರಲು ನನ್ನ ಸಮೀಪಕ್ಕೆ 
ವರಾಹರೂಪದ ಒಂದು ಪ್ರಾಣಿಯು ಬಂದಿತು. 


ನಿಘ್ನನ್‌ ಪ್ರೋಥೇನ ಪೃಥಿವೀಂ ವಿಲಿಖಂಶ್ಚರಣೈರಪಿ । 
ಸಮ್ಮಾರ್ಜನ್‌ ಜಠರೇಣೋರ್ವಿೀಂ ವಿವರ್ತಂಶ್ಚ ಮುಹುರ್ಮುಹುಃ 1! 


ಅದು ತನ್ನಕೋರೆದಾಡೆಯಿಂದ ಭೂಮಿಯನ್ನು ಕೊರೆಯುತ್ತಾ ಪಾದಗಳಿಂದ 
ಭೂಮಿಯ ಮೇಲೆ ಬರೆಯುತ್ತಾ ಉದರದಿಂದ ಭೂಮಿಯನ್ನು ಸಾರಿಸುತ್ತಾ ಪುನಃ 
ಪುನಃ ಹೊರಳಾಡುತ್ತಿತ್ತು. 


ಅನು ತಸ್ಕಾಪರಂ ಭೂತಂ ಮಹತ್ಯೈರಾತಸಂಸ್ಥಿತಮ್‌ । 
ಧನುರ್ಬಾಣಾಸಿಮತ್‌ಪ್ರಾಪ್ತಂ ಸ್ವೀಗಣಾನುಗತಂ ತದಾ 11೨೦॥॥ 


ಯಕ್ಷಯುದ್ಧಪರ್ವ -97- 


ಆ ಪ್ರಾಣಿಯ ಹಿಂದೆ ದೊಡ್ಡಕಿರಾತ ರೂಪವನ್ನು ಧರಿಸಿದ, ಕೈಗಳಲ್ಲಿ ಧನುಸ್ಪು 
ಬಾಣ ಮತ್ತು ಅಸ್ಪಗಳನ್ನು ಹಿಡಿದ, ಸ್ಟೀಗಣದಿಂದ ಹಿಂಬಾಲಿಸಲ್ಪಟ್ಟ ಇನ್ನೊಂದು 
ವಸ್ತುವು ಬಂದಿತು. 


ತತೋಹಂ ಧನುರಾದಾಯ ತಥಾಕ್ಷಯ್ಯೇ ಮಹೇಷುಧೀ । 
ಅತಾಡಯಂ ಶರೇಣಾಥ ತದ್ಧೂತಂ ಲೋಮಹರ್ಷಣಮ್‌ 11೨೧॥( 


ಆಗ ನಾನು ಧನುಸ್ಸನ್ನೂ ಮತ್ತು ಅಕ್ಷಯ ಬತ್ತಳಿಕೆಯನ್ನು ತೆಗೆದುಕೊಂಡು 
ಬಾಣದಿಂದ ರೋಮಾಂಚಕಾರಿಯಾಗಿದ್ದ ಆ ಪ್ರಾಣಿಯನ್ನು ಹೊಡೆದೆನು. 

ಯುಗಪತ್‌ ತಂ ಕಿರಾತಸ್ತು ವಿಕೃಷ್ಠ ಬಲವದ್ದನು: । 

ಅಭ್ಯಾಜಫ್ಲೇ ದೃಢತರಂ ಕಂಪಯನ್ನಿವ ಮೇ ಮನಃ 11೨೨।॥ 

ಅದೇ ಕಾಲದಲ್ಲಿಯೇ ಆ ಕಿರಾತನೂ ಸಹ ತನ್ನ ದೃಢವಾದ ಧನುಸ್ಸನ್ನು ಎಳೆದು 
ನನ್ನ ಮನಸ್ಸನ್ನು ಕಂಪಿಸುವಂತೆ ಆ ಪ್ರಾಣಿಗೆ ನನಗಿಂತ ದೃಢವಾಗಿ ಹೊಡೆದನು. 

ಸ ತು ಮಾಮಬ್ರವೀದ್‌ ರಾಜನ್‌ ಮಮ ಪೂರ್ವಪರಿಗ್ರಹ: । 

ಮೃಗಯಾಧರ್ಮಮುತ್ಸೃಜ್ಯ ಕಿಮರ್ಥಂ ತಾಡಿತಸ್ತ್ಮ್ಯಯಾ 11೨೩।॥ 

ರಾಜನೇ, ಅವನು ನನ್ನನ್ನು ಕುರಿತು ಇದನ್ನು ನಾನು ಮೊದಲು ನೋಡಿ 
ಹಿಂಬಾಲಿಸಿದುದು. ಬೇಟೆಯ ಧರ್ಮವನ್ನುಬಿಟ್ಟುನೀನು ಏಕೆ ಈ ಪ್ರಾಣಿಗೆ ಹೊಡೆದೆ 
ಎಂದು ಕೇಳಿದನು? 

ಏಷ ತೇ ನಿಶಿತೈರ್ಬಾಣೈರ್ದರ್ಪಂ ಹನ್ನಿ ಸ್ಥಿರೋ ಭವ । 

ಸ ವರ್ಷವಾನ್ಮಹಾಕಾಯಸ್ತತೋ ಮಾಮಭ್ಯಧಾವತ 1೨೪। 

ಹರಿತವಾದ ಬಾಣಗಳಿಂದ ನಿನ್ನ ದರ್ಪವನ್ನು ನಾಶಮಾಡುತ್ತೇನೆ. ನನ್ನ ಎದುರಿಗೆ 
ನಿಲ್ಲುಎಂದು ಹೇಳಿ ಮಹಾಕಾಯವುಳ್ಳ ಅವನು ಬಾಣಗಳ ಮಳೆಯನ್ನುಸುರಿಸುತ್ತಾ 
ನನ್ನೆಡೆಗೆ ಧಾವಿಸಿ ಬಂದನು. 


ತತೋ ಗಿರಿಮಿವಾತ್ಯರ್ಥಮಾವೃಣೋನ್ಮಾಂ ಮಹಾಶರೈ: । 
ತಂ ಚಾಹಂ ಶರವರ್ಷೇಣ ಮಹತಾ ಸಮವಾಕಿರಮ್‌ 11೨೫।! 


-98- ಮಹಾಭಾರತ ವನಪರ್ವ 


ಆಗ ಅವನು ಮಳೆಯ ಧಾರೆಗಳು ಪರ್ವತವನ್ನು ಮುಚ್ಚುವಂತೆ ತನ್ನ 
ಮಹಾಬಾಣಗಳಿಂದ ನನ್ನನ್ನು ಮುಚ್ಚಿದನು. ನಾನೂ ಸಹ ದೊಡ್ಡ ಶರವೃಷ್ಟಿಯನ್ನು 
ಅವನ ಮೇಲೆ ಪ್ರಯೋಗಿಸಿದೆನು. 


ತತಃ ಶರೈರ್ದೀಪ್ರಮುಖೈರ್ಯಂತ್ರಿತೈರನುಮಂತ್ರಿತೈಃ । 
ಪ್ರತ್ಯವಿಧ್ಯಮಹಂ ತಂ ತು ವಜೈೆರಿವ ಶಿಲೋಚ್ಚಯಮ್‌ 11೨೬।॥ 


ಅನಂತರ ಜ್ವಲಿಸುವ ಮುಖಗಳುಳ್ಳ ಯಂತ್ರಾರೂಢವಾದ ಅನುಮಂತ್ರಿತವಾದ 
ಬಾಣಗಳಿಂದ ವಜ್ರಾಯುಧದಿಂದ ಶಿಲಾರಾಶಿಯಾದ ಪರ್ವತವನ್ನು ಹೊಡೆದಂತೆ 
ನಾನು ಅವನಿಗೆ ಹೊಡೆದೆನು. 


ತಸ್ಯ ತಚ್ಛತಧಾ ರೂಪಮಭವಚ್ಚ ಸಹಸ್ರಧಾ । 
ತಾನಿ ಚಾಸ್ಯ ಶರೀರಾಣಿ ಶರೈರಹಮತಾಡಯಮ್‌ 11೨೭11 


ನಾನು ಹೊಡೆಯುತ್ತಿದ್ದಂತೆ ಅವನ ರೂಪವು ನೂರುಪಟ್ಟಾಗಿ ಸಾವಿರಪಟ್ಟಾಗಿ 
ಅಭಿವೃದ್ಧಿಯನ್ನು ಹೊಂದಿತು. ಅವನ ಆ ಶರೀರಗಳಿಗೂ ಬಾಣಪ್ರಯೋಗವನ್ನು 
ಮಾಡಿದೆನು. 


ಪುನಸ್ತಾನಿ ಶರೀರಾಣಿ ಏಕೀಭೂತಾನಿ ಭಾರತ । 
ಅದೃಶ್ಯಂತ ಮಹಾರಾಜ ತಾನ್ಯಹಂ ವ್ಯಧಮಂ ಪುನಃ 11೨೮॥ 


ಎಲೈ ಭಾರತನೇ, ಪುನಃ ಆ ಶರೀರಗಳೆಲ್ಲವೂ ಒಂದಾಗಿ ಒಂದೇ ಶರೀರವಾಗಿ 
ಕಂಡವು. ಮಹಾರಾಜನೇ, ನಾನು ಪುನಃ ಅವುಗಳನ್ನು ಬಾಣದಿಂದ ಪೀಡಿಸಿದೆನು. 


ಅಣುರ್ಬೃಹಚ್ಚಿರಾ ಭೂತ್ವಾ ಬೃಹಚ್ಚಾಣುಶಿರಾಃ ಪುನಃ । 
ಏಕೀಭೂತಸ್ತದಾ ರಾಜನ್‌ ಸೋತಭ್ಯವರ್ತತ ಮಾಂ ಯುಧಿ ॥೨೯॥ 
ಎಲ್ಫೆ ರಾಜನೇ, ಅವು ದೊಡ್ಡ ತಲೆಯುಳ್ಳ ಅಣುಶರೀರ, ಚಿಕ್ಕ ತಲೆಯುಳ್ಳ ಬ್ಬಹತ್‌ 


ಶರೀರಗಳಾಗಿ ಅನೇಕ ರೂಪವನ್ನು ಹೊಂದಿ ಪುನಃ ಎಲ್ಲವೂ ಒಂದಾಗಿ ಯುದ್ಧದಲ್ಲಿ 
ನನ್ನಮೇಲೆ ಎರಗಿ ಬಂದವು. 


ಯದಾಂಭಿಭವಿತುಂ ಬಾಣೈರ್ನ ಚ ಶಕ್ನೋಮಿ ತಂ ರಣೇ । 
ತತೋ ಮಹಾಸ್ವಮಾತಿಷ್ಯಂ ವಾಯವ್ಯಂ ಭರತರ್ಷಭ AOU 


ಯಕ್ಷಯುದ್ಧಪರ್ವ -99- 


ಎಲೈ ಭರತರ್ಷಭನೇ, ನಾನು ನನ್ನ ಬಾಣಗಳಿಂದ ಯುದ್ಧದಲ್ಲಿ ಅವನನ್ನು 
ಸೋಲಿಸಲು ಸಾಧ್ಯವಿಲ್ಲದಾದಾಗ ವ ಮಹಾಸವಾದ ವಾಯವಾ ೈಸವನ್ನು 
ಪ್ರಯೋಗಿಸಿದೆ. 


ನ ಚೈನಮಶಕಂ ಹಂತುಂ ತದದ್ಭುತಮಿವಾಭವತ್‌ | 
ತಸ್ಮಿನ್‌ ಪ್ರತಿಹತೇ ಚಾಸ್ಟೇ ವಿಸ್ಮಯೋ ಮೇ ಮಹಾನಭೂತ್‌ ॥೩೦॥ 


ಆದರೂ ನಾನು ಅವನನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಆ ಸಂಗತಿಯು 
ಅದ್ಭುತವಾಗಿ ಕಂಡಿತು. ವಾಯವ್ಯಾಸ್ಪವೂ ಪ್ರತಿಹತವಾದಾಗ ನನಗೆ ಬಹಳ 
ಆಶ್ಚರ್ಯವುಂಟಾಯಿತು. 

ಭೂಯ ಏವ ಮಹಾರಾಜ ಸವಿಶೇಷಮಹಂ ತತಃ । 

ಅಸ್ಪಪೂಗೇನ ಮಹತಾ ರಣೇ ಭೂತಮವಾಕಿರಮ್‌ TEST 

ಎಲ್ಫೆ ಮಹಾರಾಜನೇ, ಆಗ ನಾನು ಪುನಃ ವಿಶೇಷವಾಗಿ ಆ ಯುದ್ಧದಲ್ಲಿದೊಡ್ಡ 
ಅಸ್ತಸಮೂಹಗಳ ಮಳೆಯನ್ನು ಆ ಕಿರಾತನ ಮೇಲೆ ಸುರಿಸಿದೆನು. 


ಸ್ಥೂಣಾಕರ್ಣಮಯೋಭಾಜಂ ಶರವರ್ಷಂ ಶರೋಲ್ಲಣಮ್‌ | 
ಶಲಭಾಸಮಶ್ಚವರ್ಷಂ ಸಮಾಸ್ಥಾಯಾಹಮಭ್ಯಯಾಮ್‌ 11೩೩1 
ಆ | 

ಶರವರ್ಷವನ್ನು ಸುರಿಸುವ ಉಲ್ಬಣವಾದ ಶರದಲ್ಲಿ ಅಭಿಮಂತ್ರಿತವಾದ 
ಸ್ಥೂಣಾಕರ್ಣಾಸ್ತವನ್ನೂ ಮತ್ತು ಬಂಡೆಗಳ ಮಳೆಯನ್ನು ಸುರಿಸುವ ಶರಭಾಸ್ತವನ್ನು 
ಆಶ್ರಯಿಸಿ ನಾನು ಅವನ ಎದುರಾಗಿ ಹೋಗಿ ಪ್ರಯೋಗಿಸಿದೆನು. 

ಜಗ್ರಾಸ ಪ್ರಸಭಂ ತಾನಿ ಸರ್ವಾಣ್ಯಸ್ಟ್ರಾಣಿ ಮೇ ನೃಪ । 

ತೇಷು ಸರ್ವೇಷು ಜಗ್ಗೇಷು ಬ್ರಹ್ಮಾಸ್ತ್ರ, ಮಹದಾದಿಶಮ್‌ NAVI 

ಎಲೈ ರಾಜನೇ, ಆ ನನ್ನಎಲ್ಲಾಅಸ್ಪಗಳನ್ನೂ ಆ ಕಿರಾತನು ಶೀಘ್ರವಾಗಿ ನುಂಗಿದನು. 
ಅವನು ಎಲ್ಲಾ ಅಸ್ಪಗಳನ್ನೂ ನುಂಗಿದಮೇಲೆ ನಾನು ಘೋರವಾದ ಬ್ರಹ್ನಾಸ್ತವನ್ನು 
ಆಶ್ರಯಿಸಿದೆನು. 


-98- ಮಹಾಭಾರತ ವನಪರ್ವ 


ಆಗ ಅವನು ಮಳೆಯ ಧಾರೆಗಳು ಪರ್ವತವನ್ನು ಮುಚ್ಚುವಂತೆ ತನ್ನ 
ಮಹಾಬಾಣಗಳಿಂದ ನನ್ನನ್ನು ಮುಚ್ಚಿದನು. ನಾನೂ ಸಹ ದೊಡ್ಡ ಶರವೃಷ್ಟಿಯನ್ನು 
ಅವನ ಮೇಲೆ ಪ್ರಯೋಗಿಸಿದೆನು. 


ತತಃ ಶರೈರ್ದೀಪ್ರಮುಖೈರ್ಯಂತ್ರಿತೈರನುಮಂತ್ರಿತೈಃ । 
ಪ್ರತ್ಯವಿಧ್ಯಮಹಂ ತಂ ತು ವಜೈರಿವ ಶಿಲೋಚ್ಚಯಮ್‌ WLI 


ಅನಂತರ ಜಲಿಸುವ ಮುಖಗಳುಳ್ಳ ಯಂತ್ರಾರೂಢವಾದ ಅನುಮಂತ್ರಿತವಾದ 
ಬಾಣಗಳಿಂದ ವಜ್ರಾಯುಧದಿಂದ ಶಿಲಾರಾಶಿಯಾದ ಪರ್ವತವನ್ನು ಹೊಡೆದಂತೆ 
ನಾನು ಅವನಿಗೆ ಹೊಡೆದೆನು. 


ತಸ್ಯ ತಚ್ಛತಧಾ ರೂಪಮಭವಚ್ಚ ಸಹಸ್ರಧಾ । 
ತಾನಿ ಚಾಸ್ಯ ಶರೀರಾಣಿ ಶರೈರಹಮತಾಡಯಮ್‌ 11೨೭1! 


ನಾನು ಹೊಡೆಯುತ್ತಿದ್ದಂತೆ ಅವನ ರೂಪವು ನೂರುಪಟ್ಟಾಗಿ ಸಾವಿರಪಟ್ಟಾಗಿ 


ಅಭಿವೃದ್ಧಿಯನ್ನು ಹೊಂದಿತು. ಅವನ ಆ ಶರೀರಗಳಿಗೂ ಬಾಣಪ್ರಯೋಗವನ್ನು 
ಮಾಡಿದೆನು. 


ಪುನಸ್ತಾನಿ ಶರೀರಾಣಿ ಏಕೀಭೂತಾನಿ ಭಾರತ । 
ಅದೃಶ್ಯಂತ ಮಹಾರಾಜ ತಾನ್ಯಹಂ ವ್ಯಧಮಂ ಪುನಃ 11೨೮॥ 


ಎಲೈ ಭಾರತನೇ, ಪುನಃ ಆ ಶರೀರಗಳೆಲ್ಲವೂ ಒಂದಾಗಿ ಒಂದೇ ಶರೀರವಾಗಿ 
ಕಂಡವು. ಮಹಾರಾಜನೇ, ನಾನು ಪುನಃ ಅವುಗಳನ್ನು ಬಾಣದಿಂದ ಪೀಡಿಸಿದೆನು. 


ಅಣುರ್ಬ್ಯೃಹಚ್ಚಿರಾ ಭೂತ್ವಾ ಬೃಹಚ್ಚಾಣುಶಿರಾಃ ಪುನಃ । 
ಏಕೀಭೂತಸ್ತದಾ ರಾಜನ್‌ ಸೋತಭ್ಯವರ್ತತ ಮಾಂ ಯುಧಿ ॥೨೯॥ 
ಎಲ್ಫೆ ರಾಜನೇ, ಅವು ದೊಡ್ಡ ತಲೆಯುಳ್ಳ ಅಣುಶರೀರ, ಚಿಕ್ಕ ತಲೆಯುಳ್ಳ ಬೃಹತ್‌ 


ಶರೀರಗಳಾಗಿ ಅನೇಕ ರೂಪವನ್ನು ಹೊಂದಿ ಪುನಃ ಎಲ್ಲವೂ ಒಂದಾಗಿ ಯುದ್ಧದಲ್ಲಿ 
ನನ್ನಮೇಲೆ ಎರಗಿ ಬಂದವು. 


ಯದಾಂಭಿಭವಿತುಂ ಬಾಣೈರ್ನ ಚ ಶಕ್ನೋಮಿ ತಂ ರಣೇ । 
ತತೋ ಮಹಾಸ್ಪಮಾತಿಷ್ಠಂ ವಾಯವ್ಯಂ ಭರತರ್ಷಭ 11೩೦॥! 


ಯಕ್ಷಯುದ್ಧಪರ್ವ -99- 


ಎಲೈ ಭರತರ್ಷಭನೇ, ನಾನು ನನ್ನ ಬಾಣಗಳಿಂದ ಯುದ್ಧದಲ್ಲಿ ಅವನನ್ನು 
ಸೋಲಿಸಲು ಸಾಧ್ಯವಿಲ್ಲದಾದಾಗ ಹ ಮಹಾಸ್ಪವಾದ ನ ೈಸವನ್ನು 
ಪ್ರಯೋಗಿಸಿದೆ. 


ನ ಚೈನಮಶಕಂ ಹಂತುಂ ತದದ್ದುತಮಿವಾಭವತ್‌ | 
ತಸ್ಮಿನ್‌ ಪ್ರತಿಹತೇ ಚಾಸ್ಟೇ ವಿಸ ಸ್ಮಯೋ ಮೇ ಮಹಾನಭೂತ್‌ ॥೩೦೧॥ 


ಆದರೂ ನಾನು ಅವನನ್ನು ಸಂಹರಿಸಲು ಸಾಧ್ಯವಾಗಲಿಲ್ಲ. ಆ ಸಂಗತಿಯು 
ಅದ್ಭುತವಾಗಿ ಕಂಡಿತು. ವಾಯವ್ಯಾಸ್ಟವೂ ಪ್ರತಿಹತವಾದಾಗ ನನಗೆ ಬಹಳ 
ಆಶ್ಚರ್ಯವುಂಟಾಯಿತು. 

ಭೂಯ ಏವ ಮಹಾರಾಜ ಸವಿಶೇಷಮಹಂ ತತಃ । 

ಅಸ್ಪಪೂಗೇನ ಮಹತಾ ರಣೇ ಭೂತಮವಾಕಿರಮ್‌ 11೩೨ 


ಎಲೈ ಮಹಾರಾಜನೇ, ಆಗ ನಾನು ಪುನಃ ವಿಶೇಷವಾಗಿ ಆ ಯುದ್ಧದಲ್ಲಿದೊಡ್ಡ 
ಅಸ್ತಸಮೂಹಗಳ ಮಳೆಯನ್ನು ಆ ಕಿರಾತನ ಮೇಲೆ ಸುರಿಸಿದೆನು. 


ಸ್ಫೂಣಾಕರ್ಣಮಯೋಭಾಜಂ ಶರವರ್ಷಂ ಶರೋಲ್ಬಣಮ್‌ I 
ಶಲಭಾಸ್ತಮಶ್ಚವರ್ಷಂ ಸಮಾಸ್ಥಾಯಾಹಮಭ್ಯಯಾಮ್‌ 11೩೩।( 
ಈ ಆ ಇ 


ಶರವರ್ಷವನ್ನು ಸುರಿಸುವ ಉಲ್ಬಣವಾದ ಶರದಲ್ಲಿ ಅಭಿಮಂತ್ರಿತವಾದ 
ಸ್ಥೂಣಾಕರ್ಣಾಸ್ಟವನ್ನೂ ಮತ್ತು ಬಂಡೆಗಳ ಮಳೆಯನ್ನು ಸುರಿಸುವ ಶರಭಾಸ್ಥವನ್ನು 
ಆಶ್ರಯಿಸಿ ನಾನು ಅವನ ಎದುರಾಗಿ ಹೋಗಿ ಪ್ರಯೋಗಿಸಿದೆನು. 

ಜಗ್ರಾಸ ಪ್ರಸಭಂ ತಾನಿ ಸರ್ವಾಣ್ಯಸ್ವ್ರಾಣಿ ಮೇ ನೃಪ । 

ತೇಷು ಸರ್ವೇಷು ಜಗ್ಗೇಷು ಬ್ರಹ್ಮಾಸ್ತ್ರ: ಮಹದಾದಿಶಮ್‌ 11೩೪ 

ಎಲೈ ರಾಜನೇ, ಆ ನನ್ನಎಲ್ಲಾಅಸ್ಪಗಳನ್ನೂ ಆ ಕಿರಾತನು ಶೀಘ್ರವಾಗಿ ನುಂಗಿದನು. 
ಅವನು ಎಲ್ಲಾ ಅಸ್ಪಗಳನ್ನೂ ನುಂಗಿದಮೇಲೆ ನಾನು ಘೋರವಾದ ಬ್ರಹ್ಮಾಸ್ಟವನ್ನು 
ಆತ್ರಯಿಸಿದೆನು. 


-100- ಮಹಾಭಾರತ ವನಪರ್ವ 


ತತಃ ಪ್ರಜ್ವಲಿತೈರ್ಬಾಣೈಃ ಸರ್ವತಃ ಸೋಪಚೀಯತೇ | 
ಉಪಚೀಯಮಾನಶ್ಚ ಮಯಾ ಮಹಾಸ್ತ್ರೇಣ ವ್ಯವರ್ಧತ 11೩.೫।! 


ತತಃ ಸಂತಾಪಿತಾ ಲೋಕಾ ಮತ್ನಸೂತೇನ ತೇಜಸಾ 1 
ಕ್ಷಣೇನ ಹಿ ದಿಶಃ ಖಂ ಚ ಸರ್ವತೋ ಹಿ ವಿದೀಪಿತಮ್‌ HAL 


ಆಗ ನನ್ನಿಂದ ಪ್ರಯೋಗಿಸಲ್ಪಟ್ಟಆ ಮಹಾಸ್ಟವು ಎಲ್ಲಕಡೆಗಳಲ್ಲಿಯೂ ಪ್ರಜ್ವಲಿತ 
ಬಾಣಗಳಿಂದ ಉಪಚಯವನ್ನುಹೊಂದಿ ಅಭಿವೃದ್ಧಿಯನ್ನು ಹೊಂದಿತು. ನಾನು ಸೃಷ್ಟಿ 
ಮಾಡಿದ ಅಸ್ಪತೇಜಸಿನಿಂದ ಎಲ್ಲಲೋಕಗಳೂ ಸಂತಾಪಗೊಂಡವು. ಕ್ಷಣಕಾಲದಲ್ಲಿ 
ದಿಕ್ಕುಗಳೂ ಮತ್ತು ಅಂತರಿಕ್ಷವೂ ಸಹ ಜ್ವಾಲೆಯಿಂದ ಉರಿಯಲು ಪ್ರಾರಂಭವಾಯಿತು. 


ತದಪ್ಯಸ್ತು ಮಹಾತೇಜಾಃ ಕೃಣೇನೈವ ವ್ಯಶಾತಯತ್‌ । 
ಬ್ರಹ್ಮಾಸ್ಟೇ ತು ಹತೇ ರಾಜನ್‌ ಭಯಂ ಮಾಂ ಮಹದಾವಿಶತ್‌ ॥1೩೭॥ 


ಮಹಾತೇಜಸ್ವಿಯಾದ ಆ ಕಿರಾತನು ಒಂದು ಕ್ಷಣದಲ್ಲಿಯೇ ಆ ಅಸ್ವವನ್ನು 
ನಾಶಮಾಡಿದನು. ರಾಜನೇ, ಬ್ರಹ್ಮಾಸ್ಟವ್ರ ಪ್ರತಿಹತಿಯನ್ನು ಹೊಂದಿದಾಗ ನನಗೆ ದೊಡ್ಡ 
ಭಯವುಂಟಾಯಿತು. 


ತತೋsಹಂ ಧನುರಾದಾಯ ತಥಾಠಕ್ಟಯ್ಯೇ ಮಹೇಷುಧೀ ಟ 
ಸಹಸಾರಭ್ಯಹನಂ ಭೂತಂ ತಾನ್ಯಪ್ಯಸ್ಪಾ್ಯಾಭಕ್ಷಯತ್‌ 11೩೮॥ 


ಆಗ ನಾನು ನನ್ನಧನುಸ್ಸನ್ನೂಮತ್ತು ಅಕ್ಷಯ ಬತ್ತಳಿಕೆಗಳನ್ನೂತೆಗೆದುಕೊಂಡು 
ಅದರಿಂದಲೇ ಆ ಕಿರಾತನಿಗೆ ಹೊಡೆದೆನು. ಅವನು ಆ ಅಸ್ಪಗಳನ್ನೂ ಭಕ್ಷಿಸಿದನು. 

ಹತೇಷ್ಠಸ್ತೇಷು ಸರ್ವೇಷು ಭಕ್ಷಿತೇಷ್ಟ್ವಾಯುಧೇಷು ಚ।ಟ 

ಮಮ ತಸ್ಯ ಚ ಭೂತಸ್ಯ ಬಾಹುಯುದ್ಧಮವರ್ತತ AE 

ಎಲ್ಲಾ ಅಸ್ಪಗಳೂ ಪ್ರತಿಹತವಾಗಿ ಎಲ್ಲಾ ಆಯುಧಗಳೂ ನುಂಗಲ್ಪಡುತ್ತಿರಲು 
ನನಗೂ ಆ ಕಿರಾತರೂಪದ ಭೂತಕ್ಕೂ ಬಾಹುಯುದ್ಧವು ನಡೆಯಿತು. 

ವ್ಯಾಯಾಮಂ ಮುಷಿಭಿಃ ಕೃತ್ವಾ ತಳ್ಳೆರಪಿ ಸಮಾಗತ್ಯೆಃ । 

ಅಪಾರಯಂಶ್ಚ ತದ್ಧೂತಂ ನಿಶ್ಲೇಷಮಗಮಂ ಮಹೀಮ್‌ WO 


ಯಕ್ಷಯುದ್ಧಪರ್ವ -101- 


ತನ್ನ ಮುಷ್ಟಿಯನ್ನು ಸಂಘಟಿಸಿ ಹಸ್ತತಳದಿಂದಲೂ ಆ ಕಿರಾತನು ನನಗೆ 
ಹೊಡೆದನು. ಆ ಭೂತವು ನನ್ನನ್ನು ನಿಶ್ಚೇಷ್ಠನನ್ನಾಗಿ ಮಾಡಿ ಭೂಮಿಯ ಮೇಲೆ ಕೆಡವಿತು. 

ತತಃ ಪ್ರಹಸ್ಯ ತದ್ಧೂತಂ ತತೈವಾಂತರಧೀಯತ । 

ಸಹ ಸ್ವೀಭಿರ್ಮಹಾರಾಜ ಪಶ್ಯತೋ ಮೇರ ದ್ಧುತೋಪಮಮ್‌ WO 

ಎಲ್ಫೆ ಮಹಾರಾಜನೇ, ಅನಂತರ ಆ ಅದ್ಭುತವಾದ ಕಿರಾತನು ನಗುತ್ತಾ ನಾನು 
ನೋಡುತ್ತಿರುವಂತೆಯೇ ಸ್ತೀಯರ ಜೊತೆಯಲ್ಲಿ ಅಲ್ಲಿಯೇ ಅಂತರ್ಧಾನವನ್ನು 
ಹೊಂದಿದನು. 

ತತಶ್ಚಿಂತಾಂ ಸಮಗಮಂ ಪೂಜಯಿಷ್ಕಾಮ್ಯಹಂ ಪುನಃ 1 

ಇತಿ ಪುಷ್ಪಾಣಿ ಸಂಗೃಹ್ಯ ಸೈಕತಂ ಶಂಕರಂ ಪ್ರಭುಮ್‌ 1೪೧.೧॥ 

ಪೂಜಯಿಷ್ಯಂಸ್ತಮದ್ರಾಕ್ಟಂ ಕಿರಾತಂ ಪುಷ್ಪಧಾರಿಣಮ್‌ । 

ಆಗ ನನಗೆ ಚಿಂತೆಯುಂಟಾಯಿತು. ನಾನು ಪೂಜಿಸುವೆನೆಂದು ಉದ್ದೇಶಿಸಿ 
ಪುಷ್ಪವನ್ನು ಸಂಗ್ರಹಿಸಿ ಮರಳಿನ ಲಿಂಗವನ್ನು ಮಾಡಿ ಪೂಜಿಸಿದ ಪುಷ್ಪಗಳು ಆ ಕಿರಾತನ 
ಮೇಲೆ ಇರುವುದನ್ನು ನೋಡಿದೆನು. 


ತತಶ್ಚಾನ್ಯಾನಿ ಪುಷ್ಪಾಣಿ ಪೂಜಯಿಷ್ಯನ್‌ ಪುನಃ ಪುನಃ 1೪೧.೨! 
ತಾನಿ ಸರ್ವಾಣಿ ದೃಷ್ಟ್ವಾಂಹಂ ಕಿರಾತಸ್ಯ ಚ ಮೂರ್ಧನಿ । 
ಆತಿ ಕೃತ್ವಾ ಮಹಾದೇವಂ ಪ್ರಣತೋಶಸ್ಥಿ ಪುನಃ ಪುನಃ 11೪೧.೩1 


ಅನಂತರ ಬೇರೆ ಪುಷ್ಪಗಳನ್ನು ಪುನಃ ಪುನಃ ಪೂಜಿಸುವವನಾದರೂ ಆ ಎಲ್ಲಾ 
ಪುಷ್ಪಗಳೂ ಕಿರಾತನ ತಲೆಯ ಮೇಲೆ ಇದ್ದುದನ್ನುನೋಡಿ ನಾನು ಆ ಮಹಾದೇವನನ್ನು 


ಪುನಃ ಪುನಃ ನಮಸ್ಕರಿಸಿದೆ. 
ಏವಂ ಕೃತ್ವಾ ಸ ಭಗವಾಂಸ್ತತೋತನ್ಯದ್‌ ರೂಪಮಾಸ್ಥಿತಃ | 
ದಿವ್ಯಮೇವ ಮಹಾರಾಜ ವಸಾನೋತದ್ದುತಮಂಬರಮ್‌ 11೪೨! 


ಹಿತಾ ಮೃಗತನುಂ ತಾಂಚ ಭಗವಾಂಸ್ಟಿದಶೇಶ್ವರ: | 
ಎ 
ಸರೂಪಂ ದಿವ್ಯಮಾಸ್ನಾಯ ತಸ್ಯೌ ತತ್ರ ಮಹೇಶ್ನರಃ 11೪೩1 


-102- ಮಹಾಭಾರತ ವನಪರ್ವ 


ಎಲೈ ಮಹಾರಾಜನೇ, ಆ ಪೂಜ್ಯನಾದ ಈಶ್ವರನು ಹೀಗೆ ಮಾಡಿ ಇನ್ನೊಂದು 
ದಿವ್ಯವಾದ ರೂಪವನ್ನು ಧರಿಸಿ ಅದ್ಭುತವಾದ ವಸ್ಪಗಳಿಂದ ಅಲಂಕೃತನಾಗಿ 
ಬೇಟೆಯಾಡುವ ಕಿರಾತನ ಶರೀರವನ್ನು ಬಿಟ್ಟು ದಿವ್ಯಸ್ವರೂಪವನ್ನುತೆಗೆದುಕೊಂಡು 
ಅಲ್ಲಿಸ್ವೀದಶೇಶ್ವರನಾದ ಪೂಜ್ಯನಾದ ಮಹೇಶ್ನರನು ನಿಂತನು. 


ಅದೃಶ್ಯತ ತತಃ ಸಾಕ್ಬಾದ್‌ ಭಗವಾನ್‌ ಗೋವೃಷಧಜ:ಃ | 
ಉಮಾಸಹಾಯೋ ವ್ಯಾಲಧೃಗ್‌ ಬಹುರೂಪ: ಪಿನಾಕದ್ಭಕ್‌ 1|೪೪॥ 


ಗೋವೃಷಧ್ವಜನಾದ ಉಮಾಸಹಾಯನಾದ ಗಜಚರ್ಮವನ್ನು ಧರಿಸಿದ, 
ಪಿನಾಕಪಾಣಿಯಾದ ಬಹುರೂಪನಾದ ಮಹೇಶ್ಲರನನ್ನು ನಾನು ಸಾಕ್ಷಾತ್ತಾಗಿ 
ನೋಡಿದೆನು. 


ಸ ಮಾಮಭ್ಯೇತ್ಯ ಸಮರೇ ತಥೈವಾಭಿಮುಖಂ ಸ್ಥಿತಮ್‌ । 
ಶೂಲಪಾಣಿರಥೋವಾಚ ತುಪ್ಟೋಶಸ್ಕೀತಿ ಪರಂತಪ 11೪೫! 


ಎಲೈ ಪರಂತಪನೇ, ಶೂಲಪಾಣಿಯಾದ ಅವನು ಯುದ್ಧದಲ್ಲಿ ಅವನಿಗೆ 


ಅಭಿಮುಖವಾಗಿ ಹಾಗೆಯೇ ನಿಂತಿದ್ದ ನನ್ನನ್ನು ಸಮೀಪಿಸಿ ನಾನು ಸಂತುಷ್ಟನಾಗಿದ್ದೇನೆ 
ಎಂದು ಹೇಳಿದನು. 


ತತಸ್ತದ್ಧನುರಾದಾಯ ತೂಣೌ ಚಾಕ್ಟಯ್ಯಸಾಯಕ್‌ । 
ಪ್ರಾದಾನ್ಮಮೈವ ಭಗವಾನ್‌ ಧಾರಯಸ್ವೇತಿ ಚಾಬ್ರವೀತ್‌ WEI 
ಅನಂತರ ಆ ಧನುಸ್ಸನ್ನೂ ಬತ್ತಳಿಕೆಗಳನ್ನೂ ಮತ್ತು, ಅಕ್ಷಯಬಾಣಗಳನ್ನೂ ಆ 
ಭಗವಂತನು ನನಗೇ ಕೊಟ್ಟುನೀನೇ ಇದನ್ನು ಧರಿಸು ಎಂದು ಹೇಳಿದನು. 
ಮಹೇಶ್ವರಃ 
ತುಷ್ಟೋಪಸ್ಮಿ ತವ ಕೌಂತೇಯ ಬ್ರೂಹಿ ಕಿಂ ಕರವಾಣಿ ತೇ । 


ಯತ್‌ ತೇ ಮನೋಗತಂ ವೀರ ತದ್‌ ಬ್ರೂಹಿ ವಿತರಾಮ್ಯಹಮ್‌ । 
ಅಮರತ್ಸ್ತಮಪಾಹಾಯ ಬ್ರೂಹಿ ಯತ್‌ ತೇ ಮನೋಗತಮ್‌ ॥೪೭॥ 


ಯಕ್ಷಯುದ್ಧಪರ್ವ -103- 


ಕೌಂತೇಯನೇ, ನಾನು ನಿನಗೆ ಸಂತುಷ್ಟನಾಗಿದ್ದೇನೆ. ನಿನಗೆ ಏನು ಮಾಡಲಿ ಎಂದು 
ಹೇಳು. ವೀರನೇ, ಸಶರೀರವಾಗಿ ಸರ್ಗಕ್ಕೆ ಹೋಗುವುದನ್ನು ಬಿಟ್ಟುನಿನ್ನ ಮನಸ್ಸಿನಲ್ಲಿ 
ಏನಿದೆಯೋ ಅದನ್ನುಹೇಳು, ನಾನು ನೆರವೇರಿಸುತ್ತೇನೆ. 
ಅರ್ಜುನಃ 
ತತಃ ಪ್ರಾಂಜಲಿರೇವಾಹಮಸ್ವೇಷು ಗತಮಾನಸಃ । 
ಪ್ರಣಮ್ಯ ಮನಸಾ ಶರ್ವಂ ತತೋ ವಚನಮಾದದೇ 11೪೮1 


ಅರ್ಜುನ- ಆಗ ಅಸ್ಪಗಳಲ್ಲಿಯೇ ನೆಟ್ಟಮನಸ್ಸುಳ್ಳ ನಾನು ಆ ಶಿವನಿಗೆ ಕೈಗಳನ್ನು 
ಮುಗಿದು ಮನಸ್ಸಿನಿಂದಲೇ ಪ್ರಣಾಮವನ್ನು ಮಾಡಿ ಮಾತನಾಡಿದೆನು. 


ಭಗವಾನ್‌ ಮೇ ಪ್ರಸನ್ನಶ್ಚೇದೀಪ್ಷಿತೋರಯಂ ವರೋ ಮಮ । 

ಅಸ್ವ್ರಾಚೇಚ್ಛಾಮ್ಯಹಂ ಜ್ಞಾತುಂ ಯಾನಿ ದೇವೇಷು ಕಾನಿಚಿತ್‌ ॥೪೯॥ 

ಪೂಜ್ಯನಾದ ನೀನು ನನ್ನಮೇಲೆ ಪ್ರಸನ್ನನಾಗಿರುವುದಾದರೆ ದೇವತೆಗಳಲ್ಲಿಇರುವ 
ಎಲ್ಲಾಅಸ್ವಗಳನ್ನೂ ನಾನು ಪಡೆಯಲು ಇಚ್ಛಿಸುತ್ತೇನೆ. ಇದು ನನಗೆ ಇಷ್ಟವಾದ ವರ 
(ಎಂದು ಹೇಳಿದೆನು) 


ದದಾನೀತ್ಯೇವ ಭಗವಾನಬ್ರವೀತ್‌ ತ್ರ್ಯಂಬಕಶ್ಚ ಮಾಮ್‌ ।ಟ 
ರೌದ್ರಮಸ್ತು ಮದೀಯಂ ತ್ವಾಮುಪಸ್ಥಾಸ್ಯತಿ ಪಾಂಡವ WSO 


ಎಲ್ಫೆ ಪಾಂಡವನೇ, ಭಗವಂತನಾದ ತ್ರ ,ಂಬಕನು ನಾನು ಕೊಡುವೆನು ಎಂದೇ 
ಹೇಳಿದನು. ನನ್ನ ಪಾಶುಪತಾಸ್ತವು ನಿನಗೆ ಬಂದು ಸೇರುವುದು ಎಂದೂ ಹೇಳಿದನು. 


ಪ್ರದದೌ ಚ ಮಮ ಪ್ರೀತಃ ಸೋಶಸ್ಟಂ ಪಾಶುಪತಂ ಮಹತ್‌ । 
ಉವಾಚ ಚ ಮಹಾದೇವೋ ದತ್ತ್ವಾ ಮೇಶಸ್ಟ್ರಂ ಸನಾತನಮ್‌ ।1೫೦॥ 


ಪ್ರೀತನಾದ ಮಹಾದೇವನು ನನಗೆ ಶ್ರೇಷ್ಠವಾದ ಸನಾತನವಾದ ಪಾಶುಪತಾಸ್ತವನ್ನು 
ಕೊಟ್ಟು ಹೀಗೆ ಹೇಳಿದನು. 


-104- ಮಹಾಭಾರತ ವನಪರ್ವ 


ಮಹೇಶ್ವರಃ 
ನ ಪ್ರಯೋಜ್ಯಂ ಭವೇದೇತನ್ಮಾನುಷೇಷು ಕಥಂಚನ । 
ಜಗದ್‌ ವಿನಿರ್ದಹೇದೇವಮಲ್ಲತೇಜಸಿ ಪಾತಿತಮ್‌ । 
ಪೀಡ್ಯಮಾನೇನ ಬಲವತ್‌ ಪ್ರಯೋಜ್ಯಂ ಸ್ಯಾದ್‌ ಧನಂಜಯ ॥/೫೨॥ 


ಅಸ್ಟ್ರಾಣಾಂ ಪ್ರತಿಘಾತೇ ಚ ಸರ್ವಥೈವ ಪ್ರಯೋಜಯೇತ್‌ 11೫೩1 


ಮಹೇಶ್ವರ- ಈ ಅಸ್ಪವನ್ನುಎಂದೂ ಮನುಷ್ಯರ ಮೇಲೆ ಪ್ರಯೋಗಿಸಬಾರದು. 
ಈ ಅಸ್ಪವನ್ನು ಅಲ್ಪಸತ್ತ್ತವುಳ್ಳ ಮನುಷ್ಯರ ಮೇಲೆ ಪ್ರಯೋಗಿಸಿದರೆ ಅದು ಜಗತ್ತನ್ನೇ 
ಸುಟ್ಟೀತು. ಎಲೈ ಧನಂಜಯನೇ, ಬಲಿಷ್ಠನಾದ ಶತ್ರುವಿನಿಂದ ಪೀಡಿಸಲ್ಪಡುವಾಗ 
ಶತ್ರುಗಳ ಅಸ್ಪಗಳ ಪ್ರತಿಘಾತಕ್ಕಾಗಿ ಇದನ್ನು ಅವಶ್ಯವಾಗಿ ಉಪಯೋಗಿಸಬೇಕು. 


ಅರ್ಜುನಃ 


ತದಪ್ರತಿಹತಂ ದಿವ್ಯಂ ಸರ್ವಾಸ್ಪಪ್ರತಿಷೇಧನಮ್‌ । 
ಮೂರ್ತಿಮನ್ಯೇ ಸ್ಥಿತಂ ಪಾರ್ಶ್ವೇ ಪ್ರಸನ್ನೇ ಗೋವೃಷಧ್ಹಜೇ 11೫೪॥ 


ಅರ್ಜುನ- ಗೋವೃಷಧ್ವಜನಾದ ಶಂಕರನು ಪ್ರಸನ್ನನಾಗಿರುವಾಗ 
ಪ್ರತಿಘಾತರಹಿತವಾದ ಸರ್ವಾಸ್ಪಪ್ರತಿಘಾತಕವಾದ ಆ ದಿವ್ಯಾಸ್ತವು ಶರೀರವನ್ನು ಧರಿಸಿ 
ನನ್ನಪಕ್ಕದಲ್ಲಿನಿಂತಿತು. 


ಉತ್ಪಾದನಮಮಿತ್ರಾಣಾಂ ಪರಸೇನಾನಿಕರ್ತನಮ್‌ । 
ದುರಾಸದಂ ದುಷ್ಠಸಹಂ ಸುರದಾನವರಾಕಸ್ಥೆ: 11೫೫ 


ಶತ್ರುಗಳನ್ನುವಿನಾಶಗೊಳಿಸುವ ಪರಸೈನ್ಯವನ್ನುಕತ್ತರಿಸುವ ಸುರದಾನವ ರಾಕ್ಷಸರು 
ಯಾರೂ ಅದರ ಹತ್ತಿರ ಸುಳಿಯಲು ಸಾಧ್ಯವಾಗದ ಯಾರೂ ಅದರ ತೇಜಸ್ಸನ್ನು 
ಸಹಿಸಲಾರದಂತಹ ಆ ದಿವ್ಯಾಸ್ತವು (ನನ್ನಪಾರ್ಶದಲ್ಲಿನಿಂತಿತು). 


ಅನುಜ್ಞಾತಸ್ತ ಹಂ ತೇನ ತತ್ರೈವ ಸಮುಪಾವಿಶಮ್‌ । 


ಣೌ 


ಪ್ರೇಕ್ಷತಶ್ಚೆವ ಮೇ ದೇವಸ್ತತ್ರೈವಾಂತರಧೀಯತ WBE 


ಯಕ್ಷಯುದ್ಧ್ದಪರ್ವ -105- 


ನಾನು ಅವನ ಅನುಮತಿಯನ್ನು ಪಡೆದು ಅಲ್ಲಿಯೇ ಕುಳಿತುಕೊಂಡನು. ನಾನು 
ನೋಡುತ್ತಿರುವಂತೆಯೇ ಆ ದೇವನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ದ್ವಿಷಷ್ಟ್ಯಧಿಕಶತತಮೋ5 ಧ್ಯಾಯಃ ॥ 
|! ಇತಿ ಯಕ್ಷಯುದ್ಧಪರ್ವಣಿ ನವಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಅರವತ್ತೆರಡನೆಯ 
ಅಧ್ಯಾಯ ಮುಗಿಯಿತು 


XK 


ನೂರ ಅರವತ್ನೂರನೆಯ ಅಧ್ಯಾಯ 
ಅರ್ಜುನನಿಂದ ಸ್ವರ್ಗಲೋಕವಾಸದ ಮತ್ತು ಅಸ್ಪಪ್ರಾಪ್ತಿಪ್ರಕಾರದ ಕಥನ. 
ವಿದ್ಯಾ ಸಮಾಪ್ತಿಯ ನಂತರ ಇಂದ್ರನಿಗೆ ನಿವಾತ ಕವಚ ವಧೆ 
ರೂಪವಾದ ಗುರುದಕ್ಷಿಣಾ ಪ್ರಾರ್ಥನೆ. 
ಅರ್ಜುನಃ 
ತತಸ್ತಾಮವಸಂ ಪ್ರೀತೋ ರಜನೀಂ ತತ್ರ ಭಾರತ । 
ಪ್ರಸಾದಾದ್‌ ದೇವದೇವಸ್ಯ ತ್ರ್ಯಂಬಕಸ್ಯ ಮಹಾತ್ಮನಃ Tel 


ಅರ್ಜುನ- ಎಲೈ ಭಾರತನೇ, ಅನಂತರ ಆ ರಾತ್ರಿಯನ್ನು ದೇವದೇವನಾದ 
ಮಹಾತ್ಮನಾದ ತ್ರ ್ಯಂಬಕನ ಅನುಗ್ರಹದಿಂದ ಅಲ್ಲಿಯೇ ಕಳೆದೆನು. 


ವ್ಯಷಿತೋ ರಜನೀಂ ಚಾಹಂ ಕೃತ್ವಾ ಪೌರ್ವಾಹ್ಲಿಕೀಃ ಕ್ರಿಯಾಃ । 

ಅಪಶ್ಯಂ ತಂ ದ್ವಿಜಶ್ರೇಷ್ಠಂ ದೃಷ್ಟವಾನಸ್ಮಿ ಯಂ ಪುರಾ ೨ 

ರಾತ್ರಿಯು ಕಳೆದು ನಾನು ಪ್ರಾತರಾಹಿಕ ಕ್ರಿಯೆಗಳನ್ನು ಮಾಡಿದ ಮೇಲೆ ಹಿಂದೆ 
ನೋಡಿದ ಆ ದ್ವಿಜಶ್ರೇಷ್ಠನನ್ನುನೋಡಿದೆನು. 


ತಸ್ತೆ ಕೈ ಚಾಹಂ ಯಥಾವೃತ್ತಂ ಸರ್ವಮೇವ ನ್ಯವೇದಯಮ್‌ । 
ಭಗವಂತಂ ಮಹಾದೇವಂ ಸಮೇತೋಶಕಸ್ಥೀತಿ ಭಾರತ TENT 


-106- ಮಹಾಭಾರತ ವನಪರ್ವ 


ಎಲೈ ಭಾರತನೇ, ನಾನು ಅವನಿಗೆ ಭಗವಂತನಾದ ಮಹಾದೇವನನ್ನು 
ನೋಡಿದೆನೆಂದು ನಡೆದ ಎಲ್ಲಾವೃತ್ತಾಂತವನ್ನೂನಡೆದಂತೆಯೇ ನಿವೇದಿಸಿದೆನು. 


ಸ ಮಾಮುವಾಚ ರಾಜೇಂದ್ರ ಪ್ರೀಯಾಮಾಣೋ ದ್ವಿಜೋತ್ತಮಃ । 
ದೃಷ್ಟಘಯಾ ಮಹಾದೇವೋ ಯಥಾ ನಾನ್ಯೇನ ಕೇನಚಿತ್‌ 11೪॥| 


ಎಲೈ ರಾಜೇಂದ್ರನೇ, ಆ ದ್ವಿಜೋತ್ತಮನು ಸಂತೋಷದಿಂದ ನನ್ನನ್ನು ಕುರಿತು 
ನೀನು ಬೇರೆ ಯಾರೂ ನೋಡದಿದ್ದರೀತಿಯಲ್ಲಿಮಹಾದೇವನನ್ನುನೋಡಿದ್ದೀಯೆ 
ಎಂದು ಹೇಳಿದನು. 


ಸಮೇತ್ಯ ಲೋಕಪಾಲ್ಕೆಸ್ತು ಸವೆಣ್ಯವೆಣ್ಯವಸ್ಥತಾದಿಭಿ: । 
ದ್ರಷ್ಟಾಸ್ಯನಘ ದೇವೇಂದ್ರಂ ಸ ಚ ತೇತಸಾಣಿ ದಾಸ್ಯತಿ 11೫1! 
ಎಲೈ ಅನಘನೇ, ನೀನು ಲೋಕಪಾಲಕರಾದ ಯಮಾದಿ ಸರ್ವದೇವತೆಗಳನ್ನೂ 
ಸಂಧಿಸಿ ದೇವೇಂದ್ರನನ್ನು ನೋಡುವಿ. ಅವನು ನಿನಗೆ ಅಸ್ಪಗಳನ್ನು ಕೊಡುವನು. 
ಏವಮುಕ್ತ್ವಾ ಸ ಮಾಂ ರಾಜನಾಶ್ಲಿಷ್ಯ ಚ ಪುನಃ ಪುನಃ । 
ಅಗಚ್ಛತ್‌ ಸ ಯಥಾಕಾಮಂ ಬ್ರಾಹ್ಮಣಃ ಸೂರ್ಯಸನ್ನಿಭಃ Well 
ಹೀಗೆಹೇಳಿ ಆ ಸೂರ್ಯಪ್ರಭೆಯುಳ್ಳ ಬ್ರಾಹ್ಮಣನು ನನ್ನನ್ನು ಪುನಃ ಪುನಃ ಆಲಿಂಗಿಸಿ 
ಅವನಿಗಿಷ್ಟವಾದ ದಾರಿಯಲ್ಲಿಹೊರಟುಹೋದನು. 
ಅಥಾಪರಾಹ್ಲೇ ತಸ್ಯಾಹ್ನಃ ಪ್ರಾವಾತ್‌ ಪುಣ್ಯ: ಸಮೀರಣಃ । 
ಪುನರ್ನವಮಿಮಂ ಲೋಕಂ ಕುರ್ವನ್ನಿವ ಸಪತ್ನಹನ್‌ 11೭11 


ಎಲೈ ಶತ್ರುನಾಶನನೇ, ಆ ದಿನ ಅಪರಾಹ್ನದಲ್ಲಿ ಈ ಲೋಕವನ್ನು ಪುನಃ 
ನವೀಕರಿಸುವಂತೆ ಶುಭವಾದ ವಾಯುವು ಬೀಸಿತು. 


ದಿವ್ಯಾನಿ ಚೈವ ಮಾಲ್ಯಾನಿ ಸುಗಂಧೀನಿ ನವಾನಿ ಚ । 
ಶೈಶಿರಸ್ಯ ಗಿರೇಃ ಪಾದೇ ಪ್ರಾದುರಾಸನ್‌ ಸಮೀಪತಃ IS 


ಆ ಹಿಮಾಲಯ ಪರ್ವತದ ಪಾದದಲ್ಲಿ ದಿವ್ಯವಾದ ಸುಗಂಧಯುಕ್ತವಾದ ಹೊಸ 
ಪುಷ್ಪಗಳು ಬಿದ್ದವು. 


ಯಕ್ಷಯುದ್ಧಪರ್ವ -107- 


ವಾದಿತ್ರಾಣಿ ಚ ದಿವ್ಯಾನಿ ಸುಘೋರಾಣಿ ಸಮಂತತಃ । 
ಸ್ತುತಯಶ್ಚೇಂದ್ರಸಂಯುಕ್ತಾ ಅಶ್ರೂಯಂತ ಮನೋಹರಾಃ a 


ದಿವ್ಯವಾದ ಸುಘೋರವಾದ ವಾದ್ಯಗಳು ಮೊಳಗಿದವು. ಮನೋಹರವಾದ 
ಇಂದ್ರಸ್ಕೋತ್ರಗಳು ಕೇಳಿಬಂದವು. 


ಗಣಾಶ್ಚಾಪರಸಾಂ ತತ್ರ ಗಂಧರ್ವಾಣಾಂ ತಥೈವ ಚ । 
ಪುರಸ್ತಾದ್‌ ದೇವದೇವಸ್ಯ ಜಗುರ್ಗೀತಾನಿ ಸರ್ವಶಃ moon 


. ಅಲ್ಲಿ ದೇವದೇವನಾದ ಇಂದ್ರನ ಮುಂದೆ ಗಂಧರ್ವರ ಗಣಗಳು ಮತ್ತು 
ಅಪ್ಸರೆಯರ ಗಣಗಳು ಎಲ್ಲಕಡೆಗಳಲ್ಲಿಯೂ ಗಾನವನ್ನು ಮಾಡುತ್ತಿದ್ದರು. 


ಮರುತಾಂ ಚ ಗಣಾಸ್ತತ್ರ ದೇವಯಾನೈರುಪಾಗಮನ್‌ । 
ಮಹೇಂದ್ರಾನುಚರಾ ಯೇ ಚ ಯೇ ಚ ಸದ್ಧನಿವಾಸಿನಃ 11೧೧॥ 


ಮಹೇಂದ್ರನ ಅನುಚರರು ಮತ್ತು ಮಹೇಂದ್ರನ ಭವನದಲ್ಲಿ ವಾಸಿಸುವವರು 
ಮತ್ತು ಮರುತ್ತುಗಳ ಗಣಗಳೂ ಸಹ ದೇವಯಾನಗಳಲ್ಲಿ ಅಲ್ಲಿಗೆ ಬಂದವು. 


ತತೋ ಮರುತ್ವಾನ್‌ ಹರಿಭಿರ್ಯ್ಯ್ಯಕೈರ್ವಾಹೈ: ಸ್ವಲಂಕೃತೈ: । 

ಶಚೀಸಹಾಯಸ್ತತ್ರಾಯಾತ್‌ ಸಹ ಸರ್ವೈಸ್ತದಾಮರೈ: Tex] 

ಅನಂತರ ದೇವೇಂದ್ರನು ಅಶ್ವಗಳನ್ನು ಹೂಡಿದ ಚೆನ್ನಾಗಿ ಅಲಂಕೃತವಾದ ತನ್ನ 
ರಥದಲ್ಲಿಶಚೀಸಹಾಯನಾಗಿ ಎಲ್ಲಾದೇವತೆಗಳ ಜೊತೆಯಲ್ಲಿಅಲ್ಲಿಗೆ ಬಂದನು. 


ಏತಸ್ಮಿನ್ನೇವ ಕಾಲೇ ತು ಕುಬೇರೋ ನರವಾಹನಃ | 
ದರ್ಶಯಾಮಾಸ ಮಾಂ ರಾಜಂಲಕಾ , ಪರಮಯಾ ಯುತ: 11೧೩॥ಟ 


ಇ ಉಪ್ರ ಶೆ 
ಎಲೈ ರಾಜನೇ, ಆ ವೇಳೆಗೆ ಸರಿಯಾಗಿ ನರವಾಹನನಾದ ಕುಬೇರನು ತನ್ನ 
ಪರಮಕಾಂತಿಯಿಂದೊಡಗೂಡಿ ನನಗೆ ದರ್ಶನವನ್ನು ಕೊಟ್ಟನು. 
ದಕ್ಷಿಣಸ್ಕಾಂ ದಿಶಿ ಯಮಂ ಪ್ರತ್ಯಪಶ್ಯಂ ವ್ಯವಸ್ಥಿತಮ್‌ | 
ವರುಣಂ ದೇವರಾಜಂ ಚ ಯಥಾಸ್ಥಾನಮವಸ್ಥಿತಮ್‌ 11೧೪। 


-108- ಮಹಾಭಾರತ ವನಪರ್ವ 


ತೇ ಮಾಮೂಚುರ್ಮಹಾರಾಜ ಸಾಂತಯಿತ್ವಾ ನರರ್ಷಭ ॥1೧೪.೧॥॥ 


ದಕ್ಷಿಣದಿಕ್ಕಿನಲ್ಲಿ ಅವಸ್ಥಿತನಾದ ಯಮನನ್ನು ನೋಡಿದೆನು. ಅದರಂತೆ 
ದೇವರಾಜನಾದ ವರ್ಣನು ತನ್ನ ದಿಕ್ಕಾದ ಪಶ್ಚಿಮದಲ್ಲಿ ಅವಸ್ಥಿತನಾಗಿರುವುದನ್ನು 
ನೋಡಿದೆನು. ಎಲ್ಫೆ ಮಹಾರಾಜನೇ, ನರಶ್ರೇಷ್ಠನೇ, ಅವರು ನನ್ನನ್ನು ಸಮಾಧಾನ 
ಪಡಿಸಿ ಹೀಗೆ ಮಾತನಾಡಿದರು. 


ಸವ್ಯಸಾಚಿನ್‌ ನಿರೀಕ್ದಾಸ್ಕಾಂಲ್ಲೋಕಪಾಲಾನವಸ್ಥಿತಾನ್‌ 11೧೫ 


ಸುರಕಾರ್ಯಾರ್ಥಸಿದ್ಧ 6ರ್ಥಂ ದೃಷ್ಟವಾನಸಿ ಶಂಕರಮ್‌ । 
ಅಸ್ಮತ್ತೋರಪಿ ಗೃಹಾಣ ತ್ವಮಸ್ವಾಣೀತಿ ಸಮಂತತಃ HOE 


ಎಲೈ ಸವ್ಯಸಾಚಿಯೇ, ನಿನ್ನಎದುರಿಗೆ ನಿಂತಿರುವ ಲೋಕಪಾಲಕರಾದ ನಮ್ಮನ್ನು 
ನೋಡು. ಸುರಕಾರ್ಯಸಿದ್ದಿಗಾಗಿ ನೀನು ಶಂಕರನನ್ನುನೋಡಿದವನಾಗಿದ್ದೀಯೇ. 
ನಮ್ಮಿಂದಲೂ ಸಹ ಎಲ್ಲರಿಂದಲೂ ಅಸ್ವಗಳನ್ನುನೀನು ಸ್ವೀಕರಿಸು ಎಂದು ಹೇಳಿದರು. 


ಅರ್ಜುನಃ 


ತತೋತಹಂ ಪ್ರಯತೋ ಭೂತ್ವಾ ಪ್ರಣಿಪತ್ಯ ಸುರರ್ಷಭಾನ್‌ । 
ಪ್ರತ್ಯಗೃಷ್ಣು ತದಾತಸ್ಟಾಣಿ ಮಹಾಂತಿ ವಿಧಿವದ್‌ ವಿಭೋ 11೧೭! 


ಅರ್ಜುನ- ಎಲೈ ವಿಭುವೇ, ಅನಂತರ ನಾನು ವಾಗಾದಿ ನಿಯಮವುಳ್ಳವನಾಗಿ 
ದೇವಶ್ರೇಷ್ಠರಾದ ಅವರಿಗೆ ನಮಸ್ಕರಿಸಿ ಆ ಮಹಾಸ್ಪಗಳನ್ನು ವಿಧಿಪೂರ್ವಕವಾಗಿ 
ಸ್ವೀಕರಿಸಿದೆನು. 


ಗೃಹೀತಾಸ್ಪಸ್ತತೋ ದೇವೈರನುಜ್ಗಾತೋಶಸ್ಥಿ ಭಾರತ । 
ಅಥ ದೇವಾ ಯಯುಃ ಸರ್ವೇ ಯಥಾಗತಮರಿಂದಮ Wels 


ಎಲೈ ಭಾರತನೇ, ಅಸ್ಪಗಳನ್ನು ತೆಗೆದುಕೊಂಡ ಮೇಲೆ ದೇವತೆಗಳಿಂದ 
ಅನುಮತಿಯನ್ನು ಪಡೆದೆನು. ಅರಿಂದಮನೇ, ಅನಂತರ ದೇವತೆಗಳು ತಾವು ಬಂದ 
ದಾರಿಯಲ್ಲಿಯೇ ಹಿಂದಿರುಗಿದರು. 


ಯಕ್ಷಯುದ್ಧಪರ್ವ -109- 


ಮಘಫವಾನಪಿ ದೇವೇಶೋ ರಥಮಾರುಹ್ಯ ಸುಪ್ರಭಮ್‌ । 
ಉವಾಚ ಭಗವಾನ್‌ ಸ್ವರ್ಗಂ ಗಂತವ್ಯಂ ಫಲ್ಗುನ ತಯಾ 1೧೯ 


ದೇವೇಶನಾದ ಪೂಜ್ಯನಾದ ಇಂದ್ರನೂ ಸಹ ತನ್ನ ಕಾಂತಿಯುಕ್ಕವಾದ ರಥವನ್ನು 
ಏರಿ ಅರ್ಜುನನೇ ನೀನು ಸ್ಪರ್ಗಕ್ಕೆ ಬರಬೇಕು ಎಂದು ಹೇಳಿದನು. 


ಪುರೈವಾಗಮನಾದಸ್ಮಾದ್‌ ವೇದಾಹಂ ತ್ವಾಂ ಧನಂಜಯ । 
ಅತಃ ಪರಂ ತಹಂ ವೈ ತ್ವಾಂ ದರ್ಶಯೇ ಭರತರ್ಷಭ 11೨೦॥॥ 


ಎಲೈ ಧನಂಜಯನೇ, ನೀನು ಇಲ್ಲಿ ಬರುವುದಕ್ಕಿಂತ ಮೊದಲೇ ನಾನು ನಿನ್ನನ್ನು 
ತಿಳಿದಿದ್ದೆ. ಎಲ್ಫೆ ಭರತರ್ಷಭನೇ, ಇಲ್ಲಿಂದ ಮುಂದಕ್ಕೆ ನಾನು ನಿನಗೆ ಸ್ವರ್ಗವನ್ನು 
ತೋರಿಸುವೆನು. 

ತ್ಹಯಾ ಹಿ ತೀರ್ಥೇಷು ಪುರಾ ಸಮಾಪ್ಸಾವಃ ಕೃತೋತಸಕೃತ್‌ । 

ತಪಶ್ಚೇದಂ ಮಹತ್ತಪ್ಪಂ ಸ್ವರ್ಗಂ ಗಂತಾಸಿ ಪಾಂಡವ 11೨೧॥॥ 

ಭೂಯತಕ್ಹೆವ ಚ ತಪ್ಪವ್ಯಂ ತಪಶ್ಚರಣಮುತ್ತಮಮ್‌ 11೨೨॥॥ 

ನೀನು ಹಿಂದೆ ಅನೇಕ ತೀರ್ಥಗಳಲ್ಲಿಅನೇಕ ಬಾರಿ ಸ್ನಾನವನ್ನು ಮಾಡಿದ್ದೀಯೆ. 
ಮತ್ತು ಈ ಮಹಾತಪಸ್ಸನ್ನೂ ಮಾಡಿದ್ದೀಯೆ. ಎಲೈ ಪಾಂಡವನೇ, ನೀನು ಸ್ಪರ್ಗಕ್ಕೆ 
ಹೋಗುವವನಾಗುವಿ. ಅದಕ್ಕಾಗಿ ಪುನಃ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಬೇಕು. 


ಸ್ವರ್ಗಂ ತ್ಲವಶ್ಯಂ ಗಂತವ್ಯಂ ತ್ವಯಾ ಶತ್ರುನಿಷೂದನ । 

ಮಾತಲಿರ್ಮನ್ನಿಯೋಗಾತ್‌ ತ್ವಾಂ ತ್ರಿದಿವಂ ಪ್ರಾಪಯಿಷ್ಯತಿ 11೨೩। 

ಎಲೈ ಶತ್ರುಸೂದನನೇ, ನೀನು ಅವಶ್ಯವಾಗಿ ಸರ್ಗಕ್ಕೆ ಬರಬೇಕು. ನನ್ನ ಆದೇಶದಂತೆ 
ನನ್ನ ಸಾರಥಿಯಾದ ಮಾತಲಿಯು ನಿನ್ನನ್ನುಸರ್ಗಕ್ಕೆ ಕರೆದೊಯ್ಯುವನು. 


ವಿದಿತಸ್ತ್ವಂ ಹಿ ದೇವಾನಾಂ ಮುನೀನಾಂ ಚ ಮಹಾತ್ಮನಾಮ್‌ । 
ಇಹಸ್ವಃ ಪಾಂಡವಶ್ರೇಷ್ಠ ತಪಃ ಕುರ್ವನ್‌ ಸುದುಷ್ಕರಮ್‌ 11೨೪॥॥ 


-110- ಮಹಾಭಾರತ ವನಪರ್ವ 


ಎಲೈ ಪಾಂಡವಶ್ರೇಷ್ಠನೇ, ನೀನು ಇಲ್ಲಿದ್ದು ಬಹಳ ದುಷ್ಠರವಾದ ತಪಸ್ಸನ್ನು 
ಮಾಡುತ್ತಿರುವಾಗಲೇ ನಿನ್ನನ್ನು ದೇವತೆಗಳೂ ಮತ್ತು ಮಹಾತ್ಮರಾದ ಎಲ್ಲಯಷಿಗಳೂ 
ಗಮನಿಸಿದ್ದಾರೆ. 
| ಅರ್ಜುನಃ 
ತತೋ5ಹಮಬ್ರುವಂ ಶಕ್ರಂ ಪ್ರಸೀದ ಭಗವನ್‌ ಮಮ । 
ಆಚಾರ್ಯಂ ವರಯೇಯಂ ತ್ವಾಮಸ್ಟಾರ್ಹಂ ತ್ರಿದಶೇಶ್ನರ 11೨೫1! 


ಅರ್ಜುನ- ಆಗ ನಾನು ಇಂದ್ರನನ್ನುಕುರಿತು ಪೂಜ್ಯನೇ, ನನಗೆ ಅನುಗ್ರಹವನ್ನು 
ಮಾಡು. ತ್ರಿದಶೇಶ್ವರನೇ ನಾನು ಅಸ್ಪದ ಸಲುವಾಗಿ ನಿನ್ನನ್ನು ಗುರುವೆಂದು ವರಣೆ 
ಮಾಡುತ್ತೇನೆ ಎಂದ ಹೇಳಿದನು. 


ಇಂದ್ರಃ 
ಕ್ರೂರಕರ್ಮಾಸ್ಟವಿತ್‌ ತಾತ್‌ ಭವಿಷ್ಯಸಿ ಪರಂತಪ । 
ಯದರ್ಥಮಸ್ತಾಣೀಪುಸ್ತ ವಿ ತಂ ಕಾಮಂ ಪಾಂಡವಾಪ್ಪಹಿ 2೬ 


ಇಂದ್ರ- ಪರಂತಪನೇ, ಅಸ್ಪಪ್ರಾಪ್ತಿಯಾದ ಮೇಲೆ ನೀನು ಘೋರಕರ್ಮವನ್ನು 
ಮಾಡುವವನಾಗುವಿ. ಎಲೈ ಪಾಂಡವನೇ, ಯಾವ ಉದ್ದೇಶದಿಂದ ನೀನು ಅಸ್ಪಗಳನ್ನು 
ಪಡೆಯಲು ಬಯಸುತ್ತಿದ್ದೀಯೋ ಆ ನಿನ್ನ ಆಸೆಯು ನೆರವೇರಲಿ. 


ಅರ್ಜುನಃ 


ತತೋ5ಹಮಬ್ರುವಂ ನಾಹಂ ದಿವ್ಯಾನ್ಯಸ್ವಾಣಿ ಶತ್ರುಹನ್‌ । 
ಮಾನುಷೇಷು ಪ್ರಯೋಕ್ಚ್ಯಾಮಿ ವಿನಾರಸ್ಪಪ್ರತಿಘಾತನಾತ್‌ 11೨೭! 


ಅರ್ಜುನ- ಎಲ್ಫೆ ಶತ್ರುಸೂದನನೇ, ನಾನು ಆ ದಿವ್ಯಾಸ್ತ್ರಗಳನ್ನು ಮನುಷ್ಯರ ಮೇಲೆ 
ಪ್ರಯೋಗಿಸುವುದಿಲ್ಲ. ಶತ್ರುವಿನ ಅಸ್ವದ ಪ್ರತಿಘಾತಕ್ಕಾಗಿ ಮಾತ್ರ ಪ್ರಯೋಗಿಸುವೆನು 
ಎಂದು ಹೇಳಿದೆನು. 


ತಾನಿ ದಿವ್ಯಾನಿ ಮೇಶಸ್ವಾಣಿ ಪ್ರಯಚ್ಛ ವಿಬುಧಾಧಿಪ ಟ 
ಲೋಕಾಂಶ್ಚಾಸ್ಟ್ರಚಿತಾನ್‌ ಪಶ್ನಾಲ್ಲಭೇಯಂ ಸುರಪುಂಗವ 11೨೮1 


ಯಕ್ಷಯುದ್ಧಪರ್ವ -111- 


ಎಲೈ ವಿಭುಧಾಧಿಪನೇ, ನನಗೆ ಆ ದಿವಾ ಸ್ತಗಳನ್ನು ನೀಡು. ಸುರಪುಂಗವನೇ, 
ನಾನು ಆ ಅಸ್ಪಗಳನ್ನು ಪಡೆದು ಅನಂತರ ಅಸ್ತದಿಂದ ಜಿತವಾದ ಲೋಕಗಳನ್ನು 
ವ ಜಾ ಹೇಳಿದೆನು. 
ಇಂದ್ರಃ 
ಪರೀಕ್ಷಾರ್ಥಂ ಮಯ್ಯೆತತ್‌ ತೇ ವಾಕ್ಯಮುಕ್ತಂ ಧನಂಜಯ । 
ಮಮಾತ್ಮಜಸ್ಯ ವಚನಂ ಸೂಪಪನ್ನಮಿದಂ ತವ 11೨೯॥॥ 


ಇಂದ್ರ- ಧನಂಜಯನೇ, ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ನಾನು ಈ ಮಾತನ್ನು 
ಹೇಳಿದೆನು. ನನ್ನ ಪುತ್ರನಾದ ನಿನ್ನಇಂತಹ ಉತ್ತರ ವಚನವು ಬಹಳ ಯೋಗ್ಯವಾಗಿಯೇ 
ಇದೆ. 

ಶಿಕ್ಷಾಮಿ (ಶಿಕ್ಷ ಮೇ) ಭವನಂ ಗತ್ವಾ ಸರ್ವಾಣ್ಯಸ್ಪಾಣಿ ಭಾರತ । 

ವಾಯೋರಗ್ಲೇರ್ವಸುಭ್ಯೋಪಪಿ ವರುಣಾತ್‌ ಸಮರುದ್ಧಣಾತ್‌ ॥೩೦॥ 


ಎಲೈ ಭಾರತನೇ, ನಿನ್ನನ್ನುನನ್ನ ಮನೆಗೆ ಕರೆದುಕೊಂಡು ಹೋಗಿ ವಾಯು, ಅಗ್ನಿ, 
ವಸು, ವರುಣ, ಮರುದ್ಗಣ ಇನಿ ಅಸ್ತವನ್ನು ಉಪದೇಶಕೊಡುತ್ತೇನೆ. 


ಸಾಧ್ಯಂ ಪೈತಾಮಹಂ ಚೈವ ಗಂಧರ್ವೋರಗರಕ್ಷಸಾಮ್‌ | 
ವೈಷ್ಣವಾನಿ ಚ ಸರ್ವಾಣಿ ನೈರ್ಬುತಾನಿ ತಥೈವ ಚ। 
ಮದ್ಧತಾನಿ ಚ ಜಾನೀಹಿ ಸರ್ವಾಸ್ಟಾಣಿ ಕುರೂದ್ವಹ HAO 


ಹಾಗೆಯೇ ಸಾಧ್ಯರ, ಪಿತಾಮಹನ, ಗಂಧರ್ವೋರಗರಾಕ್ಷಸರ ಅಸ್ವಗಳನ್ನೂ ಎಲ್ಲಾ 
ವೈಷ್ಣವಾಸ್ಪಗಳನ್ನೂ, ನೈರ್ಬ್ಯುತಾಸ್ಪಗಳನ್ನೂ ಉಪದೇಶ ಕೊಡುತ್ತೇನೆ. ಎಲೈ 
ಕುರೂದ್ವಹನೇ, ಆ ಎಲ್ಲಾಅಸ್ಪಗಳೂ ನನ್ನಲ್ಲಿಇವೆ ಎಂದು ತಿಳಿ. 


ಅರ್ಜುನಃ 
ಏವಮುಕ್ತಾ ತು ಮಾಂ ಶಕ್ರಸ್ತತೈವಾಂತರಧೀಯತ 11೩೨! 
ಅರ್ಜುನ-ಹೀಗೆ ನನ್ನನ್ನು ಕುರಿತು ಹೇಳಿ ಇಂದ್ರನು ಅಲ್ಲಿಯೇ ಅಂತರ್ಧಾನವನ್ನು 
ಹೊಂದಿದನು. 


-112- ಮಹಾಭಾರತ ವನಪರ್ವ 


ಅಥಾಪಶ್ಯಂ ಹರಿಯುಜಂ (ತಂ) ರಥಮೈಂದ್ರಮುಪಸ್ಥಿತಮ್‌ । 
ದಿವ್ಯಂ ಮಾಯಾಮಯಂ ಪುಣ್ಯಂ ಯತ್ತಂ ಮಾತಲಿನಾ ನೃಪ ॥೩೩। 


ಎಲೈ ರಾಜನೇ, ಅನಂತರ ನಾನು ಅಶ್ವಗಳನ್ನು ಹೂಡಿದ ದಿವ್ಯವಾದ 
ಮಾಯಾಮಯವಾದ ಪವಿತ್ರವಾದ ಮಾತಲಿಯಿಂದ ನಿಯಂತ್ರಿಸಲ್ಪಟ್ಟ ರಥವನ್ನು 
ನೋಡಿದೆನು. 


ಲೋಕಪಾಲೇಷು ಯಾತೇಷು ಮಾಮುವಾಚಾಥ ಮಾತಲಿ: । 
ದ್ರಷ್ಟುಮಿಚ್ಛತಿ ಶಕ್ರಸ್ತಾಾಂ ದೇವರಾಜೋ ಮಹಾದ್ಯುತೇ 11೩೪। 


ಲೋಕಪಾಲಕರು ಹೊರಟು ಹೋದಮೇಲೆ ಮಾತಲಿಯು ನನ್ನನ್ನು ಕುರಿತು 
ಮಹಾದ್ಯುತಿಯೇ, ದೇವರಾಜನಾದ ಇಂದ್ರನು ನಿನ್ನನ್ನುನೋಡಲು ಬಯಸುತ್ತಾನೆ 
ಎಂದು ಹೇಳಿದನು. 


ಸಂಸಿದ್ಯಸ್ವ ಮಹಾಬಾಹೋ ಕುರು ಕಾರ್ಯಮನಂತರಮ್‌ । 
ಪಶ್ಯ ಪುಣ್ಯಕೃತಾಂಲ್ಲೋಕಾನ್‌ ಸಶರೀರೋ ದಿವಂ ವ್ರಜ HAH 


ಮಹಾಬಾಹುವೇ, ಮೊದಲು ಸಿದ್ಧನಾಗು. ಅದಕ್ಕೆ ಬೇಕಾದ ಕಾರ್ಯವನ್ನು ಮಾಡು. . 
ಉಳಿದ ಕಾರ್ಯವನ್ನು ಅನಂತರ ಮಾಡು. ಸಶರೀರನಾಗಿ ಸರ್ಗಕ್ಕೆ ಹೋಗಿ ಪುಣ್ಯವನ್ನು 
ಸಂಪಾದಿಸಿದವರ ಲೋಕವನ್ನು ನೋಡು. 


ಅರ್ಜುನಃ 
ಇತ್ಯುಕ್ತೋ5ಹಂ ಮಾತಲಿನಾ ಗಿರಿಮಾಮಂತ್ರ, ಶೈಶಿರಮ್‌ । 


ಅಳೆ ಬಲ 


ಪ್ರದಕ್ಷಿಣಮುಪಾವೃತ್ಯ ಸಮಾರೋಹಂ ರಥೋತ್ತಮಮ್‌ । 

ಚೋದಯಾಮಾಸ ಸ ಹಯಾನ್‌ ಮನೋಮಾರುತರಂಹಸಃ 11೩೬॥ 

ಅರ್ಜುನ- ಮಾತಲಿಯಿಂದ ಹೀಗೆ ಹೇಳಲ್ಪಟ್ಟ ನಾನು ಆ ಹಿಮಾಲಯ 
ಪರ್ವತವನ್ನು ಆಮಂತ್ರಿಸಿ ಪ್ರದಕ್ಷಿಣೆಯನ್ನು ಮಾಡಿ ಆ ಶ್ರೇಷ್ಠವಾದ ರಥವನ್ನು ಹತ್ತಿದೆನು. 
ಮನೋವೇಗ ಮತ್ತು ವಾಯುವೇಗವುಳ್ಳ ಆ ಅಶ್ವಗಳನ್ನು ಮಾತಲಿಯು ನಡೆಸಿದನು. 


ಮಾತಲಿರ್ಹಯತತ್ತ್ವಜ್ಞೋ ಸರ್ವಶಾಸ್ತ್ರವಿಶಾರದಃ । 
ಅವೈಕ್ಛತ ಚ ಮೇ ವಕ್ಫಂ ಸ್ಥಿತಸ್ಯಾಥ ಸ ಸಾರಥಿ: 1೩೭1 


ಯಕ್ಷಯುದ್ಧಪರ್ವ -113- 


ಹಯತತ್ತ್ವಜ್ಞನೂ, ಸರ್ವಶಾಸ್ತ್ರವಿಶಾರದನೂ ಆದ ಸಾರಥಿಯು ಅಲುಗಾಡದೆ 
ಕುಳಿತಿದ್ದನನ್ನ ಮುಖವನ್ನು ನೋಡಿದನು. 


ತಥಾ ಭ್ರಾಂತೇ ರಥೇ ರಾಜನ್‌ ವಿಸ್ಕಿತಶ್ಚೇದಮಬ್ರವೀತ್‌ HAS 
ಎಲ್ಫೆ ರಾಜನೇ, ಹಾಗೆ ರಥವು ಹೊರಡುತ್ತಿರಲು ವಿಸ್ಥಿತನಾಗಿ ಈ ಮಾತನ್ನಾಡಿದನು. 


ಅತ್ಯದ್ಭುತಮಿದಂ ತ್ವದ ವಿಚಿತ್ರಂ ಪ್ರತಿಭಾತಿ ಮೇ । 

ಯದಾಸ್ಥಿತೋ ರಥಂ ದಿವ್ಯಂ ಪದಾನ್ನ ಚಲಿತ: ಪದಮ್‌ 11೩೯ 

ಈ ದಿನ ಈ ಘಟನೆಯು ಅತ್ಯದ್ಭುತವಾದುದೆಂದು ನನಗೆ ತೋರುತ್ತದೆ. ಏಕೆಂದರೆ 
ದಿವ್ಯರಥವನ್ನು ಏರಿದ ನೀನು ಸ್ವಲ್ಪವೂ ಅಲುಗಾಡಲಿಲ್ಲ. 

ದೇವರಾಜೋತಪಿ ಹಿ ಮಯಾ ನಿತ್ಯಮತ್ರೋಪಲಕ್ಷಿತಃ । 

ವಿಚಲನ್‌ ಪ್ರಥಮೋತ್ಪಾತೇ ಹಯಾನಾಂ ಭರತರ್ಷಭ 11೪೦॥ 

ಎಲ್ಫೆ ಭರತರ್ಷಭನೇ, ಅಶ್ಚಗಳ ಮೊದಲ ನೆಗೆತದಲ್ಲಿದೇವರಾಜನೂ ಸಹ ತನ್ನ 
ಸ್ಥಾನದಲ್ಲಿ ಚಲಿಸುವುದನ್ನುನಾನು ಯಾವಾಗಲೂ ನೋಡುತ್ತೇನೆ. 

ತಂ ಪುನಃ ಸ್ಥಿತ ಏವಾತ್ರ ರಥೇ ಭ್ರಾಂತೇ ಕುರೂದ್ವಹ । 

ಅತಿಶಕ್ರಮಿದಂ ಸರ್ವಂ ತವೇತಿ ಪ್ರತಿಭಾತಿ ಮೇ dell 

ಕುರೂದ್ದಹನೇ, ನೀನು ಮಾತ್ರ ರಥವು ಚಲಿಸಿದಾಗ ಅಲುಗಾಡದೆ ಕುಳಿತಿದ್ದೀಯೆ. 
ನಿನ್ನ ಈ ಸಾಮರ್ಥವು ಇಂದ್ರನ ಸಾಮರ್ಥವನ್ನು ಮೀರಿದುದೆಂದು ನನಗೆ 
ತೋರುತ್ತದೆ. 

ಅರ್ಜುನಃ 
ಇತ್ಯುಕ್ತ್ವಾ 55ಕಾಶಮಾವಿಶ್ಯ ಮಾತಲಿರ್ವಿಬುಧಾಲಯಾನ್‌ । 
ದರ್ಶಯಾಮಾಸ ಮೇ ರಾಜನ್‌ ವಿಮಾನಾನಿ ಚ ಭಾರತ 11೪೨॥ 


ಅರ್ಜುನ- ಎಲೈ ಭಾರತನೇ, ಎಲೈ ರಾಜನೇ, ಮಾತಲಿಯು ಹೀಗೆ ಹೇಳಿ 
ಆಕಾಶಕ್ಕೇರಿ ದೇವತೆಗಳ ನಿವಾಸಗಳನ್ನೂ ಮತ್ತು ವಿಮಾನಗಳನ್ನೂನನಗೆ ತೋರಿಸಿದನು. 


-114- ಮಹಾಭಾರತ ವನಪರ್ವ 


ನಂದನಾದೀನಿ ದೇವಾನಾಂ ವನಾನ್ಯುಪನಾನಿ ಚ। 
ದರ್ಶಯಾಮಾಸ ಮೇ ಶೀಘ್ರಂ ಮಾತಲಿ: ಶಕ್ರಸಾರಧಿಃ 11೪೩।॥ 


ನಂದನಾದಿ ದೇವವನಗಳನ್ನೂ ಮತ್ತು ಉಪವನಗಳನ್ನೂ ಸಹ ಇಂದ್ರ 
ಸಾರಥಿಯಾದ ಮಾತಲಿಯು ನನಗೆ ಶೀಘ್ರವಾಗಿ ತೋರಿಸಿದನು. 


ತತಃ ಶಕ್ರಸ್ಯ ಭವನಮಪಶ್ಯಮಮರಾವತೀಮ್‌ । 
ದಿವ್ಯೈಃ ಕಾಮಫಲೈರ್ವ್ಯಕ್ಟೈ ರತ್ನೈಶ್ಚಸಮಲಂಕೃತಾಮ್‌ PVH 


ಅನಂತರ ದಿವ್ಯವಾದ ಕಾಮಫಲಗಳುಳ್ಳವ್ಳಕ್ಟಗಳಿಂದ ಕೂಡಿದ ಮತ್ತು ರತ್ನಗಳಿಂದ 
ಅಲಂಕೃತವಾದ ಇಂದ್ರನ ವಾಸಸ್ಥಾನವಾದ ಅಮರಾವತಿ ಪಟ್ಟಣವನ್ನುನೋಡಿದೆನು. 


ನ ತತ್ರ ಸೂರ್ಯಸ್ತಪತಿ ನ ಶೀತೋಷ್ಟೇ ನ ಚ ಕ್ಷಮಃ । 
ನ ಬಾಧತೇ ತತ್ರ ರಜಸ್ತತ್ರಾಸ್ತಿ ನ ಜರಾ ನೃಪ 11೪೫1 


ಎಲ್ಫೆ ರಾಜನೇ, ಅಲ್ಲಿಸೂರ್ಯನು ತಾಪವನ್ನು ಉಂಟುಮಾಡುವುದಿಲ್ಲ. ಅಲ್ಲಿ 
ಶೀತೋಷ್ಣಗಳಾಗಲೀ ಅಥವಾ ಆಯಾಸವಾಗಲೀ ಉಂಟಾಗುವುದಿಲ್ಲ. ಅಲ್ಲಿಧೂಳಿನ 
ಬಾಧೆಯಾಗಲೀ ಅಥವಾ ಮುಪ್ಪಾಗಲೀ ಇಲ್ಲ. 


ನ ತತ್ರ ಶೋಕೋ ದೈನ್ಯಂ ವಾ ದೌರ್ಬಲ್ಯಂ ಚೋಪಲಕ್ಷ್ಯತೇ । 
ದಿವೌಕಸಾಂ ಮಹಾರಾಜ ನ ಗ್ಹಾನಿರರಿಮರ್ದನ | 
ನ ಕ್ರೋಧಲೋಭೌ ತತ್ರಾಸ್ತಾಂ ಸುರಾದೀನಾಂ ವಿಶಾಂಪತೇ 1೪೬॥ 


ಎಲೈ ಅರಿಮರ್ದನನಾದ ರಾಜನೇ, ಅಲ್ಲಿ ದೇವತೆಗಳಿಗೆ ಶೋಕವಾಗಲೀ, 
ದೈನ್ಯವಾಗಲೀ ಅಥವಾ ದೌರ್ಬಲ್ಯವಾಗಲೀ ಅಥವಾ ಗ್ಲಾನಿಯಾಗಲೀ 


ಕಂಡುಬರುವುದಿಲ್ಲ. ಎಲೈ ರಾಜನೇ, ಅಲ್ಲಿ ದೇವತೆಗಳಿಗೆ ಕ್ರೋಧಲೋಭಗಳು 
ಇರಲಿಲ್ಲ. 


ನಿತ್ಯತುಷ್ಠಾಶ್ಚ ತೇ ರಾಜನ್‌ ಪ್ರಾಣಿನಃ ಸುರವೇಶ್ನನಿ । 
ನಿತ್ಯಪುಷ್ಪಪಲಾಸ್ತತ್ರ ಪಾದಪಾ ಹರಿತಚ್ಛದಾಃ 11೪೭1 


ಯಕ್ಷಯುದ್ಧಪರ್ವ -115- 


ಎಲ್ಫೆ ರಾಜನೇ, ಇಂದ್ರನ ಮನೆಯಲ್ಲಿ ಎಲ್ಲ ಪ್ರಾಣಿಗಳೂ ಯಾವಾಗಲೂ 
ಸಂತೋಷದಿಂದಿರುತ್ತವೆ. ಹಸಿರು ಎಲೆಗಳ ಹೊದಿಕೆಯಿಂದ ಕೂಡಿದ ವೃಕ್ಷಗಳು ಅಲ್ಲಿ 
ನಿತ್ಯವೂ ಪುಷಫಲಭರಿತವಾಗಿರುತ್ತವೆ. 

ಪುಷ್ಕರಿಣ್ಯಶ್ಚ ವಿವಿಧಾಃ ಪದ್ಗಸೌಗಂಧಿಕಾಯುತಾಃ | 

ಶೀತಸ್ತತ್ರ ವವೌ ವಾಯುಃ ಸುಗಂಧೀ ಜೀವನಃ ಶುಚಿಃ 11೪೮ 

ಅಲ್ಲಿ ಪದ್ಮಸೌಗಂಧಿಕಾದಿ ಪುಷ್ಪಗಳನ್ನೊಳಗೊಂಡ ಅನೇಕ ಪುಷ್ಕರಿಣಿಗಳಿವೆ. 
ಸುಗಂಧಯುಕ್ತವಾದ ಶುದ್ಧವಾದ ಜೀವನಪ್ರದವಾದ ವಾಯುವು ಅಲ್ಲಿ ತಂಪಾಗಿ 
ಬೀಸುತ್ತದೆ. 

ಸರ್ವರತ್ನವಿಚಿತ್ರಾ ಚ ಭೂಮಿಃ ಪುಷ್ಪವಿಭೂಷಿತಾ । 

ಮೃಗದ್ವಿಜಾಶ್ಚ ಬಹವೋ ರುಚಿರಾ ಮಧುರಸ್ವರಾಃ Tal 

ವಿಮಾನಗಾಮಿನಶ್ಚಾತ್ರ ದೃಶ್ಯಂತೇ ಬಹವೋ$ಂಬರೇ 11೫೦।। 


ಎಲ್ಲ ರತ್ನಗಳಿಂದ ಅಲಂಕೃತವಾದ ಭೂಮಿಯು ಪುಷ್ಪಗಳಿಂದಲೂ 
ಅಲಂಕೃತವಾಗಿರುತ್ತವೆ. ಅಲ್ಲಿಸುಂದರವಾದ ಮಧುರಸ್ವರವುಳ್ಳ ಅನೇಕ ಮೃಗಪಕ್ಷಿಗಳಿವೆ. 
ಕೆಲವು ಪಕ್ಷಿಗಳು ಮನೆಯ ಉಪ್ಪರಿಗೆಗಳಲ್ಲೂ ಇನ್ನೂ ಅನೇಕ ಪಕ್ಷಿಗಳು ಆಕಾಶದಲ್ಲಿಯೂ 
ಕಂಡುಬರುತ್ತವೆ. 

ತತೋತಪಶ್ಯಂ ವಸೂನ್‌ ರುದ್ರಾನ್‌ ಸಾಧ್ಯಾಂಶ್ಚ ಸಮರುದ್ಧಣಾನ್‌ । 

ಆದಿತ್ಯಾನಶ್ಚಿನೌ ಚೈವ ತಾನ್‌ ಸರ್ವಾನ್‌ ಪ್ರತ್ಯಪೂಜಯಮ್‌ ॥೫೦॥ 

ಅನಂತರ ನಾನು ವಸುಗಳನ್ನೂ, ರುದ್ರರನ್ನೂ, ಮರುದ್ಗಣಗಳಿಂದ ಸಹಿತರಾದ 
ಸಾಧ್ಯರನ್ನೂ ಆದಿತ್ಯರನ್ನೂ ಅಶ್ವಿನೀದೇವತೆಗಳನ್ನೂ ನೋಡಿದೆನು. ಆ ಎಲ್ಲರನ್ನೂ 
ಪೂಜಿಸಿದೆನು. 

ತೇ ಮಾಂ ವೀರ್ಯೇಣ ಯಶಸಾ ತೇಜಸಾ ಚ ಬಲೇನ ಚ । 

ಅಸ್ತ್ರ ಶ್ಚಾಪ್ಯನ್ಹಜಾನಂತ ಸಂಗ್ರಾಮೇ ವಿಜಯೇನ ಚ 11೫.೨11 


-116- ಮಹಾಭಾರತ ವನಪರ್ವ 


ಅವರು ನನ್ನನ್ನು ವೀರ್ಯದಿಂದಲೂ, ಕೀರ್ತಿಯಿಂದಲೂ, ತೇಜಸಿನಿಂದಲೂ, 
ಬಲದಿಂದಲೂ, ಅಸ್ಪಗಳಿಂದಲೂ, ಸಂಗ್ರಾಮ ವಿಜಯದಿಂದಲೂ ಅಭಿನಂದಿಸಿ 
ಆಶೀರ್ವಾದ ಮಾಡಿದರು. 


ಪ್ರವಿಶ್ಯ ತಾಂ ಪುರೀಂ ದಿವ್ಯಾಂ ದೇವಗಂಧರ್ವಪೂಜಿತಾಮ್‌ । 
ದೇವರಾಜಂ ಸಹಸ್ರಾಕ್ಷಮುಪಾತಿಷ್ಠಂ ಕೃತಾಂಜಲಿಃ BAI 


ದೇವಗಂಧರ್ವಪೂಜಿತವಾದ ಆ ದಿವ್ಯಪಟ್ಟಣವನ್ನು ಪ್ರವೇಶಮಾಡಿ ನಾನು 
ದೇವರಾಜನಾದ ಸಹಸ್ರಾಕ್ಟನಾದ ಇಂದ್ರನ ಬಳಿ ಕೈಗಳನ್ನು ಜೋಡಿಸಿ ನಿಂತೆ. 


ದದಾವರ್ಧಾಸನಂ ಪ್ರೀತಃ ಶಕ್ರೋ ಮೇ ದದತಾಂ ವರಃ । 
ಬಹುಮಾನಾಚ್ಚ ಗಾತ್ರಾಣಿ ಪಸರ್ಶ ಮಮ ವಾಸವಃ BVH 


ದಾನಮಾಡುವವರಲ್ಲಿ ಶ್ರೇಷ್ಠನಾದ ಇಂದ್ರನು ಸಂತೋಷದಿಂದ ನನಗೆ ತನ್ನ 


ಅರ್ಧಾಸನವನ್ನು ಕೊಟ್ಟನು ಮತ್ತು ಇಂದ್ರನು ಬಹುಮಾನದಿಂದ ನನ್ನ ಶರೀರವನ್ನು 
ನೇವರಿಸಿದನು. 


ತತ್ರಾಹಂ ದೇವಗಂಧವೆನ್ಯಃ ಸಹಿತೋ ಭೂರಿದಕ್ಷಿಣೈ: । 
ಅಸ್ಪಾರ್ಥಮವಸಂ ಸರ್ಗೇ ಶಿಕ್ಲಾಣೋತಸ್ಟಾಕಿ ಭಾರತ 18H 


ವ a 
ಎಲೈ ಭಾರತನೇ, ನಾನು ಸ್ವರ್ಗದಲ್ಲಿ ಭೂರಿದಕ್ಷಿಣೆಯನ್ನು ಕೊಡುವ 


ದೇವಗಂಧರ್ವರಿಂದ ಸಹಿತನಾಗಿ ಅಸ್ಪಗಳನ್ನು ಅಭ್ಯಾಸಮಾಡುತ್ತಾ ಹೊಸ ಅಸ್ಪಗಳನ್ನು 
ಪಡೆಯುವ ಉದ್ದೇಶದಿಂದ ವಾಸಮಾಡಿದೆನು. 


ವಿಶ್ವಾವಸೋಶ್ಚ ವೈ ಪುತ್ರಶ್ಲಿತ್ರಸೇನೋತಭವತ್‌ ಸಖಾ । 

ಸ ಚ ಗಾಂಧರ್ವಮಖಲಂ ಗ್ರಾಹಯಾಮಾಸ ಮಾಂ ನೃಪ 11೫೬। 

ವಿಶ್ವಾವಸು ಗಂಧರ್ವನ ಮಗನಾದ ಚಿತ್ರಸೇನನನು ನನಗೆ ಸ್ನೇಹಿತನಾದನು. ಎಲೈ 
ರಾಜನೇ, ಅವನು ನನಗೆ ಗಂಧರ್ವವಿದ್ಯೆ ಎಲ್ಲವನ್ನೂಕಲಿಸಿದನು. 

ತತ್ರಾಹಮವಸಂ ರಾಜನ್‌ ಗೃಹೀತಾಸ್ತ್ರ ಸುಪೂಜಿತಃ । 

ಸುಖಂ ಶಕ್ರಸ್ಯ ಭವನೇ ಸರ್ವಕಾಮಸಮನಿತಃ 11೫೭11 


ಯಕ್ಷಯುದ್ಧಪರ್ವ -117- 


ಎಲ್ಫೆ ರಾಜನೇ, ನಾನು ಆ ಇಂದ್ರಭವನದಲ್ಲಿ ಅಸ್ತ್ರಗಳನ್ನು ಸ್ವೀಕರಿಸಿ ಎಲ್ಲರಿಂದಲೂ 
ಪೂಜಿತನಾಗಿ ಸರ್ವಭೋಗಸಮನಿತನಾಗಿ ಸುಖವಾಗಿ ವಾಸಮಾಡಿದೆ. 


ಶೃಣ್ವನ್‌ ವೈ ಗೀತಶಬ್ದಂ ಚ ತೂರ್ಯಶಬ್ದಂ ಚ ಪುಷ್ಕಲಮ್‌ | 


ಪಶ್ಯಂಶ್ಥಾಪರಸಃ ಶ್ರೇಷ್ಠಾ ನೃತ್ಯಂತೀರ್ಭರತರ್ಷಭ WBC 
ತತ್ತರ್ವಮನವಜ್ಞಾಯ ತಥ್ಯಂ ವಿಜ್ಞಾಯ ಭಾರತ । 
ಅತ್ಯರ್ಥಂ ಪ್ರತಿಗೃಹ್ಯಾಹಮಸ್ತ್ರೆಷ್ಟೇವ ವ್ಯವಸ್ಥಿತ: 11೫೯ 


ಗೀತಶಬ್ದಮತ್ತು ವಾದ್ಯಗಳ ಶಬ್ದವನ್ನು ಪುಷ್ಠಲವಾಗಿ ಕೇಳುತ್ತಿದ್ದರೂ ನೃತ್ಯ ಮಾಡುವ 
ಶ್ರೇಷ್ಠರಾದ ಅಪ್ಸರೆಯರನ್ನು ನೋಡುತ್ತಿದ್ದರೂ, ಎಲೈ ಭರತರ್ಷಭನೇ, ನಾನು 
ಅವೆಲ್ಲವನ್ನೂ ತಿರಸ್ಕರಿಸಿ ಮುಖ್ಯವಾದ ವಿಷಯವನ್ನು ಗಮನಿಸಿ ಅಸ್ಪವಿದ್ಯೆಯಲ್ಲಿಯೇ 
ಬಹಳವಾಗಿ ನಿರತನಾಗಿದ್ದೆ. 


ತತೋತತುಷ್ಯತ್‌ ಸಹಸ್ರಾಕ್ಟಸ್ಟೇನ ಕಾಮೇನ ಮೇ ವಿಭುಃ । 
ಏವಂ ಮೇ ವಸತೋ ರಾಜನ್ನೇಷ ಕಾಲೋತತ್ಯಗಾದ್ದಿವಿ 11೬೦॥ 


ಆಗ ನನ್ನಆಸೆಯನ್ನುತಿಳಿದ ವಿಭುವಾದ ಇಂದ್ರನು ನನ್ನಮೇಲೆ ಸಂತೋಷವನ್ನು 


ಹೊಂದಿದನು. ಎಲ್ಫೆ ರಾಜನೇ, ಸರ್ಗದಲ್ಲಿವಾಸಿಸುವ ನನಗೆ ಹೀಗೆ ಕಾಲವು ಕಳೆಯಿತು. 

ಕೃತಾಸ್ತಮತಿವಿಶ್ವಸ್ತಮಥ ಮಾಂ ಹರಿವಾಹನ: । 
ಸಂಸ್ಕೃಶ್ಯ ಮೂರ್ಧ್ನಿ ಪಾಣಿಭ್ಯಾಮಿದಂ ವಚನಮಬ್ರವೀತ್‌ 11೬೧॥ 
ಅಸ್ಪವನ್ನು ಸ್ವೀಕರಿಸಿ ನಾನು ವಿಶ್ವಾಸದಿಂದಿರುವಾಗ ಹರಿವಾಹನನಾದ ಇಂದ್ರನು 
ನನ್ನ ತಲೆಯ ಮೇಲೆ ತನ್ನಕೈಯನ್ನಿಟ್ಟುಈ ಮಾತನ್ನು ಆಡಿದನು. 

ಇ ಆ ಗ್‌ ತ್‌ 

ನ ತ್ವಮದ್ಯ ಯುಧಾ ಜೇತುಂ ಶಕ್ಯಃ ಸುರಗಣೈರಪಿ । 

ಕಿಂ ಪುನರ್ಮಾನುಷೇ ಲೋಕೇ ಮಾನುಪೈರಕೃತಾತ್ಕಭಿಃ W೬೨1 

ನಿನ್ನನ್ನು ಈ ದಿನ ಯುದ್ಧದಲ್ಲಿ ದೇವತೆಗಳ ಗಣಗಳೂ ಗೆಲ್ಲಲಾರವು, ಇನ್ನು 
ದುರ್ಬಲಾತ್ಮರಾದ ಮನುಷ್ಯರು, ಮನುಷ್ಯಲೋಕದಲ್ಲಿನಿನ್ನನ್ನು ಗೆಲ್ಲಲಾರರು ಎಂದು 
ಹೇಳುವುದೇನು? 


-118- ಮಹಾಭಾರತ ವನಪರ್ವ 


ಅಪ್ರಮೇಯೋಪಪ್ರದೃಷ್ಯಶ್ಚ ಯುದ್ದೇಷಪ್ರತಿಮಸ್ತಥಾ । 

ಅಜೇಯಸ್ತ ೦ ಹಿ ಸಂಗ್ರಾಮೇ ಸವೆಗ್ಯರಪಿ ಸುರಾಸುರೈಃ HLA 

ನೀನು ಅಪ್ರಮೇಯನಾಗಿದ್ದೀಯೆ. ಯಾರಿಂದಲೂ ಸೋಲನ್ನು 
ಅನುಭವಿಸುವುದಿಲ್ಲ. ಯುದ್ಧದಲ್ಲಿ ಅಪ್ರತಿಮನಾದವನು. ಸುರಾಸುರರೆಲ್ಲರೂ 
ಸೇರಿದರೂ ಸಂಗ್ರಾಮದಲ್ಲಿನಿನ್ನನ್ನು ಜಯಿಸಲಾರರು. 

ಅರ್ಜುನಃ 

ಅಥಾಬ್ರವೀತ್ತುನರ್ದೇವಃ ಸಂಪ್ರಹೃಷ್ಠತನೂರುಹಃ | 

ಅಸ್ಪಯುದ್ದೇ ಸಮೋ ವೀರನ ತೇ ಕಶ್ಚಿದ್‌ ಭವಿಷ್ಯತಿ NL 

ಅರ್ಜುನ- ಅನಂತರ ಇಂದ್ರದೇವನು ರೋಮಾಂಚವುಳ್ಳವನಾಗಿ ನನ್ನನ್ನು ಕುರಿತು 
ಎಲೈ ವೀರನೇ, ಅಸ್ವಯುದ್ಧದಲ್ಲಿನಿನಗೆ ಯಾರೂ ಸಮರಾಗಿರುವುದಿಲ್ಲ. 

ಅಪ್ರಮತ್ತಃ ಸದಾ ದಕ್ಕ ಸತ್ಯವಾದೀ ಜಿತೇಂದ್ರಿಯಃ । 

ಬ್ರಹ್ಮಣ್ಯಶ್ಚಾಸ್ತವಿಚ್ಚಾಸಿ ಶೂರಶ್ಚಾಸಿ ಕುರೂದ್ಧಹ 11೬೫1! 

ಎಲೈ ಕುರೂದ್ವಹನೇ, ನೀನು ಯಾವಾಗಲೂ ಜಾಗರೂಕನಾಗಿರುವವನು; 


ದಕ್ಷನಾಗಿರುವವನು, ಸತ್ಯವಾದಿ; ಜಿತೇಂದ್ರಿಯನಾಗಿರುವವನು; ಬ್ರಾಹ್ಮಣರಿಗೆ 
ಹಿತವನ್ನುಂಟುಮಾಡುವವನು; ಅಸ್ಪಜ್ಞನು; ಶೂರನೂ ಆಗಿದ್ದೀಯೆ. 


ಅಸ್ಟಾಣಿ ಸಮವಾಪ್ತಾನಿ ತ್ವಯಾ ದಶ ಚ ಪಂಚ ಚ । 
ಪಂಚಭಿರ್ವಿಧಿಭಿಃ ಪಾರ್ಥ ವಿದ್ಯತೇ ನ ತ್ಹಯಾ ಸಮಃ HLL 


ನೀನು ಹದಿನೈದು ಅಸ್ತ್ರಗಳನ್ನು ಅವುಗಳ ಐದುವಿಧಿಗಳೊಂದಿಗೆ 
ಸಂಪಾದಿಸಿದ್ದೀಯೆ. ನಿನಗೆ ಯಾರೂ ಸಮರಲ್ಲ. 


ಪ್ರಯೋಗಮುಪಸಂಹಾರಮಾವೃತ್ತಿಂ ಚ ಧನಂಜಯ । 
ಪ್ರಾಯಶ್ಚಿತ್ತಂ ಚ ವೇತ್ಥ ತ್ವಂ ಪ್ರತಿಘಾತಂ ಚ ಸರ್ವಶಃ 11೬೭! 


ಎಲೈ ಧನಂಜಯನೇ, ಪ್ರಯೋಗ, ಉಪಸಂಹಾರ, ಆವೃತ್ತಿ, ಪ್ರಾಯಶ್ಚಿತ್ತ ಮತ್ತು 
ಪ್ರತಿಘಾತ ಈ ಐದು ವಿಧಿಗಳನ್ನು ಎಲ್ಲಾ ಅಸ್ಪಗಳಿಗೆ ತಿಳಿದಿದ್ದೀಯೆ. 


ಯಕ್ಷಯುದ್ಧಪರ್ವ -119- 


ತತೋ ಗುರ್ವರ್ಥಕಾಲೋಈ6ಯಂ ಸಮುತ್ಥನ್ನಃ ಪರಂತಪ । 
ಪ್ರತಿಜಾನೀಷ್ಟ ತಂ ಕರ್ತುಂ ತತೋ ವೇತ್ಸ್ಯಾಮ್ಯಹಂ ಪರಮ್‌ ॥೬೮॥ 


ಆದ್ದರಿಂದ ಎಲೈ ಪರಂತಪನೇ, ಈಗ ಗುರುದಕ್ಷಿಣೆಯನ್ನು ಕೊಡುವ ಕಾಲವು 
ಬಂದೊದಗಿದೆ. ಗುರುದಕ್ಷಿಣೆಯನ್ನು ಕೊಡುವೆನೆಂದು ಪ್ರತಿಜ್ಞೆಯನ್ನು ಮಾಡು. ಅನಂತರ 
ಮುಂದಿನ ವಿಷಯವನ್ನು ಹೇಳುತ್ತೇನೆ (ಎಂದು ಹೇಳಿದನು). 


ತತೋ ಹಮಬ್ರುವಂ ರಾಜನ್‌ ದೇವರಾಜಮಿದಂ ವಚಃ । 
ವಿಷಹ್ಯಂ ಯನ್ನಯಾ ಕರ್ತುಂ ಕೃತಮೇವ ನಿಬೋಧ ತತ್‌ 11೬೯॥ 


ಎಲ್ಫೆ ರಾಜನೇ, ಆಗ ನಾನು ದೇವರಾಜನನ್ನುಕುರಿತು ಯಾವುದು ನನ್ನಕೈಯಿಂದ 
ಮಾಡಲು ಸಾಧ್ಯವೋ ಅದನ್ನು ಮಾಡಿದ್ದೇನೆಂದೇ ತಿಳಿ ಎಂದು ಹೇಳಿದೆನು. 


ತತೋ ಮಾಮಬ್ರವೀದ್‌ ರಾಜನ್‌ ಪ್ರಹಸನ್‌ ಬಲವೃತ್ರಹಾ । 

ನಾವಿಷಹ್ಯಂ ತವಾದ್ಯಾಸ್ತಿ ತ್ರಿಷು ಲೋಕೇಷು ಕಿಂಚನ 11೭೦॥ 

ಆಗ ಬಲವೃತ್ರಸೂದನನಾದ ಇಂದ್ರನು ನಗುತ್ತಾ ನನ್ನನ್ನು ಕುರಿತು ಈ ದಿನ 
ಮೂರುಲೋಕದಲ್ಲಿ ನೀನು ಮಾಡಲು ಸಾಧ್ಯವಿಲ್ಲದ ಕೆಲಸವು ಯಾವುದೂ ಇಲ್ಲ 
ಎಂದು ಹೇಳಿದನು. 

ನಿವಾತಕವಚಾ ನಾಮ ದಾನವಾ ಮಮ ಶತ್ರವಃ । 

ಸಮುದ್ರಕುಕ್ಷಿಮಾಶ್ರಿತ್ಯ ದುರ್ಗೇ ಪ್ರತಿವಸಂತ್ಯುತ non 

ನನ್ನಶತ್ರುಗಳಾದ ನಿವಾತಕವಚರೆಂಬ ದಾನವರು ಸಮುದ್ರಕುಕ್ಷಿಯನ್ನು ಆಶ್ರಯಿಸಿ 
ದುರ್ಗದಲ್ಲಿವಾಸವನ್ನು ಮಾಡುತ್ತಾರೆ. 

ತಿಸ್ರಃ ಕೋಟ್ಯಃ ಸಮಾಖ್ಯಾತಾಸ್ತುಲ್ಯರೂಪಬಲಪ್ರಭಾ: । 

ತಾಂಸ್ತತ್ರ ಜಹಿ ಕೌಂತೇಯ ಗುರ್ವರ್ಥಸ್ತೇ ಭವಿಷ್ಯತಿ 1೭೨೧ 


ಎಲೈ ಕೌಂತೇಯನೇ, ಅವರು ಮೂರುಕೋಟಿ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ 
ಸಮಾನವಾದ ರೂಪ, ಬಲ, ಕಾಂತಿಗಳುಳ್ಳವರು. ಅಲ್ಲಿಹೋಗಿ ಅವರನ್ನು ಸಂಹಾರ 


-120- ಮಹಾಭಾರತ ವನಪರ್ವ 


ಮಾಡಿದರೆ ಅದು ನೀನು ಕೊಡಬೇಕಾದ ಗುರುದಕ್ಷಿಣೆಯಾಗುವುದು (ಎಂದು 
ಹೇಳಿದನು). 
ಅರ್ಜುನಃ 
ತತೋ ಮಾತಲಿಸಂಯುಕ್ತಂ ಮಯೂರವಸುರೋಮಭಿಃ | 
ಹಯೈರುಪೇತಂ ಪ್ರಾದಾನ್ನೇ ರಥಂ ದಿವ್ಯಂ ಮಹಾಪ್ರಭಮ್‌  ॥೭೩॥ 


ಅರ್ಜುನ- ಅನಂತರ ಮಾತಲಿಯಿಂದ ಕೂಡಿದ ನವಿಲಿನ ಬಣ್ಣದ ರೋಮಗಳನ್ನು 
ಹೊಂದಿದ ಕುದುರೆಗಳನ್ನು ಹೂಡಿದ ಮಹಾಕಾಂತಿಯುಳ್ಳದಿವ್ಯವಾದ ರಥವನ್ನು ನನಗೆ 


ಬಬಂಧ ಚೈವ ಮೇ ಮೂರ್ಧ್ನಿ ಕಿರೀಟಮಿದಮುತ್ತಮಮ್‌ । 
ಸ್ವರೂಪಸದ್ಭಶಂ ಚೈವ ಪ್ರಾದಾದಂಗವಿಭೂಷಣಮ್‌ 11೭೪ 


ನನ್ನತಲೆಯಲ್ಲಿ ಶ್ರೇಷ್ಠವಾದ ಕಿರೀಟವನ್ನು ಅವನೇ ಕಟ್ಟಿದನು ಮತ್ತು ನನಗೆ 
ಸರಿಹೊಂದುವ ಅಂಗವಿಭೂಷಣಗಳನ್ನೂಕೊಟ್ಟನು. 


ಅಭೇದ್ಯಂ ಕವಚಂ ಚೇದಂ ಸರ್ಶರೂಪವದುತ್ತಮಮ್‌ ॥ 
ಅಜರಾಂ ಜ್ಯಾಮಿಮಾಂ ಚಾಪಿ ಗಾಂಡೀವೇ ಸಮಯೋಜಯತ್‌ 1೭೫! 


ಅಭೇದ್ಯವಾದ ಒಳ್ಳೆಯ ಸ್ಪರ್ಶ ಮತ್ತು ರೂಪವುಳ್ಳ ಶ್ರೇಷ್ಠವಾದ ಕವಚವನ್ನು 
ಕೊಟ್ಟು, ಗಾಂಡೀವ ಧನುಸಿಗೆ ನಾಶಹೊಂದದಿರುವ ಈ ಹೆದೆಯನ್ನೂ ಕಟ್ಟಿದನು 
(ಗಾಂಡೀವ ಧನುಸ್ಸಿನ ಹೆದೆಯು ಕತ್ತರಿಸಲ್ಪಟ್ಟರೆ ಅದು ತಾನೇ ಬೆಳೆಯುತ್ತದೆ. ನಾಶವನ್ನು 
ಹೊಂದುವುದಿಲ್ಲ. ಬೇರೆ ಹೆದೆಯನ್ನುಕಟ್ಟಬೇಕಾದ ಪ್ರಸಂಗವಿಲ್ಲ). 


ತತಃ ಪ್ರಾಯಾಮಹಂ ತೇನ ಸ್ಯಂದನೇನ ವಿರಾಜತಾ । 
ಯೇನಾಜಯದ್‌ ದೇವಪತಿರ್ಬಲಿಂ ವೈರೋಚನಿಂ ಪುರಾ 11೭೬1 


ಅನಂತರ ಯಾವ ರಥವನ್ನು ಏರಿ ದೇವಪತಿಯಾದ ಇಂದ್ರನು ಹಿಂದೆ 
ವಿರೋಚನನ ಮಗನಾದ ಬಲಿಯನ್ನು ಜಯಿಸಿದನೋ ಅದೇ ಕಾಂತಿಯುಕ್ತವಾದ 
ರಥವನ್ನೇರಿ ನಾನು ಅಲ್ಲಿಂದ ಹೊರಟೆನು. 


ಯಕ್ಷಯುದ್ಧಪರ್ವ ಗಿ 


ತತೋ ದೇವಾಃ ಸರ್ವ ಏವ ತೇನ ಘೋಷೇಣ ಬೋಧಿತಾ: । 
ಮನಾನಾ ದೇವರಾಜಂ ಮಾಂ ಸಮಾಜಗ್ಗುರ್ವಿಶಾಂಪತೇ 11೭೭1 


ಎಲೈ ರಾಜನೇ, ಆಗ ದೇವತೆಗಳೆಲ್ಲರೂ ಆ ರಥಘೋಷವನ್ನು ಕೇಳಿ ನನ್ನನ್ನು 
ಇಂದ್ರನೆಂದು ತಿಳಿದು ನನ್ನ ಬಳಿಗೆ ಬಂದರು. 

ದೃಷ್ಟ್ಯಾ ಚ ಮಾಮಪೃಚ್ಛಂತ ಕಿಂ ಕರಿಷ್ಯಸಿ ಫಲ್ಗುನ । 

ತಾನಬ್ರುವಂ ಯಥಾಭೂತಮಿದಂ ಕರ್ತಾಸ್ಮಿ ಸಂಯುಗೇ 11೭೮॥ 

ಅವರೆಲ್ಲರೂ ನನ್ನನ್ನು ನೋಡಿ ಅರ್ಜುನ ಏನನ್ನುಮಾಡುವಿ ಎಂದು ಕೇಳಿದರು. 
ನಾನು ಯಥಾರ್ಥವಾದ ವಿಷಯಗಳನ್ನು ತಿಳಿಸಿ ಯುದ್ಧದಲ್ಲಿ ಈ ಕಾರ್ಯವನ್ನು 
ಮಾಡುವೆನು ಎಂದು ತಿಳಿಸಿದೆನು. 


ನಿವಾತಕವಚಾನಾಂ ತು ಪ್ರಸ್ಥಿತಂ ಮಾಂ ವಧೈಷಿಣಮ್‌ । 
ನಿಬೋಧತ ಮಹಾಭಾಗಾ: ಶಿವಂ ಚಾಶಾಸ್ತ ಮೇರನಘಾಃ ILE 


ಎಲೈ ಮಹಾನುಭಾವರೇ, ನಾನು ನಿವಾತಕವಚರ ವಧೆಯನ್ನು ಉದ್ದೇಶಿಸಿ 
ಹೊರಟಿದ್ದೇನೆಂದು ತಿಳಿಯಿರಿ. ಅನಘರೇ, ನನಗೆ ಮಂಗಳವನ್ನು ಆಶೀರ್ವಾದ ಮಾಡಿ. 


ತತೋ ವಾಗ್ಗಿಃ ಪ್ರಶಸ್ತಾಭಿಸ್ಟಿದಶಾಃ ಪೃಥಿವೀಪತೇ । 

ತುಷ್ಟುವುರ್ಮಾಂ ಪ್ರಸನ್ನಾಸ್ರೇ ಯಥಾ ದೇವಂ ಪುರಂದರಮ್‌ ॥೮೦॥ 

ಎಲೈ ರಾಜನೇ, ಆಗ ದೇವತೆಗಳು ಸಂತೋಷಗೊಂಡು ದೇವನಾದ ಇಂದ್ರನಿಗೆ 
ಮಂಗಳಾಶಂಸನೆಯನ್ನು ಮಾಡಿದಂತೆ ನನಗೂ ಸಹ ತಮ್ಮ ವಾಣಿಯಿಂದ 
ಮಂಗಳಾಶಂಸನವನ್ನುಮಾಡಿದರು. 

ದೇವಾಃ 
ರಥೇನಾನೇನ ಮಫಘವಾ ಜಿತವಾನ್‌ ಶಂಬರಂ ಯುಧಿ । 
ನಮುಚಿಂ ಬಲವೃತ್ರೌ ಚ ಪ್ರಹ್ನಾದನರಕಾವಪಿ 11೮೧॥ 


ದೇವತೆಗಳು- ಈ ರಥದಿಂದಲೇ ಹಿಂದೆ ಯುದ್ಧದಲ್ಲಿಇಂದ್ರನು ಶಂಬರನನ್ನೂ, 
ನಮುಚಿಯನ್ನೂ, ಬಲನನ್ನೂ, ವೃತ್ರನನ್ನೂ, ಪ್ರಹ್ಲಾದ ಮತ್ತು ನರಕರನ್ನೂಗೆದ್ದನು. 


-122- ಮಹಾಭಾರತ ವನಪರ್ವ 


ಬಹೂನಿ ಚ ಸಹಸ್ರಾಣಿ ಪ್ರಯುತಾನ್ಯರ್ಬುದಾನ್ಯಪಿ । 
ರಥೇನಾನೇನ ದೈತ್ಯಾನಾಂ ಜಿತವಾನ್‌ ಮಘವಾ ಯುಧಿ 11೮೨॥ 


ಇಂದ್ರನು ಯುದ್ಧದಲ್ಲಿ ಅನೇಕ ಸಹಸ್ರಗಳ ಅಥವಾ ಪ್ರಯುತಗಳ ಅಥವಾ 
ಅರ್ಬುದಗಳ ಸಂಖ್ಯೆಯಲ್ಲಿಇದ್ದದೈತ್ಯರನ್ನು ಈ ರಥದಲ್ಲಿಯೇ ಪ್ರಯಾಣ ಮಾಡಿ 
ಗೆದ್ದನು. 

ತಮಪ್ಯನೇನ ಕೌಂತೇಯ ನಿವಾತಕವಚಾನ್‌ ರಣೇ । 

ವಿಜೇತಾ ಯುಧಿ ವಿಕ್ರಮ್ಯ ಪುರೇವ ಮಘವಾ ವಶೀ 11೮೩ 


ಕೌಂತೇಯನೇ, ಹಿಂದೆ ಇಂದ್ರನು ವಿಕ್ರಮವನ್ನು ಪ್ರದರ್ಶಿಸಿ ಶತ್ರುಗಳನ್ನು 
ಮೆಟ್ಟಿದಂತೆ ನೀನೂ ಸಹ ಯುದ್ಧದಲ್ಲಿ ಈ ರಥದಿಂದಲೇ ಪ್ರಯಾಣ ಮಾಡಿ 
ನಿವಾತಕವಚರನ್ನು ಗೆಲ್ಲುವವನಾಗುವಿ. 


ಅಯಂ ಚ ಶಂಖಪ್ರವರೋ ಯೇನ ಜೇತಾಸಿ ದಾನವಾನ್‌ । 
ಅನೇನ ವಿಜಿತಾ ಲೋಕಾಃ ಶಕ್ರೇಣಾಪಿ ಮಹಾತ್ಮನಾ 11೮೪॥ 


ಈ ಶ್ರೇಷ್ಠ ಶಂಖದಿಂದ (ಧ್ವನಿಯಿಂದ) ನೀನು ದಾನವರನ್ನು ಗೆಲ್ಲುವಿ. 
ಮಹಾತ್ಮನಾದ ಇಂದ್ರನೂ ಈ ಶಂಖದ್ವನಿಯಿಂದಲೇ ಹಿಂದೆ ಲೋಕಗಳನ್ನುಗೆದ್ದನು. 
ಅರ್ಜುನಃ 
ದೀಯಮಾನಂ ದೇವೈಸ್ತಂ ದೇವದತ್ತಂ ಜಲೋದ್ಧವಮ್‌ । 
ತ್ಯಗೃಹ್ಣಂ ಜಯಾಯ್ಕೆನಂ ಸ್ತೂಯಮಾನಸ್ತದಾರಮರೈ: 1೮೫ 


(೫. (0೬ 


ಅರ್ಜುನ- ನಾನು ನೀರಿನಲ್ಲಿ ಉದ್ಭವಿಸಿದ ಆ ದೇವದತ್ತ ಶಂಖವನ್ನು 
ದೇವತೆಗಳಿಂದ ಕೊಡಮಾಡಿದುದನ್ನು ಜಯದ ಸಲುವಾಗಿ ಸ್ವೀಕರಿಸಿದೆನು. ಆಗ 
ದೇವತೆಗಳು ನನ್ನನ್ನು ಪ್ರಶಂಸಿಸಿದರು. 

ಸ ಶಂಖೀ ಕವಚೀ ಬಾಣೀ ಪ್ರಗೃಹೀತಶರಾಸನಃ । 

ದಾನವಾಲಯಮತ್ಯುಗ್ರಂ ಪ್ರಯಾತೋಶಸ್ಮಿ ಯುಯುತ್ತಯಾ ॥೮೬॥ 


ಯಕ್ಚಯುದ್ಧಪರ್ವ -123- 


ಅಂತಹ ನಾನು ಶಂಖವನ್ನು ತೆಗೆದುಕೊಂಡು, ಕವಚವನ್ನು ಧರಿಸಿ, 
ಧನುರ್ಬಾಣಗಳನು ಕೈಯಲ್ಲಿ ಹಿಡಿದುಕೊಂಡು ಯುದ್ಧವನ್ನು ಮಾಡುವ ಇಚ್ಛೆಯಿಂದ 
ಘೋರವಾದ ದಾನವಾಲಯವನ್ನು ಕುರಿತು ಪ್ರಯಾಣವನ್ನು ಮಾಡಿದೆನು. 

|! ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ತ್ರಿಷಷ ಸ್ಲ್ಯಧಿಕಶತತಮೊಧ್ಯಾ ಯಃ ॥ 
|| ಇತಿ ನಿವಾತಕವಚಯುದ್ಧಪ ಪರ್ವಣಿ ದಶಮೋಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಅರವತ್ಕೂರನೆಯ 
ಅಧ್ಯಾಯ ಮುಗಿಯಿತು 


XK 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ಐಂದ್ರಂ ಸೃಂದನಮಾರುಹ್ಯ ಪಾರ್ಥೋ ಮಾತಲಿಸಂಯುತಃ । 
ಗಾಂಡೀವಂ ಧನುರಾದಾಯ ಯಯೌ ಹಂತುಂ ಮಹಾಸುರಾನ್‌ ॥। 


ಅರ್ಜುನ ಮಾತಲಿ ಸಮೇತನಾಗಿ ಇಂದ್ರನ ರಥವನ್ನೇರಿ ಗಾಂಡೀವ ಧನುಸ್ಸನ್ನು 
ಹಿಡಿದು ಮಹಾ ಅಸುರರನ್ನು ಕೊಲ್ಲಲು ಹೊರಟ. 


ಶಂಖಂ ದದುಸ್ತಸ್ಯ ದೇವಾ ದೇವದತ್ತಃ ಸ ಶಂಕರಾಟ್‌ । 

ನಾದಯನ್‌ ಶಾಂಖಘೋಷೇಣ ಧನುರ್ವಿಸ್ನಾರಯನ್‌ ಮಹತ್‌ ॥। 
ದಧಾನಃ ಕುಂಡಲೇ ದಿವ್ಯೇ ಶಕ್ರದತ್ತೇ ಸುಭಾಸರೇ । 

ಆಸಸಾದ ಪುರಂ ದಿವ್ಯಂ ದೈತ್ಯಾನಾಮಿಂದ್ರನಂದನಃ 11೩೧೦॥ 


ಅರ್ಜುನನಿಗೆ ದೇವತೆಗಳು ಒಂದು ಶಂಖವನ್ನು ಕೊಟ್ಟರು. ಅದು ದೇವದತ್ತ 
ಎಂಬ ಶ್ರೇಷ್ಠವಾದ ಶಂಖ. ಇಂದ್ರದತ್ತವಾದ ಹೊಳೆಯುವ ಕುಂಡಲಗಳನ್ನು ಧರಿಸಿ 
ಶಂಖನಾದದಿಂದ ಎಲ್ಲ ದಿಕ್ಕುಗಳನ್ನೂ ಪ್ರತಿಧ್ವನಿಗೊಳಿಸುತ್ತ ಮಹಾಧನುಸ್ಸನ್ನೂ 
ಠೇಂಕರಿಸುತ್ತ ದಾನವರ ದಿವ್ಯನಗರವನ್ನು ಸೇರಿದ ಅರ್ಜುನ. 

ತಸ್ಯ ಶಂಖಧ್ವನಿಂ ಶ್ರುತ್ವಾ ಗಾಂಡೀವಸ್ಯ ಚ ನಿಃ್ಚನಮ್‌ । 

ಅಭಿಮಸ್ತುರ್ಮಹಾವೀರ್ಯಾ: ನಿವಾತಕವಚಾಸುರಾಃ 11೩೧೧॥॥ 


-124- ಮಹಾಭಾರತ ವನಪರ್ವ 


ಅರ್ಜುನನ ಶಂಖಧನಿಯನ್ನೂ ಗಾಂಡೀವದ ಧನಿಯನ್ನೂ ಕೇಳಿ 
ಮಹಾಬಲಿಷ್ಠರಾದ ನಿವಾತಕವಚಾಸುರರು ಇದಿರಿಗೆ ಬಂದರು. 


ತಿಸ್ರಃ ಕೋಟ್ಯೋ ದಾನವಾನಾಂ ಸ್ವಯಂಭುವರಗರ್ವಿತಾಃ । 
ನಾನಾಯುಧೈಃ ರಣೇ ಪಾರ್ಥಮಭ್ಯವರ್ಷನ್‌ ಸುಸಂಹತಾಃ 11೩೧೨॥ 


ಬ್ರಹ್ಮವರದಿಂದ ದೃಷ್ತರಾದ ಮೂರು ಕೋಟಿ ದಾನವರು ಚೆನ್ನಾಗಿ ಸಂಘಟಿತರಾಗಿ 
ಯುದ್ಧದಲ್ಲಿ ಅರ್ಜುನನ ಮೇಲೆ ನಾನಾ ಆಯುಧಗಳ ಮಳೆಗೆರೆದರು. 


La SS 


ನೂರ ಅರವತ್ನಾಲ್ಯನೆಯ ಅಧ್ಯಾಯ 
ನಿವಾತ ಕವಚರ ಜೊತೆಯಲ್ಲಿ ಯುದ್ಧವನ್ನು ಮಾಡಲು ಅರ್ಜುನನ 
ಸಮುದ್ರಗಮನ ಮತ್ತು ಯುದ್ಧಾರಂಭ. 
ಅರ್ಜುನಃ 
ತತೋsಹಂ ಸ್ಟೂಯಮಾನಸ್ತು ತತ್ರ ತತ್ರ ಮಹರ್ಷಿಭಿಃ । 
ಅಪಶ್ಯಮುದಧಿಂ ಭೀಮಮಪಾಂಪತಿಮಥಾವ್ಯಯಮ್‌ Mell 


ಅರ್ಜುನ- ಆಗ ಅಲ್ಲಲ್ಲಿ ನಾನು ಮಹರ್ಷಿಗಳಿಂದ ಸ್ತೋತ್ರ ಮಾಡಲ್ಪಟ್ಟು 
ನಾಶವನ್ನುಹೊಂದದಿರುವ ಅಪಾರ ಜಲನಿಧಿಯಾದ ಭಯಂಕರವಾದ ಸಮುದ್ರವನ್ನು 


ನೋಡಿದೆನು. 
ಫೇನವತ್ಯಃ ಪ್ರಕೀರ್ಣಾಶ್ಚ ಸಂಹತಾಶ್ಚ ಸಮುತ್ನಿತಾಃ । 
ಊರ್ಮಯಶ್ಚಾತ್ರ ದೃಶ್ಯಂತೇ ವಲ್ಲಂತ ಇವ ಪರ್ವತಾಃ 1|೨॥॥ 


ನೊರೆಯಿಂದ ಕೂಡಿ ಕೆಲವು ಸಲ ಬಿಡಿಬಿಡಿಯಾಗಿ, ಇನ್ನುಕೆಲವು ಸಹ ಒಟ್ಟಿಗೆ 
ಎದ್ದುಬರುವ ಅಲೆಗಳು ಮಾತನಾಡುವ ಪರ್ವತಗಳಂತೆ ಕಾಣುತ್ತಿದ್ದವು. 


ನಾವ: ಸಹಸ್ರಶಸ್ತತ್ರ ರತ್ತಪೂರ್ಣಾಃ ಸಮಂತತಃ । 
ನಭಸೀವ ವಿಮಾನಾನಿ ವಿಚರಂತ್ಯೋ ವಿರೇಜಿರೇ 11೩11 


ಯಕ್ಷಯುದ್ಧಪರ್ವ -125- 


ಆಕಾಶದಲ್ಲಿವಿಮಾನಗಳು ಸಂಚರಿಸಿದಂತೆ ರತ್ನತುಂಬಿದ ಹಡಗುಗಳು ಸಾವಿರಾರು 
ಸಂಖ್ಯೆಯಲ್ಲಿ ಅಲ್ಲಿಸಂಚರಿಸುತ್ತಾ ಶೋಭೆಯನ್ನು ಉಂಟುಮಾಡಿದವು. 


ತಿಮಿಂಗಿಲಾಃ ಕಚ್ಚಪಾಶ್ಚ ತಥಾ ತಿಮಿತಿಮಿಂಗಿಲಾಃ । 
ಮಕರಾಶ್ಚಾತ್ರ ದೃಶ್ಯಂತೇ ಜಲೇ ಮಗ್ನಾ ಇವಾದ್ರಯಃ 11೪॥ 


ತಿಮಿಂಗಿಲಗಳು, ಕೂರ್ಮಗಳು, ತಿಮಿತಿಮಿಂಗಿಲಗಳು ಮತ್ತು ಮೊಸಳೆಗಳೂ 
ನೀರಿನಲ್ಲಿಮುಳುಗಿದ ಪರ್ವತಗಳಂತೆ ಕಾಣುತ್ತಿದ್ದವು. 

ಶಂಖಾನಾಂ ಚ ಸಹಸ್ರಾಣಿ ಮಗ್ನಾನ್ಯಪ್ಸು ಸಮಂತತಃ । 

ಷ್ಠ 

ದೃಶ್ಯಂತೇ ಸ್ಮ ಯಥಾ ರಾತ್ರೌ ತಾರಾಸ್ತ್ರನ್ಹಭ್ರಸಂವೃತಾಃ 11೫1! 

ನೀರಿನಲ್ಲಿಸ್ಟಲ್ಪಸ್ವಲ್ಪ ಮುಳುಗಿದ ಸುತ್ತಲೂ ಇದ್ದಸಹಸ್ರಾರು ಶಂಖಗಳು ರಾತ್ರಿಯ 
ವೇಳೆಯಲ್ಲಿತೆಳುವಾದ ಮೋಡದಿಂದ ಮುಸುಕಿದ ನಕ್ಫತ್ರಗಳಂತೆ ಕಾಣುತ್ತಿದ್ದವು. 

ತಥಾ ಸಹಸ್ರಶಸ್ತತ್ರ ರತ್ನಸಂಘಾಃ ಪ್ಲವಂತ್ಯುತ । 

ವಾಯುಶ್ಚ ಘೂರ್ಣತೇ ಭೀಮಸ್ತದದ್ದುತಮಿವಾಭವತ್‌ WL Il 

ಹಾಗೆಯೇ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರತ್ನಸಮೂಹಗಳು ತೇಲುತ್ತಿದ್ದವು. 
ವಾಯುವು ಭಯಂಕರವಾಗಿ ಸದ್ದುಮಾಡುತ್ತಾ ಬೀಸುತ್ತಿತ್ತು. ಅದು ಅದ್ಭುತವಾಗಿದ್ದಿತು. 

ತದುದೀಕ್ಷ ; ಮಹಾವೇಗಂ ಸರ್ವಾಂಭೋನಿಧಿಮುತ್ತಮಮ್‌ । 

ಅಪಶ್ಯಂ ದಾನವಾಕೀರ್ಣಂ ತದ್‌ ದೈತ್ಯಪುರಮಂತಿಕಾತ್‌ 11೭1! 

ಮಹಾರಭಸದಿಂದ ಕೂಡಿದ, ಎಲ್ಲ ನೀರುಗಳಿಗೂ ಆಶ್ರಯವಾದ, ಆ 
ಸಮುದ್ರವನ್ನು ನೋಡಿ ಅದರಲ್ಲಿ ದಾನವರಿಂದ ತುಂಬಿದ ಅವರ ಪಟ್ಟಣವನ್ನು 
ಸಮೀಪದಿಂದ ನೋಡಿದೆನು. 


ತತ್ರೈವ ಮಾತಲಸ್ತೂರ್ಣಂ ನಿಪತ್ಯ ಪೃಧಿವೀತಳೇ । 
ತ್ರಾಸಯನ್‌ರಥಘೋಷೇಣ ತತ್ತುರಂ ಸಮುಪಾದ್ರವತ್‌ 11೮।| 


-126- ಮಹಾಭಾರತ ವನಪರ್ವ 


ಅಲ್ಲಿಯೇ ಮಾತಲಿಯು ಆಕಾಶದಲ್ಲಿಹೋಗುತ್ತಿದ್ದ ರಥವನ್ನು ಭೂತಳದಲ್ಲಿಇಳಿಸಿ 
ರಥಘೋಷದಿಂದ ಎಲ್ಲರಿಗೂ ಭಯವನ್ನು ಉಂಟುಮಾಡುತ್ತಾ ಆ ಪುರದ ಕಡೆಗೆ 
ರಥವನ್ನು ಓಡಿಸಿದನು. 

ರಥಘೋಪಂ ತು ತಂ ಶ್ರುತ್ವಾ ಸ್ತನಯಿತ್ನೋರಿವಾಂಬರೇ I 

ಮನಾನಾ ದೇವರಾಜಂ ಮಾಮಾವಿಗ್ನಾ ದಾನವಾಭವನ್‌ al 


ಆಕಾಶದಲ್ಲಿಮೊಳಗುವ ಗುಡುಗಿನ ಧ್ವನಿಯಂತಿರುವ ಆ ರಥಘೋಷವನ್ನುಕೇಳಿ 
ನನ್ನನ್ನು ದೇವರಾಜನೆಂದು ತಿಳಿದು ದಾನವರು ಭಯಗ್ರಸ್ತರಾದರು. 


ಸರ್ವೇ ಸಂಭ್ರಾಂತಮನಸಃ ಶರಚಾಪಧರಾಃ ಸ್ಥಿತಾಃ । 
ತಥಾಸಿಶೂಲಪರಶುಗದಾಮುಸಲಪಾಣಯಃ 11೧೦॥ 


ಅವರೆಲ್ಲರೂ ದಿಗ್ಭಾಂತವಾದ ಮನಸ್ತುಳ್ಳವರಾಗಿ ಬಿಲ್ಲುಬಾಣಗಳನ್ನೂ, ಕತ್ತಿ ಶೂಲ 
ಪರಶು ಗದಾ ಮುಸಲ ಮೊದಲಾದ ಆಯುಧಗಳನ್ನೂಕೈಯಲ್ಲಿಹಿಡಿದು ನಿಂತರು. 


ತತೋ ದ್ವಾರಾಣಿ ಪಿದಧುರ್ದಾನವಾಸ್ಪಸ್ಟಚೇತಸಃ | 
ಸಂವಿಧಾಯ ಪುರೇ ರಕ್ಷಾಂ ನ ಸ್ಮ ಕಶ್ಚನ ದೃಶ್ಯತೇ 11೧೧॥॥ 


ಅನಂತರ ಹೆದರಿದ ಮನಸ್ಸುಳ್ಳ ಆ ದಾನವರು ಪಟ್ಟಣದೊಳಗೆ ರಕ್ಷಣೆಯ 
ವ್ಯವಸ್ಥೆಯನ್ನು ಮಾಡಿ ಮಹಾದ್ವಾರಗಳನ್ನು ಮುಚ್ಚಿದರು. ಯಾರೊಬ್ಬರೂ ಕಣ್ಣಿಗೆ 
ಬೀಳಲಿಲ್ಲ. 


ತತಃ ಶಂಖಮುಪಾದಾಯ ದೇವದತ್ತಂ ಮಹಾಸ್ಟನಮ್‌ । 
ಪರಮಾಂ ಮುದಮಾಶ್ರಿತ್ಯ ಪ್ರಾಧಮಂ ತಂ ಶನೈರಹಮ್‌ 11೧೨ 


ಆಗ ನಾನು ಮಹಾಸ್ವನವುಳ್ಳ ದೇವದತ್ತ ಶಂಖವನ್ನು ತೆಗೆದುಕೊಂಡು ಬಹಳ 
ಸಂತೋಷದಿಂದ ನಿಧಾನವಾಗಿ ಊದಿದೆನು. 


ಸ ತು ಶಬ್ದೋ ದಿವಂ ಸ್ತಬ್ಬ್ಯಾ ಪ್ರತಿಶಬ್ದಮಜೀಜನತ್‌ । 
ವಿತ್ರೇಸುಶ್ಚ ನಿಲಿಲ್ಯುಶ್ಚ ಭೂತಾನಿ ಸುಮಹಾಂತ್ಯಪಿ 11೧೩11 


ಯಕ್ಷಯುದ್ಧಪರ್ವ -127- 


ಆ ಶಬ್ದವಾದರೂ ಆಕಾಶಕ್ಕೆ ಹೋಗಿ ಅಲ್ಲಿಂದ ಪ್ರತಿಧ್ವನಿಯನ್ನು ಉಂಟುಮಾಡಿತು. 
ಎಲ್ಲಾದೊಡ್ಡದೊಡ್ಡಪ್ರಾಣಿಗಳೂ ಸಹ ಹೆದರಿ ಅಡಗಿಕೊಂಡವು. 


ತತೋ ನಿವಾತಕವಚಾಃ ಸರ್ವ ಏವ ಸಲಂಕೃತಾಃ I 


ದಂಸಿತಾ ವಿವಿಧೈಸ್ವಾಹೈರ್ವಿಚಿತ್ರಾಯುಧಪಾಣಯಃ nov 
ಆಯಸೈಶ್ಚ ಮಹಾಶೂಲೈರ್ಗದಾಭಿರ್ಮುಸಲೈರಪಿ | 
ಪಟ್ಟಿಸ್ಫಃ ಕರವಾಳೈಶ್ಚ ರಥಚಕ್ಕೆಶ್ಚ ಭಾರತ 11೧೫!! 


ಶತಫ್ಲೀಭಿರ್ಭುಶುಂಡೀಭಿಃ ಖಡೆ ೈಶ್ಚಿತ್ರೆಃ ಸ್ವಲಂಕೃತೈ: । 

ಪ್ರಗೃಹೀತೈರ್ದಿತೇಃ ಪುತ್ರಾಃ ಪ್ರಾದುರಾಸನ್‌ ಸಹಸ್ರಶಃ 1೧೬ 

ಅನಂತರ ಎಲ್ಲಾ ನಿವಾತಕವಚರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು 
ವಿವಿಧವಾದ ರಕ್ಷಣಾ ಕವಚಗಳನ್ನು ಧಾರಣೆಮಾಡಿ ವಿಚಿತ್ರಾಯುಧಗಳನ್ನು- ಕಬ್ಬಿಣದಿಂದ 
ಮಾಡಿದ ಮಹಾಶೂಲಗಳು, ಗದೆಗಳು, ಮುಸಲಗಳು, ಪಟ್ಟಿಸಗಳು, ಕತ್ತಿಗಳು, 
ರಥಚಕ್ರಗಳು, ಶತಖ್ಲಗಳು, ಭೂಸುಂಡಗಳು, ಕರವಾಳಗಳು ಈ ಅಲಂಕೃತವಾದ 
ಆಯುಧಗಳನ್ನು ಕೈಯಲ್ಲಿ ಹಿಡಿದು ದಿತಿಪುತ್ರರಾದ ಅವರು ಸಹಸ್ರ ಸಂಖ್ಯೆಯಲ್ಲಿ 
ಎದುರಿಗೆ ಬಂದರು. 

ತತೋ ವೇಗೇನ ಮಹತಾ ದಾನವಾ ಮಾಮುಪಾದ್ರವನ್‌ 

ವಿಮುಂಚಂತೋ ಶಿತಾನ್‌ ಬಾಣಾನ್‌ ಶತಶೋರ5ಥ ಸಹಸ್ರಶಃ ॥೧೭॥ 

ಅನಂತರ ದಾನವರು ಶೀಘ್ರವಾಗಿ ಶತಸಂಖ್ಯೆಯಲ್ಲಿಸಹಸ್ರ ಸಂಖ್ಯೆಯಲ್ಲಿನನ್ನ 
ಮೇಲೆ ಬಾಣಗಳನ್ನು ಸುರಿಸುತ್ತಾ ನನ್ನಕಡೆಗೆ ಓಡಿಬಂದರು. 

ತತೋ ವಿಚಾರ್ಯ ಬಹುಶೋ ರಥಮಾರ್ಗೇಷು ತಾನ್‌ ಹಯಾನ್‌ । 

ಪ್ರಾಚೋದಯತ್‌ ಸಮೇ ದೇಶೇ ಮಾತಲಿರ್ಭರತರ್ಷಭ 11೧೮ 

ಎಲೈ ಭರತರ್ಷಭನೇ, ಆಗ ಮಾತಲಿಯು ಬಹಳವಾಗಿ ವಿಚಾರಮಾಡಿ 
ಸಮತಟ್ಟಾದ ಪ್ರದೇಶದಲ್ಲಿರುವ ಅನೇಕ ರಥಮಾರ್ಗಗಳಲ್ಲಿ ಆ ಕುದುರೆಗಳನ್ನು 
ಪ್ರಚೋದಿಸಿದನು. 


-128- ಮಹಾಭಾರತ ವನಪರ್ವ 


ತೇನ ತೇಷಾಂ ಪ್ರಣುನ್ನಾನಾಮಾಶುತ್ವಾಚ್ಛೀಘ್ರಗಾಮಿನಾಮ್‌ । 
ನಾನಪಶ್ಯಂ ತದಾ ಕಿಂಚಿತ್‌ ತನ್ನೇ5ದ್ದುತಮಿವಾಭವತ್‌ Meal 


ಶೀಘ್ರವಾಗಿ ಹೋಗುವ ಆ ವೇಗವುಳ್ಳ ಕುದುರೆಗಳು ಎಲ್ಲವನ್ನೂ ಧ್ವಂಸ 
ಮಾಡಿಕೊಂಡು ಹೋಗುವಾಗ ನನ್ನ ಕಣ್ಣಿಗೆ ಏನೂ ಕಾಣಲಿಲ್ಲ. ಅದು 
ಅದ್ಭುತವಾಗಿದ್ದಿತು. 

ತತಸ್ತೇ ದಾನವಾಸ್ತತ್ರ ವಾದಿತ್ರಾಣಿ ಸಹಸ್ರಶಃ । 

ವಿಕೃತಸ್ವರರೂಪಾಣಿ ಭೃಶಂ ಸರ್ವಾಣ್ಯನಾದಯನ್‌ 11೨೦॥॥ 


ಆಗ ಆ ದಾನವರು ವಿಕೃತಸ್ತರ ರೂಪಗಳುಳ್ಳ ಸಹಸ್ರಾರು ವಾದ್ಯಗಳನ್ನು ಎಲ್ಲವನ್ನೂ 
ಗಟ್ಟಿಯಾಗಿ ಮೊಳಗಿಸಿದರು. 


ತೇನ ಶಬ್ದೇನ ಸಹಸಾ ಸಮುದ್ರೇ ಪರ್ವತೋಪಮಾಃ । 

ಆಪ್ಪವಂತ ಗತೈಃ ಸತ್ತ್ವೈರ್ಮತ್ಸ್ಯಾಃ ಶತಸಹಸ್ರಶಃ 11೨೧॥॥ 

ಆ ಶಬ್ದವನ್ನು ಕೇಳಿ ಹೆದರಿಕೆಯಿಂದ ಮೃತವಾದ ಪರ್ವತದಷ್ಟು ದೊಡ್ಡದಾದ 
ಮೀನುಗಳು, ಶತಸಹಸ್ರಸಂಖ್ಯೆಯಲ್ಲಿಮರಣವನ್ನುಹೊಂದಿ ತೇಲಿದವು. 

ಸ ಸಂಪ್ರಹಾರಸ್ತುಮುಲಸ್ತೇಷಾಂ ಚ ಮಮ ಭಾರತ । 

ಅವರ್ತತ ಮಹಾಘೋರೋ ನಿವಾತಕವಚಾಂತಕಃ 1|೨೨।॥ 

ಎಲೈ ಭಾರತನೇ, ಅವರಿಗೂ ಮತ್ತು ನನಗೂ ನಡೆದ ಆ ಯುದ್ಧವು 


ಮಹಾಘೋರವೂ ಮತ್ತು ತೀವ್ರವೂ ಆಗಿದ್ದುನಿವಾತಕವಚರ ನಾಶವನ್ನು ಉಂಟು 
ಮಾಡುವುದಾಗಿದ್ದಿತು. 


ತತೋ ದೇವರ್ಷಯಕ್ಚೆವ ತಥಾನ್ಯೇ ಚ ಮಹರ್ಷಯಃ । 
ಬ್ರಹ್ಮರ್ಹಯಶ್ಚ ಸಿದ್ದಾಶ್ಚ ಸಮಾಜಗ್ಗುರ್ಮಹಾಮೃಧೇ 1೨೩ 


ಆಗ ಮಹಾಯುದ್ಧವು ನಡೆಯುತ್ತಿರಲು ದೇವರ್ಷಿಗಳೂ ಅದರಂತೆ 
ಮಹರ್ಷಿಗಳೂ ಮತ್ತು ಬ್ರಹ್ಮರ್ಷಿಗಳೂ ಮತ್ತು ಸಿದ್ಧರೂ ಅಲ್ಲಿಗೆ ಬಂದರು. 


ಯಕ್ಷಯುದ್ಧಪರ್ವ -129- 


ತೇವೈ ಮಾಮನುರೂಪಾಭಿರ್ಮಧುರಾಭಿರ್ಜಯೈಪಿಣಃ I 
ಅಸ್ತುವನ್‌ ಮುನಯೋ ವಾಗ್ಗಿರ್ಯಥೇಂದ್ರಂ ತಾರಕಾಮಯೇ ॥೨೪॥ 
ನನ್ನ ಜಯವನ್ನು ಬಯಸಿದ ಆ ಯಷಿಗಳು ಅನುರೂಪವಾದ ಮಧುರವಾದ 


ಮಾತುಗಳಿಂದ ತಾರಕಾಮಯ ಯುದ್ಧದಲ್ಲಿ ಇಂದ್ರನನ್ನು ಸ್ತೋತ್ರ ಪೂರ್ವಕವಾಗಿ 
ಆಶೀರ್ವಾದ ಮಾಡಿದಂತೆ ಆಶೀರ್ವದಿಸಿದರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಃಷಷ್ಟ್ಯಧಿಕಶತತಮೋ5 ಧ್ಯಾಯಃ ॥ 
Il ಇತಿ ನಿವಾತಕವಚಯುದ್ಧಪರ್ವಣಿ ಏಕಾದಶೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಅರವತ್ನಾಲ್ಕನೆಯ 
ಅಧ್ಯಾಯ ಮುಗಿಯಿತು 


La A As 


ನೂರ ಅರವತ್ತೈದನೆಯ ಅಧ್ಯಾಯ 
ನಿವಾತಕವಚರ ಜೊತೆಯಲ್ಲಿ ಅರ್ಜುನನ ಯುದ್ಧ. 
ಅರ್ಜುನಃ 

ತತೋ ನಿವಾತಕವಚಾಃ ಸರ್ವೇ ವೇಗೇನ ಭಾರತ । 

ಅಭ್ಯದ್ರವನ್‌ ಮಾಂ ಸಹಿತಾಃ ಪ್ರಗೃಹೀತಾಯುಧಾ ರಣೇ HO 

ಅರ್ಜುನ-ಎಲೈ ಭಾರತನೇ, ಆಗ ನಿವಾತಕವಚರೆಲ್ಲರೂ ಕೈಯಲ್ಲಿಆಯುಧಗಳನ್ನು 
ಹಿಡಿದು ಯುದ್ಧದಲ್ಲಿ ಒಟ್ಟಿಗೆ ನನ್ನಕಡೆಗೆ ವೇಗದಿಂದ ಓಡಿಬಂದರು. 

ಆಚ್ಚಾದ್ಯ ರಥಪಂಥಾನಮುತ್ಮೋಶಂತೋ ಮಹಾರಥಾಃ । 

ಆವೃತ್ಯ ಸರ್ವತಸ್ತೇ ಮಾಂ ಶರವರ್ಪೈರವಾಕಿರನ್‌ 11೨11 


ಮಹಾರಥರಾದ ಅವರು ನನ್ನರಥಮಾರ್ಗವನ್ನುತಡೆದು ಗಟ್ಟಿಯಾಗಿ ಕಿರುಚುತ್ತಾ 
ಎಲ್ಲಕಡೆಗಳಿಂದಲೂ ನನ್ನನ್ನು ಆವರಿಸಿ ನನ್ನಮೇಲೆ ಬಾಣಗಳ ಮಳೆಯನ್ನುಕರೆದರು. 


-130- ಮಹಾಭಾರತ ವನಪರ್ವ 


ತತೋ ಪರೇ ಮಹಾವೀರ್ಯಃ ಶೂಲಪಟ್ಟಿಸಪಾಣಯಃ । 
ಶೂಲಾನಿ ಚ ಭುಶುಂಡೀಶ್ವ ಮುಮುಚುರ್ದಾನವಾ ಮಯಿ 11೩11 


ಮತ್ತು ಮಹಾವೀರರಾದ ಇನ್ನುಕೆಲವು ದಾನವರು ಕೈಯಲ್ಲಿಶೂಲಪಟ್ಟಿಸಗಳನ್ನೂ 
ಹಿಡಿದು ಶೂಲಗಳನ್ನು ಮತ್ತು ಭುಶುಂಡಿಗಳನ್ನುನನ್ನಮೇಲೆ ಎಸೆದರು. 


ತಚ್ಚೂಲವರ್ಷಂ ಸುಮಹದ್‌ ಗದಾಶಕ್ತಿಸಮಾಕುಲಮ್‌ । 
ಅನಿಶಂ ಸೃಜ್ಯಮಾನಂ ತೈರತನ್‌ ಮದ್ರಥೋಪರಿ Dal 


ಅವರಿಂದ ಸತತವಾಗಿ ಸೃಷ್ಟಿಸಲ್ಪಟ್ಟದೊಡ್ಡ ಗದಾಶಕ್ತಿ ಆಯುಧಗಳಿಂದ ಕೂಡಿದ 
ಆ ಶೂಲವರ್ಷವು ನನ್ನ ರಥದ ಮೇಲೆ ಬಿದ್ದಿತು. 


ಅನ್ಯೇ ಮಾಮಭ್ಯಧಾವಂತ ನಿವಾತಕವಚಾ ಯುಧಿ ॥ 
ಶಿತಶಸ್ತಾಯುಧಾ ರೌದ್ರಾಃ ಕಾಲರೂಪಾಃ ಪ್ರಹಾರಿಣಃ 11೫1! 


ಇನ್ನುಕೆಲವು ಕೃಷ್ಣವರ್ಣದ ಭಯಂಕರರಾದ ಪ್ರಹಾರಶೀಲರಾದ ನಿವಾತಕವಚರು 


ಹರಿತವಾದ ಶಸ್ತ್ರಮತ್ತು ಆಯುಧಗಳನ್ನು ಹಿಡಿದು ಯುದ್ಧದಲ್ಲಿನನ್ನಮೇಲೆ ಎರಗಿ 
ಬಂದರು. 


ತಾನಹಂ ವಿವಿಧೈರ್ಭಾಣೈರ್ವೇಗವದ್ದಿರಜಿಹ್ಹಗೈ: | 
ಗಾಂಡೀವಮುಕ್ತೈರಭ್ಯಘಮೇಕೈಕಂ ದಶಭಿರ್ಮುಧೇ 11೬! 


ತೇ ಕೃತಾ ವಿಮುಖಾಃ ಸರ್ವೇ ಮತ್ಸಯುಕ್ಳೆ: ಶಿಲಾಶಿತೈಃ | 
ತತೋ ಮಾತಲಿನಾ ತೂರ್ಣಂ ಹಯಾಸ್ತೇ ಸಂಪ್ರಚೋದಿತಾಃ ॥೭॥ 


ನಾನು ಅವರಿಗೆ ವೇಗವುಳ್ಳ ನೇರವಾದ, ಗಾಂಡೀವಮುಕ್ತವಾದ, ವಿವಿಧ 
ಬಾಣಗಳಿಂದ ಯುದ್ಧದಲ್ಲಿ ಒಬ್ಬೊಬ್ಬನಿಗೆ ಹತ್ತುಬಾಣಗಳಂತೆ ಬಾಣಗಳನ್ನು 
ಪ್ರಯೋಗಿಸಿದೆ. ಅವರೆಲ್ಲರೂ ಕಲ್ಲಿನ ಮೇಲೆ ಸಾಣೆಯನ್ನು ಹಿಡಿದ ನನ್ನಿಂದ 
ಪ್ರಯೋಗಿಸಲ್ಪಟ್ಟ ಆ ಬಾಣಗಳಿಂದ ಯುದ್ಧದಲ್ಲಿ ವಿಮುಖರಾದರು. ಆಗ 
ಮಾತಲಿಯು ನನ್ನರಥದ ಹಯಗಳನ್ನು ಶೀಘ್ರವಾಗಿ ಪ್ರಚೋದಿಸಿದನು. 


ಯಕ್ಷಯುದ್ಧಪರ್ವ -131- 


ಮಾರ್ಗಾನ್‌ ಬಹುವಿಧಾಂಸ್ತತ್ರ ವಿಚೇರುರ್ವಾತರಂಹಸಃ । 
ಸುಸಂಯುತಾ ಮಾತಲಿನಾ ಪ್ರಾಮಥ್ನಂತ ದಿತೇಃ ಸುತಾನ್‌ sy 


ವಾಯುವೇಗವುಳ್ಳ ಆ ಕುದುರೆಗಳು ಯುದ್ಧಭೂಮಿಯಲ್ಲಿ ಅನೇಕ ಮಾರ್ಗಗಳಲ್ಲಿ 
ಸಂಚರಿಸಿದವು. ಮಾತಲಿಯಿಂದ ಚೆನ್ನಾಗಿ ನಿಯಂತ್ರಿಸಲ್ಪಟ್ಟ ಆ ಅಶಗಳು ದಿತಿಯ 
ಪುತ್ರರನ್ನು ಕಾಲಾಡಿದವು. 


ಶತಂ ಶತಾಸ್ತೇ ಹರಯಸ್ತಸ್ಮಿನ್‌ ಯುಕ್ತಾ ಮಹಾರಥೇ । 
ತದಾ ಮಾತಲಿನಾ ಯತ್ತಾ ವ್ಯಚರನ್ನಲ್ಲಕಾ ಇವ a 


ಆ ಮಹಾರಥಕ್ಕೆ ಹೂಡಿದ ಹತ್ತುಸಾವಿರ ಕುದುರೆಗಳು ಮಾತಲಿಯಿಂದ 
ನಿಯಂತ್ರಿಸಲ್ಪಟ್ಟು ಅಲ್ಪಸಂಖ್ಯೆಯಲ್ಲಿದ್ದಕುದುರೆಗಳಂತೆ ಸಂಚರಿಸಿದವು. 


ತೇಷಾಂ ಚರಣಪಾತೇನ ರಥನೇಮಿಸ್ಪನೇನ ಚ। 
ಮಮ ಬಾಣನಿಪಾತೈಶ್ವ ಹತಾಸ್ತೇ ಶತಶೋತಸುರಾಃ 11೧೦॥ 


ಅವುಗಳ ಪದಘಾತದಿಂದಲೂ ರಥನೇಮಿಯ ಘೋಷದಿಂದಲೂ ಮತ್ತು ನನ್ನ 
ಬಾಣಪ್ರಯೋಗದಿಂದಲೂ ಅಸುರರು ನೂರಾರು ಸಂಖ್ಯೆಯಲ್ಲಿಹತರಾದರು. 


ಗತಾಸವಸ್ತಥೈವಾನ್ಯೇ ಪ್ರಗೃಹೀತಶರಾಸನಾಃ । 
ಹತಸಾರಥಯಸ್ತತ್ರ ವ್ಯಕೃಷ್ಯಂತ ತುರಂಗಮೈ: Tele] 


೨ "ಕಲ 
ಕೈಯಲ್ಲಿಧನುಸ್ಸನ್ನು ಹಿಡಿದು ತಮ್ಮಸಾರಥಿಗಳನ್ನು ಕಳೆದುಕೊಂಡು ಮೃತರಾದ 
ಅನೇಕ ದಾನವರನ್ನುನಮ್ಮ ಕುದುರೆಗಳು ಯುದ್ಧಭೂಮಿಯಲ್ಲಿಎಳೆದಾಡಿದವು. 


ತೇ ದಿಶೋ ವಿದಿಶಃ ಸರ್ವೇ ಪ್ರತಿರುಧ್ಯ ಪ್ರಹಾರಿಣಃ । 

ಅಭ್ಯಫ್ಲನ್‌ ವಿವಿಧ: ಶಸ್ತ್ರೆಸ್ತತೋ ಮೇ ವ್ಯಥಿತಂ ಮನಃ 11೧೨!॥ 

ಆ ದಾನವರೆಲ್ಲರೂ ಪ್ರಹಾರಶೀಲರಾಗಿ ದಿಕ್ಕುಗಳನ್ನೂಮತ್ತು ವಿದಿಕ್ಕುಗಳನ್ನೂ ಮುಚ್ಚಿ 
ಅನೇಕ ಶಸ್ತ್ರಗಳಿಂದ ನನ್ನನ್ನು ಹೊಡೆದರು. ಆಗ ನನ್ನಮನಸಿಗೆ ವ್ಯಥೆಯಾಯಿತು. 


ತತೋsಹಂ ಮಾತಲೇರ್ವೀರ್ಯಮಪಶ್ಯಂ ಪರಮಾದ್ದುತಮ್‌ । 
ಅಶ್ಲಾಂಸ್ತಥಾ ವೇಗವತೋ ಯದಯತ್ನಾದಧಾರಯನ್‌ 11೧೩। 


-132- ಮಹಾಭಾರತ ವನಪರ್ವ 


ಆಗ ನಾನು ಅಂತಹ ವೇಗವುಳ್ಳ ಅಶಗಳನ್ನು ಅನಾಯಾಸವಾಗಿ ನಿಯಂತ್ರಿಸುವ 
ಮಾತಲಿಯ ಪರಮಾದ್ಭುತವಾದ ಸಾಮರ್ಥವನ್ನು ನೋಡಿದೆನು. 


ತತೋ೨ಹಂ ಲಘುಭಿಶ್ಲಿತ್ರೆರಸ್ತೆ ಕ್ರೈಸ್ತಾನಸುರಾನ್‌ ರಣೇ । 
ಚಿಚ್ಛೇದ ಸಾಯುಧಾನ್‌ ರಾಜನ್‌ ಶತಶೋತಥ ಸಹಸ್ರಶಃ HOV 


ಎಲ್ಫೆ ರಾಜನೇ, ಆಗ ನಾನು ಲಘುವಾದ ವಿಚಿತ್ರವಾದ ಅಸ್ಪಗಳಿಂದ ಆ ಯುದ್ಧದಲ್ಲಿ 
ಕೈಯಲ್ಲಿಆಯುಧಗಳನ್ನು ಹಿಡಿದಿದ್ದ ಅಸುರರನ್ನು, ನೂರರಗಟ್ಟಲೆ ಮತ್ತು ಸಾವಿರದ 
ಗಟ್ಟಲೆ ಕತ್ತರಿಸಿದೆನು. 


ಏವಂ ಮೇ ಚರತಸ್ತತ್ರ ಸರ್ವಯತ್ನೇನ ಶತ್ರುಹನ್‌ । 
ಪ್ರೀತಿಮಾನಭವದ್‌ ವೀರೋ ಮಾತಲಿ: ಶಕ್ರಸಾರಥಿ: 11೧೫॥ 


ಎಲ್ಫೆ ಶತ್ರುಘಾತಕನೇ, ಹೀಗೆ ನಾನು ಸರ್ವಪ್ರಯತ್ನದಿಂದ ಯುದ್ಧಭೂಮಿಯಲ್ಲಿ 
ಸಂಚರಿಸುವುದನ್ನುನೋಡಿ ಇಂದ್ರಸಾರಥಿಯಾದ ವೀರನಾದ ಮಾತಲಿಯು ನನ್ನಲ್ಲಿ 
ಪ್ರೀತಿಯುಳ್ಳವನಾದನು. 


ವಧ್ಯಮಾನಾಸ್ತತಸ್ಥೆಸ್ತು ಹಯೈಸ್ತೇನ ರಥೇನ ಚ । 

ಅಗಮನ್‌ ಪ್ರಕ್ನಯಂ ಕೇಚಿನ್ನ್ಯವರ್ತಂತ ತಥಾ ಪರೇ 11೧೬ 

ಆಗ ಅಶ್ವಗಳಿಂದಲೂ ಮತ್ತು ರಥದಿಂದಲೂ ಹತರಾದ ಆ ದಾನವರ ಸೇನೆಯು 
ವಿಶೇಷವಾಗಿ ಕ್ಷಯವನ್ನು ಹೊಂದಿತು. ಇನ್ನು ಕೆಲವರು ಯುದ್ಧಭೂಮಿಯಿಂದ 
ಹಮ್ಟೆಟ್ಟದ್ದರು. 

ಸ್ಪರ್ಧಮಾನಾ ಇವಾಸ್ಥಾಭಿರ್ನಿವಾತಕವಚಾ ರಣೇ । 

ಶರವರ್ಪೈಃ ಶರಾರ್ತಂ ಮಾಂ ಮಹದ್ದಿ; ಪ್ರತ್ಯವಾರಯನ್‌ 11೧೭ 


ಇನ್ನುಕೆಲವು ನಿವಾತಕವಚರು ಯುದ್ಧದಲ್ಲಿನನ್ನಜೊತೆಯಲ್ಲಿಸ್ಪರ್ಧೆ ಮಾಡುವಂತೆ 
ಶರಗಳಿಂದ ಪೀಡಿತನಾದ ನನ್ನನ್ನು ದೊಡ್ಡ ಶರವರ್ಷದಿಂದ ತಡೆಹಿಡಿದರು. 


ತತೋ5ಹಂ ಲಘುಭಿಶ್ಚಿತ್ರೈರ್ಬ್ರಹ್ಮಾಸ್ಪಪರಿಮಂತ್ರಿತೈಃ । 
ವ್ಯಧಮಂ ಸಾಯಕ್ಕೆರಾಶು ಶತಶೋ5ಥ ಸಹಸ್ರಶಃ 11೧೮॥ 


ಯಕ್ಷಯುದ್ಧಪರ್ವ -133- 


ಆಗ ನಾನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿತವಾದ ಚಿಕ್ಕ ಮತ್ತು ವಿಚಿತ್ರವಾದ 
ಬಾಣಗಳಿಂದ ಆ ಸೈನ್ಯವನ್ನುನೂರರ ಸಂಖ್ಯೆಯಲ್ಲಿಮತ್ತು ಸಾವಿರದ ಸಂಖ್ಯೆಯಲ್ಲಿ 
ನಾಶಪಡಿಸಿದೆನು. 

ತತಃ ಸಂಪೀಡ್ಯಮಾನಾಸ್ತೇ ಕ್ರೋಧಾವಿಷ್ಟಾ ಮಹಾಸುರಾ: । 

ಅಪೀಡಯನ್ಮಾಂ ಸಹಿತಾಃ ಶರಶೂಲಾಸಿವೃಷ್ಟಿಭಿ: Teal 

ಆಗ ನನ್ನ ಬಾಣಗಳಿಂದ ಪೀಡಿಸಲ್ಲಟ್ಟ ಮಹಾ ಅಸುರರು ಕ್ರೋಧಾವಿಷ್ಠರಾಗಿ 
ಎಲ್ಲರೂ ಒಟ್ಟಿಗೆ ಶರಶೂಲ ಮತ್ತು ಖಡ್ಗಗಳ ವರ್ಷದಿಂದ ನನ್ನನ್ನು ಪೀಡಿಸಿದರು. 


ತತೋತಹಮಸ್ತಮಾತಿಷ್ಠಂ ಪರಮಂ ತಿಗ್ಗತೈಜಸಮ್‌ I 
ದಯಿತಂ ದೇವರಾಜಸ್ಯ ಮಾಧವಂ ನಾಮ ಭಾರತ 11೨೦॥॥ 


ಎಲೈ ಭಾರತನೇ, ಆಗ ನಾನು ದೇವರಾಜನಿಗೆ ಪ್ರಿಯವಾದ ತೀಕ್ಷ್ಣ ಸಾಮರ್ಥ್ಯವುಳ್ಳ 
ಶ್ರೇಷ್ಠವಾದ ಮಾಧವಾಸ್ತವನ್ನು ಆಶ್ರಯಿಸಿದೆನು. 

ತತಃ ಖಡ್ಗಾಂಸ್ಪಿಫೂಲಾಂಶ್ಹ ತೋಮರಾಂಶ್ಹ ಸಹಸ್ರಶಃ । 

ಅಸ್ಪವೀರ್ಯೇಣ ಶತಧಾ ತೈರ್ಮುಕ್ತಾನಮಹಚ್ಛಿದಮ್‌ 11೨೧1 

ಆಗ ನಾನು ಆ ಅಸ್ಪದ ಸಾಮರ್ಥದಿಂದ ಅವರಿಂದ ಪ್ರಯೋಗಿಸಲ್ಪಟ್ಟ 
ಖಡ್ಗಗಳನ್ನೂ, ತ್ರಿಶೂಲಗಳನ್ನೂಮತ್ತು ಸಾವಿರಾರು ತೋಮರಗಳನ್ನೂ ಒಂದೊಂದನ್ನೂ 
ನೂರಾರು ಭಾಗವಾಗಿ ಕತ್ತರಿಸಿದೆನು. 

ಛಿತ್ತ್ವಾ ಪ್ರಹರಣಾನ್ಯೇಷಾಂ ತತಸ್ತಾನಪಿ ಸರ್ವಶಃ । 

ಪ್ರತ್ಯವಿಧ್ಯಮಹಂ ರೋಷಾದ್‌ ದಶಾಭಿರ್ದಶಭಿಃ ಶರೈಃ 11೨೨1 

ಅವರ ಅಸ್ವಗಳನ್ನು ಕತ್ತರಿಸಿ ಅನಂತರ ರೋಷದಿಂದ ನಾನು ಒಬ್ಬೊಬ್ಬನಿಗೆ ಹತ್ತು 
ಬಾಣಗಳಂತೆ ಅವರೆಲ್ಲರನ್ನೂ ಬಾಣಗಳಿಂದ ಹೊಡೆದೆನು. 


ಗಾಂಡೀವಾದ್ದಿ ತದಾ ಸಂಖೇ ಯಥಾ ಭ್ರಮರಪಂಕ್ತಯಃ | 
ನಿಷ್ಠತಂತಿ ಮಹಾಬಾಣಾಸ್ತಂ ಮಾತಲಿರಪೂಜಯತ್‌ 11೨೩॥॥ 


-134- ಮಹಾಭಾರತ ವನಪರ್ವ 


ಆಗ ಗಾಂಡೀವದಿಂದ ಮಹಾಬಾಣಗಳು ಭ್ರಮರಪಂಕ್ತಿಯಂತೆ 
ಹೊರಬರುತ್ತಿದ್ದುದನ್ನುನೋಡಿ ಮಾತಲಿಯು ನನ್ನಮೇಲೆ ಗೌರವವುಳ್ಳವನಾದನು. 


ತೇಷಾಮಪಿ ತು ಬಾಣಾಸ್ತೇ ಬಹುಲಾಚ್ಛಲಭಾ ಇವ । 
ಅವಾಕಿರನ್‌ ಮಾಂ ಬಲವತ್‌ ತಾನಹಂ ವ್ಯಧಮಂ ಶರೈಃ 12೪ 


ಅನೇಕವಾದ ಕಾರಣದಿಂದ ಶಲಭ (ದೀಪದ ಹುಳು)ದಂತಿದ್ದಅವರ ಬಾಣಗಳೂ 
ಸಹ ಬಲದಿಂದ ಕೂಡಿ ನನ್ನಮೇಲೆ ಬಿದ್ದವು. ನಾನು ಅವುಗಳನ್ನುನನ್ನ ಬಾಣಗಳಿಂದ 
ನಾಶಪಡಿಸಿದೆನು. 


ವಧ್ಯಮಾನಾಸ್ತತಸ್ತೇ ತು ನಿವಾತಕವಚಾಃ ಪುನಃ । 
ಶರವರ್ಪೈರ್ಮಹದ್ವಿರ್ಮಾಂ ಸಮಂತಾತ್‌ ಪರ್ಯವಾರಯನ್‌ 11೨೫1! 


ಹೀಗೆ ವಧ್ಯಮಾನರಾದ ಆ ನಿವಾತಕವಚರು ಪುನಃ ಎಲ್ಲಕಡೆಗಳಿಂದಲೂ ದೊಡ್ಡ 
ಶರವರ್ಷದಿಂದ ನನ್ನನ್ನು ಆವರಿಸಿದರು. 


ಶರವೇಗಾನ್‌ ನಿಹತ್ಯಾಹಮಸ್ಟ್ರೈರಸ್ವವಿಘಾತಿಭಿಃ I 
ಜಲದಿ ಪರಮೈ: ಶೀಘ್ರೈಸ್ತಾನವಿಧ್ಯಂ ಸಹಸ್ರಶಃ 11೨೬1 
ಅಸ್ಪವಿಘಾತಿಗಳಾದ ಅಸ್ಪಗಳಿಂದ ಅವರ ಶರವೇಗವನ್ನು ನಾಶಪಡಿಸಿ 


ಉರಿಯುತ್ತಿರುವ ಶೀಘ್ರಗಾಮಿಗಳಾದ ಶ್ರೇಷ್ಠವಾದ ಬಾಣಗಳಿಂದ ಅವರಿಗೆ ಸಹಸ್ರ 
ಸಂಖ್ಯೆಯಲ್ಲಿಹೊಡೆದೆನು. 


ತೇಷಾಂ ಛಿನ್ನಾನಿ ಗಾತ್ರಾಣಿ ವಿಸೃಜಂತಿ ಸ್ಮ ಶೋಣಿತಮ್‌ । 

ಪ್ರಾವೃಷೀವಾಭಿವೃಷ್ಟಾನಿ ಶೃಂಗಾಣ್ಯಥ ಧರಾಭೃತಾಮ್‌ 11೨೭1! 

ಆ ಬಾಣಗಳಿಂದ ಕತ್ತರಿಸಲ್ಪಟ್ಟ ಅವರ ಶರೀರಗಳು ಮಳೆಗಾಲದಲ್ಲಿ ಪರ್ವತ 
ಶೃಂಗಗಳಿಂದ ಕೆಳಗೆ ಹರಿಯುವ ನೀರಿನಂತೆ ರಕ್ತದ ಧಾರೆಗಳನ್ನು ಸೃಷ್ಟಿಸಿದವು. 

ಇಂದ್ರಾಶನಿಸಮಸ್ಪರ್ಶೈರ್ವೇಗವದ್ದಿದಜಿಹ್ಮಗೈ: | 

ಮದ್ಬಾಣೈರ್ವಧ್ಯಮಾನಾಸ್ತೇ ಸಮುದ್ದಿಗ್ನಾಃ ಸ್ಮ ದಾನವಾಃ 11೨೮॥ 


ಯಕಯುದಪರ್ವ -135- 
ಬ್‌ 


ಇಂದ್ರನ ವಜ್ರಾಯುಧಕ್ಕೆ ಸಮವಾದ ಸ್ಪರ್ಶವುಳ್ಳ, ವೇಗವುಳ್ಳ ಮತ್ತು ನೇರವಾದ 
ನನ್ನ ಬಾಣಗಳಿಂದ ಹೊಡೆಯಲ್ಪಟ್ಟಆ ದಾನವರು ಸಮುದ್ವಿಗರಾದರು. 


ಶತಧಾ ಭಿನ್ನದೇಹಾಸ್ತೇ ಕ್ಲೀಣಪ್ರಹರಣೌಜಸಃ | 
ತತೋ ನಿವಾತಕವಚಾ ಮಾಮಯುಧ್ಯಂತ ಮಾಯಯಾ 11೩೯ 
ಆ ನಿವಾತಕವಚರು ನೂರಾರು ಸಂಖ್ಯೆಯಲ್ಲಿಭಿನ್ನದೇಹರಾಗಿ ತಮ್ಮ ಶಸ್ತ್ರಗಳನ್ನೂ 
ಮತ್ತು ಸಾಮಥಣ್ಯಗಳನ್ನೂ ಕಳೆದುಕೊಂಡ ಮೇಲೆ ನನ್ನ ಜೊತೆಯಲ್ಲಿ 
ಮಾಯಾಯುದ್ಧವನ್ನುಪ್ರಾರಂಭಿಸಿದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪಂಚಷಷ್ಟ್ಯಧಿಕಶತತಮೋ5ಧ್ಯಾಯಃ ॥ 
|| ಇತಿ ನಿವಾತಕವಚಯುದ್ಧಪರ್ವಣಿ ದ್ವಾದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಅರವತ್ತೈದನೆಯ 
ಅಧ್ಯಾಯ ಮುಗಿಯಿತು 
Xk 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ತೇಷಾಂ ಸ ಶಸ್ತ್ರಾಣಿ ಕಿರೀಟಮಾಲೀ 

ನಿವಾರ್ಯ ಗಾಂಡೀವಧನುಃಪ್ರಮುಕ್ತೆ: | 
ಶರೈಃ ಶಿರಾಂಸಿ ಪ್ರಚಕರ್ತ ವೀರೋ 

ಸಹಸ್ರಶಿಕ್ಟಾಬಲಸಂಪ್ರಯುಕ್ತೆ: 11೩೧೩ 
ಕಿರೀಟ ಹಾರಗಳನ್ನು ಧರಿಸಿದ ವೀರ ಅರ್ಜುನ ನಿವಾತಕವಚರ ಶಸ್ತ್ರಗಳನ್ನು ತಡೆದು 


ಗಾಂಡೀವ ಧನುಸಿನಿಂದ ಮಹಾ ಅಸ್ತ್ರಗಳ ಅಭ್ಯಾಸ ಬಲದಿಂದ ಚೆನ್ನಾಗಿ ಬಾಣ 
ಪ್ರಯೋಗ ಮಾಡಿ ಅವರ ತಲೆಗಳನ್ನು ಕತ್ತರಿಸಿದ. 


ಸರ್ವೇ ಹತಾಸ್ತೇನ ಮಹಾರಥೇನ ತೇ 

ದಾನವಾಃ ಸೋಠಪಿ ಯಯೌ ತಥಾಠನ್ಯಾನ್‌ । 
ಪೌಲೋಮಕಾಲೇಯಗಣಾಭಿಧಾನಾನ್‌ 

ಷಷ್ಟಿಂ ಸಹಸ್ರಾಣಿ ಮಹಾರಥಾನಾಮ್‌ (1೩೧೪1 


-136- ಮಹಾಭಾರತ ವನಪರ್ವ 


ಮಹಾರಥನಾದ ಅರ್ಜುನ ಆ ಎಲ್ಲ ದಾನವರನ್ನೂ ಸಂಹರಿಸಿದ. ಹಾಗೇ 
ಮಹಾರಥರಾದ ಅರವತ್ತು ಸಾವಿರ ಪೌಲೋಮ ಕಾಲೇಯ ಗಣಗಳೆಂಬ ಹೆಸರಿನ 
ಬೇರೆ ದಾನವರನ್ನೂ ಆಕ್ರಮಿಸಿದ. 


ತಾನಸ್ಪಶಸ್ಟಾಣ್ಯಭಿವರ್ಷಮಾಣಾನ್‌ 
ಧನಂಜಯಃ ಪಾಶುಪತಾಸ್ತತೋ ದ್ರಾಕ್‌ । 
ದಗ್ಬ್ಯಾ ಯಯೌ ಪುನರೇವೇಂದ್ರಸದ್ಮ 
ತಂ ಸಸಜೇ ಪ್ರೀತಿಯುತಶ್ನ ಶಕ್ರಃ HAHN 
ವ ಚಿ 


ಆ ಪೌಲೋಮ ಕಾಲಿಕೇಯರು ಅಸ್ಪಶಸ್ತ್ರಗಳ ಮಳೆ ಸುರಿಸುತ್ತಿದ್ದಂತೆಯೇ ಅರ್ಜುನ 
ಅವರನ್ನು ಬೇಗನೆ ಪಾಶುಪತಾಸ್ತದಿಂದ ಸುಟ್ಟುಪುನಃ ಸರ್ಗಲೋಕಕ್ಕೆ ಹೋದ. ಇಂದ್ರ 
ಸಂತುಷ್ಟನಾಗಿ ಅವನನ್ನು ಆಲಿಂಗಿಸಿದ. 


XK 


ನೂರ ಅರವತಾರನೆಯ ಅಧ್ಯಾಯ 
ದಾನವರ ಮಾಯಾಯುದ್ದ ಮತ್ತು ದಿವ್ಯಾಸ್ಪಗಳಿಂದ ಅರ್ಜುನನಿಂದ ಅದರ 
ಪ್ರತಿಫಾತ. ದಾನವರ ಹನನ. 
ಅರ್ಜುನಃ 
ತತೋತಶ್ನವರ್ಷಂ ಸುಮಹತ್‌ ಪ್ರಾದುರಾಸೀತ್‌ ಸಮಂತತಃ । 
ನಗಮಾತ್ರೆಃ ಶಿಲಾಖಂಡೈಸ್ತನ್ನಾಂ ದೃಢಮಪೀಡಯತ್‌ ell 


ಅರ್ಜುನ- ಅನಂತರ ಪರ್ವತಗಾತ್ರದ ಶಿಲಾಖಂಡಗಳಿಂದ ಕೂಡಿದ ದೊಡ್ಡ 
ಶಿಲಾವರ್ಷವು ಪ್ರಾದುರ್ಭಾವವನ್ನು ಹೊಂದಿ ನನ್ನನ್ನು ಬಹಳವಾಗಿ ಪೀಡಿಸಿತು. 


ತದಹಂ ವಜ್ರಸಂಕಾಶೈರ್ಮಹೇಂದ್ರಾಸ್ಟಪ್ರಚೋದಿತೈ: । 
ಅಚೂರ್ಣಯಂ ವೇಗವದ್ದಿ ಶರಜಾಲೈರ್ಮಹಾಹವೇ 11.೨11 


ನಾನು ಆ ಮಹಾಯುದ್ದ್ಧದಲ್ಲಿಇಂದ್ರಾಸ್ಪಗಳಿಂದ ಅಭಿಮಂತ್ರಿತವಾದ ವೇಗವುಳ್ಳ 
ವಜ್ರಸದೃಶವಾದ ಬಾಣಸಮೂಹಗಳಿಂದ ಆ ಶಿಲೆಗಳನ್ನು ಪುಡಿಪುಡಿ ಮಾಡಿದೆನು. 


ಯಕ್ಷಯುದ್ಧಪರ್ವ -137- 


ಚೂಣ್ಯಮಾನೇತಶ್ನವರ್ಷೇ ತು ಪಾವಕ: ಸಮಜಾಯತ । 
ತತ್ರಾಶ್ನಚೂರ್ಣಾ ನ್ಯಪತನ್‌ ಪಾವಕಪ್ರಕರಾ ಇವ 11೩11 


ಶಿಲಾವರ್ಷವು ಪುಡಿಮಾಡಲ್ಪಡುತ್ತಿರಲು ಅಗ್ನಿಯು ಉಂಟಾಯಿತು. ಅಗ್ನಿಯ 
ಕೆಂಡಗಳಂತೆ ಕಲ್ಲಿನ ಚೂರುಗಳು ಬೀಳಲು ಪ್ರಾರಂಭಿಸಿದವು. 


ತತೋಶಶ್ಶವರ್ಷೇ ವಿಹತೇ ಜಲವರ್ಷಂ ಮಹತ್ತರಮ್‌ । 
ಧಾರಾಭಿರಕ್ಷಮಾತ್ರಾಭಿ: ಪ್ರಾದುರಾಸೀತ್‌ ಮಮಾಂತಿಕೇ (1೪॥| 


ಶಿಲಾವರ್ಷವು ಪ್ರತಿಹತವಾದಮೇಲೆ ನನ್ನ ಸಮೀಪದಲ್ಲಿ ಒನಕೆಯ ಗಾತ್ರದ 
ಧಾರೆಗಳಿಂದ ಕೂಡಿದ ಬಹಳ ದೊಡ್ಡದಾದ ಸ ರ್ಷವು ಉಂಟಾಯಿತು. 

ನಭಸಃ ಪ್ರಚ್ಯುತಾ ಧಾರಾಸ್ತಿಗೃವೀರ್ಯಾಃ ಸಹಸ್ರಶಃ । 

ಆವೃಣ್ಣನ್‌ ಸರ್ವತೋ ವ್ಯೋಮ ದಿಶಚ್ಚೋಪದಿಶಸ್ತಥಾ 1೫! 

ಆಕಾಶದಿಂದ ಕೆಳಗೆ ಬಂದ ಬಹಳ ಬಲಶಾಲಿಗಳಾದ ಸಹಸ್ರಾರು ಸಂಖ್ಯೆಯ 
ಧಾರೆಗಳು ಆಕಾಶವನ್ನುಮತ್ತು ದಿಕ್ಕುವಿದಿಕ್ಕುಗಳನ್ನು ಎಲ್ಲಕಡೆಗಳಲ್ಲಿಯೂ ಆವರಿಸಿದವು. 

ಧಾರಾಣಾಂ ಚ ನಿಪಾತೇನ ವಾಯೋರ್ವಿಸ್ಫೂರ್ಜಿತೇನ ಚ। 

ಗರ್ಜಿತೇನ ಚ ದೈತ್ಯಾನಾಂ ನ ಪ್ರಾಜ್ಞಾಯತ ಕಿಂಚನ : Mell 

ಜಲಧಾರೆಗಳ ಶಬ್ದಗಳಿಂದ, ಬೀಸುವ ವಾಯುವಿನ ಸ್ಫೋಟ ಶಬ್ದಗಳಿಂದ, ಮತ್ತು 
ದೈತ್ಯರ ಗರ್ಜನೆಗಳ ಕಾರಣದಿಂದ ಏನೂ ತಿಳಿಯುತ್ತಿರಲಿಲ್ಲ. 


ಧಾರಾ ದಿವಿ ಚ ಸಂಬದ್ಧಾ ವಸುಧಾಯಾಂ ಚ ಸರ್ವಶಃ । 
ವ್ಯಾಮೋಹಯಂತ ಮಾಂ ತತ್ರ ನಿಪತಂತ್ಯೋತನಿಶಂ ಭುವಿ 11೭1! 


ಎಲ್ಲಕಡೆಗಳಲ್ಲಿಯೂ ಆಕಾಶದಿಂದ ಭೂಮಿಯವರೆಗೆ ಸಂಬದ್ಧವಾಗಿದ್ದು ಶಿ 
ಭೂಮಿಯ ಮೇಲೆ ಸತತವಾಗಿ ಬೀಳುವ ಜಲಧಾರೆಗಳು ನನಗೆ ವ್ಯಾಮೋಹವನ್ನು 
ಉಂಟುಮಾಡಿದವು. 


ತತ್ರೋಪದಿಷ್ಟಮಿಂದ್ರೇಣ ದಿವ್ಯಮಸ್ತೂ ವಿಶೋಷಣಮ್‌ । 
ದೀಪ್ತಂ ಪ್ರಾಹಿಣವಂ ಘೋರಮಶುಷ್ಯತ್‌ ತೇನ ತಜ್ಜಲಮ್‌ nS 


-138- ಮಹಾಭಾರತ ವನಪರ್ವ 


ಆಗ ನಾನು ಇಂದ್ರನಿಂದ ಉಪದಿಷವಾದ ದಿವ್ಯವಾದ ಘೋರವಾದ ಮತ್ತು 
ಜ್ವಲಿಸುವ ವಿಶೋಷಣಾಸ್ವವನ್ನು ಪ್ರಯೋಗಿಸಿದೆನು. ಆ ಜಲವೆಲ್ಲವೂ ಒಣಗಿ 
ಹೋಯಿತು. 


ಹತೇತಶ್ನವರ್ಷೇ ಚ ಮಯಾ ಜಲವರ್ಷೆೇ ಚ ಶೋಷಿತೇ ॥ 
ಮುಮುಚುರ್ದಾನವಾ ಮಾಯಾಮಗ್ಗಿಂ ವಾಯುಂ ಚ ಭಾರತ ॥೯॥ 


ಎಲೈ ಭಾರತನೇ, ಶಿಲಾವರ್ಷ ಮತ್ತು ಜಲವರ್ಷಗಳು ಹತವಾಗಿ 
ಶೋಷಿತವಾಗುತ್ತಿರಲು ದಾನವರು ಮಾಯೆಯಿಂದ ಅಗ್ನಿ ಮತ್ತು ವಾಯುಗಳನ್ನು 
ಸೃಷ್ಟಿಸಿ ನನ್ನಮೇಲೆ ಪ್ರಯೋಗಿಸಿದರು. 


ತತೋತಹಮಗ್ಗಿಂ ವ್ಯಧಮಂ ಸಲಿಲಾಸ್ಟೇಣ ಸರ್ವಶಃ । 
ಶೈಲೇನ ಚ ಮಹಾಸ್ತ್ರೇಣ ವಾಯೋರ್ವೇಗಮಧಾರಯಮ್‌ 11೧೦ 


ಆಗ ನಾನು ಜಲಾಸ್ಪದಿಂದ (ವಾರುಣಾಸ್ತದಿಂದ) ಆ ಅಗ್ನಿಯನ್ನು 
ಎಲ್ಲಕಡೆಯಲ್ಲಿಯೂ ಶಾಂತಗೊಳಿಸಿದೆನು. ಮತ್ತು ಪರ್ವತಾಸ್ಪದಿಂದ ವಾಯುವಿನ 
ವೇಗವನ್ನು ತಡೆದೆನು. 


ತಸ್ಯಾಂ ಪ್ರತಿಹತಾಯಾಂ ತು(ತೇ) ದಾನವಾ ಯುದ್ಧದುರ್ಮದಾಃ । 
ಪ್ರಾಕುರ್ವನ್‌ ವಿವಿಧಾಂ ಮಾಯಾಂ ಯೌಗಪದ್ಯೇನ ಭಾರತ ॥೧೧॥ 


ಎಲ್ಫೆ ಭಾರತನೇ, ಅದು ಪ್ರತಿಹತವಾಗುತ್ತಿರಲು ಯುದ್ಧ ದುರ್ಮದರಾದ ಆ 
ದಾನವರು ಅನೇಕ ಮಾಯೆಗಳನ್ನು ಒಟ್ಟಿಗೆ ಸೃಷ್ಟಿಸಿದರು. 


ತತೋ ವರ್ಷಂ ಪ್ರಾದುರಭೂತ್‌ ಸುಮಹಲ್ಲೋಮಹರ್ಷಣಮ್‌ ।ಟ 
ಅಸ್ಪಾಣಾಂ ಘೋರರೂಪಾಣಾಮಗ್ನೇರ್ವಾಯೋಸ್ಪಥಾ$ಶ್ನನಾಮ್‌ । 
ಸಾ ತು ಮಾಯಾಮಯೀ ವೃಷ್ಠಿ; ಪೀಡಯಾಮಾಸ ಮಾಂ ಯುಧಿ ॥ 


ಅನಂತರ ಅಸ್ಪಗಳ, ಘೋರರೂಪವಾದ ಅಗ್ನಿ, ವಾಯು ಮತ್ತು ಶಿಲೆಗಳ, 
ರೋಮಾಂಚಕರವಾದ ದೊಡ್ಡವ್ಳಷ್ಟಿಯು ಕಂಡುಬಂದಿತು. ಆ ಮಾಯಾಮಯವಾದ 
ವೃಷ್ಟಿಯು ಯುದ್ಧದಲ್ಲಿನನ್ನನ್ನುಪೀಡಿಸಿತು. 


ಯಕ್ಷಯುದ್ಧಪರ್ವ -139- 


ಅಥ ಘೋರಂ ತಮಸ್ತೀವ್ರಂ ಪ್ರಾದುರಾಸೀತ್‌ ಸಮಂತತಃ 11೧೩॥ 


ಅನಂತರ ಘೋರವಾದ ನಿಬಿಡವಾದ ಕತ್ತಲೆಯು ಎಲ್ಲಕಡೆಯಲ್ಲಿಯೂ 
ಕಾಣಿಸಿಕೊಂಡಿತು. 


ತಮಸಾ ಸಂವೃತೇ ಲೋಕೇ ಘೋರೇಣಾವರಣೇನ (ಘೋರೇಣ ಪರುಷೇಣ) ಚ। 

ತುರಗಾ(ಹರಯೋ) ವಿಮುಖಾಶ್ಚಾಸನ್‌ ಪ್ರಾಸ್ಥಲಚ್ಛಾಪಿ ಮಾತಲಿ: (1೧೪1 

ಹೀಗೆ ಲೋಕದಲ್ಲಿ ಎಲ್ಲಕಡೆಯಲ್ಲಿಯೂ ಕತ್ತಲು ಆವರಿಸಿದಾಗ ಅಶ್ವಗಳು 
ವಿಮುಖವಾದವು ಮತ್ತು ಮಾತಲಿಯೂ ಸಹ ಎಡವಲು ಪ್ರಾರಂಭಿಸಿದನು. 

ಹಸ್ತಾದ್ವಿರಣ್ಮ(ಶ) ಯಶ್ಚಾಸ್ಯ ಪ್ರತೋದಃ ಪ್ರಾಪತದ್‌ಭುವಿ । 

ಅಸಕೃಚ್ಚಾಹ ಮಾಂ ಭೀತಃ ಕಿಂ ಕರಿಷ್ಯಾಮ ಇತ್ಯಪಿ (ಕ್ವಾಸೀತಿ ಭರತರ್ಷಭ) ॥1೧೫॥ 

ಅವನ ಹಸ್ತದಿಂದ ಚಿನ್ನದ ಚಾವಟಿಯು ನೆಲದ ಮೇಲೆ ಬಿದ್ದಿತು. ಅವನು ಅನೇಕ 
ಬಾರಿ ನನ್ನನ್ನು ಕುರಿತು ಭಯದಿಂದ ಈಗ ಏನು ಮಾಡೋಣ ಎಂದು ಕೇಳಿದನು. 


ಮಾಂ ಚ ಭೀರಾವಿಶತ್‌ ತೀವ್ರಾ ತಸ್ಮಿನ್‌ ವಿಗತಚೇತಸಿ । 

ಸ ಚ ಮಾಂ ವಿಗತಜ್ಞಾನಃ ಸಂತ್ರಸ್ತಮದಮಬ್ರವೀತ್‌ MOLI 

ಮಾತಲಿಯು ಹೀಗೆ ಸಮ್ಮೋಹಕ್ಕೆ ಒಳಗಾಗುತ್ತಿರಲು ನನಗೂ ತೀವ್ರವಾದ ಭಯ 
ಉಂಟಾಯಿತು. ವಿಸಂಜ್ಞನಾದ ಅವನು ಭಯಗ್ರಸ್ತನಾದ ನನ್ನನ್ನು ಕುರಿತು ಹೀಗೆ 
ಹೇಳಿದನು. 

ಸುರಾಣಾಮಸುರಾಣಾಂ ಚ ಸಂಗ್ರಾಮಃ ಸುಮಹಾನಭೂತ್‌ । 

ಅಮೃತಾರ್ಥಂ ಪುರಾ ಪಾರ್ಥ ಸಚ ದೃಷ್ಟೋ ಮಯಾಂನಘ ॥೧೭॥ 

ಎಲೈ ಅನಘನೇ, ಪಾರ್ಥನೇ, ಹಿಂದೆ ಅಮೃತದ ಸಲುವಾಗಿ ಸುರಾಸುರರಿಗೆ 
ದೊಡ್ಡ ಯುದ್ಧವು ನಡೆಯಿತು. ಅದನ್ನು ನಾನು ನೋಡಿದ್ದೇನೆ. 

ಶಂಬರಸ್ಯ ವಧೇ ಚಾಪಿ(ಘೋರಃ) ಸಂಗ್ರಾಮ: ಸುಮಹಾನಭೂತ್‌ । 

ಸಾರಥ್ಯಂ ದೇವರಾಜಸ್ಯ ತತ್ರಾಪಿ ಕೃತವಾನಹಮ್‌ 11೧೮॥ 


-140- ಮಹಾಭಾರತ ವನಪರ್ವ 


ಶಂಬರನ ವಧೆಯಾದಾಗಲೂ ಘೋರವಾದ ಯುದ್ಧವು ಜರುಗಿತು. ಆಗಲೂ 
ನಾನು ದೇವರಾಜನಿಗೆ ಸಾರಥ್ಯವನ್ನುಮಾಡಿದೆ. 


ತಥೈವ ವೃತ್ರಸ್ಯ ವಧೇ ಸಂಗೃಹೀತಾ ಹಯಾ ಮಯಾ । 
ವೈರೋಚನೇರ್ಮಹಾಯುದ್ಧಂ ದೃಷ್ಟಂ ಚಾಪಿ ಸುದಾರುಣಮ್‌ ॥೧೯॥ 
ವೃತ್ರವಧೆಯ ಸಮಯದಲ್ಲಿಯೂ ನಾನು ಅಶ್ವಗಳನ್ನು ನಿಯಂತ್ರಿಸಿದೆ. 


ವಿರೋಚನನ ಮಗನಾದ ಬಲಿಯ ಜೊತೆಯಲ್ಲಿನಡೆದ ಧಾರುಣವಾದ ಯುದ್ಧವನ್ನೂ 
ನೋಡಿದ್ದೇನೆ. 


ಏತೇ ಮಯಾ ಮಹಾಘೋರಾ: ಸಂಗ್ರಾಮಾಃ ಪರ್ಯುಪಾಸಿತಾಃ । 
ನ ಚಾಪಿ ವಿಗತಜ್ಞಾನೋ5 ಭೂತಪೂರ್ವೋಶಕ್ಕಿ ಪಾಂಡವ Je] 


ನಾನು ಈ ಘೋರವಾದ ಸಂಗ್ರಾಮಗಳನ್ನು ನೋಡಿದ್ದೇನೆ ಮತ್ತು ಇಂದ್ರರಥವನ್ನು 
ಆಗ ನಡೆಸಿದ್ದೇನೆ. ಎಲೈ ಪಾಂಡವನೇ, ಆದರೆ ಹಿಂದೆ ಎಂದೂ ಹೀಗೆ ವಿಸಂಜ್ಞನಾಗಿಲ್ಲ. 


ಪಿತಾಮಹೇನ ಸಂಹಾರ: ಪ್ರಜಾನಾಂ ವಿಹಿತೋ ಧ್ರುವಮ್‌ । 
ನ ಹಿ ಯುದ್ಧಮಿದಂ ಯುಕ್ತಮನ್ಯತ್ರ ಜಗತಃ ಕ್ಷಯಾತ್‌ 11೨೧॥ 


ಪಿತಾಮಹರಾದ ಬ್ರಹ್ಮದೇವರು ಎಲ್ಲ ಪ್ರಜೆಗಳ ವಿನಾಶವನ್ನು ವಿಧಾನ 
ಮಾಡಿರುವಂತೆ ನಿಶ್ಚಿತವಾಗಿ ತೋರುತ್ತದೆ. ಜಗತ್ತಿನ ಕ್ಷಯದ ಸಂದರ್ಭವನ್ನುಬಿಟ್ಟು 
ಬೇರೆ ಕಾಲದಲ್ಲಿಇಂತಹ ಯುದ್ಧವು ಯುಕ್ಕವಾಗುವುದಿಲ್ಲ. 

ಅರ್ಜುನಃ 

ತಸ್ಯ ತದ್ವಚನಂ ಶ್ರುತ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ । 

(ಮೋಹಯಿಷ್ಯನ್‌ದಾನವಾನಾಮಹಂ ಮಾಯಾಬಲಂ ಮಹತ್‌)॥೨೨॥ 

ಅಬ್ರುವಂ ಮಾತಲಿಂ ಭೀತಂ ಪಶ್ಯ ಮೇ ಭುಜಯೋರ್ಬಲಮ್‌ । 

ಅಸ್ಟ್ರಾಣಾಂ ಚ ಪ್ರಭಾವಂ ವೈ ಧನುಷೋ ಗಾಂಡಿವಸ್ಯ ಚ 11೨೩1! 


ಅರ್ಜುನ- ಅವನ ಆ ಮಾತುಗಳನ್ನು ಕೇಳಿ ನಾನು ನನ್ನನ್ನೇ ಸಮಾಧಾನ 
ಮಾಡಿಕೊಂಡು ದಾನವರ ದೊಡ್ಡ ಮಾಯಾಬಲವನ್ನು ಮೋಹಗೊಳಿಸಲು ಉದ್ದೇಶಿಸಿ 


ಯಕ್ಷಯುದ್ಧಪರ್ವ -141- 


ಭೀತನಾದ ಮಾತಲಿಯನ್ನು ಕುರಿತು ನನ್ನ ಭುಜಬಲವನ್ನೂ, ನನ್ನ ಅಸ್ಪಗಳ ಮತ್ತು 
ಗಾಂಡೀವ ಧನುಸಿನ ಸಾಮರ್ಥವನ್ನೂ ನೋಡು ಎಂದು ಹೇಳಿದೆನು. 


ಅದ್ಯಾಸ್ತಮಾಯಯೈತೇಷಾಂ ಮಾಯಾಮೇತಾಂ ಸುದಾರುಣಾಮ್‌ । 
ವಿನಿಹನ್ನಿ ತಮಶ್ಹೋಗ್ರಂ ಮಾ ಭೈಃ ಸೂತ ಸ್ಥಿರೋ ಭವ 11೨೪ 


ಎಲೈ ಸಾರಥಿಯೇ, ಸ್ಥಿರವಾಗಿರು. ನಾನು ಈಗ ನನ್ನ ಅಸ್ಪಗಳ ಸಾಮರ್ಥ್ಯದಿಂದ 
ದಾನವರ ಈ ಘೋರವಾದ ಮಾಯೆಯನ್ನು ವಿನಾಶಗೊಳಿಸುತ್ತೇನೆ. ತೀವ್ರವಾದ 
ತಮಸ್ಸನ್ನೂ ಸಂಹರಿಸುತ್ತೇನೆ. 

ಏವಮುಕ್ತಾನ ಹಮಸ್ಕೃಜಮಸ್ವಮಾಯಾಂ ನರಾಧಿಪ । 

ಮೋಹನೀಂಸರ್ವಶತ್ರೂಣಾಂ (ಭೂತಾನಾಂ) ಹಿತಾಯ ತ್ರಿದಿವೌಕಕಾಮ್‌. ॥1೨೫॥॥ 

ಎಲೈ ನರಾಧಿಪನೇ, ಹೀಗೆ ಹೇಳಿ ನಾನು ಎಲ್ಲಾಶತ್ರುಗಳನ್ನು ಮೋಹನಗೊಳಿಸಲು 
ಮತ್ತು ದೇವತೆಗಳನ್ನು ಸಂತೋಷಪಡಿಸಲು ನನ್ನ ಅಸ್ಟಮಾಯೆಯನ್ನು ಸೃಷ್ಟಿಸಿದೆನು. 

ಪೀಡ್ಯಮಾನಾಸು ಮಾಯಾಸು ತಾಸು ತಾಸ್ವಸುರೋತ್ತಮಾಃ । 

ಪುನರ್ಬಹುವಿಧಾ ಮಾಯಾಃ ಪ್ರಾಕುರ್ವನ್ನಮಿತೌಜಸಃ ILI 

ನನ್ನ ಅಸ್ವಮಾಯೆಯಿಂದ ಅವರ ಆಯಾಮಾಯೆಗಳು ನಾಶಗೊಳಿಸಲ್ಪಡುತ್ತಿರಲು 
ಅಮಿತಪರಾಕ್ರಮಿಗಳಾದ ಆ ಅಸುರೋತ್ತಮರು ಪುನಃ ಅನೇಕ ವಿಧವಾದ 
ಮಾಯೆಗಳನ್ನು ಸೃಷ್ಟಿಸಿದರು. 

ಪುನಃ ಪ್ರಕಾಶಮಭವತ್‌ ತಮಸಾ ಗ್ರಸ್ಯತೇ ಪುನಃ । 

ಭವತ್ಯದರ್ಶನೋ ಲೋಕಃ ಪುನರಪ್ಸು ನಿಮಜ್ಜತಿ 11೨೭! 

ಪುನಃ ಬೆಳಕಾಗುತ್ತದೆ ಮತ್ತು ಪುನಃ ಕತ್ತಲೆಯಾಗುತ್ತದೆ. ಯಾವ ಲೋಕವೂ 
ಕಾಣುವುದಿಲ್ಲ. ಪುನಃ ಜಗತ್ತು ನೀರಿನಲ್ಲಿಮುಳುಗುತ್ತದೆ. 


ಸುಸಂಗ್ಛಹಿತೈರ್ಹರಿಭಿಃ ಪ್ರಕಾಶೇ ಸತಿ ಮಾತಲಿ: । 
ವ್ಯಚರತ್‌ ಸ್ಯಂದನಾಗ್ರ್ಯೇಣ ಸಂಗ್ರಾಮೇ ರೋ(ಲೋ)ಮಹರ್ಷಣೇ ॥ 


-142- ಮಹಾಭಾರತ ವನಪರ್ವ 


ಆಗ ಪ್ರಕಾಶವುಂಟಾದಾಗ ಮಾತಲಿಯು ಅಶಗಳನ್ನು ಚೆನ್ನಾಗಿ ನಿಯಂತ್ರಿಸಿ 
ರೋಮಾಂಚಕಾರಿಯಾದ ಆ ಸಂಗ್ರಾಮದಲ್ಲಿ ನನ್ನ ಶ್ರೇಷ್ಠವಾದ ಆ ರಥವನ್ನು 
ನಡೆಸಿದನು. 


ತತಃ ಪರಿಪತಂತ್ಯುಗ್ರಾ(ಪರ್ಯಪತನ್ನುಗ್ರಾ! ನಿವಾತಕವಚಾ ಮಯಿ । 
ತಾನಹಂ ವಿವರಂ ದೃಷ್ಟ್ವಾ ಪ್ರಾಹಿಣ್ಣಂ ಯಮಸಾದನಮ್‌ 11೨೯॥ 


ನಂತರ ಉಗ್ರರಾದ ನಿವಾತಕವಚರು ನನ್ನಮೇಲೆ ಬೀಳಲು ಪ್ರಾರಂಭಿಸಿದರು. 


ನಾನು ಸೂಕ್ಷ್ಮಃ ವಾದ ಅವಕಾಶವನ್ನು ನೋಡಿಕೊಂಡು ಅವರನ್ನು ಯಮಲೋಕಕ್ಕೆ 
ಕಳುಹಿಸಿದೆನು. ' ` 


ವರ್ತಮಾನೇ ತಥಾ ಯುದ್ಧೇ ನಿವಾತಕವಚಾಂತಕೇ । 
ನಾಪಶ್ಯಂ ಸಹಸಾ ಸರ್ವಾನ್‌ ದಾನವಾನ್‌ ಮಾಯಯಾ 5ವೃತಾನ್‌ ॥ 


ನಿವಾತಕವಚ ನಾಶಕವಾದ ಯುದ್ಧವು ಹಾಗೆ ನಡೆಯುತ್ತಿರಲು ಇದ್ದಕ್ಕಿದ್ದಂತೆಯೇ 
ಯಾವ ದಾನವರೂ ಕಾಣಲಿಲ್ಲ. ಅವರು ತಮ್ಮಮಾಯೆಯಿಂದ ಆವೃತರಾದರು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಷಟ್‌ಷಷ್ಟ್ಯಧಿಕಶತತಮೋ5 ಧ್ಯಾಯಃ ॥ 
| ಇತಿ ನಿವಾತಕವಚಯುದ್ಧಪರ್ವಣಿ ತ್ರಯೋದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಅರವತ್ತಾರನೆಯ 
ಅಧ್ಯಾಯ ಮುಗಿಯಿತು 


LR SS 


ಯಕ್ಷಯುದ್ದಪರ್ವ -143- 


ನೂರ ಅರವತ್ತೇಳನೆಯ ಅಧ್ಯಾಯ 
ಅರ್ಜುನನಿಂದ ಪುನಃ ಸ್ವರ್ಗಗಮನ. 
ಅರ್ಜುನಃ 

ಅದೃಶ್ಯಮಾನಾಸ್ತೇ ದೈತ್ಯಾ ಯೋಧಯಂತಿ ಸ್ಮ ಮಾಯಯಾ । 

ಅದ್ಭಶ್ಯೇನಾಸ್ತವೀರ್ಯೇಣ ತಾನಪ್ಯಹಮಯೋಧಯಮ್‌ ell 

ಅರ್ಜುನ- ಆ ದೈತ್ಯರು ತಮ್ಮ ಮಾಯೆಯಿಂದ ಅದೃಶ್ಯರಾಗಿ ಯುದ್ಧವನ್ನು 
ಮಾಡಲು ಪ್ರಾರಂಭಿಸಿದರು. ನಾನೂ ಸಹ ಅದ್ಭಶ್ಯಾಸದ ಸಾಮರ್ಥದಿಂದಲೇ ಅವರ 
ಜೊತೆಯಲ್ಲಿಯುದ್ದವನ್ನುಮಾಡಿದೆನು. 

ಗಾಂಡೀವಮುಕ್ತಾ ವಿಶಿಖಾಃ ಸಮ್ಯಗಸ್ಪಪ್ರಯೋಜಿತೈೆಃ (ಚೋದಿತಾಃ) । 

ಅಚ್ಚಿದನ್ನುತ್ತಮಾಂಗಾನಿ ಯತ್ರ ಯತ್ರ ಸ್ಥ ತೇ5ಭವನ್‌ 11೨॥ 

ಗಾಂಡೀವ ಧನುಸ್ಸಿನಿಂದ ಅಸ್ಪಪೂರ್ವಕವಾಗಿ ಪ್ರಯೋಗಿಸಲ್ಪಟ್ಟ ಬಾಣಗಳು 
ಅವರು ಎಲ್ಲೆಲ್ಲಿಇದ್ದರೋ ಅಲ್ಲಿಯೇ ಅವರ ತಲೆಗಳನ್ನು ಕತ್ತರಿಸಿದವು. 


ತತೋ ನಿವಾತಕವಚಾ ವಧ್ಯಮಾನಾ ಮಯಾ ಯುಧಿ । 

ಸಂಹೃತ್ಯ ಮಾಯಾಂ ತರ(ಸಹ)ಸಾ ಪ್ರಾವಿಶನ್‌ ಪುರಮಾತ್ಮನಃ ॥1೩॥ 

ಅನಂತರ ನನ್ನಿಂದ ಹತರಾಗುತ್ತಿದ್ದ ನಿವಾತಕವಚರು ತಮ್ಮ ಮಾಯೆಯನ್ನು 
ಉಪಸಂಹಾರ ಮಾಡಿ ಶೀಘ್ರವಾಗಿ ತಮ್ಮಪಟ್ಟಣಕ್ಕೆ ಹಿಂದಿರುಗಿದರು. 

ವ್ಯಪಯಾತೇಷು ದೈತ್ಯೇಷು ಪ್ರಾದುರ್ಭೂತೇ ಚ ದರ್ಶನೇ । 

ಅಪಶ್ಯಂ ದಾನವಾಂಸ್ತತ್ರ ಹತಾನ್‌ ಶತಸಹಸ್ರಶಃ 11೪॥ 

ದೈತ್ಯರು ಹೊರಟುಹೋಗಿ ಪ್ರಕಾಶವು ಉಂಟಾದಾಗ ನಾನು ಅಲ್ಲಿದಾನವರು, 
ನೂರುಸಾವಿರ ಸಂಖ್ಯೆಗಳಲ್ಲಿಹತರಾಗಿರುವುದನ್ನುನೋಡಿದೆನು. 


ವಿನಿಷಿಷ್ಠಾನಿ ತತೈೈಷಾಂ ಶಸ್ವ್ರಾಣ್ಯಾಭರಣಾನಿ ಚ! 


ಶತಶಃ ಸ್ಥ ಪ್ರದೃಶ್ಯಂತೇ ಗಾತ್ರಾಣಿ ಕವಚಾನಿ ಚ 11೫ 


-144- ಮಹಾಭಾರತ ವನಪರ್ವ 


ಅವರ ಶಸ್ತ್ರಗಳು, ಆಭರಣಗಳು, ಕವಚಗಳು ಮತ್ತು ಶರೀರಗಳು ಎಲ್ಲವೂ 
ಕತ್ತರಿಸಲ್ಪಟ್ಟುನೂರಾರು ಸಂಖ್ಯೆಯಲ್ಲಿಕಾಣತೊಡಗಿದವು. 


ಹಯಾನಾಂ ನಾಂತರಂ ಹ್ಯಾಸೀತ್‌ ಪದಾದ್ವಿಚಲಿತುಂ ಪದಮ್‌ । 
ಉತ್ಪತ್ತ ಸಹಸಾ ತಸ್ಮುರಂತರಿಕ್ಟಗಮಾಸ್ತತಃ 11೬11 
ನನ್ನ ಕುದುರೆಗಳಿಗೆ ಭೂಮಿಯ ಮೇಲೆ ಕಾಲಿಡಲು ಅವಕಾಶವಿರಲಿಲ್ಲ. ಆಗ 
ಅವು ತಕ್ಷಣ ಹಾರಿ ಅಂತರಿಕ್ಸದಲ್ಲಿ ಸಂಚರಿಸಲು ಪ್ರಾರಂಭಿಸಿದವು. 
ತತೋ ನಿವಾತಕವಚಾ ವ್ಯೋಮ ಸಂಛಾದ್ಯ ಕೇವಲಮ್‌ । 
' ಅದೃಶ್ಯಾ ಹ್ಯತ್ಯವರ್ತಂತ ವಿಸೃಜಂತಃ ಶಿಲೋಚ್ಚಯಾನ್‌ 11೭1! 
ಆಗ ನಿವಾತಕವಚರು ಆಕಾಶವೆಲ್ಲವನ್ನೂಕತ್ತಲಿನಿಂದ ಆವರಿಸಿ ಅದೃಶ್ಯರಾಗಿಯೇ 
ಶಿಲಾವರ್ಷವನ್ನುಉಂಟುಮಾಡುತ್ತಾ ಪುನಃ ಹಿಂದಿರುಗಿದರು. 


ಅಂತರ್ಭೂಮಿಗತಾಶ್ಚಾನ್ಯೇ ಹಯಾನಾಂ ಚರಣಾನಥ । 
ನ್ಯಗೃಹ್ನನ್‌ ದಾನವಾ ಘೋರಾ ರಥಚಕ್ರೇ ಚ ಭಾರತ 11೮ 


ಕೆಲವು ದಾನವರು ಭೂಮಿಯ ಒಳಗೆ ಸೇರಿ ಕುದುರೆಗಳ ಕಾಲುಗಳನ್ನು ಹಿಡಿದರು. 
ಎಲೈ ಭಾರತನೇ, ಇನ್ನು ಕೆಲವು ದಾನವರು ರಥವನ್ನು ಮತ್ತು ಚಕ್ರವನ್ನು ಹಿಡಿದರು. 


ವಿನಿಗೃಹ್ಯ ಹಯಾಂಶ್ಚಾನ್ಯೇ ರಥಂ ಚ ಮಮ ಯುಧ್ಯತಃ । 

ಸರ್ವತೋ ಮಾಮವಿಧ್ಯಂತ ಸರಥಂ ಧರಣೀಧರೈ; HE 

ಅವರು ನನ್ನರಥವನ್ನೂ, ಅಶ್ಚವನ್ನೂನಿಗ್ರಹಿಸಿದರು. ಯುದ್ಧಮಾಡುತ್ತಿರುವ ನನ್ನ 
ಮೇಲೆ ಮತ್ತು ನನ್ನ ರಥದ ಮೇಲೆ ಎಲ್ಲಕಡೆಗಳಿಂದಲೂ ಪರ್ವತಗಳನ್ನು ಎಸೆದು 
ನನ್ನನ್ನುಪೀಡಿಸಿದರು. 

ಪರ್ವತೈರುಪಚೀಯದ್ವಿ ಪತದ್ದಿಶ್ಚ ತಥಾಪರೈೆ: । 

ಸ ದೇಶೋ ಯತ್ರ ವರ್ತಾಮ ಗುಹೇವ ಸಮಪದ್ಯತ 11೧೦॥ 


ನನ್ನಮೇಲೆ ಬೀಳುತ್ತಿರುವ ಸಮೃದ್ಧವಾದ ಆ ಪರ್ವತದಿಂದ ನಾವು ಇದ್ದಸ್ಥಳವು 
ಒಂದು ಗುಹೆಯಂತಾಯಿತು. 


ಯಕ್ಷಯುದ್ಧಪರ್ವ -145- 


ಪರ್ವತೈಶ್ಚಾದ್ಯಮಾನೋ5ಹಂ ನಿಗೃಹೀತೈಶ್ಚ ವಾಜಿಭಿಃ । 

ಅಗಚ್ಛಂ ಪರಮಾಮಾರ್ತಿಂ ಮಾತಲಿಸ್ತದಲಕ್ಷಯತ್‌ । 

ಲಕ್ಷಯಿತ್ವಾ ಚ ಮಾಂ ಭೀತಮಿದಂ ವಚನಮಬ್ರವೀತ್‌ Tele] 
ಅರ್ಜುನಾರ್ಜುನ ಮಾ ಭೈಸ್ತ ಂ ವಜ್ರಮಸ್ವಮುದೀರಯ 11೧೨॥ 


ನನ್ನ ಅಶ್ವಗಳು ತಡೆಯಲ್ಪಟ್ಟು ನಾನು ಪರ್ವತದಿಂದ ಮುಚ್ಚಲ್ಪಟ್ಟಾಗ ಬಹಳ 
ವಿಷಾದಕ್ಕೆ ಒಳಗಾದೆನು. ಮಾತಲಿಯು ಅದನ್ನು ಲಕ್ಷಿಸಿ ಭೀತನಾದ ನನ್ನನ್ನು ಕುರಿತು 
ಅರ್ಜುನನೇ ಹೆದರಬೇಡ ವಜ್ರಾಸ್ಟವನ್ನು ಪ್ರಯೋಗಿಸು ಎಂದು ಹೇಳಿದನು. 


ತತೋಶಹಂ ತಸ್ಯ ತದ್ವಾಕ್ಯಂ ಶ್ರುತ್ವಾ ವಜ್ರಮುದೀರಯಮ್‌ । 

ದೇವರಾಜಸ್ಯ ದಯಿತಂ ವಜ್ರ(ಭೀಮ)ಮಸ್ವಂ ನರಾಧಿಪ 11೧೩1! 

ಎಲೈ ನರಾಧಿಪನೇ, ಆಗ ನಾನು ಅವನ ಮಾತನ್ನು ಕೇಳಿ ದೇವರಾಜನಿಗೆ 
ಪ್ರಿಯವಾದ ವಜ್ರಾಸ್ತವನ್ನು ಪ್ರಯೋಗಿಸಿದೆನು. 

ಅಚಲಂ ಸ್ಥಾನಮಾಸಾದ್ಯ ಗಾಂಡೀವಮನುಮಂತ್ರ್ಯ ಚ । 

ಅಮುಂಚಂ ವಜ್ರಸಂಸ್ಪರ್ಶಾನಾಯಸಾನ್‌ ನಿಶಿತಾನ್‌ ಶರಾನ್‌ ॥೧೪॥ 


ಒಂದು ಸ್ಥಿರವಾದ ಸ್ಥಾನದಲ್ಲಿ ನಿಂತು ಗಾಂಡೀವವನ್ನು ಅಭಿಮಂತ್ರಿಸಿ 
ವಜ್ರಸಂಸ್ಪರ್ಶವುಳ್ಳ ಅಯೋಮುಯವಾದ ತೀಕ್ಷ್ಣವಾದ ಬಾಣಗಳನ್ನು 
ಪ್ರಯೋಗಿಸಿದನು. 

ತತೋ ಮಾಯಾಶ್ಚ ತಾಃ ಸರ್ವಾ ನಿವಾತಕವಚಾಂಶ್ಚ ತಾನ್‌ । 

ತೇ ವಜ್ರಚೋದಿತಾ ಬಾಣಾ ವಜ್ರಭೂತಾಃ ಸಮಾವಿಶನ್‌ 11೧೫! 

ಆಗ ವಜ್ರಾಸ್ಪದಿಂದ ಪ್ರೇರಿತವಾದ ನನ್ನ ಬಾಣಗಳು ಸತಃ ವಜ್ರಗಳಂತೆಯೇ 
ಆಗಿ ನಿವಾತಕವಚರ ಶರೀರಗಳನ್ನೂಮತ್ತು ಎಲ್ಲಾ ಮಾಯೆಗಳನ್ನೂ ಪ್ರವೇಶಿಸಿದವು. 


ತೇ ವಜ್ರವೇಗವಿಹತಾ ದಾನವಾಃ ಪರ್ವತೋಪಮಾಃ । 
ಇತರೇತರಮಾಶ್ಚಿಷ್ಯ ನ್ಯಪತನ್‌ ಪೃಥಿವೀತಳೇ 11೧೬॥ 


-146- ಮಹಾಭಾರತ ವನಪರ್ವ 


ಆ ವಜ್ರ ವೇಗದಿಂದ ನಿಹತರಾದ ಪರ್ವತಕಾಯರಾದ ದಾನವರು ಒಬ್ಬರನ್ನೊಬ್ಬರು 
ಆಲಿಂಗಿಸಿಕೊಂಡು ಭೂಮಿಯ ಮೇಲೆ ಉರುಳಿದರು. 


ಅಂತರ್ಭೂಮೌ ಚ ಯೇಕಗೃಹ್ನನ್‌ ದಾನವಾ ರಥವಾಜಿನಃ । 
ಅನುಪ್ರವಿಶ್ಯ ತಾನ್‌ ಬಾಣಾಃ ಪ್ರಾಹಿಣ್ಣನ್‌ ಯಮಸಾದನಮ್‌ ॥1೧೭॥ 


ಆ ಬಾಣಗಳು ಭೂಮಿಯ ಒಳಗೆ ಅಡಗಿ ರಥ ಮತ್ತು ಕುದುರೆಗಳನ್ನು ಹಿಡಿದ 
ದಾನವರ ಶರೀರಗಳನ್ನು ಪ್ರವೇಶಿಸಿ ಅವರನ್ನುಯಮಲೋಕಕ್ಕೆ ಕಳುಹಿಸಿದವು. 


` ತದಾ ನಿ(ಹತೈರ್ನಿ)ವಾತಕವಚೈರ್ನಿರಸ್ತೆಃ ಪರ್ವತೋಪಮೈ; । 
ಸಮಾಚ್ಚಾದ್ಯತ ದೇಶಃ ಸ ವಿಕೀಣ್ಣೆರಿವ ಪರ್ವತೈಃ 11೧೮॥ 
ಆಗ ಹತರಾದ ಪರ್ವತಕಾಯರಾದ ನಿವಾತಕವಚರ ಎಲ್ಲ ಕಡೆಯಲ್ಲಿಯೂ 
ಚೆಲ್ಲಾಡಿದ ಆ ದೇಹವೆಂಬ ಪರ್ವತಗಳಿಂದ ಆ ಭೂಪ್ರದೇಶವೆಲ್ಲವೂ ಆವರಿಸಲ್ಪಟ್ಟಿತು. 
ನ ಹಯಾನಾಂ ಕತಿ: ಕ(ಕಾ)ಚಿನ್ನ ರಥಸ್ಯ ನ ಮಾತಲೇಃ । 
ಮಮ ಚಾದೃಶ್ಯತ ತದಾ ತದದ್ದುತಮಿವಾಭವತ್‌ eal 


ನನಗಾಗಲೀ, ನನ್ನರಥಕ್ಕಾಗಲೀ ಅಥವಾ ಮಾತಲಿಗಾಗಲೀ ಯಾವ ಗಾಯವೂ 
ಆಗಲಿಲ್ಲ. ಅದು ಅದ್ಭುತವಾಗಿದ್ದಿತು. 


ತತೋ ಮಾಂ ಪ್ರಹಸನ್‌ ರಾಜನ್‌ ಮಾತಲಿಃ ಪ್ರತ್ಯಭಾಷತ । 
ನೈತದರ್ಜುನ ದೇವೇಷು ತ್ವಯಿ ವೀರ್ಯಂ ಯದೀಕ್ಸ್ಯತೇ 11೨೦॥ 


ಮಾತಲಿ- ರಾಜನೇ, ಆಗ ಮಾತಲಿಯು ನಗುತ್ತಾ ನನ್ನನ್ನು ಕುರಿತು “ಎಲ್ಫೆ 
ಅರ್ಜುನನೇ, ನಿನ್ನಲ್ಲಿ ಯಾವ ಪರಾಕ್ರಮವನ್ನು ನೋಡುತ್ತಿದ್ದೇನೆಯೋ ಅದು 
ದೇವತೆಗಳಲ್ಲಿಯೂ ಇಲ್ಲ' ಎಂದು ಹೇಳಿದನು. 


ಹತೇಷ್ಟಸುರಸಂಘೇಷು ದಾರಾಸ್ತೇಷಾಂ ತು ಸರ್ವಶಃ । 
ಪ್ರಾಕ್ರೋಶನ್‌ ನಗರೇ ದಾರಾ(ತಸ್ಮಿನ್‌) ಯಥಾ ಶರದಿ ಲಕ್ಷಣಾಃ ॥೨೧॥ 


ಯಕ್ಷಯುದ್ಧಪರ್ವ -147- 


ಅಸುರ ಸಮೂಹಗಳು ಹತವಾಗುತ್ತಿರಲು ನಗರದಲ್ಲಿ ಅವರ ಪತ್ನಿಯರು 
ಶರತ್ಕಾಲದಲ್ಲಿಜಲವು ಕ್ಷಯವನ್ನು ಹೊಂದಿದಾಗ ಹೆಣ್ಣು ಸಾರಸಪಕ್ಷಿಗಳಂತೆ ಕಿರುಚಿದರು. 


ತತೋ ಮಾತಲಿನಾ ಸಾರ್ಧಮಹಂ ತತ್ಪುರಮಭ್ಯಯಾಮ್‌ । 
ತ್ರಾಸಯನ್‌ ರಥಘೋಷೇಣ ನಿವಾತಕವಚಸ್ವಿಯ: 11೨೨೫ 


ಅನಂತರ ನಾನು ಮಾತಲಿಯ ಜೊತೆಯಲ್ಲಿರಥಘೋಷದಿಂದ ನಿವಾತಕವಚ 
ವನಿತೆಯರಿಗೆ ಭಯವನ್ನುಂಟುಮಾಡುತ್ತಾ ಅವರ ಪಟ್ಟಣವನ್ನು ಪ್ರವೇಶಿಸಿದೆನು. 


ತಾನ್‌ ದೃಷ್ಟ್ವಾ ದಶಸಾಹಸ್ರಾನ್‌ ಮಯೂರಸದೃಶಾನ್‌ ಹಯಾನ್‌ । 

ರಥಂ ಚ ರವಿಸಂಕಾಶಂ ಪರ್ಜನ್ಯನಿನದಂ ತದಾ 

(ಪ್ರಾದ್ರವನ್‌ಗಣಶಃ ಸ್ವಿಯಃ) 11೨೩।॥ 

ಮಯೂರವರ್ಣದ ಹತ್ತುಸಹಸ್ರಕುದುರೆಗಳನ್ನು ಹೂಡಿದ ರವಿಕಾಂತಿಯುಳ್ಳ, 
ಪರ್ಜನ್ಯಘೋಷವನ್ನುಳ್ಳ ರಥವನ್ನು ನೋಡಿ ಆ ಸ್ಟೀಯರು ಗುಂಪು ಗುಂಪಾಗಿ ಓಡಿ 
ಹೋದರು. 

ತಾಭಿರಾಭರಣೈ: ಶಬ್ದಸ್ವಾಹಿತಾಭಿ: ಸಮೀರಿತಃ ॥ 

ಶಿಲಾನಾಮಿವ ಶೈಲೇಷು ಪತಂತೀನಾಮಭೂತ್‌ ತದಾ IVI 

ಭಯದಿಂದ ಓಡಿಹೋಗುತ್ತಿದ್ದ ಅವರ ಆಭರಣದಿಂದ ಉಂಟಾದ ಶಬ್ದಗಳು 
ಪರ್ವತದ ಮೇಲೆ ಬೀಳುತ್ತಿದ್ದ ಶಿಲೆಗಳ ಶಬ್ದಗಳಂತೆ ಕೇಳಿಬಂದವು. 

ವಿತ್ರಸ್ತಾ ದೈತ್ಯನಾರ್ಯಸ್ತಾ: ಸ್ವಾನಿ ವೇಶ್ಶಾನ್ಯಥಾವಿಶನ್‌ । 

ಬಹುರತ್ನವಿಚಿತ್ರಾಣಿ ಶಾತಕುಂಭಮಯಾನಿ ಚ 11೨೫ 

ಹೆದರಿದ ದೈತ್ಯನಾರಿಯರು ಬಹುರತ್ನವಿಚಿತ್ರವಾದ ಸುವರ್ಣಮಯವಾದ ತಮ್ಮ 
ಮನೆಗಳನ್ನು ಪ್ರವೇಶಿಸಿದರು. 


ತದದ್ದುತಾಕಾರಮಹಂ ದೃಷ್ಟ್ವಾ ನಗರಮುತ್ತಮಮ್‌ | 
ವಿಶಿಷ್ಟಂ ದೇವನಗರಾದಪೃಚ್ಛಂ ಮಾತಲಿಂ ತತಃ SM 


-148- ಮಹಾಭಾರತ ವನಪರ್ವ 


ಅದ್ಭುತವಾದ ಮತ್ತು ಶ್ರೇಷ್ಠವಾದ ದೇವತೆಗಳ ನಗರಕ್ಕಿಂತಲೂ ವಿಶಿಷ್ಟವಾದ ಆ 
ನಗರವನ್ನುನೋಡಿ ನಾನು ಮಾತಲಿಯನ್ನುಕೇಳಿದೆನು. 


ಇದಮೇವಂವಿಧಂ ಕಸ್ಮಾದ್‌ ದೇವಾ ನಾವಾಸಯುಂತ್ಯುತ ॥ 
ಪುರಂದರಪುರಾದ್ದೀದಂ ವಿಶಿಷ್ಠಮಿತಿ ಲಕ್ಷಯೇ 2೭1 


ಇಂತಹ ಈ ಪಟ್ಟಣದಲ್ಲಿ ದೇವತೆಗಳು ಏಕೆ ವಾಸಮಾಡುವುದಿಲ್ಲ? ಇಂದ್ರನ 
ಪಟ್ಟಣಕ್ಕಿಂತಲೂ ಇದು ಉತ್ತಮವಾಗಿದೆ ಎಂದು ನಾನು ಕಾಣುತ್ತಿದ್ದೇನೆ. 
ಮಾತಲಿಃ 
ಆಸೀದಿದಂ ಪುರಾ ಪಾರ್ಥ ದೇವರಾಜಸ್ಯ ನಃ ಪುರಮ್‌ । 
ತತೋ ನಿವಾತಕವಚೈರಿತಃ ಪ್ರಚ್ಯಾವಿತಾಃ ಸುರಾಃ 11೨೮॥ 


ಮಾತಲಿ- ಪಾರ್ಥನೇ, ಇದು ಮೊದಲು ನಮ್ಮ ದೇವರಾಜನ ಪಟ್ಟಣವಾಗಿದ್ದಿತು. 
ಅನಂತರ ನಿವಾತಕವಚರು ದೇವತೆಗಳನ್ನುಇಲ್ಲಿಂದ ಓಡಿಸಿದರು. 


ತಪಸ್ತಪ್ತ್ವಾ ಮಹತ್ತೀವ್ರಂ ಪ್ರಸಾದ್ಯ ಚ ಪಿತಾಮಹಮ್‌ । 
ಪ್ರಾಪ್ತಾಃ ಪುರಂ (ಇದಂ ವೃತಂ) ನಿವಾಸಾಯ ದೇವೇಭ್ಯಶ್ಚಾಭಯಂ ಯುಧಿ ॥೨೯॥ 


ಅವರು ತೀವ್ರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಸಂತೋಷಪಡಿಸಿ 


ನಿವಾಸಕ್ಕೋಸ್ಕರ ಈ ನಗರವನ್ನೂ, ಯುದ್ಧದಲ್ಲಿ ದೇವತೆಗಳಿಂದ ಅಭಯವನ್ನೂ 
ಪಡೆದರು. 


ತಥಾ ದೇವೈರವಧ್ಯತ್ನಂ ಪುರಸ್ಯಾಭೇದ್ಯತಮೇವ ತು। 
ಮನುಷ್ಯಾಣಾಂ ದುರ್ಬಲತ್ಮಾದುಪೇಕ್ಷೈವ ಮಹಾಸುರೈಃ ॥೨೯.೦॥ 
ಅದರಂತೆಯೇ, ಮನುಷ್ಯರು ದುರ್ಬಲರಾದುದರಿಂದ ಅವರನ್ನು ಉಪೇಕ್ಷೆ 


ಮಾಡಿ ಮಹಾಸುರರು ನಾವು ದೇವತೆಗಳಿಂದ ಅವಧ್ಯರಾಗಬೇಕೆಂದು ಮತ್ತು ನಮ್ಮ 
ಪಟ್ಟಣವು ಅಭೇದ್ಯವಾಗಬೇಕೆಂದು ವರವನ್ನುಪಡೆದರು. 


ತತಃ ಶಕ್ರೇಣ ಭಗವಾನ್‌ ಸ್ವಯಂಭೂರಿತಿ ಚೋದಿತಃ । 
ವಿಧತ್ತಾಂ ಭಗವಾನಂತಮಾತ್ಮನೋ ಹಿತಕಾಮ್ಯಯಾ 11೩೦॥ 


ಯಕ್ಷಯುದ್ಧಪರ್ವ -149- 


ಅನಂತರ ಇಂದ್ರನು ತನ್ನ ಹಿತವನ್ನು ಬಯಸಿ ಬ್ರಹ್ಮದೇವರನ್ನು ಸಮೀಪಿಸಿ 
' ಪೂಜ್ಯರೇ, ಇವರ ವಿನಾಶವನ್ನು ವಿಧಾನಮಾಡಿ ಎಂದು ಒತ್ತಾಯಮಾಡಿದನು. 


ತತ ಉಕ್ತೋ ಭಗವತಾ ದಿಷ್ಟಮತ್ರೇತಿ ವಾಸವಃ । 
ಭವಿತಾಂತಸ್ತ್ರಮೇವೈಷಾಂ ದೇಹೇನಾನ್ಯೇನ ವೃತ್ರಹನ್‌ 11೩೧1 


ಆಗ ಪೂಜ್ಯರಾದ ಬ್ರಹ್ಮದೇವರು ಇಂದ್ರನನ್ನು ಕುರಿತು ನಾನು ಈಗಾಗಲೇ ಅವರ 
ವಿನಾಶವನ್ನು ವ್ಯವಸ್ಥೆಮಾಡಿದ್ದೇನೆ. ಎಲ್ಫೆ ವೃತ್ರಹಂತಕನೇ, ನೀನೇ ಇನ್ನೊಂದು 
ಶರೀರದಿಂದ ಅವರಿಗೆ ಹಂತಕನಾಗುವಿ ಎಂದು ಹೇಳಿದರು. 


ತತ ಏಷಾಂ ವಧಾರ್ಥಾಯ ಶಕ್ರೋಸಸ್ಟ್ರಾಣಿ ದದೌ ತವ । 
ನ ಹಿ ಶಕ್ಯಾಃ ಸುರೈರ್ಹಂತುಂ ಯ ಏತೇ ನಿಹತಾಸ್ತ್ವಯಾ 11೩ ೨॥॥ 


ಆದ್ದರಿಂದಲೇ ಇವರ ವಧೆಯ ಸಲುವಾಗಿ ಇಂದ್ರನು ನಿನಗೆ ಅಸ್ಪಗಳನ್ನು ಕೊಟ್ಟನು. 
ದೇವತೆಗಳಿಂದ ಅವಧ್ಯರಾದ ಇವರನ್ನುನೀನು ಈ ದಿನ ಸಂಹರಿಸಿದ್ದೀಯೆ. 


ಕಾಲಸ್ಯ ಪರಿಣಾಮೇನ ತತಸ್ತ್ಯಮಿಹ ಭಾರತ । 
ಏಷಾಮಂತಕರಃ ಪ್ರಾಪ್ತಸ್ತತ್‌ ತ್ವಯಾ ಚ ಕೃತಂ ತಥಾ IAA 


೨೨೨ 
ಎಲೈ ಭಾರತನೇ, ಕಾಲಪರಿಣಾಮದಿಂದ ನೀನು ಇಲ್ಲಿಗೆ ಇವರಿಗೆ ಹಂತಕನಾಗಿ 
ಪ್ರಾಪ್ತನಾಗಿ ಬಂದಿದ್ದೀಯೆ ಮತ್ತು ಆ ಕಾರ್ಯವನ್ನುನೆರವೇರಿಸಿದ್ದೀಯೆ. 


ದಾನವಾನಾಂ ವಿನಾಶಾಯ ಅಸ್ವ್ರಾಣಾಂ ಪರಮಂ ಬಲಮ್‌ । 
ಗ್ರಾಹಿತಸ್ತ್ವಂ ಮಹೇಂದ್ರೇಣ ಪುರುಷೇಂದ್ರ ತದುತ್ತಮಮ್‌ 11೩೪/॥ 


ಎಲೈ ಪುರುಷಶ್ರೇಷ್ಠನೇ, ದಾನವರ ವಿನಾಶಕ್ಕೋಸ್ಕರ ಅಸ್ತ್ರಗಳ ಶ್ರೇಷ್ಠವಾದ ಬಲವನ್ನು 
ನಿನಗೆ ಇಂದ್ರನು ಆಧಾನಮಾಡಿದ್ದಾನೆ. 
ಅರ್ಜುನಃ 


ತತಃ ಪ್ರಶಾಮ್ಯ ನಗರಂ ದಾನವಾಂಶ್ಚ ನಿಹತ್ಯ ತಾನ್‌ ॥ 
ಪುನರ್ಮಾತಲಿನಾ ಸಾರ್ಧಮಗಮಂ(ಚ್ಛಂ) ದೇವಸದ್ಮ ತತ್‌. 1೩೫ _ 


-150- ಮಹಾಭಾರತ ವನಪರ್ವ 


ಅರ್ಜುನ- ಆಗ ನಾನು ಆ ದಾನವರನ್ನು ಸಂಹರಿಸಿ ಆ ನಗರವನ್ನು ಶಾಂತಗೊಳಿಸಿ 
ಮಾತಲಿಯ ಜೊತೆಯಲ್ಲಿಪುನಃ ದೇವರಾಜನ ಮನೆಗೆ ಹಿಂದಿರುಗಿದೆನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಸಪ್ತಷಷ್ಟ 


ಸಪ್ತಷಷ್ಟ 6ಧಿಕಶತತಮೋತಧ್ಯಾಯಃ || 
॥ ಇತಿ ನಿವಾತಕವಚಯುದ್ಧಪರ್ವಣಿ ಚತುರ್ದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಅರವತ್ತೇಳನೆಯ 
ಅಧ್ಯಾಯ ಮುಗಿಯಿತು 
LAR SS 
ಮಹಾಭಾರತ ತಾತರ್ಯನಿರ್ಣಯ -೨೨ ಅಧ್ಯಾಯ 


ಯಯುರಂಧಂ ತಮಸ್ಟೇತಪಿ ಸರ್ವದೇವದ್ದಿಹೋತಸುರಾಃ । 
ದೇವಶತ್ರುಗಳಾದ ಆ ಅಸುರರೆಲ್ಲರೂ ಅಂಧಂತಮಸಿಗೆ ಹೋದರು. 
Xk 
ನೂರ ಅರವತೆಂಟನೆಯ ಅಧ್ಯಾಯ 
ನಿವಾತಕವಚರನ್ನು ಸಂಹಾರಮಾಡಿ ಸ್ವರ್ಗಕ್ಕೆ ಹಿಂದಿರುಗುವ ಅರ್ಜುನನಿಂದ 
ಹಿರಣ್ಯಪುರ ವಾಸಿಗಳ ಮತ್ತು ಪೌಲೋಮರ ವಧೆ. 
ಅರ್ಜುನಃ 


ನಿವರ್ತಮಾನೇನ ತದಾ(ಮಯಾ) ಮಹದ್‌ ದೃಷ್ಟಂ ತತೋ5ಪರಮ್‌। 


ಪುರಂ ಕಾಮಗಮಂ(ಚರಂ) ದಿವ್ಯಂ ಪಾವಕಾರ್ಕಸಮಪ್ರಭಮ್‌ ॥೦॥ 


ಅರ್ಜುನ- ಅಲ್ಲಿಂದ ಹಿಂದಿರುಗುತ್ತಿದ್ದ ನಾನು ದಿವ್ಯವಾದ ಸೂರ್ಯಾಗ್ಗಿ 
ಸಮಕಾಂತಿಯನ್ನು ಹೊಂದಿದ ಕಾಮಗಾಮಿಯಾದ ಇನ್ನೊಂದು ಪಟ್ಟಣವನ್ನು 
ನೋಡಿದೆನು. 

ರತ್ನದ್ರುಮಮಯ್ಭೆ ್ಚಿತ್ರಃ ಸುಸ್ವರೈಶ್ಚ ಪತತ್ರಿಭಿ: । 


ಪೌಲೋಮೈ; ಕಾಲಕೇಯ್ಯೆ(ಕಂಜೈ)ಶ್ವ ನಿತ್ಯಹೃಷ್ಟೈರಧಿಷ್ಠಿತಮ್‌ 11೨॥॥ 


ಯಕಯುದಪರ್ವ -151- 
ಬ [=] 


ರತ್ನಮಯವಾದ ಎಚಿತ್ರವೃಕ್ಷಗಳಿಂದಲೂ ಮತ್ತು ಸುಸ್ವರವುಳ್ಳ ಪಕ್ಷಿಗಳಿಂದಲೂ 
ಕೂಡಿದ್ದಆ ಪಟ್ಟಣವು ನಿತ್ಯವೂ ಮುದಿತರಾದ ಕೌಲೋಮರು ಮತ್ತು ಕಾಲಕೇಯರಿಂದ 
ವಾಸಿಸಲ್ಪಡುತ್ತಿತ್ತು. 

ಗೋಪುರಾಟ್ಬಾಲಕೋಪೇತಂ ಚತುರ್ದ್ವಾರಂ ದುರಾಸದಮ್‌ । 

ಸರ್ವರತ್ನಮಯಂ ದಿವ್ಯಮದ್ದುತೋಪಮದರ್ಶನಮ್‌ 11೩ 


ಸರ್ವರತ್ನಮಯವಾದ ಗೋಪುರಗಳು, ಉಪ್ಪರಿಗೆಗಳು ಮತ್ತು 
ಚತುರ್ದ್ವಾರಗಳಿಂದ ಕೂಡಿ ಅದ್ಭುತವಾಗಿ ಕಾಣುತ್ತಿದ್ದಆ ದಿವ್ಯಪಟ್ಟಣವು ಪ್ರವೇಶಿಸಲು 
ಬಹಳ ಕಷ್ಟವಾಗಿದ್ದಿತು. 

ದ್ರುಮೈಃ ಪುಷ್ಪಪಲೋಪೇತೈ: ಸರ್ವರತ್ನಮಯೈವರ್ವೃತಮ್‌ । 

ತಥಾ ಪತತ್ತಿಭಿರ್ದಿವೈ ರುಪೇತಂ ಸುಮನೋಹರೈ: WVU 

ಫಲಪುಷ್ಪಭರಿತವಾದ ಸರ್ವರತ್ತಮಯವಾದ ವೃಕ್ಷಗಳಿಂದಲೂ, ಮನೋಹರವಾದ 
ದಿವ್ಯಪಕ್ಷಿಗಳಿಂದಲೂ ಕೂಡಿದ್ದಿತು. 

ಅಸುರೈರ್ನಿತ್ಯಮುದಿತೈ: ಶೂಲರ್ಷಿಮುಸಲಾಯುಧ್ಯೆ: । 

ಚಾಪಮುದ್ಧರಹಸ್ಸೆಶ್ಚ ಸ್ರಗ್ವಿಭಿ: ಸರ್ವತೋ ವೃತಮ್‌ 11೫1! 

ಮಾಲೆಗಳನ್ನು ಧರಿಸಿ ಕೈಯಲ್ಲಿ ಶೂಲ, ಖಷ್ಟಿ, ಮುಸಲ, ಚಾಪ, ಮುದ್ದರ 
ಮೊದಲಾದ ಆಯುಧಗಳನ್ನು ಹಿಡಿದ ನಿತ್ಯಸಂತುಷ್ಟರಾದ ಅಸುರರಿಂದ 
ಎಲ್ಲಕಡೆಯಲ್ಲಿಯೂ ತುಂಬಿದ್ದಿತು. 

ತದಹಂ ಪ್ರೇಕ್ಷ್ಯ ದೈತ್ಯಾನಾಂ ಪುರಮದ್ಭುತದರ್ಶನಮ್‌ । 

ಅಪ್ಪಚ್ಛಂ ಮಾತಲಿಂ ರಾಜನ್‌ ಕಿಮಿದಂ ವರ್ತತೇತದ್ದುತವ್‌ 11೬ 

ರಾಜನೇ, ನಾನು ಅದ್ಭುತವಾಗಿ ಕಾಣುತ್ತಿದ್ದ ದೈತ್ಯರ ಆ ಪಟ್ಟಣವನ್ನು ನೋಡಿ 
ಮಾತಲಿಯನ್ನು ಕುರಿತು ಇದೇನು ಹೀಗೆ ಅದ್ಭುತವಾಗಿದೆ ಎಂದು ಕೇಳಿದೆನು. 

ಮಾತಲಿಃ 


ಪುಲೋಮಾ ನಾಮ ದೈತೇಯೀ ಕಾಲಕಾ ಚ ಮಹಾಸುರೀ । 
ದಿವ್ಯಂ ವರ್ಷಸಹಸ್ರಂ ತೇ ಚೇರತುಃ ಪರಮಂ ತಪಃ 11೭1! 


_152- ಮಹಾಭಾರತ ವನಪರ್ವ 


ಮಾತಲಿ- ಪುಲೋಮಾ ಎಂಬ ದೈತ್ಯವನಿತೆಯೂ ಕಾಲಕಾ ಎಂಬ ಮಹಾ ಅಸುರ 
ವನಿತೆಯೂ ಸಹ ದಿವ್ಯವರ್ಷ ಸಹಸ್ರಗಳವರೆಗೆ ಉತ್ಕಷ್ಟವಾದ ತಪಸನ್ನು ಮಾಡಿದರು. 


ತಪಸೋತಂತೇ ತತಸ್ತಾಭ್ಯಾಂ ಸ್ತಯಂಭೂರದದಾದ್‌ ವರಮ್‌ । 
ಅಗೃಹ್ಟೀತಾಂ ವರಂತೇತು ಸುತಾನಾಮಲ್ಪದು:ಃಖತಾಮ್‌ 11೮।! 


ಅವಧ್ಯತಾಂ ಚ ರಾಜೇಂದ್ರ ಸುರರಾಕ್ನಸಪನಗ್ಗ: । 
ಪುರಂ ಸುರಮಣೇಯಂ ಚ ಖಚರಂ ಸುಮಹಾಪ್ರಭಮ್‌ Tal 


ಸರ್ವರತ್ನೆ ೪: ಸಮುದಿತಂ ದುರ್ಧರ್ಷಮಮರೈರಪಿ । 
ಮಹರ್ಷಿಯಕ್ಸಗಂಧರ್ವಪನ್ನಗಾಸುರರಾಕಸ್ಛೆಃ | 
ಸರ್ವಕಾಮಗುಣೋಪೇತಂ ವೀತಶೋಕಮನಾಮಯಮ್‌ 11೧೦॥ 


ತಪಸ್ಸಿನ ಕೊನೆಯಲ್ಲಿ ಅವರಿಬ್ಬರಿಗೂ ಬ್ರಹ್ಮದೇವರು ವರಗಳನ್ನು ಕೊಟ್ಟರು. 
ರಾಜೇಂದ್ರನೇ, ಅವರಿಬ್ಬರೂ ತಮ್ಮ ಮಕ್ಕಳಿಗೆ ಅಲ್ಪದುಃಖವನ್ನೂ ದೇವರಾಕ್ಷಸ 
ಸರ್ಪಗಳಿಂದ ಅವಧ್ಯತ್ನವನ್ನೂ ಮತ್ತು ಅತ್ಯಂತ ಮನೋಹರವಾದ 
ಮಹಾಕಾಂತಿಯನ್ನುಳ್ಳ ಸರ್ವರತ್ನಗಳಿಂದ ಕೂಡಿದ ದೇವತೆಗಳಿಗೆ, ಮಹರ್ಷಿಗಳಿಗೆ, 
ಯಕ್ಸಗಂಧರ್ವ ಪನ್ನಗಾಸುರ ರಾಕ್ಚಸರಿಗೆ ಸೋಲದಂತಿಹ, 
ಸರ್ವಕಾಮಗುಣೋಪೇತವಾದ ಶೋಕರೋಗಗಳಿಂದ ಮುಕ್ತವಾದ 
ಆಕಾಶಗಾಮಿಯಾದ ಒಂದು ನಗರವನ್ನೂವರವಾಗಿ ಬೇಡಿದರು. 


ಬ್ರಹ್ಮಣಾ ಭರತಶ್ರೇಷ್ಠ ಕಾಲಕೇಯಕೃತೇ ಕೃತಮ್‌ 11೧೧॥ 


ತದೇತತ್‌ಖಪುರಂ ದಿವ್ಯಂ ಚರತ್ಯಮರವರ್ಜಿತಮ್‌ । 
ಪೌಲೋಮಾಧ್ಯುಷಿತಂ ವೀರ ಕಾಲಕಂಜೈಶ್ಚ ದಾನವೈ: 11೧೨॥॥ 


ಎಲೈ ವೀರನೇ, ಭರತಶ್ರೇಷ್ಠನೇ, ಈ ಪಟ್ಟಣವು ಕಾಲಕೇಯರ ಸಲುವಾಗಿ 
ಬ್ರಹ್ಮದೇವರಿಂದ ರಚಿಸಲ್ಪಟ್ಟಿತು. ಇದು ಪೌಲೋಮರಿಂದಲೂ ಮತ್ತು ಕಾಲಕೇಯ 


ದಾನವರಿಂದಲೂ ಅಧಿಷ್ಠಿತವಾಗಿ ಸರ್ವ ದೇವತೆಗಳಿಂದ ವರ್ಜಿತವಾಗಿ ಆಕಾಶದಲ್ಲಿ 
ಸಂಚರಿಸುತ್ತದೆ. 


ಯಕ್ಷಯುದ್ಧ್ದಪರ್ವ -153- 


ಹಿರಣ್ಯಪುರಮಿತ್ಯೇವಂ ಖ್ಯಾಯತೇ ನಗರಂ ಮಹತ್‌ । 
ರಕ್ಷಿತಂ ಕಾಲಕೇಯೈಶ್ಚ ಪೌಲೋಮೈಶ್ಚ ಮಹಾಸುರೈ: 11೧೩! 


ಮಹಾಸುರರಾದ ಕಾಲಕೇಯರಿಂದಲೂ ಮತ್ತು ಪೌಲೋಮರಿಂದಲೂ 
ರಕ್ಷಿಸಲ್ಪಡುವ ಈ ದೊಡ್ಡ ನಗರವು ಹಿರಣ್ಯಪುರವೆಂದೇ ಪ್ರಸಿದ್ಧವಾಗಿದೆ. 

ತ ಏತೇ ಮುದಿತಾ ರಾಜನ್ನವಧ್ಯಾಃ ಸರ್ವದೈವತೈಃ | 

ನಿವಸಂತ್ಯತ್ರ ರಾಜೇಂದ್ರ ಗತೋದ್ವೇಗಾ ನಿರುತ್ತುಕಾಃ 11೧೪ 


ಎಲೈ ರಾಜೇಂದ್ರನೇ, ಇವರು ಸರ್ವದೇವತೆಗಳಿಂದ ಅವಧ್ಯರಾಗಿ ಯಾವ 
ಉದ್ದೇಗ ಮತ್ತು ಆತಂಕಗಳಿಲ್ಲದೇ ಸಂತೋಷದಿಂದ ಈ ಪಟ್ಟಣದಲ್ಲಿವಾಸಿಸುತ್ತಾರೆ. 


ಸುರಾಸುರೈರವಧ್ಯಾನಾಂ ದಾನವಾನಾಂ ಧನಂಜಯ । 
ಮಾನುಷಾತ್‌ ಮೃತ್ಯುರೇತೇಷಾಂ ನಿರ್ದಿಷ್ಟೋ ಬ್ರಹ್ಮಣಾ ಪುರಾ ॥೧೫॥ 


ಎಲೈ ಧನಂಜಯನೇ, ದೇವದಾನವರಿಂದ ಅವಧ್ಯರಾದ ಇವರಿಗೆ ಬ್ರಹ್ಮದೇವರು 
ಮನುಷ್ಯನಿಂದ ಮೃತ್ಯುವನ್ನು ಹಿಂದೆಯೇ ನಿರ್ದೇಶಮಾಡಿದ್ದಾರೆ. 
ಏತಾನಪಿ ರಣೇ ಪಾರ್ಥ ಕಾಲಕಂಜಾನ್‌ ದುರಾಸದಾನ್‌ । 
ವಜ್ರಾಸ್ಟೇಣ ನಯಸ್ವಾಶು ವಿನಾಶಂ ಸುಮಹಾಬಲಾನ್‌ 11೧೫.೧/ 
ಎಲೈ ಪಾರ್ಥನೇ, ಈ ದುರಾಸದರಾದ ಮಹಾಬಲಿಷ್ಠರಾದ ಕಾಲಕಂಜರನ್ನೂ 
(ಕಾಲಕೇಯರನ್ನೂ) ಯುದ್ಧದಲ್ಲಿವಜ್ರಾಸ್ತದಿಂದ ಶೀಘ್ರವಾಗಿ ವಿನಾಶಮಾಡು. 
ಅರ್ಜುನಃ 


ಸುರಾಸುರೈರವಧ್ಯಂ ತದಹಂ ಜ್ಞಾತ್ವಾ ವಿಶಾಂಪತೇ । 

ಅಬ್ರುವಂ ಮಾತಲಿಂ ಹೃಷ್ಟೋ ಯಾಹ್ಯೇತತ್ಪುರಮಂಜಸಾ  !೧೬॥ 

ಅರ್ಜುನ- ಎಲೈ ರಾಜನೇ, ಅವರು ಸುರಾಸುರರಿಂದ ಅವಧ್ಯರೆಂದು ತಿಳಿದ 
ನಾನು ಸಂತೋಷಗೊಂಡು ಮಾತಲಿಯನ್ನು ಕುರಿತು ಈ ಪಟ್ಟಣವನ್ನು ಚೆನ್ನಾಗಿ 
ಪ್ರವೇಶಮಾಡು ಎಂದು ಹೇಳಿದೆನು. 


-154- ಮಹಾಭಾರತ ವನಪರ್ವ 
ತ್ರಿದಶೇಶದ್ದಿೋ ಯಾವತ್‌ ಕ್ಹಯಮಸ್ವೈರ್ನಯಾಮ್ಯಹಮ್‌ | 
ನ ಕಥಂಚಿದ್ದಿ ಮೇ ಪಾಪಾ ನವಧ್ಯಾ ಯೇ ಸುರದ್ದಿಷಃ 11೧೭॥ 


ನಾನು ದೇವದ್ವೇಷಿಗಳನ್ನು ನನ್ನ ಅಸ್ವಗಳಿಂದ ವಿನಾಶಗೊಳಿಸುತ್ತೇನೆ. 
ದೇವದ್ವೇಷಿಗಳಾದ ಪಾಪಿಗಳು ನನಗೆ ಯಾವ ಕಾರಣದಿಂದಲೂ ಅವಧ್ಯರಲ್ಲ. 


ಉವಾಹ ಮಾಂ ತತಃ ಶೀಘ್ರಂ ಹಿರಣ್ಯಪುರಮಂತಿಕಾತ್‌ । 
ರಥೇನ ತೇನ ದಿವ್ಯೇನ ಹರಿಯುಕ್ತೇನ ಮಾತಲಿಃ 11೧೮॥ 


ಆಗ ಮಾತಲಿಯು ದಿವ್ಯಾಶ್ವಗಳನ್ನು ಹೂಡಿದ ರಥದಿಂದ ನನ್ನನ್ನು ಶೀಘ್ರವಾಗಿ 
ಹಿರಣ್ಯಪುರದ ಸಮೀಪಕ್ಕೆ ಕರೆದುಕೊಂಡು ಹೋದನು. 


ತೇ ಮಾಮಾಲಕ್ಷ್ಮ್ಯ ದೈತೇಯಾ ವಿಚಿತ್ರಾಭರಣಾಂಬರಾಃ 
ಸಮುತ್ತೇತುರ್ಮಹಾವೇಗಾ ರಥಾನಾಸ್ನಾಯ ದಂಸಿತಾಃ 11೧೯॥ 


ವಚಿತ್ರಾಭರಣ ವಸ್ತ್ರಗಳನ್ನುಧರಿಸಿದ ಆ ಮಹಾವೇಗವುಳ್ಳ ದೈತೇಯರು ನನ್ನನ್ನು 
ಗಮನಿಸಿ ಕವಚಗಳನ್ನು ತೊಟ್ಟುರಥಗಳನ್ನು ಏರಿ ನನ್ನ ಮೇಲೆ ಎರಗಿದರು. 


ತತೋ ನಾಲೀಕನಾರಾಚ್ಛೈರ್ಭಲ್ಲೈಃ ಶಕೃ ಷ್ಠಿತೋಮರೈ: । 
ಪ್ರತ್ಯಘ್ನನ್‌ ದಾನವೇಂದ್ರಾ ಮಾಂ ಕ್ರುದ್ಧಾಶ್ರೀವ್ರಪರಾಕ್ರಮಾಃ  ॥೨೦॥ 


ಅನಂತರ ಕ್ರೋಧಯುಕ್ತರೂ, ತೀವ್ರಪರಾಕ್ರಮಶಾಲಿಗಳೂ ಆದ ದಾನವೇಂದ್ರರು 
ನಾಲೀಕ, ಬಾಣಗಳು, ಭಲ್ಲಗಳು ಮತ್ತು ಶಕ್ತಿಯಷ್ಠಿತೋಮರಗಳಿಂದ ನನ್ನ ಮೇಲೆ 
ಪ್ರಹಾರ ಮಾಡಿದರು. 


ತದಹಂ ಶರವರ್ಷೇಣ ಮಹತಾ ಪ್ರತ್ಯವಾರಯಮ್‌ । 
ಶಸ್ತವರ್ಷಂ ಮಹದ್‌ ರಾಜನ್‌ ವಿದ್ಯಾಬಲಮುಪಾಶ್ರಿತಃ 11೨೧॥ 


ಎಲೈ ರಾಜನೇ, ನಾನು ಆ ದೊಡ್ಡ ಶಸ್ತವರ್ಷವನ್ನು ವಿದ್ಯಾಬಲಗಳನ್ನು ಆಶ್ರಯಿಸಿ 
ಪ್ರತಿಯಾದ ದೊಡ್ಡ ಬಾಣವರ್ಷದಿಂದ ತಡೆದೆನು. 


ವ್ಯಾಮೋಹಯಂ ಚ ತಾನ್‌ ಸರ್ವಾನ್‌ ರಥಮಾರ್ಗೈಶ್ಚರನ್‌ ರಣೇ ! 
ತೇ5ನ್ಯೋನ್ಯಮಭಿಸಮ್ಮೂಡಢಾಃ ಪಾತಯಂತಿ ಸ್ಮ ದಾನವಾನ್‌ 11೨೨1! 


ಯಕ್ಷಯುದ್ಧಪರ್ವ -155- 


ಯುದ್ಧದಲ್ಲಿ ಲ್ಲಿರಥಮಾರ್ಗಗಳಲ್ಲಿ ಸಂಚರಿಸುತ್ತಾ ಅವರೆಲ್ಲರಿಗೂ ಭ್ರಾಂತಿಯನ್ನು 
dA ಆ ದಾನವರು ಭ್ರಾಂತಿವಶರಾಗಿ ಒಬ್ಬರನ್ನೊಬ್ಬರು ಕೊಂದು 
ಹಾಕಿದರು. 


ತೇಷಾಮೇವಂ ವಿಮೂಢಾನಾಮನ್ಯೊ ೇನ್ಯಮಭಿಧಾವತಾಮ್‌ । 
ಶಿರಾಂಸಿ ವಿಶಿಖೈರ್ದಿಷ್ಟೆ ಪ್ರೈರ್ನ್ಯಹನಂ ಶತಸಂಘಶಃ 11೨೩! 


ಹೀಗೆ ಬ್ರಾಂತಿಗೆ ಒಳಗಾಗಿ ಪರಸ್ಪರವಾಗಿ ಮೇಲೆರಗುತ್ತಿದ್ದ ಅವರ ಶಿರಸ್ಸುಗಳನ್ನು 
ದೀಪ್ರವಾದ ಬಾಣಗಳಿಂದ ನೂರರ ಸಂಖ್ಯೆಯಲ್ಲಿಹೊಡೆದು ಉರುಳಿಸಿದೆನು. 


ತೇ ವಧ್ಯಮಾನಾ ದೈತೇಯಾಃ ಪುರಮಾಸ್ಥಾಯ ತತ್ಸುನ:ಃ । 
ಸ(ಖ)ಮುತ್ತೇತುಃ ಸನಗರಾ ಮಾಯಾಮಾಸ್ಟಾಯ ದಾನವೀಮ್‌॥॥೨೪॥ 


ದೈತೇಯರು ಹೀಗೆ ಘಾಸಿಗೆ ಸಿಲುಕಿದಾಗ ಅವರು ಪುನಃ ತಮ ಪುರವನ್ನುಪ್ರ ವೇಶಿಸಿ 
ದಾನವ ಮಾಯೆಯನ್ನು ಆಶ್ರಯಿಸಿ ಪಟ್ಟಣದ ಜೊತೆಯಲ್ಲಿ ಅಂತರಿಕ್ಷಕ್ಕೆ ಹಾರಿದರು. 


ತತೋsಹಂ ಶರವರ್ಷೇಣ ಮಹತಾ ಕುರುನಂದನ | 

ಮಾರ್ಗಮಾವೃತ್ಯ ದೈತ್ಯಾನಾಂ ಗತಿಂ ಚೈಷಾಮವಾರಯಮ್‌ 11೨೫।! 

ಎಲೈ ಕುರುನಂದನನೇ, ಆಗ ನಾನು ದೊಡ್ಡಶರವರ್ಷದಿಂದ ಅವರ ಮಾರ್ಗವನ್ನು 
ಪ್ರತಿರೋಧಿಸಿ ಅವರ ಊರ್ಧ್ವಗಮನವನ್ನು ತಡೆದೆನು. 


ತತ್ಸುರಂ ಖಚರಂ ದಿವ್ಯಂ ಕಾಮಗಂ ಸೂರ್ಯಸಪ್ರಭಮ್‌ । 
ದೈತೇಯ್ಯೆ ರ್ವರದಾನೇನ ಧಾರ್ಯತೇ ಸ್ಪ ಮ್ಮ ಯಥಾಸುಖಮ್‌ ILI 


ಸೂರ್ಯಕಾಂತಿಯುಳ್ಳ ಕಾಮಗಾಮಿಯಾದ ಆಕಾಶದಲ್ಲಿ ಸಂಚರಿಸುವ ಆ 
ದಿವ್ಯವಾದ ಪಟ್ಟಣವನ್ನು ದೈತೇಯರು ವರದಾನದ ಬಲದಿಂದ ಸುಖವಾಗಿ ಧರಿಸಿದ್ದರು. 

ಅಂತರ್ಭೂಮೌ ನಿಪತತಿ ಪುನರೂರ್ಧ್ವಂ ಪ್ರತಿಷ್ಠತೇ । 

ಪುನಸ್ತಿರ್ಯಕ್‌ ಪ್ರಯಾತ್ಯಾಶು ಪುನರಪ್ಪು ನಿಮಜ್ಜತಿ 1೨೭।॥ 

ಆ ಪಟ್ಟಣವು ಭೂಮಿಯ ಒಳಗೆ ಪ್ರವೇಶಿಸುತ್ತದೆ. ಪುನಃ ಆಕಾಶಕ್ಕೆ ಹಾರುತ್ತದೆ. 
ಪುನಃ ಅಡ್ಡವಾಗಿ ಸಂಚರಿಸುತ್ತದೆ ಮತ್ತು ಪುನಃ ಬೇಗ ನೀರಿನಲ್ಲಿಮುಳುಗುತ್ತದೆ. 


-156- ಮಹಾಭಾರತ ವನಪರ್ವ 


ಅಮರಾವತಿಸಂಕಾಶಂ ತತ್ತುರಂ ಕಾಮಗಂ ಮಹತ್‌ ಟ 
ಅಹಮಸ್ರೈರ್ಬಹುವಿದ್ಯೆ: ಪ್ರತ್ಯಗ್ಗಹ್ನಂ ಪರಂತಪ 1೨೮ 


ಶಲ ಣ 
ಎಲೈ ಪರಂತಪನೇ, ಅಮರಾವತಿಗೆ ಸದೃಶವಾದ ಕಾಮಗಮನವುಳ್ಳ ಆ ದೊಡ್ಡ 
ಪಟ್ಟಣವನ್ನುನಾನು ಅನೇಕ ವಿಧವಾದ ಅಸ್ವಗಳಿಂದ ತಡೆದು ನಿಲ್ಲಿಸಿದೆನು. 


ತತೋರಹಂ ಶರಜಾಲೇನ ದಿವ್ಯಾಸ್ತಮುದಿತೇನ ಚ। 
ವ್ಯಗೃಹ್ಣಂ ಸಹ ದೈತೇಯೈಸ್ತತ್ತುರಂ ಪುರುಷರ್ಷಭ 1|೨೯॥ 


ಎಲ್ಫೆ ಪುರುಷರ್ಷಭನೇ, ಅನಂತರ ನಾನು ದಿವ್ಯಾಸ್ತ ಪ್ರೇರಿತವಾದ ಬಾಣ 
ಸಮೂಹಗಳನ್ನು ದೈತೇಯರಿದ್ದಆ ಪಟ್ಟಣಕ್ಕೆ ಪ್ರಹಾರಮಾಡಿದೆನು. 


ವಿಕ್ಠತಂ ಚಾಯಸೈರ್ಬಾಣರ್ಮತ್ನಯುಕ್ಳೆರಜಿಹ್ಠಗೈೆಃ | 
ಮಹೀಮಭ್ಯಪತದ್‌ ರಾಜನ್‌ ಭಗ್ಗಂ ಪುರಮಾಸುರಮ್‌ HAO 


ಎಲೈ ರಾಜನೇ, ನನ್ನಿಂದ ಪ್ರಯುಕ್ತವಾದ ಯಜುವಾದ ಕಬ್ಬಿಣದ ಬಾಣಗಳಿಂದ 
ಬಹಳವಾಗಿ ಶಿಥಿಲವಾದ ಆ ಅಸುರರ ಪಟ್ಟಣವು ಮುರಿದು ಭೂಮಿಯ ಮೇಲೆ 
ಬಿದಿತು. 


ತೇ ವಧ್ಯಮಾನಾ ಮದ್ದಾಣೈರ್ವಜ್ರವೇಗೈರಯಸ್ಕಯೈ: | 
ಪರ್ಯಭ್ರಮಂತ ವೈ ರಾಜನ್ನಸುರಾಃ ಕಾಲಚೋದಿತಾಃ HAO 


ಎಲೈ ರಾಜನೇ, ಆ ಅಸುರರಾದರೂ ಸಹ ವಜ್ರವೇಗವುಳ್ಳ ಅಯಸ್ಥಯವಾದ 
ನನ್ನಬಾಣಗಳಿಂದ ಹೊಡೆಯಲ್ಲಟ್ಟುಮೃತ್ಯುಚೋದಿತರಾಗಿ ಅಲ್ಲಿಯೇ ತಿರುಗಾಡಿದರು. 


ತತೋ ಮಾತಲಿರಾರುಹ್ಯ ಪುರಸ್ತಾನ್ನಿಪತನ್ನಿವ । 
ಮಹೀಮವಾತರತ್‌ ಕ್ಷಿಪ್ರಂ ರಥೇನಾದಿತ್ಯವರ್ಚಸಾ A೨11 


ಆಗ ಮಾತಲಿಯು ಆದಿತ್ಯಪ್ರಭೆಯುಳ್ಳನನ್ನರಥವನ್ನುತೆಗೆದುಕೊಂಡು ಆಕಾಶದಲ್ಲಿ 
ಮೇಲೆ ಹೋಗಿ ಕೆಳಗೆ ಬೀಳುತ್ತಿದೆಯೋ ಎಂಬಂತೆ ಕ್ಷಿಪ್ರವಾಗಿ ಅವರ ಎದುರಿಗೆ 
ನಿಲ್ಲಿಸಿದನು. 


ಯಕ್ಷಯುದ್ಧಪರ್ವ -157- 


ಯುಯುತೂನಾಂ ಮಯಾ ಸಾರ್ಧಂ ಪರ್ಯವರ್ತಂತ ಭಾರತ । 
ತಾನ್ಯಹಂ ನಿಶಿತೈರ್ಬಾಣೈರ್ವ್ಯಧಮಂ ಗಾರ್ದ್ರರಾಜಿತೈಃ HAAN 


ಎಲೈ ಭಾರತನೇ, ಯುದ್ಧಾಪೇಕ್ಷಿಗಳಾದ ಅವರಿಗೂ ಮತ್ತು ನನಗೂ ಯುದ್ಧವು 
ನಡೆಯಿತು. ನಾನು ಅವರನ್ನು ಹದ್ದಿನ ಗರಿಗಳಿಂದ ಅಲಂಕೃತವಾದ ಹರಿತವಾದ 
ಬಾಣಗಳಿಂದ ನಾಶಮಾಡಿದೆನು. 

ತೇ ಯುದ್ಧೇ ಸನ್ನ್ಯವರ್ತಂತ ಸಮುದ್ರಸ್ಯ ಯಥೋರ್ಮಯಃ । 

ನೇಮೇ ಶಕ್ಯಾ ಮಾನುಷೇಣ ಯುದ್ಧೇನೇತಿ ಪ್ರಚಿಂತ್ಯ ತತ್‌ ॥೩೪॥ 


ತತೋತ5ಹಮಾನುಪೂರ್ವೇಣ ದಿವ್ಯಾನ್ಯಸ್ಪಾನ್ಣಯೋಜಯಮ್‌ 11೩೫1 


ಅವರು ಸಮುದ್ರದ ಅಲೆಗಳಂತೆ ಪುನಃ ಪುನಃ ನನ್ನಎದುರಿಗೆ ಬಂದರು. ಆಗ 
ನಾನು ಮಾನುಷ ಯುದ್ಧದಿಂದ ಇವರನ್ನು ನಾಶಮಾಡಲು ಸಾಧ್ಯವಿಲ್ಲವೆಂದು ತಿಳಿದು 
ಕ್ರಮವಾಗಿ ಒಂದೊಂದಾಗಿ ದಿವ್ಯಾಸ್ತಗಳನ್ನು ಪ್ರಯೋಗಿಸಿದೆನು. 


ತತಸ್ತಾನಿ ಸಹಸ್ರಾಣಿ ರಥಿನಾಂ ಚಿತ್ರಯೋಧಿನಾಮ್‌ । 

ಅಸ್ಟ್ರಾಣಿ ಮಮ ದಿವ್ಯಾನಿ ಪ್ರತ್ಯಫ್ನನ್‌ ಶನಕೈರಿವ HAL 

ಆಗ ನನ್ನ ದಿವ್ಯಾಸ್ಟಗಳು ಚಿತ್ರಯೋಧಿಗಳಾದ ಆ ಸಹಸ್ರ ರಥಿಕರ ಮೇಲೆ ಹೋಗಿ 
ನಿಧಾನವಾಗಿ ಹೊಡೆದವು. 

ರಥಮಾರ್ಗಾನ್‌ ವಿಚಿತ್ರಾಂಸ್ರೇ ವಿಚರಂತೋ ಮಹಾಬಲಾಃ । 

ಪ್ರತ್ಯದ್ಧಶ್ಯಂತ ಸಂಗ್ರಾಮೇ ಶತಶೋ5ಥ ಸಹಸ್ರಶಃ 1೩೭1 

ಆ ಮಹಾಬಲರಾದ ದಾನವರೂ ಸಹ ಯುದ್ಧದಲ್ಲಿ ವಿಚಿತ್ರವಾದ 
ರಥಮಾರ್ಗಗಳಲ್ಲಿ ಸಂಚರಿಸುತ್ತಾ ಶತಸಂಖ್ಯೆಯಲ್ಲಿ ಸಹಸ್ರಸಂಖ್ಯೆಯಲ್ಲಿ 
ಕಾಣತೊಡಗಿದರು. 


ವಿಚಿತ್ರಮುಕುಟಾಪೀಡಾ ವಿಚಿತ್ರಕವಚಧ್ದಜಾಃ । 
ವಿಚಿತ್ರಾಭರಣಾಶ್ಚೆವ ನಂದಯಂತೀವ ಮೇ ಮನಃ IAC 


-158- ಮಹಾಭಾರತ ವನಪರ್ವ 


ಅವರ ವಿಚಿತ್ರವಾದ ಕಿರೀಟಾಭರಣಗಳನ್ನೂ ಮತ್ತು ಕವಚದ್ದಜಗಳನ್ನೂನೋಡಿ 
ನನಗೆ ಮನಸ್ಸಿನಲ್ಲಿಯೇ ಹರ್ಷವುಂಟಾದಂತೆ ಆಯಿತು. 


ಅಹಂ ತು ಶರವರ್ಥೈಸ್ತಾನಸ್ಪಪ್ರಚುದಿತೈಃ ರಣೇ । 
ನಾಶಕ್ನುವಂ ಪೀಡಯಿತುಂ ತೇ ತು ಮಾಂ ಪ್ರತ್ಯಪೀಡಯನ್‌ ॥೩೯॥ 


ನಾನು ಯುದ್ಧದಲ್ಲಿ ಅಸ್ಪಪ್ರೇರಿತವಾದ ನನ್ನ ಬಾಣಗಳಿಂದ ಅವರನ್ನು ಪೀಡಿಸಲು 
ಸಾಧ್ಯವಾಗಲಿಲ್ಲ. ಪ್ರತಿಯಾಗಿ ಅವರೇ ನನ್ನನ್ನು ಪೀಡಿಸಿದರು. 


ತೈ: ಪೀಡ್ಯಮಾನೋ ಬಹುಭಿಃ ಕೃತಾಸ್ತ್ರೈಃ ಕುಶಲೈರ್ಯುಧಿ । 
ವೃಥಿತೋಶಸ್ಥಿ ಮಹಾಯುದ್ದೇ ಭಯಂ ಚಾಗಾನ್‌ಮಹನ್ನಮ WO 


ಒಳ್ಳೆಯ ಅಸ್ವಾಭ್ಯಾಸವನ್ನು ಉಳ್ಳ ಕುಶಲರಾದ ಅನೇಕರಿಂದ ಪೀಡಿಸಲ್ಪಟ್ಟ ನಾನು 
ಮಹಾಯದ್ಧದಲ್ಲಿವ್ಯಥೆಯನ್ನುಹೊಂದಿದೆ. ನನಗೆ ದೊಡ್ಡಭಯವೂ ಉಂಟಾಯಿತು. 


ತತೋsಹಂ ಪರಮಾಯತ್ತೋ ಮಾತಲಿಂ ಪರಿಪೃಷ್ಠವಾನ್‌ । 
ಕಿಮೇತೇ ಮಮ ಬಾಣೌಫೈರ್ದಿವ್ಯಾಸ್ಪಪ್ರತಿಮಂತ್ರಿತೈ: 1 
ನ ವಧ್ಯಂತೇ ಮಹಾಘೋರೈಸ್ತತ್ತ್ವಮಾಖ್ಯಾಹಿ ಪೃಚ್ಛತಃ 11೪೧॥ 


ಆಗ ನಾನು ಬಹಳ ಪ್ರಯತ್ನಪಟ್ಟು ಮಾತಲಿಯನ್ನು ಕುರಿತು- "ಎಲೈ ಮಾತಲಿಯೇ, 
ಇವರು ದಿವ್ಯಾಸಮಂತ್ರಿತವಾದ ನನ್ನ ಮಹಾಘೋರವಾದ ಬಾಣಸಮೂಹಗಳಿಂದ 
ವಧೆಯನ್ನು ಹೊಂದುತ್ತಿಲ್ಲ. ನಿನ್ನನ್ನು ಪ್ರಶ್ನಿಸುತ್ತಿರುವ ನನಗೆ ಸತ್ಯಾಂಶವನ್ನು ಹೇಳು' 
ಎಂದು ಕೇಳಿದೆನು. 

ಸ ಮಾಮುವಾಚ ಪರ್ಯಾಪ್ತ ಮೇಷಾಂ ಭರತರ್ಷಭ । 

ತಾನುದ್ದಿಶ್ಯಾಥ ಮರ್ಮಾಣಿ ಪ್ರತಿಘಾತಂ ತದಾಚರ 11೪೨ 


ಎಲೈ ಭರತರ್ಷಭನೇ, ಅವನು ನನ್ನನ್ನುಕುರಿತು- "ನೀನು ಇವರನ್ನು ಸಂಹರಿಸಲು 
ಸಮರ್ಥನಾಗಿದ್ದೀಯೆ. ಅವರಿಗೆ ಮರ್ಮಗಳಲ್ಲಿ ಪ್ರತಿಘಾತವನ್ನು ಮಾಡು' (ಬಾಣ 
ಪ್ರಯೋಗವನ್ನುಮಾಡು) ಎಂದು ಹೇಳಿದನು. 


ಯಕ್ಷಯುದ್ಧಪರ್ವ -159- 


ಏತತ್‌ ಶ್ರುತ್ವಾ ತು ರಾಜೇಂದ್ರ ಸಂಪ್ರಹೃಷ್ಠಸ್ತಮೂಚಿವಾನ್‌ । 


ಲ 


ನಿವರ್ತಯ ರಥಂ ಶೀಘ್ರಂ ಪಶ್ಯ ಚೈತಾನ್‌ ನಿಪಾತಿತಾನ್‌ IVAN 
ಏವಮುಕ್ತೋ ರಥಂ ತತ್ರ ಮಾತಲಿ: ಪರ್ಯವರ್ತಯತ್‌ 11೪೪॥ 


ಎಲ್ಫೆ ರಾಜೇಂದ್ರನೇ, ಅದನ್ನು ಕೇಳಿ ಸಂತೋಷಗೊಂಡ ನಾನು ಶೀಘ್ರವಾಗಿ 
ರಥವನ್ನುಹಿಂದಿರುಗಿಸು ಅವರನ್ನು ನಾನು ಹೊಡೆದು ಉರುಳಿಸುವುದನ್ನು ನೋಡು 
ಎಂದು ಹೇಳಿದೆನು. ಹೀಗೆ ಹೇಳಲ್ಪಟ್ಟ ಮಾತಲಿಯು ಅಲ್ಲಿ ರಥವನ್ನು 
ಹಿಂದಿರುಗಿಸಿದನು. 

ತತೋ ಮತ್ತಾ ರಣೇ ಭಗ್ಗಂ ದಾನವಾಃ ಪ್ರತಿಹರ್ಷಿತಾಃ । 

ವಿಚುಕ್ರುಶುರ್ಮಹಾರಾಜ ಸ್ವರೇಣ ಮಹತಾ ಮುಹುಃ 1೪೫ 

ಅಭಗ್ನಃ ಕೈಶ್ಚಿದಪ್ಯೇಷ ಪಾಂಡವೋ ರಣಮೂರ್ಧನಿ । 

ಅಸ್ಕಾಭಿಃ ಸಮರೇ ಭಗ್ನ ಇತ್ಯೇವಂ ಸಂಘಶಸ್ತದಾ TNT 

ಎಲೈ ಮಹಾರಾಜನೇ, ಆಗ ರಣದಲ್ಲಿ ನಾನು ಸೋತಿದ್ದೇನೆಂದು ತಿಳಿದು 
ಸಂತೋಷಪಡುತ್ತಿದ್ದ ದಾನವರು ದೊಡ್ಡಸ್ಟರದಿಂದ ಕಿರುಚಿದರು. ಯಾರಿಂದಲೂ 
ಯುದ್ಧದಲ್ಲಿಸೋಲಿಸಲ್ಪಡದಿರುವ ಈ ಪಾಂಡವನು ನಮ್ಮಿಂದ ಭಗ್ಗನಾಗಿದ್ದಾನೆ ಎಂದು 
ಸಮೂಹ ಸಮೂಹಗಳಲ್ಲಿ ಕಿರುಚಿದರು. 


ತತೋತಹಂ ದೇವದೇವಾಯ ರುದ್ರಾಯ ಪ್ರಯತೋ ರಣೇ । 

ಮಹತ್ವಾಶುಪತಂ ದಿವ್ಯಂ ಸರ್ವಲೋಕನಮಸೃ್ಫತಮ್‌ ॥ 

ಪ್ರಯತಃ ಪ್ರಣತೋ ಭೂತ್ವಾ ನಮಸ್ಕೃತ್ಯ ಮಹಾತ್ಮನೇ । 

ಸಸ್ತಿ ಭೂತೇಭ್ಯ ಇತ್ಯುಕ್ತ್ವಾ ಮಹಾಸ್ತು ಸಮಚೋದಯಮ್‌ ॥1೪೭॥ 

ಆಗ ನಾನು ಆ ಯುದ್ದದಲ್ಲಿ ದೇವದೇವನಾದ ರುದ್ರನಿಗೆ ಮನಸ್ಸಿನಲ್ಲಿಯೇ 
ನಮಸ್ಕರಿಸಿ ಆ ಮಹಾತ್ಮನಿಗೆ ಪ್ರಣಾಮವನ್ನು ಮಾಡಿ ಎಲ್ಲಪ್ರಾಣಿಗಳಿಗೂ ಕ್ಷೇಮವಾಗಲಿ 
ಎಂದು ಹೇಳಿ ಸರ್ವಲೋಕ ನಮಸ್ಫೃತವಾದ ದಿವ್ಯವಾದ ಆ ಮಹಾ ಪಾಶುಪತಾಸ್ತವನ್ನು 
ಪ್ರಯೋಗಿಸಿದೆನು. 


-160- ಮಹಾಭಾರತ ವನಪರ್ವ 


ಯತ್ತದ್‌ ರೌದ್ರಮಿತಿ ಖ್ಯಾತಂ ಸರ್ವಲೋಕನಮಸ್ಫತಮ್‌ 11೪೮॥ 


ರೌದ್ರವೆಂದು ಪ ಪ್ರಸಿದ್ಧವಾದ ಸರ್ವಶತ್ರುವಿನಾಶಕವಾದ, ಸರ್ವಲೋಕ 
ನಮಸೃೃತವಾದ ದಿವ್ಯವಾದ ಪಾಶುಪತಾಸ್ತವನ್ನು ನಾನು ಪ್ರಯೋಗಿಸಿದೆನು. 


ತತೋತಪಶ್ಯಂ ತ್ರಿಶಿರಸಂ ಪುರುಷಂ ನವಲೋಚನಮ್‌ । 
ತ್ರಿಮುಖಂ ಷಡ್‌ಭುಜಂ ದೀಪ್ರಮರ್ಕಜ್ವಲನಮೂರ್ಧನಮ್‌ 1೪೯॥ 


ಆಗ ನಾನು ಮೂರು ತಲೆಗಳು, ಒಂಭತ್ತುಕಣ್ಣುಗಳು, ಮೂರು ಮುಖಗಳು, 
ಆರು ಭುಜಗಳು ಇರುವ ಸೂರ್ಯನ ಜ್ವಾಲೆಯಂತಿರುವ ಕೇಶಗಳುಳ್ಳ ಕಾಂತಿಯುಕ್ತನಾದ 
ಒಬ್ಬವ್ಯಕ್ತಿಯನ್ನುನೋಡಿದೆನು. 


ಲೇಲಿಹಾನೈರ್ಮಹಾನಾಗೈಃ ಕೃತಚೌಡ(ಚೀರ)ಮಮಿತ್ರಹನ್‌ । 
ಭಕ್ತಾನುಕಂಪಿನಂ ದೇವಂ ನಾಗಯಜ್ಞೋಪವೀತಿನಮ್‌ 11೫೦॥ 


ಎಲೈ ಶತ್ರುಸೂದನನೇ, ನಾಲಗೆಯನ್ನು ಚಾಚಿ ನೆಕ್ಕುತ್ತಿರುವ ಮಹಾನಾಗಗಳ 
ಕಿರೀಟವನ್ನು ಹೊಂದಿದಂತಹ ನಾಗಯಜ್ಞೋಪವೀತವನ್ನು ಧರಿಸಿದ 
ಭಕ್ತಾನುಕಂಪಿಯಾದ ಮಹೇಶ್ರರನನ್ನುನೋಡಿದೆನು. 


ವಿಭೋ(ಭೀ)ಸ್ತತಸ್ತದಸ್ತ್ರ ತು ಘೋರಂ ರೌದ್ರಂ ಸನಾತನಮ್‌ । 
ದೃಷ್ಟ್ವಾ ಗಾಂಡೀವಸಂಯೋಗಮಾನೀಯ ಭರತರ್ಷಭ 11೫೧ 


ಮಸ್ಸತ್ನಾ ತ್ರಿನೇತ್ರಾಯ ಶರ್ವಾಯಾಮಿತತೇಜಸೇ ಟ 
ee ದಾನವೇಂದ್ರಾಣಾಂ ಪರಾಭಾವಾಯ ಭಾರತ 11೫೨1! 


ಎಲೈ ಭಾರತನೇ, ಆಗ ನಾನು ನಿರ್ಭಯನಾಗಿ ಸನಾತನವಾದ ಘೋರವಾದ ಆ 

ಶುಪತಾಸ್ಪವನ್ನು ನೋಡಿ ಅದನ್ನು ಗಾಂಡೀವ ಧನುಸಿನಲ್ಲಿ ಹೂಡಿ ಅಮಿತ 
ತೇಜಸ್ವಿಯಾದ ತ್ರಿನೇತ್ರನಾದ ರುದ್ರನಿಗೆ ನಮಸ್ಕಾರ ಮಾಡಿ ದಾನವೇಂದ್ರರ 
ಪರಾಭವವನ್ನು ಉದ್ದೇಶಿಸಿ ಪ್ರಯೋಗಿಸಿದೆನು. 

ಮುಕ್ತಮಾತ್ರೇ ತತಸ್ತಸ್ಮಿನ್‌ ರೂಪಾಣ್ಯಾಸನ್‌ ಸಹಸ್ರಶಃ । 

ಮೃಗಾಣಾಮಥ ಸಿಂಹಾನಾಂ ವ್ಯಾಘ್ರಾಣಾಂ ಚ ವಿಶಾಂಪತೇ 11೫೩ಟ 


ಯಕ್ಷಯುದ್ಧಪರ್ವ -161- 


ಯಕ್ಷಾಣಾಂ ಮಹಿಷಾಣಾಂ ಚ ಪನ್ನಗಾನಾಂ ತಥಾ ಗವಾಮ್‌ । 
ಶರಭಾಣಾಂ ಗಜಾನಾಂ ಚ ವಾನರಾಣಾಂ ಚ ಸಂಘಶಃ TELAT 


ಎಲ್ಫೆ ರಾಜನೇ, ನಾನು ಆ ಅಸ್ವವನ್ನು ಪ್ರಯೋಗಿಸಿದ ತಕ್ಷಣವೇ ಅಲ್ಲಿಸಹಸ್ರಾರು 
ಆಕೃತಿಗಳು- ಮೃಗಗಳ, ಸಿಂಹಗಳ, ವ್ಯಾಘ್ರಗಳ, ಕರಡಿಗಳ, ಕಾಡುಕೋಣಗಳ, 
ಸರ್ಪಗಳ, ಗೋವುಗಳ, ಶರಭಗಳ, ಗಜಗಳ, ವಾನರಗಳ ಆಕೃತಿಗಳು- 
ಕಾಣತೊಡಗಿದವು. 


ಖಯಷಭಾಣಾಂ ವರಾಹಾಣಾಂ ಮಾರ್ಜಾರಾಣಾಂ ತಥೈವ ಚ । 
ಯಕ್ಸಾಶ್ನಗಜವಕ್ತಾಣಾಮುಲೂಕಾನಾಂ ತಥೈವ ಚ 1282 


ಮೀನವಾಯಸರೂಪಾಣಾಂ ನಾನಾವಕ್ಷ್ತಪ್ರಚಾರಿಣಾಮ್‌ । 
ಸಾಲಾವೃಕಾಣಾಂ ಪ್ರೇತಾನಾಂ ಮುರುಂಟಾನಾಂ ಚ ಸರ್ವಶಃ ॥೫೬॥ 


ಕರಡಿಗಳ, ಅಶ್ಚಗಳ ಮತ್ತು ಗಜಗಳ ಮುಖಗಳನ್ನು ಹೊಂದಿದವರು ಗೂಬೆಗಳ 
ಆಕೃತಿ ಉಳ್ಳವರು ಮತ್ಸ ಮತ್ತು ಕಾಗೆಗಳ ಆಕೃತಿಯುಳ್ಳವರು, ವೃಷಭ ವರಾಹ 
ಮಾರ್ಜಾಲಗಳ ಆಕೃತಿಗಳುಳ್ಳವರು, ಅನೇಕ ವದನಗಳನ್ನುಳವರು, ಸಾಲಾವೃಕಗಳು, 
ಪ್ರೇತಗಳು, ಮುರುಂಟಗಳು ಎಲ್ಲಕಡೆಯಲ್ಲಿಯೂ ಕಾಣತೊಡಗಿದವು. 


ಶಾರ್ದೂಲಾನಾಂ ವರಾಹಾಣಾಂ ಶರಭಾಣಾಂ ಪ್ರವಲ್ಲತಾಮ್‌ । 
ಗೃಧ್ರಾಣಾಂ ಗರುಡಾನಾಂ ಚ ಚಮರಾಣಾಂ ತಥೈವ ಚ । 

ದೇವಾನಾಂ ಚ ಖುಷೀಣಾಂ ಚ ಗಂಧರ್ವಾಣಾಂ ಚ ಸರ್ವಶಃ । 
ಪಿಶಾಚಾನಾಂ ಸಯಕ್ಷಾಣಾಂ ತಥೈವ ಚ ಸುರದ್ದಿಷಾಮ್‌ 11೫೭! 


ಶಾರ್ದೂಲಗಳ, ವರಾಹಗಳ, ಗರ್ಜಿಸುವ ಶರಭಗಳ, ಗೃಧ್ರಗಳ, ಗರುಡಗಳ, 
ಚಮರಮೃಗಗಳ ಹಾಗೂ ದೇವತೆಗಳ, ಯಷಿಗಳ, ಗಂಧರ್ವರ, ಪಿಶಾಚಗಳ, ಯಕ್ಷರ 
ಮತ್ತು ಅಸುರರ ಆಕೃತಿಗಳು ಕಾಣತೊಡಗಿದವು. 


ಗುಹ್ಯಕಾನಾಂ ಚ ಸಂಗ್ರಾಮೇ ನೈಯತಾನಾಂ ತಥೈವ ಚ । 
ರುಷಾಣಾಂ ಗಜವಕ್ವ್ರಾಣಾಮುಲೂಕಾನಾಂ ತಥೈವ ಚ 11೫೮। 


-162- ಮಹಾಭಾರತ ವನಪರ್ವ 


ಆ ಯುದ್ಧದಲ್ಲಿ ಗುಹ್ಯಕರ, ನೈಯತರು, ಮೊಸಳೆಗಳ, ಗಜಗಳ ಮತ್ತು ಉಲೂಕಗಳ 
ವಕ್ತವುಳ್ಳವರು ಕಾಣತೊಡಗಿದರು. 


ಮೀನವಾಜಿಸರೂಪಾಣಾಂ ನಾನಾಶಸ್ಪಾಸಿಪಾಣಿನಾಮ್‌ I 
ತಥೈವ ಯಾತುಧಾನಾನಾಂ ಗದಾಮುದ್ಧರಧಾರಿಣಾಮ್‌ 11೫೯। 


ಮತ್ಸಮತ್ತು ಅಶ್ವಗಳ ರೂಪಗಳುಳ್ಳ, ಕೈಯಲ್ಲಿನಾನಾ ಶಸ್ತ್ರಗಳನ್ನು ಮತ್ತು ಖಡ್ಗಗಳನ್ನು 
ಹಿಡಿದ ಹಾಗೆಯೇ ಗದಾಮುದ್ಧರಗಳನ್ನುಕೈಯಲ್ಲಿಹಿಡಿದ ಯಾತುಧಾನರ (ರಾಕ್ಷಸರ) 
ಆಕೃತಿಗಳು ಅಲ್ಲಿಕಂಡುಬಂದವು. 


ಏತೈಶ್ವಾನ್ಯೈಶ್ಚ ಬಹುಭಿರ್ನಾನಾರೂಪಧರೈಸ್ತಥಾ । 
ಸರ್ವಮಾಸೀಜ್ಜಗದ್‌ ವ್ಯಾಪ್ತಂ ತಸ್ಥಿನ್ನಸ್ಟೊ ವಿಸರ್ಜಿತೇ 11೬೦॥॥ 


ನಾನು ಆ ಅಸ್ಪವನ್ನು ಪ್ರಯೋಗಿಸುತ್ತಿದ್ದಂತೆಯೇ ಇಂತಹ ಮತ್ತು ಇನ್ನೂ ಅನೇಕ 
ಬೇರೆ ಬೇರೆ ರೂಪಗಳನ್ನು ಹೊಂದಿದ ಅನೇಕ ಪ್ರಾಣಿಗಳಿಂದ (ಯೋಧರಿಂದ) ಎಲ್ಲ 
ಜಗತ್ತೂ ತುಂಬಿಹೋಯಿತು. 


ತ್ರಿಶಿರೋಭಶ್ನತುರ್ದಂಪ್ಟೈಶ್ನತುರಾಸ್ಯೆೈಶ್ಚತುರ್ಭುಜೈ: । 
ಅನೇಕರೂಪಸಂಯುಕ್ಸೆರ್ಮಾಂಸಮೇದೋವಸಾಶಿಭಿಃ । 
ಅಭೀಕ್ಸ್ಮಂ ವಧ್ಯಮಾನಾಸ್ತೇ ದಾನವಾ ನಾಶಮಾಗತಾಃ 11೬೧॥ 


ಮೂರು ತಲೆಗಳುಳ್ಳ, ನಾಲ್ಕುಕೋರೆದಾಡಿಗಳು ಮತ್ತು ನಾಲ್ಕು ಮುಖಗಳುಳ್ಳ, 
ನಾಲ್ಕು ಭುಜಗಳುಳ್ಳ, ಮಾಂಸ, ಮೇದಸ್ಸುಮತ್ತು ಕೊಬ್ಬುಗಳನ್ನು ತಿನ್ನುವ ಇಂತಹ 
ಅನೇಕ ಆಕೃತಿಯುಳ್ಳ ಜೀವರಿಂದ ಸತತವಾಗಿ ವಧ್ಯಮಾನರಾದ ಆ ದಾನವರು 
ನಾಶವನ್ನು ಹೊಂದಿದರು. 


ಅದ್ರಿಸಾರಮಯೈಶ್ಚಾನ್ಯೈರ್ಬಾಣೈರಪಿ ನಿಬರ್ಹಣ್ಯೆಃ । 
ನ್ಯಹನಂ ದಾನವಾನ್‌ ಸರ್ವಾನ್‌ ಮುಹೂರ್ತೇನೈವ ಭಾರತ 1೬೩ 


ಎಲೈ ಭಾರತನೇ, ನಾನು ಸೂರ್ಯಜ್ವಾಲೆಯಂತಹ ತೇಜಸ್ಸುಳ್ಳ ವಜ್ರಾಯುಧ 
ಮತ್ತು ಸಿಡಿಲಿಗೆ ಸಮಾನವಾದ ಕಾಂತಿಯುಳ್ಳ ಪರ್ವತದ ಸಾರದಿಂದ ಮಾಡಿದಂತೆ 


ಯಕ್ಷಯುದ್ಧಪರ್ವ -163- 


ಇರುವ ರೆಕ್ಕೆಗಳನ್ನು ಹೊಂದಿದ ಬೇರೆ ಬಾಣಗಳಿಂದಲೂ ಒಂದು ಮುಹೂರ್ತದಲ್ಲಿ 
ದಾನವರನ್ನುಸಂಹರಿಸಿದೆನು. 


ಗಾಂಡೀವಾಸ್ಪಪ್ರಣುನ್ನಾಂಸ್ತಾನ್‌ ಗತಾಸೂನ್‌ ನಭಸಶ್ವ್ಯುತಾನ್‌ । 

ದೃಷ್ಟ್ಯಾ$ಹಂ ಪ್ರಣಮಂ ಭೂಯಸ್ಪಿಪುರಘ್ನಾಯ ವೇಧಸೇ WLI 

ಗಾಂಡೀವ ಧನುಸ್ಸಿನಿಂದ ಅಸ್ಪಪೂರ್ವಕವಾಗಿ ಮುಕ್ತವಾದ ಬಾಣಗಳಿಂದ ಆ 
ದಾನವರು ಆಕಾಶದಿಂದ ಸತ್ತುಬೀಳುತ್ತಿರುವುದನ್ನು ನೋಡಿದ ನಾನು ತ್ರಿಪುರಾರಿಯಾದ 
ಜಗದ್ಧಾರಕನಾದ ರುದ್ರದೇವರಿಗೆ ಪುನಃ ಪ್ರಣಾಮವನ್ನು ಮಾಡಿದೆನು. 

ತಥಾ ರೌದ್ರಾಸ್ಪನಿಷ್ಠಿಷ್ಟಾನ್‌ ದಿವ್ಯಾಭರಣಭೂಷಿತಾನ್‌ । 

ನಿಶಾಮ್ಯ ಪರಮಂ ಹರ್ಷಮಗಮದ್‌ ದೇವಸಾರಥಿ: 11೬೫। 

ಹಾಗೆಯೇ, ಪಾಶುಪತಾಸ್ತದಿಂದ ದಿವ್ಯಾಭರಣಭೂಷಿತರಾದ ದಾನವರು 
ನಾಶಮಾಡಲ್ಪಡುತ್ತಿರುವುದನ್ನುನೋಡಿ ದೇವಸಾರಥಿಯಾದ ಮಾತಲಿಯು ಪರಮ 
ಹರ್ಷವನ್ನುಹೊಂದಿದನು. 

ತದಸಹ್ಯಂ ಕೃತಂ ಕರ್ಮ ದೇವೈರಪಿ ದುರಾಸದಮ್‌ । 

ದೃಷ್ಟ್ವಾ ಮಾಂ ಪೂಜಯಾಮಾಸ ಮಾತಲಿ: ಶಕ್ರಸಾರಥಿ: WEI 

ದೇವತೆಗಳಿಗೂ ಅಸಾಧ್ಯವಾದ ಕರ್ಮವನ್ನು ನಾನು ಮಾಡಿದುದನ್ನು ನೋಡಿ 
ಇಂದ್ರ ಸಾರಥಿಯಾದ ಮಾತಲಿಯು ನನ್ನನ್ನು ಸತ್ತರಿಸಿದನು. 

ಉವಾಚ ವಚನಂ ಚೇದಂ ಪ್ರೀಯಮಾಣಃ ಕೃತಾಂಜಲಿಃ । 

ಹತಾಂಸ್ತಾನ್‌ ದಾನವಾನ್‌ ದೃಷ್ಟ್ವಾ ಮಯಾ ಸಂಖೇ ಸಹಸ್ರಶಃ ॥೬೭॥ 

ನಾನು ಯುದ್ಧದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿದಾನವರನ್ನು ಸಂಹರಿಸಿದುದನ್ನು 
ನೋಡಿ ಅವನು ಸಂತೋಷಗೊಂಡು ನನಗೆ ಕೈಗಳನ್ನು ಮುಗಿದು ಹೀಗೆ ಹೇಳಿದನು. 

ಮಾತಲಿಃ 


ಸುರಾಸುರೈರಸಹ್ಯಂ ಹಿ ಕರ್ಮ ಯತ್‌ ಸಾಧಿತಂ ತ್ವಯಾ । 
ನ ಹ್ಯೇತತ್‌ ಸಂಯುಗೇ ಕರ್ತುಮಪಿ ಶಕ್ತಃ ಸುರೇಶ್ವರ: 11೬೮॥ 


-164- ಮಹಾಭಾರತ ವನಪರ್ವ 


ಧ್ರುವಂ ಧನಂಜಯ ಪ್ರೀತಸ್ತ,ಯಿ ಶಕ್ರಃ ಪುರಾರ್ದನ 11೬೯॥ 


ಮಾತಲಿ- ಎಲೈ ಧನಂಜಯನೇ, ಎಲೈ ಹಿರಣ್ಯಪುರನಾಶನನೇ, ನೀನು 
ಸುರಾಸುರರಿಗೆ ಅಸಾಧ್ಯವಾದ ಯಾವ ಕಾರ್ಯವನ್ನು ಈ ದಿನ ಸಾಧಿಸಿರುವೆಯೋ 
ಅದನ್ನು ಹಿಂದೆ ಸುರೇಶರನಾದ ಇಂದ್ರನು ಸಾಧಿಸಲು ಸಮರ್ಥನಾಗಲಿಲ್ಲ. 
ಧನಂಜಯನೇ, ಖಂಡಿತವಾಗಿ ಇಂದ್ರನು ನಿನ್ನ ಈ ಕಾರ್ಯದಿಂದ ನಿನ್ನಲ್ಲಿ 
ಸಂತೋಷವುಳವನಾಗುತ್ತಾನೆ. 


ಸುರಾಸುರೈರವಧ್ಯಂ ಹಿ ಪುರಮೇತತ್‌ ಖಗಂ ಮಹತ್‌ । 
ತಯಾ ವಿಮಥಿತಂ ವೀರ ಸವೀರ್ಯತಪಸೋ ಬಲಾತ್‌ '  ॥೭೦॥| 


ಎಲೈ ವೀರನೇ, ಸುರಾಸುರರಿಂದ ಅವಧ್ಯವಾದ ಆಕಾಶಗಾಮಿಯಾದ ಈ 
ಪಟ್ಟಣವನ್ನು ನೀನು ನಿನ್ನಪರಾಕ್ರಮ ಮತ್ತು ತಪಸ್ಸಿನ ಬಲದಿಂದ ನಾಶಮಾಡಿದ್ದೀಯೆ 
(ಎಂದು ಹೇಳಿದನು). 


ಅರ್ಜುನಃ 


ವಿಧಸ್ಟೇ ಖಪುರೇ ತಸ್ಮಿನ್‌ ದಾನವೇಷು ಹತೇಷು ಚ । 
ವಿನದಂತ್ಯಃ ಸ್ತ್ರಿಯಃ ಸರ್ವಾ ನಿಷ್ಟೇತುರ್ನಗರಾದ್‌ ಬಹಿಃ coll 


ಅರ್ಜುನ- ಆ ನಗರವು ನಾಶಮಾಡಲ್ಲಟ್ಟುದಾನವರು ಹತರಾಗುತ್ತಿರಲು ಅವರ 
ಪತ್ನಿಯರೆಲ್ಲರೂ ಗಟ್ಟಿಯಾಗಿ ರೋದನಮಾಡುತ್ತಾ ನಗರದಿಂದ ಹೊರಗೆ ಬಂದರು. 


ಪ್ರಕೀರ್ಣಕೇಶ್ಯೋ ವ್ಯಥಿತಾಃ ಕುರರ್ಯ ಇವ ದುಃಖತಾಃ । 
ಕುರರ್ಯ ಇವ ವಾಶಂತ್ಯೋ ದುಃಖಿತಾಶ್ಚ ಮುಹುರ್ಮುಹುಃ ॥೭೨॥ 


ತಲೆಗಳನ್ನು ಕೆದರಿಕೊಂಡು ವ್ಯಥೆಯಿಂದ ಕೂಡಿದವರಾಗಿ ಕುರರಿಗಳಂತೆ 
ದುಃಖಿತರಾಗಿ ಕುರರಿಗಳಂತೆ ಅಳುತ್ತಾ ಪುನಃಪುನಃ ದುಃಖಿತರಾದರು. 


ಪೇತುಃ ಪುತ್ರಾನ್‌ ಪಿತ್ಸನ್‌ ಭ್ರಾತ್ಮನ್‌ ಶೋಚಮಾನಾ ಮಹೀತಳೇ ಟ 
ರುದತ್ಯೋ ದೀನಕಂಠ್ಯಸ್ತು ನಿನದಂತ್ಯೋ ಹತೇಶರಾಃ । 
ಉರಾಂಸಿ ಪರಿನಿಘ್ನಂತ್ಯೋ ವಿಸ್ರಸ್ತಸ್ರಗ್ವಿಭೂಷಣಾ: 11೭೩1 


೨.) 


ಯಕ್ಷಯುದ್ಧಪರ್ವ | 165. 


ಮಕ್ಕಳನ್ನೂ, ತಂದೆಗಳನ್ನೂ, ಸಹೋದರರನ್ನೂ ಕುರಿತು ಶೋಕಪಡುತ್ತಾ ದೀನ 
ಕಂಠದಿಂದ ಅಳುತ್ತಾ ಪತಿಗಳನ್ನು ಕಳೆದುಕೊಂಡು ಕೂಗುತ್ತಾ ಎದೆಗಳನ್ನು 
ಬಡಿದುಕೊಳ್ಳುತ್ತಾ ತಮ್ಮ ವಸ್ತಾಭರಣಗಳು ವ್ಯತ್ಯಸ್ತವಾಗಿರುತ್ತಿರಲು ಭೂಮಿಯ ಮೇಲೆ 
ಬಿದ್ದರು. 

ತಚ್ಛೋಕಯುಕ್ತಮಶ್ರೀಕಂ ದುಃಖಖದೈನ್ಯಸಮಾಹತಮ್‌ । 

ನ ಬಭೌ ದಾನವಪುರಂ ಹತತ್ತಿಟ್‌ಕಂ ಹತೇಶ್ವರಮ್‌ 11೭೪॥( 

ಶೋಕಯುಕ್ಕವಾದ, ಕಾಂತಿರಹಿತವಾದ, ದುಃಖದೈನ್ಯಗಳಿಂದ, ಹತವಾದ 
ಪ್ರಭುಗಳನ್ನುಕಳೆದುಕೊಂಡ ತೇಜೋಹೀನವಾದ ಆ ದಾನವ ಪುರವು ಶೋಭಿಸಲಿಲ್ಲ. 


ಗಂಧರ್ವನಗರಾಕಾರಂ ಹತನಾಗಮಿವ ಹ್ರದಮ್‌ । 

ಶುಷ್ಠವೃಕ್ಷಮಿವಾರಣ್ಯಮದೃಶ್ಯಮಭವತ್‌ ಪುರಮ್‌ 11೭೫! 

ಸರ್ಪವು ಹತವಾದ ಸರೋವರದಂತೆ, ಒಣಗಿದ ಮರಗಳುಳ್ಳ ಕಾಡಿನಂತೆ, 
ಗಂಧರ್ವನಗರದಂತೆ ಆ ಪಟ್ಟಣವು ನೋಡುವುದಕ್ಕೆ ಅಸಾಧ್ಯವಾಗಿದ್ದಿತು. 

ಮಾಂ ತು ಸಂಹೃಷ್ಟಮನಸಂ ಕ್ಷಿಪ್ರಂ ಮಾತಲಿರಾನಯತ್‌ । 

ದೇವರಾಜಸ್ಯ ಭವನಂ ಕೃತಕರ್ಮಾಣಮಾಹವಾತ್‌ 11೭೬॥ 

ಯುದ್ಧದಲ್ಲಿ ಕಾರ್ಯವನ್ನು ಸಾಧಿಸಿ ಸಂತೋಷಗೊಂಡ ನನ್ನನ್ನಾದರೂ 
ಮಾತಲಿಯು ಶೀಘ್ರವಾಗಿ ದೇವರಾಜನ ಭವನಕ್ಕೆ ಕರೆತಂದನು. 

ಹಿರಣ್ಯಪುರಮುತ್ಸೃಜ್ಯ ನಿಹತ್ಯ ಚ ಮಹಾಸುರಾನ್‌ । 

ನಿವಾತಕವಚಾಂಶ್ಟೈವ ತತೋ5ಹಂ ಶಕ್ರಮಾಗಮಮ್‌ 11೭೭! 

ಹಿರಣ್ಯಪುರವನ್ನುತ್ಯಜಿಸಿ ಮಹಾಸುರರನ್ನೂ ಮತ್ತು ನಿವಾತಕವಚರನ್ನೂಸಂಹರಿಸಿ 
ನಾನು ಇಂದ್ರನ ಸಮೀಪಕ್ಕೆ ಬಂದೆನು. 


ಮಮ ಕರ್ಮ ಚ ದೇವೇಂದ್ರಂ ಮಾತಲಿರ್ವಿಸ್ತರೇಣ ತತ್‌ । 
ಸರ್ವಂ ವಿಶ್ರಾವಯಾಮಾಸ ಯಥಾಭೂತಂ ಮಹಾದ್ಯುತೇ 11೭೮॥ 


-166- ಮಹಾಭಾರತ ವನಪರ್ವ 


ಎಲೈ ಮಹಾದ್ಯುತಿಯೇ, ನಾನು ಮಾಡಿದ ಕಾರ್ಯವನ್ನು ಅದು ನಡೆದಂತೆಯೇ 
ಮಾತಲಿಯು ದೇವೇಂದ್ರನಿಗೆ ವಿಸ್ತಾರವಾಗಿ ತಿಳಿಸಿದನು. 


ಹಿರಣ್ಯಪುರಘಾತಂ ಚ ಮಾಯಾನಾಂ ಚ ನಿವಾರಣಮ್‌ । 
ನಿವಾತಕವಚಾನಾಂ ಚ ವಧಂ ಸಂಖೇ ಮಹೌಜಸಾಮ್‌ 11೭೯ 


ಕಾಲಕೇಯವಧಂ ಚೈವ ಅದ್ಭುತಂ ರೋಮಹರ್ಷಣಮ್‌ । 
ತತ್‌ ಶ್ರುತ್ವಾ ಭಗವಾನ್‌ ಪ್ರೀತಃ ಸಹಸ್ರಾಕ್ಟಃ ಪುರಂದರಃ [jell 


ಹಿರಣ್ಯಪುರದ ನಾಶ, ಮಾಯೆಗಳ ನಿವಾರಣ, ಮಹಾಬಲವುಳ್ಳ ನಿವಾತಕವಚರ 
ವಧೆ, ರೋಮಾಂಚಕಾರಿಯಾದ ಕಾಲಕೇಯರ ಅದ್ಭುತವಾದ ವಧೆ ಇವುಗಳನ್ನೆಲ್ಲಾ 
ಕೇಳಿದ ಪೂಜ್ಯನಾದ ಸಹಸ್ರಾಕ್ಟನಾದ ಪುರಂದರನು ಜಾತಿ 


ಮರುದ್ದಿ ಸಹಿತಃ ಶ್ರೀಮಾನ್‌ ಸಾಧುಸಾಧ್ದಿತ್ಯಥಾಬ್ರವೀತ್‌ | 
ಪರಿಷ್ಠಜ್ಯ ಚ ಮಾಂ ಪ್ರೇಮ್ಲಾ ಮೂರ್ಧ್ನಿ ಚಾಘ್ರಾಯ ಸಸ್ಮಿತಮ್‌ ॥೮೧॥ 


ಕಾಂತಿಯುಕ್ತನಾದ' ಅವನು ನನ್ನನ್ನು ಪ್ರೀತಿಯಿಂದ ಆಲಿಂಗಿಸಿ 
ಮಂದಹಾಸಪೂರ್ವಕವಾಗಿ ಶಿರಸ್ಸಿನಲ್ಲಿ ಆಘ್ರಾಣಿಸಿ ಮರುತ್ತುಗಳಿಂದ ಸಹಿತನಾಗಿ 
ಸಾಧು ಸಾಧು ಎಂದು ಪ್ರಶಂಸೆ ಮಾಡಿದನು. 


ತತೋ ಮಾಂ ದೇವರಾಜೋ ವೈ ಸಮಾಶ್ವಾಸ್ಯ ಪುನಃ ಪುನಃ । 
ಅಬ್ರವೀದ್‌ ವಿಬುಧೈಃ ಸಾರ್ಧಮಿದಂ ಸ ಹಿ ವಚಃ 11೮೨॥ 


ಆಗ ದೇವರಾಜನು ಪರಿಪರಿಯಾಗಿ ನನ್ನನ್ನು ಸಮಾಧಾನ ಮಾಡಿ ದೇವತೆಗಳ 
ಜೊತೆಯಲ್ಲಿಈ ಮಧುರವಾದ ಮಾತುಗಳನ್ನು ಆಡಿದನು. 


ಅತಿದೇವಾಸುರಂ ಕರ್ಮ ಕೃತಮೇವ ತ್ವಯಾ ರಣೇ । 
ಗುರ್ವರ್ಥಶ್ಚ ಕೃತಃ ಪಾರ್ಥ ಮಹಾಶತ್ರೂನ್‌ಫತಾ ಮಮ 11೮೩ಟ1 


ಎಲೈ ಪಾರ್ಥನೇ, ನೀನು ಯುದ್ಧದಲ್ಲಿದೇವತೆಗಳಿಗೂ ಮೀರಿದ ಕರ್ಮವನ್ನು 


ಮಾಡಿದ್ದೀಯೆ. ನನ್ನಮಹಾಶತ್ರುಗಳನ್ನು ಸಂಹಾರ ಮಾಡಿ ನನಗೆ ಗುರುದಕ್ಷಿಣೆಯನ್ನೂ 
ಕೊಟ್ಟಿದ್ದೀಯೆ. 


ಯಕ್ಷಯುದ್ಧಪರ್ವ -167- 


ಏವಮೇವ ಸದಾ ಭಾವ್ಯಂ ಸ್ಥಿರೇಣಾಜೌ ಧನಂಜಯ । 
ಅಸಮ್ಧೂಢೇನ ಚಾಸ್ಟ್ರಾಣಾಂ ಕರ್ತವ್ಯಂ ಪ್ರತಿಪಾದನಮ್‌ 11೮೪॥ 


ಎಲ್ಫೆ ಧನಂಜಯನೇ, ಯಾವಾಗಲೂ ಯುದ್ಧದಲ್ಲಿಹೀಗೆಯೇ ಸ್ಥಿರವಾಗಿರಬೇಕು. 
ಯಾವುದೇ ಪ್ರಮಾದವಿಲ್ಲದೆ ಅಸ್ಪಗಳನ್ನು ಪ್ರಯೋಗಿಸಬೇಕು. 


ಅವಿಷಹ್ಯೋ ರಣೇ ಹಿ ತ್ತಂ ದೇವದಾನವರಾಕಸ್ಸೆ: | 

ಸಯಕ್ಚಾಸುರಗಂಧರ್ವೈಃ ಸಪಕ್ಷಿಗಣಪನ್ನಗೈ: 11೮೫।॥ 

ನೀನು ಯುದ್ಧದಲ್ಲಿ ದೇವದಾನವರಾಕ್ನಸರಿಂದಲೂ, ಯಕ್ಚಾಸುರ 
ಗಂಧರ್ವರಿಂದಲೂ, ಪಕ್ಲಿಗಣಸರ್ಪಗಳಿಂದಲೂ ಅವಿಷಹ್ಯನಾಗಿದ್ದೀಯೆ 
(ಅಜೇಯನಾಗಿದ್ದೀಯೆ). 

ವಸುಧಾಂ ಚಾಪಿ ಕೌಂತೇಯ ತ್ವದ್ದಾಹುಬಲನಿರ್ಜಿತಾಮ್‌ । 

ಪಾಲಯಿಷ್ಯತಿ ಧರ್ಮಾತ್ಮಾ ಕುಂತೀಪುತ್ರೋ ಯುಧಿಷ್ಠಿರ: 1೮೬॥ 

ಎಲ್ಫೆ ಕೌಂತೇಯನೇ, ನಿನ್ನ ಬಾಹುಬಲದಿಂದ ನಿರ್ಜಿತವಾದ ಭೂಮಿಯನ್ನು 
ಧರ್ಮಾತ್ಮನಾದ ಕುಂತೀಪುತ್ರನಾದ ಯುಧಿಷ್ಠಿರನು ಪಾಲಿಸುವನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಅಷ್ಟಷಷ್ಟ್ಯಧಿಕಶಶತತಮೋ5ಧ್ಯಾಯಃ ॥ 
|| ಇತಿ ನಿವಾತಕವಚೆಯುದ್ದಪರ್ವಣಿ ಪಂಚದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಅರವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು 


XK 


-168- ಮಹಾಭಾರತ ವನಪರ್ವ 


ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 
ಅಥಾನುಜ್ಞಾಫ್ಯ ಪಿತರಂ ರಥೇನೈಂದ್ರೇಣ ಭಾಸತಾ | 
ಸೋದರ್ಯಾಣಾಂ ಸಕಾಶಂ ಸ ಯಯೌ ವಜ್ರಧರಾತ್ಮಜಃ 11೩೧೬। 


ಅರ್ಜುನ ಇಂದ್ರನ ಅನುಮತಿ ಪಡೆದು ಹೊಳೆಯುವ ಇಂದ್ರರಥದಿಂದ 
ಸೋದರರ ಬಳಿಗೆ ಬಂದ. 


ಆಯಾಂತಮೀಕ್ಟ 4 ಬಿಭತ್ತುಂ ಮುಮುದುರ್ಭ್ರಾತರೋ5 ಧಿಕಮ್‌ । 
ಅರ್ಜುನ ಬಂದುದನ್ನು ನೋಡಿ ಸೋದರರು ಬಹಳ ಸಂತೋಷಪಟ್ಟರು. 


La a 


ನೂರ ಅರವತೊಂಬತನೆಯ ಅಧ್ಯಾಯ 
ಅರ್ಜುನನಿಂದ ಇಂದ್ರನು ತನಗೆ ಕವಚ ಕಿರೀಟಾಧಿಗಳನ್ನು ಅನುಗ್ರಹಿಸಿದ 
ಪ್ರಕಾರ ಕಥನ ಮತ್ತು ಮರುದಿನ ಅಸ್ಪಗಳನ್ನು ಯುಧಿಷ್ಠಿರನಿಗೆ 
ತೋರಿಸುವುದಾಗಿ ಆಶ್ವಾಸನೆ. 
ಅರ್ಜುನಃ 
ತತೋ ಮಾಮತಿವಿಶ್ನಸ್ತಂ ಸಂರೂಢಶರವಿಕ್ಷತಮ್‌ I 
ದೇವರಾಜೋತನುಗೃಹ್ಯೇದಂ ಕಾಲೇ ವಚನಮಬ್ರವೀತ್‌ Mell 


ಅರ್ಜುನ- ಅನಂತರ ಯುದ್ಧದಲ್ಲಿ ಬಾಣಗಳಿಂದ ಗಾಯಗೊಂಡು ಆದರೂ 


ಅತ್ಯಂತ ಸಮಾಧಾನದಿಂದ ಕೂಡಿದ ನನ್ನನ್ನು ಕುರಿತು ಯೋಗ್ಯಕಾಲದಲ್ಲಿ 
ದೇವರಾಜನಾದ ಇಂದ್ರನು ಮಾತನಾಡಿದನು. 


ದಿವ್ಯಾನ್ಯಸ್ತಾಣಿ ಸರ್ವಾಣಿ ತ್ವಯಿ ತಿಷ್ಠಂತಿ ಭಾರತ । 
ಆಈ ವ 
ನ ತ್ವಾಂಭಿಭವಿತುಂ ಶಕ್ತೋ ಮಾನುಷೋ ಭುವಿ ಕಶ್ಚನ 11೨11 


ಎಲೈ ಭಾರತನೇ, ಎಲ್ಲಾ ದಿವ್ಯಾಸ್ಟಗಳು ನಿನ್ನಲ್ಲಿ ಇವೆ. ನಿನ್ನನ್ನು ಸೋಲಿಸಲು 
ಭೂಮಿಯಲ್ಲಿರುವ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ. 


ಸ ಬುಟ್ಟ -169- 


ಭೀಷ್ಮೋ ದ್ರೋಣಃ ಕೃಪಃ ಕರ್ಣಃ ಶಕುನಿಃ ಸಹ ರಾಜಭಿಃ । 

ಸಂಗ್ರಾಮಸ್ಥಸ್ಯ ತೇ ಪುತ್ರ ಕಲಾಂ ನಾರ್ಹಂತಿ ಷೋಡಶೀಮ್‌ ॥೩॥ 

ಭೀಷ್ಮ, ದ್ರೋಣ, ಕೃಪ, ಕರ್ಣ, ರಾಜರಿಂದೊಡಗೂಡಿದ ಶಕುನಿ ಇವರೆಲ್ಲರೂ 
ಯುದ್ಧದಲ್ಲಿನಿಂತ ನಿನ್ನತೇಜಸ್ಸಿನ ಹದಿನಾರನೆಯ ಒಂದು ಅಂಶವನ್ನುಹೊಂದಲಾರರು 
(ಎಂದು ಹೇಳಿದನು). 

ಅರ್ಜುನಃ 

ಇದಂ ಚ ಮೇ ತನುತ್ರಾಣಂ ಪ್ರಾಯಚ್ಛತ್‌ ಮಫಘವಾನ್‌ ಪ್ರಭುಃ । 

ಅಭೇದ್ಯ ಕವಚಂ ದಿವ್ಯಂ ಸ್ರಜಂ ಚೈವ ಹಿರಣ್ಣಯೀಮ್‌ TT 

ಅರ್ಜುನ- ಪ್ರಭುವಾದ ಇಂದ್ರನು ಈ ನನ್ನಅಭೇದ್ಯವಾದ ಮತ್ತು ದಿವ್ಯವಾದ 
ಶರೀರ ಕವಚವನ್ನು ಮತ್ತು ಸುವರ್ಣಮಯವಾದ ಮಾಲೆಯನ್ನು ಕೊಟ್ಟನು. 


ದೇವದತ್ತಂ ಚ ಮೇ ಶಂಖಂ ಪುನಃ ಪ್ರಾದಾನ್ಮಹಾರವಮ್‌ । 
ದಿವ್ಯಂ ಚೇದಂ ಕಿರೀಟಂ ಮೇ ಸ್ವಯಮಿಂದ್ರೋ ಯುಯೋಜ ಹ ॥!೫॥ 


ಮಹಾನಾದವನ್ನು ಮಾಡುವ ಈ ದೇವದತ್ತಶಂಖವನ್ನೂ ನನಗೆ ಕೊಟ್ಟನು. ಈ 
ದಿವ್ಯವಾದ ಕಿರೀಟವನ್ನು ಇಂದ್ರನು ತಾನೇ ನನ್ನ ತಲೆಯ ಮೇಲೆ ಅಳವಡಿಸಿದನು. 


ತತೋ ದಿವ್ಯಾನಿ ವಸ್ತಾಣಿ ದಿವ್ಯಾನ್ಯಾಭರಣಾನಿ ಚ । 
ಪ್ರಾದಾಚ್ಛಕ್ರೋ ಮಮೈತಾನಿ ರುಚಿರಾಣಿ ಬೃಹಂತಿ ಚ Wel 
ಅನಂತರ ಇಂದ್ರನು ನನಗೆ ಈ ಮನೋಹರವಾದ ದೊಡ್ಡದಾದ ದಿವ್ಯವಾದ 
ವಸ್ಪಗಳನ್ನೂ ಮತ್ತು ದಿವ್ಯವಾದ ಆಭರಣಗಳನ್ನೂನೀಡಿದನು. 
ಏವಂ ಸಂಪೂಜಿತಸ್ತತ್ರ ಸುಖಮಸ್ಕ್ಯುಷಿತೋ ನೃಪ । 
ಇಂದ್ರಸ್ಯ ಭವನೇ ಪುಣ್ಯೇ ಗಂಧರ್ವಶಿಶುಭಿಃ ಸಹ । 
ತತೋ ಮಾಮಬ್ರವೀಚ್ಛಕ್ರಃ ಪ್ರೀತಿಮಾನಮರೈ: ಸಹ 
ಸಮಯೋತರ್ಜುನ ಗಂತುಂ ತೇ ಭ್ರಾತರೋ ಹಿ ಸ್ಥರಂತಿ ತೇ 1೮॥ 


11೭11 


-170- ಮಹಾಭಾರತ ವನಪರ್ವ 


ಎಲೈ ರಾಜನೇ, ಹೀಗೆ ಪುಣ್ಯಪ್ರದವಾದ ಇಂದ್ರಭವನದಲ್ಲಿ ಪೂಜಿಸಲ್ಪಟ್ಟ 
ಗಂಧರ್ವ ಕುಮಾರರ ಜೊತೆಯಲ್ಲಿಸುಖವಾಗಿ ವಾಸಮಾಡಿದೆ. ಆಗ ದೇವತೆಗಳ 
ಜೊತೆಯಲ್ಲಿದ್ದ ಇಂದ್ರನು ನನ್ನನ್ನು ಕುರಿತು ಸಂತೋಷದಿಂದ ಅರ್ಜುನನೇ ನೀನು 
ಪ್ರಯಾಣ ಮಾಡುವ ಸಮಯವು ಪ್ರಾಪ್ತವಾಗಿದೆ. ನಿನ್ನಸಹೋದರರು ನಿನ್ನಸ್ಥರಿಸುತ್ತಾರೆ 
ಎಂದು ಹೇಳಿದನು. 


ಏವಮಿಂದ್ರಸ್ಯ ಭವನೇ ಪಂಚ ವರ್ಷಾಣಿ ಭಾರತ । 
ಉಷಿತಾನಿ ಮಯಾ ರಾಜನ್‌ ಸ್ಮರತಾ ದ್ಯೂತಜಂ ಕಲಿಮ್‌ al 


| ಎಲೈ ರಾಜನೇ, ಎಲೈ ಭಾರತನೇ, ಹೀಗೆ ಐದು ವರ್ಷಗಳ ಕಾಲ ನಾನು 
ದ್ಯೂತದಿಂದ ಉಂಟಾದ ದುಃಖವನ್ನು ಸ್ಮರಿಸುತ್ತಾ ಇಂದ್ರಭವನದಲ್ಲಿ ವಾಸವನ್ನು 
ಮಾಡಿದೆ. 


ತತೋ ಭವಂತಮದ್ರಾಕ್ಸಂ ಭ್ರಾತೃಭಿಃ ಪರಿವಾರಿತಮ್‌ । 


ಗಂಧಮಾದನಪಾದಸ್ಯ ಪರ್ವತಸ್ಕಾಸ್ಯ ಮೂರ್ಧನಿ 1೧೦॥॥ 
ಅನಂತರ ಗಂಧಮಾದನ ಪರ್ವತದ ಪಾದದಲ್ಲಿರುವ ಈ ಪರ್ವತದ ಶಿಖರದಲ್ಲಿ 
ಸಹೋದರರಿಂದ ಕೂಡಿದ ನಿನ್ನನ್ನುನೋಡಿದೆನು. 
ಯುಧಿಷ್ಠಿರಃ 
ದಿಷ್ಟ್ಯಾ ಧನಂಜಯಾಸ್ಟ್ರಾಜೆ ತ್ವಯಾ ಪ್ರಾಪ್ತಾನಿ ಭಾರತ । 
ದಿಷ್ಟ್ಯಾ ಚಾರಾಧಿತೋ ರಾಜಾ ದೇವಾನಾಮೀಶ್ನರಃ ಪ್ರಭುಃ 1!೧೧॥ 


ಯುಧಿಷ್ಠಿರ- ಎಲೈ ಭಾರತನೇ, ಭಗವದನುಗ್ರಹದಿಂದ ನೀನು ಅಸ್ಪಗಳನ್ನು 
ಸಂಪಾದಿಸಿದ್ದೀಯೆ. ಭಗವದನುಗ್ರಹದಿಂದಲೇ ದೇವರಾಜನಾದ ಪ್ರಭುವಾದ 
ಇಂದ್ರನನ್ನು ಆರಾಧಿಸಿದ್ದೀಯೆ. 


ದಿಷ್ಟ್ಯಾ ಚ ಭಗವಾನ್‌ ಸ್ನಾಣುರ್ದೇವ್ಯಾ ಸಹ ಪರಂತಪ । 
ಸಾಕ್ಟಾದ್‌ ದೃಷ್ಟ ಸ್ನಯುದ್ದೇನ ತೋಷಿತಶ್ಚ ತಯಾತನಘ 0೨H 


ಯಕ್ಷಯುದ್ಧಪರ್ವ -171- 


ಎಲೈ ಪರಂತಪನೇ, ಎಲೈ ಅನಘನೇ, ಭಗವದನುಗ್ರಹದಿಂದಲೇ ನೀನು ನಿನ್ನ 
ಯುದ್ಧದಿಂದ ರುದ್ರನನ್ನು ಸಂತೋಷಪಡಿಸಿ ಪೂಜ್ಯನಾದ ಉಮಾಸಹಿತನಾದ 
ಸ್ಥಾಣುದೇವನನ್ನು ಸಕ್ಟಾತಾಗಿ ನೋಡಿದೆ. 


ದಿಷ್ಟ್ಯಾ ಚ ಲೋಶಪಾಲೈಸ್ತ ವಿ ಸಮೇತೋ ಭರತರ್ಷಭ । 
ದಿಷ್ಟ್ಯಾ ವರ್ಧಾಮಹೇ ಪಾರ್ಥ ದಿಷ್ಟ್ಯಾ5ಸಿ ಪುನರಾಗತಃ ek] 


ಎಲೈ ಭರತರ್ಷಭನೇ, ಭಗವದನುಗ್ರಹದಿಂದಲೇ ನೀನು ಲೋಕಪಾಲಕರಿಂದ 
ಸಮಾಗಮವನ್ನು ಹೊಂದಿದೆ. ಪಾರ್ಥನೇ, ಭಗವದನುಗ್ರಹದಿಂದಲೇ ನೀನು 
ಹಿಂದಿರುಗಿ ಬಂದಿದ್ದೀಯ. ಭಗವದನುಗ್ರಹದಿಂದಲೇ ನಾವು ಅಭಿವೃದ್ಧಿಯನ್ನು 
ಹೊಂದುತ್ತಿದ್ದೇವೆ. 

ಅದ್ಯ ಕೃತ್ಣಾಂ ಮಹೀಂ ದೇವೀಂ ವಿಜಿತಾಂ ಪುರಮಾಲಿನೀಮ್‌ । 

ಮನ್ಯೇ ಚ ಧೃತರಾಷ್ಟ್ರಸ್ಯ ಪುತ್ರಾನಪಿ ವಶೀಕೃತಾನ್‌ । 

ಪಶ್ಯಾಮಿ ಭೂಮಿಂ ಕೌಂತೇಯ ತ್ವಯಾ ಮೇ ಪ್ರತಿಪಾದಿತಾಮ್‌ ॥೧೪॥ 

ಈ ದಿನ ನಗರಗಳ ಮಾಲೆಯುಳ್ಳಸಮಗ್ರ ಭೂಮಿಯು ವಿಜಿತವಾಗಿದೆ. ಮತ್ತು 
ಧೃತರಾಷ್ಟನ ಪುತ್ರರು ವಶೀಕೃತರಾಗಿದ್ದಾರೆ ಎಂದು ಭಾವಿಸಿದ್ದೇನೆ. ಎಲೈ ಕೌಂತೇಯನೇ, 
ನೀನು ಈ ದಿನ ನನಗೆ ಭೂಮಿಯನ್ನು ಕೊಡುತ್ತಿರುವುದನ್ನು ನೋಡುತ್ತಿದ್ದೇನೆ. 

ಇಚ್ಛಾಮಿ ತಾನಿ ಚಾಸ್ಟ್ರಾಣಿ ದ್ರಷ್ಟುಂ ದಿವ್ಯಾನಿ ಭಾರತ । 

ಯೈಸ್ತಥಾ ವೀರ್ಯವಂತಸ್ತೇ ನಿವಾತಕವಚಾ ಹತಾಃ Ter 


ಎಲೈ ಭಾರತನೇ, ಯಾವ ದಿವ್ಯಾಸಗಳಿಂದ ನೀನು ಪರಾಕ್ರಮಶಾಲಿಗಳಾದ ನಿವಾತ 
ಕವಚರನ್ನು ಸಂಹರಿಸಿದೆಯೋ ಅಂತಹ ದಿವ್ಯಾಸ್ಪಗಳನ್ನು ನೋಡಲು ಬಯಸುತೀನೆ. 
ಅರ್ಜುನಃ 
ಶ್ವ ಪ್ರಭಾತೇ ಭವಾನ್‌ದ್ರಷ್ಟಾ ದಿವ್ಯಾನ್ಯಸ್ವ್ರಾಣಿ ಸರ್ವಶಃ । 
ನಿವಾತಕವಚಾ ಘೋರಾ ಯೈರ್ಮಯಾ ವಿನಿಪಾತಿತಾಃ 11೧೬॥॥ 


ಅರ್ಜುನ- ಯಾವ ದಿವ್ಯಾಸ್ಪಗಳಿಂದ ನಾನು ಘೋರರಾದ ನಿವಾತಕವಚರನ್ನು 
ವಧೆಮಾಡಿದೆನೋ ಅಂತಹ ಎಲ್ಲಾಅಸ್ತಗಳನ್ನೂನೀನು ನಾಳೆಯ ಬೆಳಿಗ್ಗೆ ನೋಡುವಿ. 


-172- 


ಮಹಾಭಾರತ ವನಪರ್ವ 
ವೈಶಂಪಾಯನಃ 
ಏವಮಾಗಮನಂ ತತ್ರ ಕಥಯಿತ್ವಾ ಧನಂಜಯಃ । 
ಭ್ರಾತೃಭಿಃ ಸಹಿತಃ ಸರ್ವೆ ರಜನೀಂ ತಾಮುವಾಸ ಹ 1೧೭॥ 


ವೈಶಂಪಾಯನ- ಹೀಗೆ ಧನಂಜಯನು ತನ್ನ ಆಗಮನದ ಪ್ರಕಾರವನ್ನು ತಿಳಿಸಿ 
ಎಲ್ಲಾಸಹೋದರರಿಂದ ಸಹಿತನಾಗಿ ಆ ರಾತ್ರಿಯನ್ನು ಅಲ್ಲಿಕಳೆದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನಸಪ್ರತ್ತಧಿಕಶತತಮೋ5 ಧ್ಯಾಯಃ ॥ 
|| ಇತಿ ನಿವಾತಕವಚಯುದ್ಧಪರ್ವಣಿ ಷೋಡಶೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಅರವತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು 


XK 
ನೂರ ಎಪ್ಪತನೆಯ ಅಧ್ಯಾಯ 
ಅರ್ಜುನನಿಂದ ಯುಧಿಷ್ಠಿರನಿಗೆ ದಿವ್ಯಾಸ್ತ್ರ ಪ್ರದರ್ಶನ. ಅಸ್ತ್ರ ತೇಜಸ್ಸಿನಿಂದ 


ಜಗತ್ತಿಗೆ ಕ್ಟೋಭೆ ಉಂಟಾಗುತ್ತಿರಲು ಇಂದ್ರನ ಅಪ್ಪಣೆಯಿಂದ ನಾರದರಿಂದ 
ಅಸ್ತ್ರ ಪ್ರದರ್ಶನದ ನಿಷೇಧ. 


ವೈಶಂಪಾಯನಃ 
ತಸ್ಯಾಂ ರಾತ್ರಾಂ ವ್ಯತೀತಾಯಾಂ ಧರ್ಮರಾಜೋ ಯುಧಿಷ್ಠಿರ: । 
ಉತ್ಕಾಯಾವಶ್ಯಕಾರ್ಯಾಣಿ ಕೃತವಾನ್‌ ಭ್ರಾತೃಭಿಃ ಸಹ । 
ತತಃ ಸಂಚೋದಯಾಮಾಸ ಸೋರರ್ಜುನಂ ಭ್ರಾತ್ಸನಂದನಮ್‌ ॥೧॥ 


ದರ್ಶಯಾಸ್ಟ್ರಾಣಿ ಕೌಂತೇಯ ಯೈರ್ಜಿತಾ ದಾನವಾಸ್ತ್ವಯಾ 11೨11 


ವೈಶಂಪಾಯನ- ಆ ರಾತ್ರಿಯು ಕಳೆಯುತ್ತಿರಲು ಧರ್ಮರಾಜನಾದ ಯುಧಿಷ್ಠಿರನು 
ಎದ್ದು ತಮ್ಮಂದಿರ ಜೊತೆಯಲ್ಲಿ ಅವಶ್ಯಕಾರ್ಯಗಳನ್ನು ಮಾಡಿದನು. ಅನಂತರ 
ಭ್ರಾತೃನಂದನನಾದ ಅರ್ಜುನನನ್ನುಕುರಿತು- "ಕೌಂತೇಯನೇ, ಯಾವ ಅಸ್ಪಗಳಿಂದ 


ಯಕ್ಷಯುದ್ಧಪರ್ವ -173- 


ನೀನು ದಾನವರನ್ನು ಗೆದ್ದೆಯೋ ಅಂತಹ ಅಸ್ಪಗಳನ್ನು ತೋರಿಸು' ಎಂದು ಒತ್ತಾಯ 
ಮಾಡಿದನು. 


ತತೋ ಧನಂಜಯೋ ರಾಜನ್‌ ದೇವೈರ್ದತ್ತಾನಿ ಪಾಂಡವಃ । 
ಅಸ್ವ್ರಾಣಿ ತಾನಿ ದಿವ್ಯಾನಿ ದರ್ಶಯಾಮಸ ಭಾರತ IIA 


ಎಲ್ಫೆ ರಾಜನೇ, ಆಗ ಪಾಂಡವನಾದ ಧನಂಜಯನು ದೇವತೆಗಳಿಂದ ಕೊಡಲ್ಪಟ್ಟ 
ಆ ದಿವ್ಯಾಸ್ಟಗಳನ್ನು ತೋರಿಸಿದನು. 


ಯಥಾನ್ಯಾಯಂ ಮಹಾತೇಜಾಃ ಶೌಚಂ ಪರಮಮಾಸ್ಥಿತಃ | 
ನಮಸ್ಸತ್ಯ ತ್ರಿನೇತ್ರಾಯ ವಾಸವಾಯ ಚ ಪಾಂಡವಃ | Nal 


ತ್ರಿಕೂಬರಂ ಸಮುದ್ರಂ ಚ ತ್ರಿಭಿರ್ವಂಶೈಸ್ಸಿವೇಣುಕಮ್‌ । 
ಪಾರ್ಥಿವಂ ರಥಮಾಸ್ನಾಯ ಶೋಭಮಾನೋ ಧನಂಜಯಃ 11೫1 


ಮಹಾತೇಜಸ್ವಿಯಾದ ಪಾಂಡವನು ವಿದ್ಯುಕ್ತವಾಗಿ ಪರಮ ಶೌಚವನ್ನು 
ಆಶ್ರಯಿಸಿದವನಾಗಿ ರುದ್ರನಿಗೂ ಮತ್ತು ಇಂದ್ರನಿಗೂ ನಮಸ್ಕರಿಸಿ ಮೂರು 
ಕೂಬರರಿಂದಲೂ ರಥದ ಮುದ್ರೆಗಳಿಂದ (ರಥದ ಲಕ್ಷಣಗಳಿಂದಲೂ) ಕೂಡಿದ 
ಮೂರು ವಂಶಗಳಿಂದಲೂ ಮತ್ತು ಮೂರು ಧ್ವಜಗಳಿಂದಲೂ ಕೂಡಿದ 


ಪಾರ್ಥಿವವಾದ ರಥವನ್ನುಏರಿ ಶೋಭಿಸಿದನು. 
ದಿವ್ಯೇನ ಸಂವೃತಸ್ತೇನ ಕವಚೇನ ಸುವರ್ಚಸಾ । 
ಧನುರಾದಾಯ ಗಾಂಡೀವಂ ದೇವದತ್ತಂ ಸ ವಾರಿಜಮ್‌ 11೬! 
ಶೋಶುಭ್ಯಮಾನಃ ಕೌಂತೇಯ ಆನುಪೂರ್ವಾನ್‌ ಮಹಾಭುಜಃ । 
ಅಸ್ವ್ರಾಣಿ ತಾನಿ ದಿವ್ಯಾನಿ ದರ್ಶನಾಯೋಪಚಕ್ರಮೇ 1೭ 


ಒಳ್ಳೆಯ ಕಾಂತಿಯುಕ್ತವಾದ ದಿವ್ಯವಾದ ಕವಚದಿಂದ ಆಚ್ಛಾದಿತನಾಗಿ ಗಾಂಡೀವ 

ಧನುಸನ್ನು ಮತು ದೇವದತ ಶಂಖವನ್ನೂ ತೆಗೆದುಕೊಂಡು ಮಹಾಭುಜನಾದ 
« ಎಂ ಎಂ 

ಕುಂತೀಪುತ್ರನಾದ ಅರ್ಜುನನು ಕ್ರಮವಾಗಿ ಆ ದಿವ್ಯಾಸ್ತಗಳನ್ನು ತೋರಿಸಲು 


ಪ್ರಾರಂಭಿಸಿದನು. 


-174- ಮಹಾಭಾರತ ವನಪರ್ವ 


ಅಥ ಪ್ರಯೋಕ್ಸ್ಯಮಾಣೇಷು ದಿವ್ಯೇಷ್ಠಸ್ಟೇಷು ತೇಷು ವೈ । 
ಸಮಾಕ್ರಾಂತಾ ಮಹೀ ಪದ್‌ಭ್ಯಾಂ ಸಮಕಂಪತ ಸದ್ರುಮಾ Sl 


ಆಗ ಆ ದಿವ್ಯಾಸ್ತಗಳು ಪ್ರಯೋಗಿಸಲ್ಪಡುತ್ತಿರಲು ಅವನು ಪಾದಗಳಿಂದ ಮೆಟ್ಟಿ 
ನಿಂತ ಭೂಮಿಯು ವೃಕ್ಷಗಳ ಸಹಿತವಾಗಿ ಕಂಪಿಸಿತು. 


ಕ್ದುಭಿತಾಃ ಸರಿತಶ್ಚೈವ ತಥೈವ ಚ ಮಹೋದಧಿಃ । 
ಶೈಲಾಶ್ನಾಪಿ ವ್ಯದೀರ್ಯಂತ ನ ವವೌ ಚ ಸಮೀರಣಃ Cal 


ನದಿಗಳು ಮತ್ತು ಸಮುದ್ರವು ಕ್ಲೋಭೆಗೊಂಡವು. ಪರ್ವತಗಳು ಬಿರಿದವು. 
ವಾಯುವು ಸ್ಪಬ್ಬವಾಯಿತು. 


ನ ಬಭಾಸೇ ಸಹಸ್ರಾಂಶುರ್ನ ಜಜ್ಞಾಲ ಚ ಪಾವಕಃ । 
ನ ವೇದಾಃ ಪ್ರತಿಭಾಂತಿ ಸ್ನ  ದ್ವಿಜಾತೀನಾಂ ಕಥಂಚನ [ele] 


ಸಹಸ್ರಕಿರಣನಾದ ಸೂರ್ಯನು ಕಾಂತಿಹೀನನಾದನು. ಅಗ್ನಿಯು ಜ್ವಲಿಸಲಿಲ್ಲ. 
ಬ್ರಾಹ್ಮಣರಿಗೆ ಯಾವ ರೀತಿಯಿಂದಲೂ ವೇದಗಳ ಪ್ರತಿಭಾನವೇ ಉಂಟಾಗಲಿಲ್ಲ 
(ವೇದಗಳು ಮರೆತುಹೋದವು). 


ಅಂತರ್ಭೂಮಿಗತಾ ಯೇ ಚ ಪ್ರಾಣಿನೋ ಜನಮೇಜಯ । 
ಪೀಡ್ಯಮಾನಾಃ ಸಮುತ್ನಾಯ ಪಾಂಡವಂ ಪರ್ಯವಾರಯನ್‌ ॥೧೦॥ 


ಎಲೈ ಜನಮೇಜಯನೇ, ಭೂಮಿಯ ಕೆಳಗಿದ್ದಪ್ರಾಣಿಗಳು ಪೀಡೆಗೆ ಒಳಗಾಗಿ 
ಮೇಲಕ್ಕೆದ್ದುಪಾಂಡವನಾದ ಅರ್ಜುನನನ್ನುಸುತ್ತುವರಿದವು. 


ವೇಪಮಾನಾಃ ಪ್ರಾಂಜಲಯಸ್ತೇ ಸರ್ವೇ ವಿಕೃತಾನನಾಃ । 
ದಹ್ಯಮಾನಾಸ್ತದಾಸೆ ಸ್ರ್ರೈಸ್ಟೇ ಯಾಚಂತಿ ಸ್ನ ಸ್ರ ಧನಂಜಯಮ್‌ 11೧೨! 


ವಿಕೃತ ಮುಖವುಳ್ಳ ಅವು ಅಸ್ತತೇಜಸ್ಸಿನಿಂದ ದಹಿಸಲ್ಪಟ್ಟವುಗಳಾಗಿ ನಡುಗುತ್ತಾ 
ಕೈಗಳನ್ನುಮುಗಿದು ಅರ್ಜುನನನ್ನು ಬೇಡಿದವು. 


ತತೋ ಬ್ರಹ್ಮರ್ಷಯಕ್ಚೆವ ಸಿದ್ದಾಯೇ ಚ ಮಹರ್ಷಯಃ | 
ಜಂಗಮಾನಿ ಚ ಭೂತಾನಿ ಸರ್ವಾಣ್ಯೇವಾವತಸ್ಥಿರೇ 11೧೩! 


ಯಕ್ಷಯುದ್ಧಪರ್ವ -175- 


ಅನಂತರ ಬ್ರಹ್ಮರ್ಷಿಗಳೂ, ಸಿದ್ದರೂ, ಮಹರ್ಷಿಗಳೂ ಚಲಿಸುವ ಎಲ್ಲಾ 
ಪ್ರಾಣಿಗಳು ಅರ್ಜುನನ ಸುತ್ತಲೂ ಸೇರಿದರು. 


ದೇವರ್ಷಯಶ್ನ ಪ್ರವರಾಸ್ತಥೈವ ಚ ದಿವೌಕಸಃ । 

ಯಕ್ಷರಾಕ್ಷಸಗಂಧರ್ವಾಸ್ತಥೈವ ಚ ಪತತ್ವಿಣಃ Nov 

ಖೇಚರಾಣಿ ಚ ಭೂತಾನಿ ಸರ್ವಾಣ್ಯೇವಾವತಸ್ಥಿತರೇ | 

ಶ್ರೇಷ್ಠರಾದ ದೇವತೆಗಳೂ, ದೇವರ್ಷಿಗಳೂ, ಯಕ್ಷರಾಕ್ಷಸ ಗಂಧರ್ವರೂ 
ಅದರಂತೆಯೇ ಪಕ್ಷಿಗಳೂ ಮತ್ತು ಆಕಾಶದಲ್ಲಿ ಸಂಚರಿಸುವ ಎಲ್ಲಾ ಭೂತಗಳೂ 
ಅರ್ಜುನನ ಸುತ್ತಲೂ ನಿಂತವು. 


ತತೋ ಪಿತಾಮಹಶ್ಚೆವ ಲೋಕಪಾಲಾಶ್ಚ ಸರ್ವಶಃ । 
ಭಗವಾಂಶ್ಚ ಮಹಾದೇವಃ ಸಗಣೋ5 ಭ್ಯಾಯಯೌ ತದಾ 1೧೫1 


ಅನಂತರ ಪಿತಾಮಹನಾದ ಬ್ರಹ್ಮನೂ ಮತ್ತು ಎಲ್ಲಾ ಲೋಕಪಾಲಕರೂ ತನ್ನ 
ಪರಿವಾರದಿಂದೊಡಗೂಡಿದ ಪೂಜ್ಯನಾದ ಮಹಾದೇವನೂ ಅಲ್ಲಿಗೆ ಬಂದರು. 


ತತೋ ವಾಯುರ್ಮಹಾರಾಜ ದಿವೈೈರ್ಮಾಲ್ಯೈಃ ಸುಗಂಧಿಭಿ: । 
ಅಭಿತಃ ಪಾಂಡವಂ ಚಿತ್ರೆರವಚಕ್ರೇ ಸಮಂತತಃ HOE 


ಎಲೈ ಮಹಾರಾಜನೇ, ಆಗ ಸುಗಂಧಯುಕ್ತವಾದ ದಿವ್ಯ ಮತ್ತು ವಿಚಿತ್ರವಾದ 
ಪುಷಮಾಲೆಗಳಿಂದ ಕೂಡಿದ ವಾಯುವು ಪಾಂಡವನಾದ ಅರ್ಜುನನ ಸುತ್ತಲೂ ಎಲ್ಲ 
ಕಡೆಯಲ್ಲಿಯೂ ಬೀಸಿತು. 

ಜಗುಶ್ಚ ಗಾಥಾ ವಿವಿಧಾ ಗಂಧರ್ವಾಃ ಸುರಚೋದಿತಾಃ । 

ನನೃತುಃ ಸಂಘಶಶ್ಚೆವ ರಾಜನ್ನಪ್ಪರಸಾಂ ಗಣಾಃ 11೧೭।॥ 

ದೇವತೆಗಳಿಂದ ಪ್ರೇರಿತರಾಗಿ ಗಂಧರ್ವರು, ವಿಧವಿಧವಾದ ಗೀತೆಗಳನ್ನು 
ಹಾಡಿದರು. ಎಲೈ ರಾಜನೇ, ಅಪ್ಸರೆಯರ ಗಣಗಳು ಸಮೂಹದಿಂದ ನರ್ತನವನ್ನು 
ಮಾಡಿದವು. 


-176- ಮಹಾಭಾರತ ವನಪರ್ವ 


ದೇವತೂರ್ಯಾಣ್ಯವಾದ್ಯಂತ ರಮ್ಯಾಣಿ ಮಧುರಾಣಿ ಚ । 
ತಸ್ಮಿಂಶ್ಚ ತಾದೃಶೇ ಕಾಲೇ ನಾರದಶ್ಟೋದಿತ: ಸುರೈ: । 
ಆಗಮ್ಯಾಹ ವಚಃ ಪಾರ್ಥಂ ಶ್ರವಣೀಯಮಿದಂ ನೃಪ Tesi 


ಎಲೈ ರಾಜನೇ, ದೇವವಾದ್ಯಗಳು ಮನೋಹರವಾಗಿ ಮತ್ತು ಮಧುರವಾಗಿ 
ಬಾರಿಸಿದವು. ಆ ಕಾಲದಲ್ಲಿದೇವತೆಗಳಿಂದ ಪ್ರೇರಿತರಾದ ನಾರದರು ಅಲ್ಲಿಗೆ ಬಂದು 
ಅರ್ಜುನನನ್ನುಕುರಿತು ಹೇಳಬೇಕಾದ ಈ ಮಾತುಗಳನ್ನು ಹೇಳಿದರು. 


ಅರ್ಜುನಾರ್ಜುನ ಮಾ ಯುಂಕ್ಚ್ವ ದಿವ್ಯಾನ್ಯಸ್ಟಾಣಿ ಭಾರತ । 
ನೈತಾನಿ ನಿರಧಿಷ್ಕಾನೇ ಪ್ರಯುಜ್ಯಂತೇ ಕಥಂಚನ । 
ಪ್ರಯೋಗೇಷು ಮಹಾನ್‌ ದೋಷೋ ಹ್ಯಸ್ಟ್ರಾಣಾಂ ಕುರುನಂದನ ೧೯11 


ಏತಾನಿ ರಕ್ಷ್ಯಮಾಣಾನಿ ಧನಂಜಯ ಯಥಾಗಮಮ್‌ । 
ಬಲವಂತಿ ಸುಖಾರ್ಹಾಣಿ ಭವಿಷ್ಯಂತಿ ನ ಸಂಶಯಃ IO 


ಅರ್ಜುನ, ಅರ್ಜುನ, ಎಲೈ ಭಾರತನೇ, ದಿವ್ಯಾಸ್ಪಗಳನ್ನು ಪ್ರಯೋಗಿಸಬೇಡ. 
ಈ ಅಸ್ಪಗಳು ಒಂದು ಗುರಿಯಿಲ್ಲದೆ ಎಂದೂ ಪ್ರಯೋಗಿಸಲ್ಪಡುವುದಿಲ್ಲ. ಎಲೈ 
ಕುರುನಂದನನೇ, ಈ ಅಸ್ಪಗಳನ್ನು ನಿರದಿಷ್ಠಾನದಲ್ಲಿ ಪ್ರಯೋಗಿಸಿದರೆ ಬಹಳ ದೋಷ 
ಉಂಟಾಗುತ್ತದೆ. ಧನಂಜಯನೇ, ಇವು ಬಂದ ರೀತಿಯಿಂದಲೇ ರಕ್ಷಿಸಲ್ಪಟ್ಟರೆ 
ನಿಸ್ಸಂಶಯವಾಗಿ ಬಲಿಷ್ಠವಾಗಿಯೂ ಮತ್ತು ಸುಖಕರವಾಗಿಯೂ ಆಗುವವು. 


ಅರಕ್ಷ 6ಮಾಣಾನ್ಯೇತಾನಿ ತ್ರೈಲೋಕ್ಯಸ್ಯಾಪಿ ಪಾಂಡವ । 
ಭವಂತಿ ಸ್ಮ ವಿನಾಶಾಯ ಮೈವಂ ಭೂಯಃ ಕೃಥಾಃ ಕ್ಷಚಿತ್‌ ॥೨೦॥ 


ಎಲೈ ಪಾಂಡವನೇ, ಇವುಗಳ ರಕ್ಷಣೆಯನ್ನು ಮಾಡದಿದ್ದರೆ ಇವು ಮೂರು 
ಲೋಕಗಳ ವಿನಾಶಕ್ಕೂಕಾರಣವಾಗುತ್ತವೆ. ಹೀಗೆ ಇನ್ನೊಮ್ಮೆ ಮಡಬೇಡ. 


ಅಜಾತಶತ್ರೋ ತ್ವಂ ಚೈವ ದ್ರಕ್ಸ್ಯಸೇ ತಾನಿ ಸಂಯುಗೇ । 
ಯೋಜ್ಯಮಾನಾನಿ ಪಾರ್ಥೇನ ದ್ವಿಷತಾಮವಮರ್ದನೇ W೨೨1 


ಎಲೈ ಅಜಾತಶತ್ರುವಾದ ಯುಧಿಷ್ಠಿರನೇ, ನೀನೂ ಸಹ ಯುದ್ಧದಲ್ಲಿ ಪಾರ್ಥನು 
ಶತ್ರುಗಳನ್ನುಸೋಲಿಸಲು ಪ್ರಯೋಗಿಸುವಾಗ ಈ ಅಸ್ಪಗಳನ್ನುನೋಡುವಿ. 


ಯಕ್ಷಯುದ್ಧಪರ್ವ -177- 


ವೈಶಂಪಾಯನ: 
ನಿವಾರ್ಯಾಥ ತತಃ ಪಾರ್ಥಂ ಸರ್ವೇ ದೇವಾ ಯಥಾಗತಮ್‌ । 
ಜಗ್ಗುರನ್ಯೇ ಚಯೇ ತತ್ರ ಸಮಾಜಗ್ಗುರ್ನರರ್ಷಭ 11೨೩॥ 
ವೈಶಂಪಾಯನ- ಹಾಗೆಯೇ ಎಲ್ಲಾ ದೇವತೆಗಳು ಹೀಗೆ ಅರ್ಜುನನನ್ನು 
ನಿಷೇಧಿಸಿ ತಾವು ಬಂದಂತೆಯೇ ಹಿಂದಿರುಗಿದರು. ಎಲೈ ನರರ್ಷಭನೇ, ಅಲ್ಲಿಗೆ 
ಬಂದ ಬೇರೆಯವರೂ ಹಿಂದಿರುಗಿದರು. 


ತೇಷು ಸರ್ವೇಷು ಕೌರವ್ಯ ಪ್ರತಿಯಾತೇಷು ಪಾಂಡವಾಃ । 

ತಸ್ಮಿನ್ನೇವ ವನೇ ಹೃಷ್ಠಾಸ್ತ ಊಷುಃ ಸಹ ಕೃಷ್ಣಯಾ 11೨೪ 

ಎಲೈ ಕೌರವಕುಲದಲ್ಲಿ ಹುಟ್ಟಿದ ಜನಮೇಜಯನೇ, ಅವರೆಲ್ಲರೂ ಹೊರಟು 
ಹೋದಮೇಲೆ ಪಾಂಡವರೆಲ್ಲರೂ ಅದೇ ವನದಲ್ಲಿ ದ್ರೌಪದಿಯ ಜೊತೆಯಲ್ಲಿ 
ಹರ್ಷದಿಂದ ವಾಸಮಾಡಿದರು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಸಪ್ತತ್ಯಧಿಕಶಶತತಮೋ5ಧ್ಯಾಯಃ ॥ 


| ಇತಿ ನಿವಾತತವಚಯುದ್ಧಪರ್ವಣಿ ಸಪ್ತದಶೋ*5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಪ್ಪತ್ತನೆಯ ಅಧ್ಯಾಯ ಮುಗಿಯಿತು 
XK 


-178- ಮಹಾಭಾರತ ವನಪರ್ವ 


ಅಜಗರಪರ್ವ 


ಮಹಾಭಾರತತತ್ಪಾರ್ಯನಿರ್ಣಯ ೨೨ ಅಧ್ಯಾಯ 
ಊಷುಶ್ಚ ಚತುರೋ5ಬ್ಬಾಂಸ್ತೇ ಪುನರ್ಮೇರೌ ಪ್ರಮೋದಿನಃ 11೩೧೭। 
ಬಳಿಕ ಪುನಃ ಮೇರುವಿನಲ್ಲಿನಾಲ್ಕುವರ್ಷ ಆನಂದದಿಂದ ವಾಸ ಮಾಡಿದರು. 


ಕಥಾಭಿರ್ವಾಸುದೇವಸ್ಯ ಧ್ಯಾನೇನಾಭ್ಯರ್ಚನೇನ ಚ ಟ 
ಯಯಾ ಕಾಲಃ ಸುಖೇನೈವ ತೇಷಾಂ ವಿಷ್ಣುರತಾತ್ಮನಾಮ್‌ 11೩೧೮॥ 


ಹರಿಯಲ್ಲಿಯೇ ನೆಟ್ಟ ಮನಸ್ಸುಳ್ಳ ಪಾಂಡವರಿಗೆ ಹರಿಕಥೆಗಳಿಂದಲೂ ಧ್ಯಾನ 
ಪೂಜೆಗಳಿಂದಲೂ ಸುಖವಾಗಿಯೇ ಕಾಲ ಕಳೆಯಿತು. 


ನೈವ ಶತ್ರೂನನುತ್ತಾದ್ಯ ನಾನಾದಾಯ ಮಹದ್‌ ಯಶಃ । 
ನಾಕೃತ್ವಾ ವಾಸುದೇವಾಜ್ಞಾಂ ರಾಜ್ಞಾಂ ಮುಖ್ಯಗತಿರ್ಭವೇತ್‌ 1೩೧೯॥ 


ಶತ್ರುಗಳನ್ನು ನಾಶಮಾಡದೆ ಮಹಾ ಯಶಸ್ಸನ್ನು ಸಂಪಾದಿಸದೆ ಹರಿಯಾಜ್ಞೆಯನ್ನು 
ನಡೆಸದೆ ರಾಜರಿಗೆ ಮುಖ್ಯವಾದ ಸದ್ಧತಿ ದೊರೆಯಲಾರದು. 


ತದನ್ಯೇಷಾಂ ತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು । 
ಪ್ರಾಯೋ ಧರ್ಮ ಇತಿ ಪ್ರೋಕ್ತೋ ಹರೇರಾಜ್ಞಾ;ಖಲಸ್ಯ ಚ ॥೩೨೦॥ 


ಅಜಗರಪರ್ವ -179- 


ಬೇರೆ ವರ್ಣದವರಿಗೆ ಬಾಹ್ಯ ಶತ್ರುಗಳಲ್ಲಿಪ್ರಾಯಃ ಕ್ಷಮೆಯೇ ಧರ್ಮವೆಂದು 
ಉಕ್ತವಾಗಿದೆ. ನಾಲ್ಕು ವರ್ಷದವರಿಗೂ ನಾಲ್ಕು ಆಶ್ರಮದವರಿಗೂ ಶ್ರುತಿಸ್ಕೃತಿ 
ರೂಪವಾದ ಹರಿಯಾಜ್ಞೆಯನು ಅನುಸರಿಸುವುದೇ ಧರ್ಮವೆನಿಸುತ್ತದೆ. 


ಇತಿ ಭೀಮವಚಃ ಶ್ರುತ್ವಾ ಸಸೋದರ್ಯೋ ಯುಧಿಷ್ಠಿರ: । 
ರಾಕ್ಟಸಸ್ಕಂಧಮಾರೂಢಃ ಕೃಷ್ಣಯಾ ಚಾsಯಯೌ ಪುನ: 11೩೨೧॥ 


ಹೀಗೆ ಭೀಮನ ಮಾತನ್ನು ಕೇಳಿ ಧರ್ಮರಾಜ ದ್ರೌಪದೀ ಸಮೇತನಾಗಿ 
ಸೋದರೊಂದಿಗಿನ ಘಟೋತ್ಕಚ ಮುಂತಾದ ರಾಕ್ಸಸರ ಹೆಗಲನ್ನೇರಿ ಪುನಃ 
ಹಿಮಾಲಯದ ಕಡೆಗೆ ಬಂದ. 


LS SS SS ರ 


ನೂರ ಎಪ್ಪತೊಂದನೆಯ ಅಧ್ಯಾಯ 


ಯುಧಿಷ್ಠಿರಾದಿಗಳಿಂದ ಗಂಧಮಾದನದಿಂದ ಹಿಂದಿರುಗಲು ನಿಶ್ಚಯ. 
ಲೋಮಶರ ಸ್ವರ್ಗಗಮನ. ಗಂಧಮಾದನದಿಂದ ಕೈಲಾಸ ಪರ್ವತ, 
ವೃಷಪರ್ವಾಶ್ರಮ ಮಾರ್ಗವಾಗಿ ಪಾಂಡವರ ದ್ವೈತವನ ಪ್ರವೇಶ 
ಮತ್ತು ಸರಸ್ವತೀ ತೀರದಲ್ಲಿ ವಿಹಾರ. 


ಜನಮೇಜಯಃ 


ತಸ್ಮಿನ್‌ ಕೃತಾಸ್ಟೇ ರಥಿನಾಂ ಪ್ರವೀರೇ 
ಪ್ರತ್ಯಾಗತೇ ಭವನಾದ್‌ ವೃತ್ರಹಂತು: । 
ಅತಃ ಪರಂ ಕಿಮಕುರ್ವಂತ ಪಾರ್ಥಾ: 
ಸಮೇತ್ಯ ಶೂರೇಣ ಧನಂಜಯೇನ ell 


ಜನಮೇಜಯ- ರಢಿಶ್ರೇಷ್ಠನಾದ ಶೂರನಾದ ಧನಂಜಯನು ಇಂದ್ರನ 
ಭವನದಿಂದ ಅಸವನ್ನು ಸಂಪಾದಿಸಿ ಹಿಂದಿರುಗಿದ ಮೇಲೆ ಪಾಂಡವರೆಲ್ಲರೂ 


ಈೆ ಲ್ನ 


ಒಟ್ಟುಗೂಡಿ ಏನು ಮಾಡಿದರು? 


ವನೇಷು ತೇಷ್ಟೇವ ತು ತೇ ನರೇಂದ್ರಾಃ 
ಪಹಾರ್ಜುನೇನೇಂದ್ರಸಮೇನ ವೀರಾಃ | 


-180- ಮಹಾಭಾರತ ವನಪರ್ವ 


ತಸ್ನಿಂಶ್ಚ ಶೈಲಪ್ರವರೇ ಸುರಮ್ಯೇ 


ಆ 
ಧನೇಶ್ವರಾಕ್ರೀಡಗತಾ ವಿಜುಹ್ರುಃ 11೨।। 
ವೈಶಂಪಾಯನ- ವೀರರಾದ ಆ ಪಾಂಡವರು ಇಂದ್ರನಿಗೆ ಸಮನಾದ 
ಅರ್ಜುನನಿಂದ ಕೂಡಿಕೊಂಡು ಅದೇ ವನಗಳಲ್ಲಿ ಅದೇ ಮನೋಹರವಾದ 
ಪರ್ವತಶ್ರೇಷ್ಠವಾದ ಗಂಧಮಾದನದಲ್ಲಿಕುಬೇರನ ವಿಹಾರಸ್ಥಾನದಲ್ಲಿವಿಹರಿಸಿದರು. 


ವೇಶ್ಶಾನಿ ತಾನ್ಯಪ್ರತಿಮಾನಿ ಪಶ್ಯನ್‌ 
ಕ್ರೀಡಾಶ್ಚ ನಾನಾದ್ರುಮಸನ್ನಿಬದ್ಧಾಃ । 
ಚಚಾರ ಧನ್ಹೀ ಬಹುಧಾ ನರೇಂದ್ರ: 
ಸೋಶಸ್ಟ್ರೇಷು ಯತ್ರಃ ಸತತಂ ಕಿರೀಟೀ 11೩.1 


ನರೇಂದ್ರನಾದ ಅರ್ಜುನನು ಆ ಅಸದೃಶವಾದ ಗೃಹಗಳನ್ನು ನೋಡುತ್ತಾ ನಾನಾ 
ವೃಕ್ಚಗಳಲ್ಲಿ ಉಂಟಾಗುವ ಕ್ರೀಡೆಗಳನ್ನು ನೋಡುತ್ತಾ ಧನುಸ್ಸನ್ನು ಹಿಡಿದು ಅನೇಕ 
ರೀತಿಯಲ್ಲಿಸಂಚರಿಸಿದನು. ಕಿರೀಟಯಾದ ಅವನು ಯಾವಾಗಲೂ ಅಸ್ಪಗಳಲ್ಲಿಯೇ 
ನಿರತನಾಗಿದ್ದನು. 


ಅವಾಪ್ಯ ವಾಸಂ ನರದೇವಪುತ್ರಾ: 
ಪ್ರಸಾದಜಂ ವೈಶ್ರವಣಸ್ಯ ರಾಜ್ಞಃ । 
ನ ಪ್ರಾಣಿನಾಂ ತೇ ಸ್ಪಹಯಂತಿ ರಾಜನ್‌ 
ಶಿವಶ್ಚಕಾಲಃ ಸ ಬಭೂವ ತೇಷಾಮ್‌ Tal 


ಎಲೈ ರಾಜನೇ, ಆ ನರದೇವಪುತ್ರರು ರಾಜನಾದ ಕುಬೇರನ ಅನುಗ್ರಹದಿಂದ 
ದೊರೆತ ಅವನ ಮನೆಯ ವಾಸವನ್ನು ಹೊಂದಿ ಬೇರೆ ಯಾವ ಪ್ರಾಣಿಯನ್ನೂ 
ಬಯಸಲಿಲ್ಲ. ಅವರಿಗೆ ಆ ಕಾಲವು ಶುಭವಾಗಿ ಕಳೆಯಿತು. 


ಸಮೇತ್ಯ ಪಾರ್ಥೇನ ಯಥೈಕರಾತ್ರ- 
ಮೂಷುಃ ಸಮಾಸ್ತತ್ರ ತದಾ ಚತಸ್ರಃ । 
ಪೂರ್ವಾಶ್ಚ ಷಟ್‌ ತಾ ದಶ ಪಾಂಡವಾನಾಂ 
ಶಿವಾ ಬಭೂವುರ್ವಸತಾಂ ವನೇಷು 11೫1! 


ಅಜಗರಪರ್ವ -181- 
ಅವರು ಅರ್ಜುನನ ಜೊತೆಯಲ್ಲಿ ಬೆರೆತು ಅಲ್ಲಿ ನಾಲ್ಕುವರ್ಷಗಳನ್ನು ಒಂದು 


ದಿನದಂತೆ ಕಳೆದರು. ಅದಕ್ಕೆ ಮೊದಲು ಆರುವರ್ಷಗಳನ್ನು ಕಳೆದಿದ್ದರು. ವನವಾಸವನ್ನು 
ಮಾಡುವ ಪಾಂಡವರಿಗೆ ಈ ಹತ್ತುವರ್ಷಗಳು ಶುಭವಾಗಿದ್ದವು. 


ತತೋಶಬ್ರವೀದ್‌ ವಾಯುಸುತಸ್ತರಸ್ಸೀ 
ಜಿಷ್ಣುಶ್ಚ ರಾಜಾನಮುಪೋಪವಿಶ್ಯ । 
ಯಮೌ ಚ ವೀರೌ ಸುರರಾಜಕಲ್ಲಾ- 


ವೇಕಾಂತಮಾಸ್ಥಾಯ ಹಿತಂ ಪ್ರಿಯಂ ಚ Wl 


ಆಗ ಶೀಘ್ರಗಾಮಿಯಾದ ವಾಯುಕುಮಾರನಾದ ಭೀಮಸೇನನೂ ಅರ್ಜುನನೂ 
ದೇವೇಂದ್ರ ಸಮಾನರಾದ ವೀರರಾದ ನಕುಲಸಹದೇವರೂ ಒಂದು ಏಕಾಂತ ಸ್ಥಳದಲ್ಲಿ 


ಸೇರಿ ರಾಜನ ಸಮೀಪದಲ್ಲಿ ಕುಳಿತುಕೊಂಡು ಹಿತವನ್ನು ಮತ್ತು ಪ್ರಿಯವನ್ನು 
ಮಾತನಾಡಿದರು. 


ತವ ಪ್ರತಿಜ್ಞಾಂ ಕುರುರಾಜ ಸತ್ಯಾಂ 
ಚಿಕೀರ್ಷಮಾಣಾಸ್ತದನು ಪ್ರಿಯಂ ಚ । 
ತತೋ ನ ಗಚ್ಛಾಮ ವನಾನ್ಯಪಾಸ್ಯ 
ಸುಯೋಧನಂ ಸಾನುಚರಂ ನಿಹಂತುಮ್‌ 11೭1! 


ಎಲೈ ಕುರುರಾಜನೇ, ನಿನ್ನ ಪ್ರತಿಜ್ಞೆಯನ್ನು ಸತ್ಯವನ್ನು ಮಾಡಿ ಅದರಿಂದ ನಿನಗೆ 
ಪ್ರಿಯವನ್ನುಂಟು ಮಾಡುವುದಕ್ಕೋಸ್ಕರ ನಾವು ಈಗ ಪರಿವಾರ ಸಹಿತನಾದ 
ಸುಯೋಧನವನ್ನುಕೊಲ್ಲಲು ವನವನ್ನು ತ್ಯಜಿಸಿ ಹೋಗಲಾರೆವು. 


ಏಕಾದಶಂ ವರ್ಷಮಿದಂ ವಸಾಮಃ 
ಸುಯೋಧನೇನಾತ್ತಸುಖಾಃ ಸುಖಾರ್ಹಾಃ । 
ತಂ ವಂಚಯಿತ್ವಾಂಧಮವೃದ್ಧಿಶೀಲ- 
ಮಜ್ಞಾತವಾಸಂ ಸುಖಮಾಪ್ನುಯಾಮ 11೮ 


ಸುಖಕ್ಕೆ ಅರ್ಹರಾದ ನಾವು ನಮ್ಮ ಎಲ್ಲಾ ಸುಖವನ್ನೂ ಸುಯೋಧನನು 
ಕಸಿದುಕೊಂಡಿರುವಾಗ ಈ ಹನ್ನೊಂದನೆಯ ವರ್ಷವನ್ನು ಕಳೆಯುತ್ತಿದ್ದೇವೆ. 


-182- ಮಹಾಭಾರತ ವನಪರ್ವ 


ಅಜ್ಞಾತವಾಸದಲ್ಲಿ ಆ ಅಧರ್ಮಬುದ್ಧಿಯುಳ್ಳ ಮತ್ತು ಅಧಮಶೀಲವುಳ್ಳ 
ಸುಯೋಧನನ್ನು (ನಮ್ಮನ್ನುಗುರುತಿಸದಂತೆ) ವಂಚಿಸಿ ಸುಖವನ್ನು ಪಡೆದೇವು. 


ತವಾಜ್ಞಯಾ ಪಾರ್ಥಿವ ನಿರ್ವಿಶಂಕಾ 
ವಿಹಾಯ ಮಾನಂ ವಿಚರಾಮೋ ವನಾನಿ । 
ಸಮೀಪವಾಸೇನ ವಿಲೋಭಿತಾಸ್ತೇ 
ಜ್ಞಾಸ್ಯಂತಿ ನಾಸ್ಮಾನಪಕೃಷ್ಣದೇಶಾನ್‌ Wel 


ಎಲೈ ರಾಜನೇ, ನಿನ್ನ ಆಜ್ಞೆಯಿಂದ ನಾವು ಮಾನವನ್ನು ಬಿಟ್ಟುಯಾವ ಶಂಕೆಯೂ 
ಇಲ್ಲದೆ ಕಾಡುಗಳಲ್ಲಿಸಂಚರಿಸುತ್ತಿದ್ದೇವೆ. ಅಜ್ಞಾತವಾಸಕ್ಕಾಗಿ ದೂರಹೋಗಿರುವರೆಂದು 
ಭಾವಿಸುವ ದುರ್ಯೋಧನನನ್ನು ನಾವು ಸಮೀಪವಾಸದಿಂದ ವಂಚಿಸೋಣ. ಅವರು 
ನಮ್ಮನ್ನು ತಿಳಿಯುವುದಿಲ್ಲ. 


ಸಂವತ್ತರಂ ತತ್ರ ವಿಹೃತ್ಯ ಗೂಢಂ 
ನರಾಧಮಂ ತಂ ಸುಖಮುದ್ಧರೇಮ। 
ನಿರ್ಯಾತ್ಯ ವೈರಂ ಸಫಲಂ ಸಪುಷ್ಠಂ 
ತಸ್ಮೈ ನರೇಂದ್ರಾಧಮಪೂರುಷಾಯ lee] 


ಒಂದುವರ್ಷದ ಕಾಲ ಅಲ್ಲಿ ಗೂಢವಾಗಿ ವಿಹರಿಸಿ ಆ ನರಾಧಮನಿಗೆ ಅವನ 
ವೈರವನ್ನು ಪುಷ್ಪಫಲಗಳ ಜೊತೆಯಲ್ಲಿ ಹಿಂದಿರುಗಿಸಿ ಅವನನ್ನು ಅನಾಯಾಸವಾಗಿ 
ವಿನಾಶಗೊಳಿಸೋಣ. 


ಸುಯೋಧನಾಯಾನುಚರೈರ್ವತಾಯ 
ತತೋ ಮಹೀಮಾವಸ ಧರ್ಮರಾಜ | 
ಸ್ವರ್ಗೋಪಮಂ ದೇಶಮಿಮಂ ಚರದ್ದಿ 
ಶಕ್ಯೋ ವಿಂಹತುಂ ನರದೇವ ಶೋಕಃ els 


ಧರ್ಮರಾಜನೇ, ಅನುಚರರಿಂದ ಕೂಡಿದ ಸುಯೋಧನನಿಗೆ ಪ್ರತೀಕಾರವನ್ನು 
ಮಾಡಿ ನೀನು ಭೂಮಿಯನ್ನು ಆಳು. ಎಲ್ಫೆ ನರದೇವನೇ, ಸ್ವರ್ಗಸದೃಶವಾದ ಈ 


ದೇಶದಲ್ಲಿ ಸಂಚರಿಸುವ ನಾವು ನಮ್ಮ ಶೋಕವನ್ನು ಪರಿಹರಿಸಿಕೊಳ್ಳಲು 
ಸಾಧ್ಯವಾಗುತ್ತದೆ. 


ಅಜಗರಪರ್ವ -183- 


ಕೀರ್ತಿಸ್ತು ತೇ ಭಾರತ ಪುಣ್ಯಗಂಧಾ 
ನಶ್ಯೇದ್ದಿ ಲೋಕೇಷು ಚರಾಚರೇಷು । 
ತತ್ವಾಪ್ಯ ರಾಜ್ಯಂ ಕುರುಪುಂಗವಾನಾಂ 
ಶಕ್ಯಂ ಮಹತ್‌ ಪ್ರಾಪುಮಥ ಕ್ರಿಯಾಶ್ಚ 11೧೨ 
ಎಲೈ ಭಾರತನೇ, ಇಲ್ಲದಿದ್ದರೆ ಚರಾಚರಲೋಕಗಳಲ್ಲಿ ಸಂಚರಿಸುವ ನಿನ್ನ 
ಪುಣ್ಯಪರಿಮಳವುಳ್ಳ ಕೀರ್ತಿಯು ನಾಶವನ್ನು ಹೊಂದೀತು. ಕುರುಪುಂಗವರ ಆ 
ರಾಜ್ಯವನ್ನು ಮರಳಿ ಪಡೆದು ನಾವು ದೊಡ್ಡದನ್ನು ಸಾಧಿಸಲು ಮತ್ತು ದೊಡ್ಡ ಕ್ರಿಯೆಗಳನ್ನು 
ಮಾಡಲು ಸಮರ್ಥರಾಗುತ್ತೇವೆ. | 


ಇದಂ ತು ಶಕ್ಯಂ ಸತತಂ ನರೇಂದ್ರ 
ಪ್ರಾಪುಂ ತ್ವಯಾ ಯಲ್ಲಭಸೇ ಕುಬೇರಾತ್‌ । 
ಕುರುಷ್ವ ಬುದ್ಧಿ ದ್ವಿಷತಾಂ ವಧಾಯ 
ಕೃತಾಗಸಾಂ ಭಾರತ ನಿಗ್ರಹೇ ಚ 11೧೩ 
ಎಲ್ಫೆ ನರೇಂದ್ರನೇ, ಕುಬೇರನಿಂದ ನೀನು ಯಾವ ಅನುಗ್ರಹವನ್ನು ಪಡೆದಿದ್ದೀಯೋ 
ಅದನ್ನು ಯಾವಾಗಲೂ ಪಡೆಯಲು ಸಾಧ್ಯ. ಎಲೈ ಭಾರತನೇ, ನಮಗೆ 
ಅಪರಾಧವೆಸಗಿದ ಶತ್ರುಗಳನ್ನು ನಿಗ್ರಹಿಸಿ ಅವರ ವಧೆಯನ್ನು ಮಾಡಲು ನೀನು 
ನಿರ್ಧರಿಸು. 
ತೇಜಸ್ತವೋಗ್ರಂ ನ ಸಹೇತ ರಾಜನ್‌ 
ಸಮೇತ್ಯ ಸಾಕ್ಷಾದಪಿ ವಜ್ರಪಾಣಿ: । 
ನ ಹಿ ವ್ಯಥಾಂ ಜಾತು ಕರಿಷ್ಯತಸ್ತೌ 
ಸಮೇತ್ಯ ದೇವೈರಪಿ ಧರ್ಮರಾಜ 11೧೪। 


ಎಲೈ ರಾಜನೇ, ನಿನ್ನನ್ನುಸಾಕ್ಷಾತ್ತಾಗಿ ಎದುರಿಸಿದರೆ ವಜ್ರಪಾಣಿಯಾದ ಇಂದ್ರನೂ 
ಸಹ ನಿನ್ನ ಉಗ್ರವಾದ ತೇಜಸ್ಸನ್ನು ಸಹಿಸಲಾರ. ಎಲೈ ಧರ್ಮರಾಜನೇ, 
ದೇವತೆಗಳಿಂದಲೂ ದುರ್ಜಯರಾದ ಅವರಿಬ್ಬರು ಎಂದೂ ವ್ಯಥೆಯನ್ನು 


ಮಾಡುವುದಿಲ್ಲ. 


-184- ಮಹಾಭಾರತ ವನಪರ್ವ 


ತವಾರ್ಥಸಿದ್ಧರ್ಥಮಪಿ ಪ್ರವೃತ್ತೌ 
ಸುಪರ್ಣಕೇತುಶ್ಚ ಶಿನೇಶ್ಚ ನಪ್ತಾ । 
ತಥೈವ ಕೃಷ್ಣೋ5ಪ್ರತಿಮೋ ಬಲೇನ 
ತಥೈವ ಚಾಹಂ ನರದೇವವರ್ಯ 11೧೫ 


ಸುಪರ್ಣಕೇತುವಾದ ಕೃಷ್ಣನೂ ಮತ್ತು . ಶಿನಿಯ ಮೊಮ್ಮಗನಾದ ಸಾತ್ಯಕಿಯೂ 
ಸಹ ನಿನ್ನ ಹಿತಪ್ರಾಪ್ತಿಯ ಸಲುವಾಗಿ ಪ್ರವೃತ್ತರಾಗುವರು. ಅದರಂತೆ ಕೃಷ್ಣನೂ 
(:ಅರ್ಜುನನೂ) ಬಲದಲ್ಲಿ ಅಪ್ರತಿಮನಾಗಿದ್ದಾನೆ. ನರದೇವಶ್ರೇಷ್ಠನೇ, ನಾನೂ 
(:ಭೀಮಸೇನನೂ) ಸಹ ಬಲದಲ್ಲಿಅಪ್ರತಿಮನಾಗಿದ್ದೇನೆ. 


ತಥೈವ ಚೇಮೌ ನರದೇವವರ್ಯ 

ಯಮೌ ಚ ವೀರೌ ಕೃತಿನೌ ಪ್ರಯೋಗೇ । 
ತದರ್ಥಯೋಗಪ್ರಭವಪ್ರಧಾನಾ: 

ಶಮಂ ಕರಿಷ್ಯಾಮ ಪರಾನ್‌ ಸಮೇತ್ಯ OL 


ಎಲೈ ನರದೇವವರ್ಯನೇ, ಹಾಗೆಯೇ ವೀರರಾದ ನಕುಲಸಹದೇವರೂ ಶಸ್ತಾಸ್ತ್ರ 
ಪ್ರಯೋಗದಲ್ಲಿನಿಪುಣರಾಗಿದ್ದಾರೆ. ನಿನ್ನ ಅರ್ಥಪ್ರಾಪ್ತಿ ಮತ್ತು ಐಶ್ವರ್ಯ ವೃದ್ಧಿಗಳನ್ನೇ 
ಪ್ರಧಾನವಾದ ಉದ್ದೇಶವಾಗಿ ಹೊಂದಿದ ನಾವು ಶತ್ರುಗಳನ್ನು ಎದುರಿಸಿ ಅವರನ್ನು 
ನಾಶಮಾಡೋಣ. 


ವೈಶಂಪಾಯನಃ 
ತತಸ್ತದಾಜ್ಞಾಯ ಮತಂ ಮಹಾತ್ಮಾ 
6 
ತೇಷಾಂ ಚ ಧರ್ಮಸ್ಯ ಸುತೋ ವರಿಷ್ಠು । 
ಪ್ರದಕ್ಷಿಣಂ ವೈಶ್ರವಣಾಧಿವಾಸಂ ಚಕಾರ 
ಧರ್ಮಾರ್ಥವಿದುತ್ತಮೌಜಾಃ 11೧೭! 
ವೈಶಂಪಾಯನ- ಆಗ ಮಹಾತ್ಮನಾದ ಶ್ರೇಷ್ಠನಾದ ಯಮಧರ್ಮಪುತ್ರನಾದ 


ಧರ್ಮಾರ್ಥವನ್ನು ತಿಳಿದ, ಉತ್ತಮಪರಾಕ್ರಮವುಳ್ಳ ಯುಧಿಷ್ಠಿರನು ಅವರ 
ಮಾತುಗಳನ್ನುಕೇಳಿ ಕುಬೇರನ ನಿವಾಸಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದನು. 


ಅಜಗರಪರ್ವ -185- 


ಆಮಂತ್ರ್ಯ ವೇಶ್ಥಾನಿ ನದೀಃ ಸರಾಂಸಿ 
ಸರ್ವಾಣಿ ರಕ್ಷಾಂಸಿ ಚ ಧರ್ಮರಾಜ: । 
ಯಥಾಗತಂ ಮಾರ್ಗಮವೇಕ್ಷಮಾಣಃ 
ಪುನರ್ಗಿರಿಂ ಚೈವ ನಿರೀಕ್ಷಮಾಣಃ 11೧೮॥ 


ಸಮಾಪ್ತಕರ್ಮಾ ಸಹಿತಃ ಸುಪೃದ್ಧಿ- 
ಜಿತ್ವಾಸಪತ್ನಾನ್‌ ಪ್ರತಿಲಭ್ಯ ರಾಜ್ಯಮ್‌ । 
ಶೈಲೇಂದ್ರ ಭೂಯಸ್ತಪಸೇ ಜಿತಾತ್ಮಾ 
ದ್ರಷ್ಟಾ ತವಾಸ್ಮೀತಿ ಮತಿಂ ಚಕಾರ Teal 


ಧರ್ಮರಾಜನು ಆ ಗೃಹಗಳಿಗೂ, ನದಿಗಳಿಗೂ, ಸರೋವರಗಳಿಗೂ, ಎಲ್ಲಾ 
ರಾಕ್ಷಸರಿಗೂ ಹಿಂದಿರುಗಲು ಅನುಮತಿಯನ್ನು ಕೇಳಿ ಪುನಃ ಬಂದ ಮಾರ್ಗವನ್ನು 
ನೋಡುತ್ತಾ ಪುನಃ ಪುನಃ ಪರ್ವತವನ್ನುನೋಡುತ್ತಾ, ಎಲ್ಫೆ ಪರ್ವತರಾಜನೇ, ನಾನು 
ಶತ್ರುಗಳನ್ನು ಯುದ್ಧದಲ್ಲಿ ಗೆದ್ದುರಾಜ್ಯವನ್ನು ಪಡೆದು ಎಲ್ಲಕಾರ್ಯಗಳನ್ನುಮುಗಿಸಿ 
ಜಿತೇಂದ್ರಿಯನಾಗಿ ತಪಸ್ಸಿಗೋಸ್ಕರ ಬಂದು ನಿನ್ನನ್ನು ನೋಡುತ್ತೇನೆ ಎಂದು 
ಮನಸ್ಸಿನಲ್ಲಿಯೇ ನಿರ್ಧರಿಸಿದನು (ಪರ್ವತವನ್ನು ಕುರಿತು ಹೇಳಿದನು). 
ವೃತಶ್ಚ ಸರ್ವೈರನುಜೈರ್ದಿಜೈಶ್ವ ತೇನೈವ 
ಮಾರ್ಗೇಣ ಪತಿಃ ಕುರೂಣಾಮ್‌ । 
ಉವಾಹ ಚೈತಾನ್‌ ಗಣಶಸ್ತಥೈವ 
ಘಟೋತ್ಕಚ: ಪರ್ವತನಿರ್ದುರೇಷು 11೨೦॥॥ 


ತಮ್ಮಂದಿರಿಂದಲೂ ಮತ್ತು ಬ್ರಾಹ್ಮಣರಿಂದಲೂ ಕೂಡಿದವನಾಗಿ ಆ ಕುರುಪತಿಯು 
ತಾನು ಹೋದ ಮಾರ್ಗದಿಂದಲೇ ಹಿಂದಿರುಗಿದನು. ಘಟೋತ್ಕಚ ಮತ್ತು ಅವನ 
ಗಣಗಳು ಪರ್ವತಗಳಲ್ಲಿಮತ್ತು ರುರಿಗಳಲ್ಲಿ ಪಾಂಡವರನ್ನು ಎತ್ತಿಕೊಂಡು ಹೋದರು. 


ತಾನ್‌ಪ್ರಸ್ನಿತಾನ್‌ ಪ್ರೀತಿಮನಾ ಮಹರ್ಷಿ: 
ಪಿತೇವ ಪುತ್ರಾನನುಶಿಷ್ಯ ಸರ್ವಾನ್‌ । 
ಸ ಲೋಮಶಃ ಪ್ರೀತಮನಾ ಜಗಾಮ 


ದಿವೌಕಸಾಂ ಪುಣ್ಯತಮಂ ನಿವಾಸಮ್‌ 11೨೧॥ 


-186- ಮಹಾಭಾರತ ವನಪರ್ವ 


ಅಲ್ಲಿಂದ ಹೊರಟ ಆ ಎಲ್ಲಾಪಾಂಡವರನ್ನು ಮಹರ್ಷಿಗಳಾದ ಲೋಮಶರು 
ತಂದೆಯು ಮಕ್ಕಳಿಗೆ ಅನುಶಾಸನ ಮಾಡುವಂತೆ ಪ್ರೀತಿಯಿಂದ ಅನುಶಾಸನ ಮಾಡಿ 
ದೇವತೆಗಳ ಪವಿತ್ರವಾದ ನಿವಾಸಕ್ಕೆ ಹೊರಟುಹೋದರು. 


ತೇನಾರ್ಷ್ಟಿಷೇಣೇನ ತಥಾನುಶಿಷ್ಟಾ- 
ತೀರ್ಥಾನಿರಮ್ಯಾಣಿ ತಪೋವನಾನಿ । 
ಮಹಾಂತಿ ಚಾನ್ಯಾನಿ ಸರಾಂಸಿ ಪಾರ್ಥಾಃ 
ಸಂಪಶ್ಯಮಾನಾಃ ಪ್ರಯಯುರ್ನರಾಗ್ರಾ |/ಃ 11೨೨ 


ಲೋಮಶರಿಂದಲೂ ಮತ್ತು ಆರ್ಷಿಷೇಣರಿಂದಲೂ ಹಾಗೆ ಅನುಶಾಸನವನ್ನು 
ಪಡೆದ ನರಶ್ರೇಷ್ಠರಾದ ಪಾರ್ಥರು ಮನೋಹರವಾದ ತಪೋವನಗಳನ್ನೂ ದೊಡ್ಡ 
ಸರೋವರಗಳನ್ನೂ ನೋಡುತ್ತಾ ಮುಂದೆ ಸಾಗಿದರು. 


ನಗೋತ್ತಮಂ ಪ್ರಸ್ರವಣೈರುಪೇತಂ 
ದಿಶಾಂ ಗಜೈಃ ಕಿನ್ನರಪಕ್ಷಿಭಿಶ್ಚ । 
ಸುಖಂ ನಿವಾಸಂ ಜಹತಾಂ ಹಿ ತೇಷಾಂ 
ನ ಪ್ರೀತಿರಾಸೀದ್‌ ಭರತರ್ಷಭಾಣಾಮ್‌ 11೨೩ 


ಅನೇಕ ರುರಿಗಳಿಂದಲೂ ಮತ್ತು ದಿಗ್ಗಜಗಳಿಂದಲೂ ಕೂಡಿದ, ಕಿನ್ನರರು ಮತ್ತು 
ಪಕ್ಷಿಗಳಿಗೆ ಸುಖವಾದ ವಾಸಸ್ಥಾನವಾದ, ಆ ಪರ್ವತಶ್ರೇಷ್ಠವನ್ನು ತ್ಯಜಿಸುವ ಆ 
ಭರತರ್ಷಭರಿಗೆ ಸಂತೋಷವಾಗಲಿಲ್ಲ. 


ತತಸ್ತು ತೇಷಾಂ ಪುನರೇವ ಹರ್ಷಃ 
ಕೈಲಾಸಮಾಲೋಕ್ಯ ಮಹಾನ್‌ ಬಭೂವ । 
ಕುಬೇರಕಾಂತಂ ಭರತರ್ಷಭಾಣಾಂ 
ಮಹೀಧರಂ ವಾರಿಧರಪ್ರಕಾಶಮ್‌ | IVI 


ಅನಂತರ ಹಿಂದಿರುಗುವ ಆ ಭರತರ್ಷಭರಿಗೆ ಕುಬೇರನಿಗೆ ಪ್ರಿಯವಾದ 
ಮೋಡಗಳ ಕಾಂತಿಯನ್ನು ಹೊಂದಿದ್ದ ಕೈಲಾಸ ಪರ್ವತವನ್ನು ನೋಡಿ ಬಹಳ 
ಸಂತೋಷವುಂಟಾಯಿತು. 


ಅಜಗರಪರ್ವ _187- 


ಸಮುಚ್ಛಃ ಯಾನ್‌ಪರ್ವತಸನ್ನಿರೋಧಾನ್‌ 
ಗೋಷ್ಠಾನ್‌ ಹರೀಣಾಂ ಗಿರಿಸೇತುಮಾಲಾಃ । 
ಬಹೂನ್‌ ಪ್ರಪಾತಾಂಶ್ಚ ಸಮೀಕ್ಷ್ಯ ವೀರಾಃ 


ಸ್ಥಲಾನಿ ನಿಮ್ನಾನಿ ಚ ತತ್ರ ತತ್ರ 11೨೫ 
ತಥೈವ ಚಾನ್ಯಾನಿ ಮಹಾವನಾನಿ 

ಮೃಗದ್ದಿಜಾನೇಕಪಸೇವಿತಾನಿ । 
ಆಲೋಕಯಾಂತೋತಭಿಯಯು: 

ಪ್ರತೀತಾಸ್ತೇ ಧನ್ನಿನಃ ಖಡ್ಗಧರಾ ನರಾಗ್ರಾ ,: 11೨೬॥ 


ಖಡ್ಗಧಾರಿಗಳೂ ಮತ್ತು ಧನುರ್ಧಾರಿಗಳೂ ಆದ ಆ ಪುರುಷಶ್ರೇಷ್ಠರು ಅನೇಕ 
ಉನ್ನತವಾದ ಪರ್ವತಗಳನ್ನೂ ಸಿಂಹಗಳ ಗುಹೆಗಳನ್ನೂ, ದಿವ್ಯಸೇತುಮಾಲೆಗಳನ್ನೂ, 
ಅನೇಕ ಜಲಪಾತಗಳನ್ನೂ ಅನೇಕ ತಗ್ಗುಪ್ರದೇಶಗಳನ್ನೂ ಮೃಗಪಕ್ಷಿಗಳಿಂದ ಸೇವಿತವಾದ 
ಅನೇಕ ಮಹಾಮರಗಳನ್ನೂನೋಡುತ್ತಾ ಸಂತೋಷಗೊಂಡು ಮುಂದೆ ಸಾಗಿದರು. 


ವನಾನಿ ರಮ್ಯಾಣಿ ನದೀಃ ಸರಾಂಸಿ 
ಗುಹಾ ಗಿರೀಣಾಂ ಗಿರಿಗಹರಾಣಿ | 


ಏತೇ ನಿವಾಸಾಃ ಸತತಂ ಬಭೂವು- 
ರ್ದಿವಾನಿಶಂ ಪ್ರಾಪ್ಯ ನರರ್ಷಭಾಣಾಮ್‌ 11೨೭।॥ 


ರಮ್ಯವಾದ ವನಗಳು, ನದಿಗಳು, ಸರೋವರಗಳು, ಪರ್ವತದ ಗುಹೆಗಳು, 


ಪರ್ವತದ ತಪ್ಪಲು ಪ್ರದೇಶಗಳು ಇವುಗಳು ಆ ನರರ್ಷಭರಿಗೆ ಹಗಲು ಮತ್ತು 
ರಾತ್ರಿಯ ಕಾಲದಲ್ಲಿಸತತವಾಗಿ ನಿವಾಸಸ್ಥಾನವಾಗಿದ್ದವು. 


ತೇ ದುರ್ಗವಾಸಂ ಬಹುಧಾ ನಿರುಷ್ಯ 

ವ್ಯತೀತ್ಯ ಕೈಲಾಸಮಚಿಂತ್ಯರೂಪಮ್‌ । 
ಆಸೇದುರತ್ಯರ್ಥಮನೋರಮಂ ತೇ 

ತಮಾಶ್ರಮಾಗ್ರ ,ಂ ವೃಷಪರ್ವಣಸ್ತು 11೨೮ 


-188- ಮಹಾಭಾರತ ವನಪರ್ವ 


ಅವರು ಅನೇಕ ಪ್ರಕಾರಗಳಿಂದ ದುರ್ಗವಾಸವನ್ನುಕಳೆದು ಅಚಿಂತ್ಯರೂಪವುಳ್ಳ 
ಕೈಲಾಸಪರ್ವತವನ್ನು ದಾಟಿ ಅತ್ಯಂತ ಮನೋಹರವಾದ ವೃಷಪರ್ವನ ಶ್ರೇಷ್ಠವಾದ 
ಆಶ್ರಮವನ್ನು ತಲುಪಿದರು. 


ಸಮೇತ್ಯ ರಾಜ್ಞಾವೃಷಪರ್ವಣಾ ತೇ 
ಪ್ರತ್ಯರ್ಚಿತಾಸ್ತೇನ ಚ ವೀತಮೋಹಾಃ । 
ಶಶಂಸಿರೇ ವಿಸ್ತರಶಃ ಪ್ರವಾಸಂ ಗಿರೌ | 
ಯಥಾವದ್‌ ವೃಷಪರ್ವಣಸ್ತೇ 11೨೯॥ 


ವೀತಮೋಹರಾದ ಅವರು ವೃಷಪರ್ವರಾಜನ ಜೊತೆಯಲ್ಲಿಸಮಾಗಮವನ್ನು 
ಹೊಂದಿ ಅವನಿಂದ ಪೂಜಿತರಾಗಿ ಆ ವೃಷಪರ್ವನಿಗೆ ತಮ್ಮ ಪರ್ವತ ಪ್ರವಾಸದ 
ಕಥೆಯನ್ನು ಯಥಾರ್ಥವಾಗಿ ಮತ್ತು ವಿಸ್ತಾರವಾಗಿ ಹೇಳಿದರು. 


ಸುಖೋಷಿತಾಸ್ತಸ್ಯ ತ ಏಕರಾತ್ರಂ 
ಪುಣ್ಯಾಶ್ರಮೇ ದೇವಮಹರ್ಷಿಜುಷ್ಟೇ । 
ಅಭ್ಯಾಯಯುಸ್ತೇ ಬದರೀಂ ವಿಶಾಲಾಂ 
ಸುಖೇನ ವೀರಾಃ ಪುನರೇವ ವಾಸಮ್‌ 11೩೦! 


ದೇವರ್ಷಿಗಳಿಂದ ಮತ್ತು ಮಹರ್ಷಿಗಳಿಂದ ಸೇವಿತವಾದ ಅವನ ಆ ಪವಿತ್ರವಾದ 
ಆಶ್ರಮದಲ್ಲಿಆ ವೀರರು ಒಂದುರಾತ್ರಿಯನ್ನು ಸುಖವಾಗಿ ಕಳೆದು ಪುನಃ ವಿಶಾಲಾ 
ಬದರಿಗೆ ವಾಸಕ್ಕಾಗಿ ಬಂದರು. 


ಊಪಷುಸ್ತತಸ್ತತ್ರ ಮಹಾನುಭಾವಾ 

ನಾರಾಯಣಸ್ಥಾನಗತಾಃ ಸಮಗ್ರಾ: । 
ಕುಬೇರಕಾಂತಾಂ ನಳಿನೀಂ ವಿಶೋಕಾಃ 

ಸಂಪಶ್ಯಮಾನಾಃ ಸುರಸಿದ್ಧಜುಷ್ಟಾಮ್‌ 11೩೧1! 
ಮಹಾನುಭಾವರಾದ ಅವರೆಲ್ಲರೂ ನಾರಾಯಣಸ್ಥಾನವಾದ ಆ ಪ್ರದೇಶದಲ್ಲಿ 


ಸುರಸಿದ್ಧಸೇವಿತವಾದ ಕುಬೇರನಿಗೆ ಪ್ರಿಯವಾದ ಸರೋವರವನ್ನು ಶೋಕರಹಿತರಾಗಿ 
ನೋಡುತ್ತಾ ವಾಸವನ್ನು ಮಾಡಿದರು. 


ಅಜಗರಪರ್ವ -189- 


ತಾಂ ಚಾಥ ದೃಷ್ಟ್ವಾ ನಳಿನೀಂ ವಿಶೋಕಾಃ 
ಪಾಂಡೋಃ ಸುತಾಃ ಸರ್ವನರಪ್ರಧಾನಾಃ । 
ತೇ ರೇಮಿರೇ ನಂದನವಾಸಮೇತ್ಯ 
ದಿಜರ್ಷಯೋ ವೀತಮಲಾ ಯಥೈವ 112೨1 


ಸರ್ವನರಶ್ರೇಷ್ಠರಾದ ಶೋಕರಹಿತರಾದ ಪಾಂಡುಸುತರು ಆ ಸರೋವರವನ್ನು 
ನೋಡಿ ನಿಷ್ಠಲ್ಲಶರಾದ ಬ್ರಾಹ್ಮಣ ಯಷಿಗಳು ನಂದನವನವನ್ನು ಸೇರಿ ಸುಖಪಡುವಂತೆ 
ಸಂತೋಷಪಟ್ಟರು. 


ತತಃ ಕ್ರಮೇಣೋಪಯಯುನನ್ಯವೀರಾ 
ಯಥಾಗತೇನೈವ ಪಥಾ ಸಮಗ್ರಾ: । 
ವಿಹೃತ್ಯ ಮಾಸಂ ಸುಖನೋ ಬದರ್ಯಾಂ 
ಕಿರಾತರಾಜ್ಞೋ ವಿಷಯಂ ಸುಬಾಹೋಃ 11೩೩ 


ಆ ಎಲ್ಲಾ ನರವೀರರಾದ ಪಾಂಡವರು ಬದರಿಯಲ್ಲಿ ಒಂದು ತಿಂಗಳ ಕಾಲ 
ಸುಖವಾಗಿ ವಿಹರಿಸಿ ತಾವು ಮೊದಲು ಹೋದ ಮಾರ್ಗದಿಂದಲೇ ಕ್ರಮವಾಗಿ 
ಹಿಂದಿರುಗಿ ಕಿರಾತರಾಜನಾದ ಸುಬಾಹುವಿನ ದೇಶವನ್ನುತಲುಪಿದರು. 


ಪೀನಾಂಸ್ತುಷಾರಾನ್‌ ದರದಾಂಶ್ಚ ಸರ್ವಾನ್‌ 
ದೇಶಾನ್‌ ಕುಲಿಂದಸ್ಯ ಚ ಭೂರಿರತ್ನಾನ್‌ | 
ಅತೀತ್ಯ ದುರ್ಗಂ ಹಿಮವತ್‌ಪ್ರದೇಶಂ 
ಪುರಂ ಸುಬಾಹೋರದೃಶುನನ್ಸವೀರಾಃ 11೩೪। 


ಬದರಿಯಿಂದ ಹೊರಟ ಆ ನರಶ್ರೇಷ್ಠರು ಪೀನ, ತುಷಾರ, ದರದ, ಕುಲಿಂದ, 
ಭೂರಿರತ್ನಗಳುಳ್ಳ ದೇಶಗಳನ್ನು ದಾಟಿ ದುರ್ಗಮವಾದ ಹಿಮಾಲಯ ಪ್ರದೇಶವನ್ನೂ 
ದಾಟಿ ಸುಬಾಹುವಿನ ರಾಜಧಾನಿಯನ್ನು (ಪಟ್ಟಣವನ್ನು) ನೋಡಿದರು. 
ಶ್ರುತ್ವಾ ಚ ತಾನ್‌ ಪಾರ್ಥಿವಪುತ್ರಪೌತ್ರಾನ್‌ 
ಪ್ರಾಪ್ತಾನ್‌ ಸುಬಾಹುರ್ವಿಷಯೇ ಸಮಗ್ರಾನ್‌ । 
ಪ್ರತ್ಯುದ್ಯಯೌ ಪ್ರೀತಿಯುತಃ ಸ ರಾಜಾ ತಂ 
ಚಾಭ್ಯನಂದನ್‌ ವೃಷಭಾಃ ಕುರೂಣಾಮ್‌ 11೩೫1 


-190- ಮಹಾಭಾರತ ವನಪರ್ವ 


ರಾಜಪುತ್ರರೂ ಮತ್ತು ಪೌತ್ರರೆಲ್ಲರೂ ತನ್ನ ದೇಶಕ್ಕೆ ಬಂದ ವಾರ್ತೆಯನ್ನುಕೇಳಿದ 
ಸುಬಾಹುರಾಜನು ಸಂತೋಷದಿಂದ ಅವರೆದುರಿಗೆ ಬಂದು ಅವರನ್ನು 
ಅಭಿನಂದಿಸಿದನು. ಕುರುಶ್ರೇಷ್ಠರೂ ಸಹಆ ರಾಜನನ್ನು ಅಭಿನಂದಿಸಿದರು. 


ಸಮೇತ್ಯ ರಾಜ್ಞಾತು ಸುಬಾಹುನಾ ತೇ 
ಸೂತೈರ್ವಿಶೋಕಪ್ರಮುಖೈಶ್ಚ ಸರ್ವೇ । 
ಸಹೇಂದ್ರಸೇನೈಃ ಪರಿಚಾರಿಕೈಶ್ಚ 
ಪೌರೋಗವೈರ್ಯೇ ಚ ಮಹಾನಸಸ್ಥಾ 11೩೬1 


ಸುಖೋಷಿತಾಸ್ತತ್ರ ತ ಏಕರಾತ್ರಂ ಸೂತಾನ್‌ 
ಸಮಾದಾಯ ರಥಾಂಶ್ಚ ಸರ್ವಾನ್‌ । 

ಘಟೋತ್ಕಚಂ ಸಾನುಚರಂ ವಿಸೃಜ್ಯ 
ತತೋತಭ್ಯಯುರ್ಯಾಮುನಮದ್ರಿರಾಜಮ್‌ 11೩೭1 


ಅವರು ಸುಬಾಹುರಾಜನ ಸಮಾಗಮವನ್ನು ಹೊಂದಿ ಅಲ್ಲಿ ಒಂದು ರಾತ್ರಿಯ 
ಕಾಲ ತಂಗಿ ವಿಶೋಕ ಮೊದಲಾದ ಸೂತರನ್ನೂ ಇಂದ್ರಸೇನ ಮೊದಲಾದ 
ಪರಿಚಾರಕರನ್ನೂ ಅಡಿಗೆ ಮನೆಯ ಮೇಲ್ವಿಚಾರಕರನ್ನೂ ಕರೆದುಕೊಂಡು ಅದರಂತೆ 
ರಥಗಳನ್ನು ತೆಗೆದುಕೊಂಡು ಅನುಚರರಿಂದ ಸಹಿತನಾದ ಘಟೋತ್ಕಚನನ್ನು ಬೀಳ್ಕೊಟ್ಟು 


ಯಮುನಾ ನದಿಯ ಉತ್ಪತ್ತಿ ಸ್ಥಾನವಾದ ಪರ್ವತಶ್ರೇಷ್ಠಕ್ಕೆ (ಯಮುನೋತ್ರಿಗೆ) 
ಬಂದರು. 


ತಸ್ಮಿನ್‌ ಗಿರೌ ಪ್ರಸ್ರವಣೋಪಪನ್ನಹಿಮೋತ್ತರೀಯಾರುಣಪಾಂಡುಸಾನೌ । 
ವಿಶಾಖಯೂಪಂ ಸಮುಪೇತ್ಯ ಚಕ್ರುಸ್ತದಾ ನಿವಾಸಂ ಪುರುಷಪ್ರವೀರಾಃ॥ 


ಆ ಪರ್ವತದಲ್ಲಿ ನೀರಿನ ರುರಿಗಳಿಂದ ಉಂಟಾದ ಹಿಮಮಯವಾದ 
ಉತ್ತರೀಯದಿಂದ ಅರುಣಪಾಂಡುವಾಗಿ ಕಾಣುತ್ತಿದ್ದಶಿಖರದಲ್ಲಿವಿಶಾಖಯೂಪ 
ಎಂಬ ಒಂದು ಸ್ಥಾನವನ್ನುಸೇರಿ ಆ ಪುರುಷಪ್ರವೀರರು ಅಲ್ಲಿನಿವಾಸವನ್ನು ಮಾಡಿದರು. 


ವರಾಹನಾನಾಮೃಗಪಕ್ಷಿಜುಷ್ಬಂ ಮಹಾವನಂ ಚೈತ್ರರಥಪ್ರಕಾಶಮ್‌ । 
ಶಿವೇನ ಪಾರ್ಥಾ ಮೃಗಯಾಪ್ರಧಾನಾಃ ಸಂವತ್ತರಂ ತತ್ರ ವನೇ ವಿಜಹ್ರುಃ !! 


ಅಜಗರಪರ್ವ -191- 


ಅನೇಕ ವರಾಹಗಳಿಂದಲೂ, ಮೃಗಪಕ್ಷಿಗಳಿಂದಲೂ ಸೇವಿತವಾದ 
ಚೈತ್ರರಥಪ್ರಕಾಶವೆಂಬ ಆ ಮಹಾವನದಲ್ಲಿ ಪಾರ್ಥರು ಬೇಟೆಯಾಡುತ್ತಾ ಒಂದು 
ವರ್ಷದ ಕಾಲ ಸುಖವಾಗಿ ವಿಹಾರ ಮಾಡಿದರು. 


ತತ್ರಾಸಸಾದಾತಿಬಲಂ ಭುಜಂಗಂ 
ಕ್ಲುಧಾರ್ದಿತಂ ಮೃತ್ಯುಮಿವೋಗ್ರರೂಪಮ್‌ । 
ವೃಕೋದರಃ ಪರ್ವತಕಂದರಾಯಾಂ 
ವಿಷಾದಮೋಹವ್ಯಧಿತಾಂತರಾತ್ಮಾ Iwo 


ಅಲ್ಲಿ ಒಂದು ಪರ್ವತದ ಕಣಿವೆಯಲ್ಲಿ ವೃಕೋದರನು ಮೃತ್ಯುವಿನಂತೆ 
ಉಗ್ರರೂಪವನ್ನು ಹೊಂದಿದ್ದ ಹಸಿವಿನಿಂದ ಪೀಡಿತವಾದ ಮಹಾಬಲವುಳ್ಳ 
ಭುಜಂಗಮವನ್ನು ತಲುಪಿ ವಿಷಾದ ಮೋಹಗಳಿಂದ ಕೂಡಿದ ಮನಸುಳ್ಳವನಾದನು. 


ದ್ವೀಪೋ5ಭವದ್‌ ಯತ್ರ ವೃಕೋದರಸ್ಯ 
ಯುಧಿಷ್ಠಿರೋ ಧರ್ಮಬೃತಾಂ ವರಿಷ್ಠಃ । 
ಅಮೋಕ್ಷಯದ್‌ ಯಸ್ತಮನಂತತೇಜಾ 
ಗ್ರಾಹೇಣ ಸಂವೇಷ್ಠಿತಸರ್ವಗಾತ್ರಮ್‌ 11೪೧ 


ಅಲ್ಲಿಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನು ವೃಕೋದರನಿಗೆ ದ್ವೀಪನಾದನು 
(ಅಪಾಯದಿಂದ ಪಾರುಮಾಡುವವನಾದನು). ಅನಂತ ತೇಜಸ್ಸುಳ್ಳ ಅವನು 
ಸರ್ವಶರೀರವೂ ಸರ್ಪದಿಂದ ವೇಷ್ಟಿತವಾದ ಆ ಭೀಮನನ್ನು ಆ ಸರ್ಪದ ಹಿಡಿತದಿಂದ 
ಬಿಡಿಸಿದನು. 


ತೇ ದ್ವಾದಶಂ ವರ್ಷಮುಪೋಪಯಾತಂ 

ವನೇ ವಿಹರ್ತುಂ ಕುರವಃ ಪ್ರತೀತಾಃ । 
ತಸ್ಮಾದ್‌ ವನಾಚ್ಛಿತ್ರರಥಪ್ರಕಾಶಾತ್‌ 

ಶ್ರಿಯಾಜ್ವಲಂತಸ್ತಪಸಾ ಚ ಯುಕ್ತಾ: 11೪೨। 
ತತಶ್ಚ ಯಾತ್ವಾ ಮರುಧನ್ನಪಾರ್ಶಂ 

ಸದಾ ಧನುರ್ವೇದರತಿಪ್ರಧಾನಾಃ । 


-192- ಮಹಾಭಾರತ ವನಪರ್ವ 


ಸರಸ್ವತೀಮೇತ್ಯ ನಿವಾಸಕಾಮಾಃ 
ಸರಸ್ತತೋ ದ್ವೈತವನಂ ಪ್ರತೀಯುಃ WA 


ಆ ಕುರುಗಳು ಹನ್ನೆರಡುವರ್ಷಗಳ ಕಾಲ ಕಾಡಿನಲ್ಲಿ ವಿಹರಿಸಲು ನಿಶ್ಚಯಿಸಿದ್ದು 
ಕಾಂತಿಯಿಂದ ಬೆಳಗುತ್ತಾ ತಪಸ್ಸಿನಿಂದ ಕೂಡಿದವರಾಗಿ ಯಾವಾಗಲೂ 
ಧನುರ್ವೇದನಿಷ್ಠರಾಗಿ ಆ ಚೈತ್ರರಥಪ್ರಕಾಶವನದಿಂದ ಹೊರಟು ಮರುಭೂಮಿಯನ್ನು 
ದಾಟಿ ಸರಸ್ಪತೀ ನದಿಯನ್ನುಸೇರಿ ನಿವಾಸವನ್ನುಮಾಡಲು ಇಚ್ಛೆಯುಳ್ಳವರಾಗಿ ಅಲ್ಲಿಂದ 
ಸರೋವರವನ್ನೂಮತ್ತು ದ್ವೈತವನವನ್ನುಕುರಿತು ಪ್ರಯಾಣ ಮಾಡಿದರು. 


ಸಮೀಕ್ಷ್ಯ ತಾನ್‌ ದ್ವೈತವನೇ ನಿವಿಷ್ಟಾನ್‌ 

ನಿವಾಸಿನಸ್ತತ್ರ ತತೋತಭಿಜಗ್ಗುಃ । 
ತಪೋದಮಾಚಾರಸಮಾಧಿಯುಕ್ತಾ- 

ಸ್ಪಣೋದಪಾತ್ರಾವರಣಾಶಕುಟ್ಟಾ 11೪೪॥| 


ಅವರು ದ್ವೈತವನವನ್ನು ಪ್ರವೇಶಮಾಡಿದುದನ್ನುನೋಡಿ ತಪಸ್ಸು ಇಂದ್ರಿಯ 
ನಿಗ್ರಹ, ಸದಾಚಾರ ಮತ್ತು ಸಮಾಧಿಗಳಿಂದ ಕೂಡಿದ ವಾನಪ್ರಸ್ಥರು ಅವರಿಗೆ 


ಧರ್ಬಾಸನಗಳನ್ನೂ ಅಘ್ಯಕ್ಕೋಸ್ಕರ ಜಲಪಾತ್ರೆಗಳನ್ನೂತೆಗೆದುಕೊಂಡು ಅವರಿಗೆ 
ಅಭಿಮುಖವಾಗಿ ಬಂದರು. 


ಪ್ಲಕ್ಷಾಕ್ಷರೌಹೀತಕವೇತಸಾಶ್ವತಥಾ 
ಬದರ್ಯ: ಖದಿರಾಃ ಶಿರೀಷಾಃ । 
ಬಿಲ್ದೇಂಗುದಾಃ ಪೀಲುಶಮೀಕರೀರಾಃ 
ಸರಸ್ಪತೀತೀರರುಹಾ ಬಭೂವುಃ YH 


ಸರಸ್ಪತ್ರೀ ತೀರದಲ್ಲಿಪಕ್ಷ, ಅಕ್ಷ, ರೋಹಿತಕ, ವೇತಸ, ಬದರಿ, ಖದಿರ, ಶಿರೀಷ, 
ಬಿಲ್ಲ, ಇಂಗುದ, ಪೀಲು, ಶಮೀ, ಕರೀರ ಮೊದಲಾದ ವೃಕ್ಚಗಳು ಬೆಳೆದಿದ್ದವು. 


ತಾಂ ಯಕ್ಸಗಂಧರ್ವಮಹರ್ಷಿಕಾಂತಾ- 
ಮಾಗಾರಭೂತಾಮಿವ ದೇವತಾನಾಮ್‌ । 


ಅಜಗರಪರ್ವ -193- 


ಸರಸ್ಪತೀಂ ಪ್ರೀತಿಯುತಾಶ್ಚರಂತಃ 


ವ 
ಸುಖಂವಿಜಹ್ರುರ್ನರದೇವಪುತ್ರಾಃ 11೪೬॥। 
ಯಕ್ಚರಿಗೂ, ಗಂಧರ್ವರಿಗೂ ಮಹರ್ಷಿಗಳಿಗೂ ಪ್ರಿಯವಾದ ದೇವತೆಗಳ 
ನಿವಾಸಸ್ಥಾನವಾದ ಆ ಸರಸ್ಪತೀ ನದಿಯ ತೀರದಲ್ಲಿಸಂತೋಷದಿಂದ ಸಂಚರಿಸುತ್ತಾ 
ಆ ರಾಜಕುಮಾರರು ಸುಖದಿಂದ ವಿಹಾರಮಾಡಿದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಏಕಸಪ್ಪತ್ಯಧಿಕಶತತಮೋತಧ್ಯಾಯಃ ॥ 
॥ ಇತಿ ಅಜಗರಪರ್ವಣಿ ಪ್ರಥಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಪ್ಪತ್ತೊಂದನೆಯ 
ಅಧ್ಯಾಯ ಮುಗಿಯಿತು 


XK 


ಮಹಾಭಾರತ ತಾತರ್ಯನಿರ್ಣಯ -೨೨ ಅಧ್ಯಾಯ 


ಪಾದೇಷು ತೇಷು ನಿವಾಸತ್ತು ಹಿಮಾಲಯಸ್ಯ 
ಯಾಮ್ಯಾಶ್ರಿತೇಷು ಪವಮಾನಸುತಃ ಕದಾಚಿತ್‌ । 
ಧನ್ವೀ ಮೃಗಾನನುಚರನ್‌ ಪಹಸಾ55ಸಸಾದ ಹಾ55ಯೋಃ 
ಸುತಂ ನಹುಷಮಾಜಗರೋರುರೂಪಮ್‌ 11೩.೨೨1 


ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ ಪಾಂಡವರು ವಾಸಮಾಡುತ್ತಿದ್ದಾಗ ಒಂದು 
ದಿನ ಭೀಮ ಬಿಲ್ಲು ಹಿಡಿದು ಮೃಗಗಳನ್ನು ಬೇಟೆಯಾಡುತ್ತ ಹೆಬ್ಬಾವಿನ ರೂಪದಲ್ಲಿದ್ದ 
ನಹುಷನ ಬಳಿಗೆ ಬಂದ. 
XK 


-194- ಮಹಾಭಾರತ ವನಪರ್ವ 


ನೂರ ಎಪ್ಪ್ತತೆರಡನೆಯ ಅಧ್ಯಾಯ 
ಬೇಟೆಯಲ್ಲಿ ಪ್ರವೃತ್ತನಾದ ಭೀಮನಿಗೆ ಅಜಗರದಿಂದ ಗ್ರಹಣ. 
ಜನಮೇಜಯಃ 


ಕಥಂ ನಾಗಾಯುತಪ್ರಾಣೋ ಭೀಮೋ ಭೀಮಪರಾಕ್ರಮಃ । 
ಭಯಮಾಹಾರಯತ್‌ ತೀವ್ರಂ ತಸ್ಮಾದಜಗರಾನ್ಮುನೇ mol 


ಜನಮೇಜಯ- ಎಲೈ ಯಷಿಯೇ, ಹತ್ತುಸಾವಿರ ಆನೆಗಳ ಪ್ರಾಣಬಲವುಳ್ಳವನೂ 
ಮತ್ತು ಭಯಂಕರ ಪರಾಕ್ರಮಿಯೂ ಆದ ಭೀಮಸೇನನಿಗೆ ಆ ಅಜಗರದಿಂದ ತೀವ 
ಭಯವು ಹೇಗೆ ಉಂಟಾಯಿತು? 


ಪೌಲಸ್ತ್ಯಂ ಧನದಂ ಯುದ್ದೇ ಯ ಆಹ್ನಯತಿ ದರ್ಪಿತಃ । 
ನಳಿನ್ಯಾಂ ಕದನಂ ಕೃತ್ವಾ ನಿಹಂತಾ ಯಕ್ಷರಾಕ್ಸಸಾಮ್‌ 1೨ 


ತಂ ಶಂಸಸಿ ಭಯಾವಿಷ್ಠಮಾಪನ್ನಮರಿಸೂದನಮ್‌ । 
ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿ ಮೇ 11೩11 


ಯಾವನು ದರ್ಪದಿಂದ ಪೌಲಸ್ಸನಾದೆ ಕುಬೇರನನ್ನು ಯುದ್ಧಕ್ಕೆ 
ಆಹ್ವಾನಿಸುತ್ತಾನೆಯೋ, ಯಾವನು ಸೌಗಂಧಿಕ ಸರೋವರದಲ್ಲಿಯುದ್ಧವನ್ನುಮಾಡಿ 
ಯಕ್ನರಾಕ್ಷಸರರನ್ನು ಕೊಲ್ಲುತ್ತಾನೆಯೋ, ಅಂತಹ ಶತ್ರುಸೂದನನಾದ ಭೀಮಸೇನನನ್ನು 
ಭಯಗ್ರಸ್ತನಾದನೆಂದು ಹೇಳುತ್ತಿದ್ದೀರಿ. ಇದನ್ನು ನಾನು ಕೇಳಲು ಬಯಸುತ್ತೇನೆ. ಈ 
ವಿಷಯದಲ್ಲಿನನಗೆ ಬಹಳ ಕುತೂಹಲವಿದೆ. 


ವೈಶಂಪಾಯನ: 
ಯದೃಚ್ಛಯಾ ಧನುಷ್ಟಾಣಿರ್ಬದ್ದಖಡ್ಲೋ ವೃಕೋದರಃ । 
ದದರ್ಶ ತದ್ದನಂ ರಮ್ಯಂ ದೇವಗಂಧರ್ವಸೇವಿತಮ್‌ 11೫1! 
ವೈಶಂಪಾಯನ- ಒಮ್ಮೆ ವೃಕೋದರನು ಯದ್ಭಚ್ಛೆಯಿಂದ ಕೈಯಲ್ಲಿಧನುಸ್ಸನ್ನು 


ಹಿಡಿದು ಸೊಂಟದಲ್ಲಿ ಖಡ್ಗವನ್ನು ಕಟ್ಟಿಕೊಂಡು ರಮ್ಯವಾದ ದೇವಗಂಧರ್ವ 
ಸೇವಿತವಾದ ಆ ವನವನ್ನು ನೋಡಿದನು. 


ಅಜಗರಪರ್ವ -195- 


ಸ ದದರ್ಶ ಶುಭಾನ್‌ ದೇಶಾನ್‌ ಗಿರೇರ್ಹಿಮವತಸ್ತದಾ | 
ದೇವರ್ಷಿಸಿಚರಿತಾನಪ್ಪರೋಗಣಸೇವಿತಾನ್‌ NT 


ದೇವತೆಗಳೂ ಯಷಿಗಳೂ ಸಿದ್ಧರೂ ಸಂಚರಿಸುವ, ಅಪ ಪರೆಯರ ಗಣಗಳಿಂದ 
ಸೇವಿತವಾದ, ಹಿಮಾಲಯದ ಶುಭಪ್ರದೇಶಗಳನ್ನು ಅವನು ಆಗ ನೋಡಿದನು. 


ಚಕೋರೈರುಪಚಕ್ಕೆಶ್ಚ ಪಕ್ಷಿಭಿರ್ಜೀವಜೀವಕ್ಕೆ: । 
ಕೋಕಿಲೈರ್ಭೃಂಗರಾಜೈಶ್ಚ ತತ್ರ ತತ್ರ ನಿನಾದಿತಾನ್‌ 11೭ 


ಆ ವನವು ಚಕೋರ, ಉಪಚಕ್ರ, ಜೀವಜೀವಕ, ಕೋಕಿಲ, ಭೃಂಗರಾಜ 
ಮೊದಲಾದ ಪಕ್ಷಿಗಳ ನಾದಗಳು ವನದಿಂದ ಅಲ್ಲಲ್ಲಿ ಕೇಳಿಬರುತ್ತಿದ್ದವು. 

ನಿತ್ಯಪುಷ್ಪಫಲೈರ್ವೃಕ್ಟೈರ್ಹಿಮಸಂಸ್ಪರ್ಶಕೋಮಲೈ: | 

ಉಪೇತಾನ್‌ ಬಹುಲಚ್ಛಾಯೈರ್ಮನೋನಯನನಂದನೈ: 11೮1 

ನಿತ್ಯವೂ ಪ್ರಷ್ಟಫಲಭರಿತವಾದ, ಹಿಮಸ್ಪರ್ಶದಿಂದ ಮೃದುವಾದ, ಬಹಳ ನೆರಳನ್ನು 
ಕೊಡುವ, ಮನೋನಯನಗಳಿಗೆ ಸಂತೋಷವನ್ನು ಉಂಟುಮಾಡುವ, ವೃಕ್ಚಗಳಿಂದ 
ಕೂಡಿದ್ದಿತು. 


ಸ ಸಂಪಶ್ಯನ್‌ ಗಿರಿನದೀರ್ವೈದೂರ್ಯಮಣಿಸನ್ನಿಬ್ಛೆ: | 


ಸಲಿಲೈರ್ಹಿಮಸಂಕಾಶೈರ್ಹಂಸಕಾರಂಡವಾಯುತೈಃ Tal 
ವನಾನಿ ದೇವದಾರೂಣಾಂ ಮೇಘಾನಾಮಿವ ವಾಗುರಾಃ । 
ಹರಿಚಂದನಮಿಶ್ರಾಣಿ ತುಂಗಕಾಲೀಯಕನ್ಯಾಪಿ moon 


ಅವನು ವೈಢೂರ್ಯಮಣಿಯಂತಿರುವ ಜಲದಿಂದ ತುಂಬಿದ, ಹಿಮದ 
ಪ್ರಭೆಗಳುಳ್ಳ ಹಂಸಕಾರಂಡವಾದಿ ಪ್ರಕ್ಷಿಗಳುಳ್ಳ ನದಿಗಳನ್ನೂ ದೇವದಾರು ವೃಕ್ಷಗಳಿಂದ 
ಮೋಡಗಳ ಬಲೆಯಂತೆ ತೋರುವ ದೇವದಾರು ಭಾ ಹರಿಚಂದನ 
ಮಿಶ್ರಿತವಾದ ತುಂಗ, ಕಾಲೀಯಕ ಮೊದಲಾದ ವ್ಯಕ್ತಿಗಳನ್ನೂ ನೋಡುತ್ತಾ ಮುಂದೆ 


ನಡೆದನು. 


-196- ಮಹಾಭಾರತ ವನಪರ್ವ 


ಮೃಗಯಾಂ ಪರಿಧಾವನ್‌ ಸ ಸಮೇಷು ಮರುಧನ್ನಸು । 
ವಿಧ್ಯನ್‌ ಮೃಗಾನ್‌ ಶರೈಃ ಶುದ್ಧೈಶ್ಚಚಾರ ಸ ಮಹಾಬಲಃ 11೧೧॥ 


ಮಹಾಬಲನಾದ ಅವನು ಆ ಮರುಧನ್ನದ ಸಮವಾದ ಪ್ರದೇಶಗಳಲ್ಲಿ ಓಡಾಡುತ್ತಾ 
ಶುದ್ಧಬಾಣಗಳಿಂದ ಮೃಗಗಳನ್ನು ಕೊಲ್ಲುತ್ತಾ ಓಡಾಡಿದನು. 


ಭೀಮಸೇನಸ್ತು ವಿಖ್ಯಾತೋ ಮಹಾಂತಂ ದಂಪ್ಪಿಣಂ ಬಲಾತ್‌ । 
ನಿಘ್ನನ್‌ ನಾಗಶತಪ್ರಾಣೋ ವನೇ ತಸ್ಮಿನ್‌ ಮಹಾಬಲಃ 11೧೨! 


ಮೃಗಾಣಾಂ ಸ ವರಾಹಾಣಾಂ ಮಹಿಷಾಣಾಂ ಮಹಾಭುಜಃ 1 
ವಿನಿಘಂಸ್ತತ್ರ ತತೈವ ಭೀಮೋ ಭೀಮಪರಾಕ್ರಮಃ HOA 


ವಿಖ್ಯಾತನಾದ ಮಹಾಬಲನಾದ ಭೀಮಪರಾಕ್ರಮನಾದ ಮಹಾಭುಜನಾದ 
ಭೀಮನು ಮೃಗಗಳನ್ನೂ ವರಾಹಗಳನ್ನೂ, ಮಹಿಷಗಳನ್ನೂ ಸಂಹಾರಮಾಡಿದನು. 


ಸ ಮಾತಂಗಶತಪ್ರಾಣೋ ಮನುಷ್ಯಶತವಾರಣಃ । 
ಸಿಂಹಶಾರ್ದೂಲವಿಕ್ರಾಂತೋ ವನೇ ತಸ್ಮಿನ್‌ ಮಹಾಬಲಃ ॥1೧೪॥ 


ವೃಶ್ಹಾನುತ್ಪಾಟಯಾಮಾಸ ತರಸಾ ವೈ ಬಭಂಜ ಚ । 
ಪೃಥಿವ್ಯಾಶ್ಚ ಪ್ರದೇಶಾನ್‌ ವೈ ನಾದಯಂಸ್ತು ವನಾನಿ ಚ 11೧೫ 


ನೂರು ಆನೆಗಳ ಬಲವುಳ್ಳ, ನೂರು ಮನುಷ್ಯರ ಜೊತೆಯಲ್ಲಿ ಒಮ್ಮೆಲೇ ಯುದ್ಧ 
ಮಾಡುವ ಸಾಮರ್ಥವುಳ್ಳ, ಸಿಂಹಶಾರ್ದೂಲವಿಕ್ರಮವುಳ್ಳ ಆ ಮಹಾಬಲನಾದ 
ಭೀಮಸೇನನು ಆ ಕಾಡಿನಲ್ಲಿವೃಕ್ಕಗಳನ್ನುಕಿತ್ತು ತನ್ನ ಬಲದಿಂದ ಮುರಿದನು. ಭೂಮಿಯ 
ಪ್ರದೇಶಗಳನ್ನು ಮತ್ತು ಆ ಕಾಡನ್ನುತನ್ನನಾದದಿಂದ ತುಂಬುತ್ತಾ ಬೇಟೆಯಾಡಿದನು. 

ಪರ್ವತಾಗ್ರಾಣಿ ವೈ ಮೃದ್ಧನ್‌ ನಾದಯಾನಶ್ಚ ವಿಜ್ವರಃ । 

ಪ್ರಕ್ನಿಪನ್‌ ಪಾದಪಾಂಶ್ಚಾಪಿ ನಾದೇನಾಪೂರಯನ್‌ ಮಹೀಮ್‌ ॥!೧೬॥ 

ವೇಗೇನ ನ್ಯಪತದ್‌ ಭೀಮೋ ನಿರ್ಭಯಶ್ಚ ಪುನಃ ಪುನಃ । 

ಆಸ್ಲೋಟಯನ್‌ ಕ್ಹೇಡಯಂಶ್ಚ ತಳತಾಲಾಂಶ್ಚ ವಾದಯನ್‌ ಟ 

ಚಿರಸಂಬದ್ಧದರ್ಪಸ್ತು ಭೀಮಸೇನೋ ವನೇ ತದಾ 11೧೭! 


ಅಜಗರಪರ್ವ -197- 


ಯಾವ ಆತಂಕವೂ ಇಲ್ಲದೆ ಪರ್ವತದ ಶಿಖರಗಳನ್ನು ಕೆಡವುತ್ತಾ ತನ್ನ 
ಸಿಂಹನಾದದಿಂದ ಆಪ ಪ್ರದೇಶವನ್ನೆಲ್ಲಾತುಂಬುತ್ತಾ, ಮರಗಳನ್ನು ಕಿತ್ತು ಎಸೆಯುತ್ತಾ, 
ಚಪ್ಪಾಳೆಯನ್ನು ತಟ್ಟುತ್ತಾ, ಸಿಂಹನಾದವನ್ನು ಮಾಡುತ್ತಾ ದರ್ಪಿಷ್ಠನಾದ ಭೀಮಸೇನನು 


ಆ ಕಾಡಿನಲ್ಲಿನಿರ್ಭಯನಾಗಿ ವೇಗದಿಂದ ಸಂಚರಿಸಿದನು. 


ಗಜೇಂದ್ರಾಶ್ಚ ಮಹಾಸತ್ತ್ವಾ ಮೃಗೇಂದ್ರಾಶ್ಚ ಮಹಾಬಲಾಃ । 
ಭೀಮಸೇನಸ್ಯ ನಾದೇನ ವ್ಯಮುಂಚಂತ ಗುಹಾ ಭಯಾತ್‌ Tesi] 


ಕ್ವಚಿತ್ಚದಾವಂಸ್ತಿಷ್ಠಂಶ್ಚ ಕಚಿಚ್ಛೋಪವಿಶಂಸ್ತಥಾ । | 
ಮೃಗಪ್ರೇಪ್ಲರ್ಮಹಾರೌದ್ರೇ ವನೇ ಚರತಿ ನಿರ್ಭಯ: 11೧೯॥ 


ಮಹಾಬಲವುಳ್ಳ ಮಹಾಗಜಗಳೂ ಮತ್ತು ಸಿಂಹಗಳೂ ಭೀಮಸೇನನ ನಾದಕ್ಕೆ 
ಹೆದರಿ ತಮ್ಮ ಗುಹೆಗಳನ್ನು ತ್ಯಜಿಸಿದವು. ನಿರ್ಭಯನಾದ ಭೀಮಸೇನನು ಒಮ್ಮೆ 
ಓಡುತ್ತಾ, ಒಮ್ಮೆನಿಲ್ಲುತ್ತಾ, ಒಮ್ಮೆ ಕುಳಿತುಕೊಳ್ಳುತ್ತಾ ಮೃಗಗಳನ್ನು ಕೊಲ್ಲಲು ಬಯಸಿ 
ಭಯಂಕರವಾದ ಕಾಡಿನಲ್ಲಿಸಂಚರಿಸಿದನು. 


ಸ ತತ್ರ ಮನುಜವ್ಯಾಫ್ರೋ ವನೇ ವನಚರೋಪಮಃ । 
ಪದ್ಧ್ಯಾಮಭಿಸಮಾಪೇದೇ ಭೀಮಸೇನೋ ಮಹಾಬಲಃ [Je] 


ಬರೆ 


ಪ್ರವಿಷ್ಟೋ ಮಹಾರಣ್ಯೇ ನಾದಾನ್‌ ನದತಿ ಚಾದ್ದುತಾನ್‌ । 


ಬ 


ಸ 
ತ್ರಾಸಯನ್‌ ಸರ್ವಭೂತಾನಿ ಮಹಾಸತ್ತ್ಮಪರಾಕ್ರಮಃ 11೨೧॥॥ 
ಮಹಾಸತ್ತ ಪರಾಕ್ರಮವುಳ್ಳ, ಮನುಜವ್ಯಾಪ್ರನಾದ ಆ ಭೀಮಸೇನನು 


ಮಹಾರಣ್ಯವನ್ನು ಪ್ರ ಪ್ರವಿಷ್ಠನಾಗಿ ಅದ್ಭುತವಾದ ನಾದಗಳನ್ನು ಮಾಡುತ್ತಾ, ಎಲ್ಲ 
ಇ 

ಪ್ರಾಣಿಗಳಲ್ಲಿಯೂ ಭಯವನ್ನುಂಟು ಮಾಡುತ್ತಾ, ವನಚರನಂತೆ ನಡೆದುಕೊಂಡೇ 

ಎಲ್ಲಕಡೆಯಲ್ಲಿಯೂ ಸಂಚರಿಸಿದನು. 


ತತೋ ಭೀಮಸ್ಯ ಶಬ್ದೇನ ಭೀತಾಃ ಸರ್ಪಾ ಗುಹಾಶಯಾಃ । 
ಅತಿಕ್ರಾಂತಾಸ್ತು ವೇಗೇನ ಜಗಾಮಾನುಸೃತಃ ಶನೈಃ 11೨೨1 


-198- ಮಹಾಭಾರತ ವನಪರ್ವ 


ಆಗ ಭೀಮನ ಶಬ್ದದಿಂದ ಹೆದರಿದ ಗುಹೆಯಲ್ಲಿಮಲಗಿದ್ದಸರ್ಪಗಳು ಶೀಘ್ರವಾಗಿ 
ಹೊರಗೆ ಬಂದವು. ಭೀಮಸೇನನು ಅವುಗಳಿಂದ ಅನುಸರಿಸಲ್ಪಟ್ಟುಭೀಮನು ಮೆಲ್ಲನೆ 
ಹೋದನು. 


ತತೋತ5ಮರವರಪ್ರಖ್ಯೋ ಭೀಮಸೇನೋ ಮಹಾಬಲಃ 11೨೩ 


ಸ ದದರ್ಶ ಮಹಾಕಾಯಂ ಭುಜಗಂ ಲೋಮಹರ್ಷಣಮ್‌ । 
ಗಿರಿದುರ್ಗೇ ಸಮಾಪನ್ನಂ ಕಾಯೇನಾವೃತ್ಯ ಕಂದರಮ್‌ (1೨೪ 


ಆಗ ಶ್ರೇಷ್ಠದೇವತೆಯಾದ ಮಹಾಬಲನಾದ ಭೀಮಸೇನನು ಮಹಾಶರೀರವುಳ್ಳ 
ರೋಮಾಂಚಕಾರಿಯಾದ ತನ್ನದೇಹದಿಂದ ಆ ದುರ್ಗದಲ್ಲಿಒಂದು ಕಣಿವೆಯನ್ನೇ 
ಆವರಿಸಿಕೊಂಡಿದ್ದಂತಹ ಒಂದು ಸರ್ಪವನ್ನು ನೋಡಿದನು. 


ಪರ್ವತಾಭೋಗವರ್ಷಾಣಮತಿಕಾಯಂ ಮಹಾಬಲಮ್‌ । 
ಚಿತ್ರಾಂಗದಮಂಗಚೈಶ್ಚಿತ್ರೈರ್ಹರಿದ್ರಾಸದೃಶಚ್ಛವಿಮ್‌ 11೨೫1! 


ಗುಹಾಕಾರೇಣ ವಕ್ಚೇಣ ಚತುರ್ದಂಪ್ಟೇಣ ರಾಜತಾ ಟ 
ದೀಪ್ತಾಕ್ಷೇಣಾತಿತಾಮ್ರೇಣ ಲಿಹಾನಂ ಸೃಕ್ಕಿಣೀ ಮುಹುಃ 11೨೬।! 


ಪರ್ವತಗಾತ್ರದ ಶರೀರವನ್ನುಹೊಂದಿದ, ಅತಿಕಾಯವಾದ, ಮಹಾಬಲವುಳ್ಳೆ 
ಚಿತ್ರವಾದ ಅವಯವಗಳಿಂದ ಕೂಡಿದ, ಹಳದಿಯ ಬಣ್ಣದ, ಗುಹೆಯಂತಿರುವ 
ಬಾಯಿಯಲ್ಲಿಹೊಳೆಯುವ ನಾಲ್ಕುಕೋರೆದಾಡೆಗಳಿಂದ ಶೋಭಿಸುವ, ಕೆಂಪಾದ 
ಕಣ್ಣುಗಳನ್ನು ಹೊಂದಿದ, ತನ್ನ ಕಟಬಾಯಿಯನ್ನು ನಾಲಿಗೆಯಿಂದ ಮತ್ತೆ ಮತ್ತೆ 
ಸವರಿಕೊಳ್ಳುವ ಆ ಸರ್ಪವನ್ನುನೋಡಿದನು. 


ತ್ರಾಸನಂ ಸರ್ವಭೂತಾನಾಂ ಕಾಲಾಂತಕಯಮೋಪಮಮ್‌ । 
ನಿಃಶ್ವಾಪಕ್ಟೇವಡನಾದೇನ ಭರ್ತ್ವಯಂತಮಿವ ಸ್ಥಿತಮ್‌ 11೨೭11 


ಅದು ಎಲ್ಲ ಪ್ರಾಣಿಗಳಿಗೂ ಭಯವನ್ನುಂಟುಮಾಡುತ್ತಾ ತನ್ನ ನೀಃಶ್ವಾಸ ಮತ್ತು 
ಸಿಟ್ಟಿನ ನಾದಗಳಿಂದ ಎಲ್ಲರನ್ನೂ ತಿರಸರಿಸುತ್ತಾ ಕಾಲಾಂತಕ ಯಮನಂತೆ ಇದ್ದಿತು. 


ಅಜಗರಪರ್ವ ಗ -199- 


ಸ ಭೀಮಂ ಸಹಸಾಭ್ಯೇತ್ಯ ಸ್ಟಿಜಾ ತಂ ಕುಪಿತೋ ಭೃಶಮ್‌ । 
ಜಗ್ರಾಹಾಜಗರೋ ಗ್ರಾಹೋ ಭುಜಯೋರುಭಯೋರ್ಬಲಾತ್‌ ॥೨೮॥ 


ಆ ಅಜಗರವು ಬಹಳ ಕೋಪದಿಂದ ಭೀಮನ ಕಡೆಗೆ ಇದ್ದಕ್ಕಿದ್ದಂತೆ ತನ್ನ 
ಕಟಿಪ್ರದೇಶದಿಂದ ಭೀಮನ ಎರಡು ಭುಜಗಳನ್ನು ಬಲವಾಗಿ ಸುತ್ತಿಕೊಂಡಿತು. 


ತೇನ ಸಂಸ್ಪೃಷ್ಟಗಾತ್ರಸ್ಯ ಭೀಮಸೇ ನಸ್ಯ ವೈ ತದಾ । 
ಸಂಜ್ಞಾ ಮುಮೋಹ ಸಹಸಾ ವರದಾನೇನ ತಸ್ಯ ಹಿ 1|೨೯॥।। 


ಭೀಮಸೇನನಿಗೆ ಆ ಸರ್ಪ ಸರ್ಶವಾದ ತಕ್ಷಣ ಆ ಸರ್ಪಕ್ಕೆ ಇದ್ದವರದಾನದಿಂದ 
ಸಂಜ್ಞೆಯು ಹೊರಟು ಹೋಯಿತು. 

ದಶನಾಗಸಹಸ್ರಾಣಿ ಧಾರಯಂತಿ ಹಿ ಯದ್ಧಲಮ್‌ । 

ತದ್ದಲಂ ಭೀಮಸೇನಸ್ಯ ಭುಜಯೋರ್ನ ಸ ಮಂಸತ 11೩೦ 

ಯಾವ ಭೀಮಸೇನನ ಬಲವನ್ನು ಹತ್ತುಸಹಸ್ರ ಗಜಗಳು ತಡೆಯಬಹುದೋ 
ಅಂತಹ ಭೀಮಸೇನನ ಬಲವನ್ನು ಆ ಸರ್ಪವು ಗಣನೆಗೇ ತೆಗೆದುಕೊಳ್ಳಲಿಲ್ಲ. 

ಸ ತೇಜಸ್ವೀ ತಥಾ ತೇನ ಭುಜಗೇನ ವಶೀಕೃತಃ । 

ವಿಸ್ಠುರನ್‌ ಶನಕೈರ್ಭೀಮೋ ನ ಶಶಾಕ ವಿಚೇಷ್ಟಿತುಮ್‌ 11೩ ೧॥॥ 

ಳು 

ಸರ್ಪದ ವಶಕ್ಕೆ ಹಾಗೆ ಸಿಲುಕಿದ ಆ ತೇಜಸ್ಸಿಯಾದ ಭೀಮಸೇನನು ಬಿಡಿಸಿಕೊಳ್ಳಲು 
ಪ್ರಯತ್ನಪಟ್ಟರೂ ಅಲುಗಾಡಲೂ ಸಾಧ್ಯವಾಗಲಿಲ್ಲ. 

ನಾಗಾಯುತಸಮಪ್ರಾಣಃ ಸಿಂಹಸ್ಕಂಧೋ ಮಹಾಭುಜಃ । 

ಗೃಹೀತೋ ವ್ಯಜಹಾತ್‌ ಸತ್ತ್ವಂ ವರದಾನವಿಮೋಹಿತಃ 11೩೨1 

ಸರ್ಪದ ವರದಾನದಿಂದ ವಿಮೋಹಿತನಾದ, ಹತ್ತುಸಾವಿರ ಆನೆಗಳ 
ಪ್ರಾಣಬಲವುಳ್ಳ ಸಿಂಹಸ್ಕಂಧನಾದ ಮಹಾಭುಜನಾದ, ಭೀಮಸೇನನು ಸರ್ಪಗ್ರಹಕ್ಕೆ 
ಒಳಗಾಗಿ ತನ್ನ ಸತ್ತ್ವವನ್ನು ತ್ಯಜಿಸಿದನು. 


-200- ಮಹಾಭಾರತ ವನಪರ್ವ 


ನ ಹಿ ಪ್ರಯತ್ನಮಕರೋತ್‌ ತೀವ್ರಮಾತ್ಮವಿಮೋಕ್ಷಣೇ । 
ನ ಚೈನಮಶಕದ್‌ ವೀರಃ ಕಥಂಚಿತ್‌ ಪ್ರತಿಬಾಧಿತುಮ್‌ 11೩೩1 


ಅನಂತರ ಅವನು ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನವನ್ನೂ ಮಾಡಲಿಲ್ಲ. 
ವೀರನಾದ ಅವನು ಆ ಮಹಾಸರ್ಪಕ್ಕೆ ಬಾಧೆಯನ್ನು ಉಂಟುಮಾಡಲು 
ಸಮರ್ಥನಾಗಲಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಾಹಪ್ತತ್ಯ ಧಿಕಶತತಮೋ5ಧ್ಯಾಯಃ ॥ 
॥ ಇತಿ ಅಜಗರಪರ್ವಣಿ ದ್ವಿತೀಯೋನಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಪ್ಪತ್ತೆರಡನೆಯ 
ಅಧ್ಯಾಯ ಮುಗಿಯಿತು 


XK 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 
ಪೂರ್ವಂ ಹಿ ವೃತ್ರವಧಾತೋತಂಬುಜನಾಲತಂತು- 
ಸಂಸ್ಥೇ ಶಚೀಪ್ರಣಯಿನಿ ಪ್ರವಿಚಿಂತ್ಯ ದೇವಾಃ । 
ಚಕ್ರುಸ್ತಿಬೋಕಪತಿಮಾಯುಸುತಂ ವರಂ ಚ 
ದತ್ಪಾಕ್ಷಿಗೋಚರತಪೋತಸ್ಯ ಬಲಂ ಚ ಸರ್ವಮ್‌ ॥೩೨೩॥ 


ಹಿಂದೆ ವೃತ್ರವಧೆಯ ನಿಮಿತ್ತದಿಂದ ಇಂದ್ರಕಮಲನಾಳದ ತಂತುವಿನಲ್ಲಿಇದ್ದಾಗ 
ದೇವತೆಗಳು ವಿಚಾರಮಾಡಿ ನಹುಷನನ್ನು ಅವನ ಕಣ್ಣಿಗೆ ಬಿದ್ದವರ ತಪಸ್ಸೂಬಲವೂ 


ಪೂರ್ತಿಯಾಗಿ ಅವನಿಗೆ ಬರುವಂತೆ ವರನೀಡಿ ಮೂಲೋಕದ ಅಧಿಪತಿಯನ್ನಾಗಿ 
ಮಾಡಿದರು. 


ಸ ಸರ್ವಸುರವಿಪ್ರೇಂದ್ರತಪಶ್ಚವಲಮಕ್ಚಯಮ್‌ । 
ಅವಾಪ್ಯ ವವೃಧೇ ನಿತ್ಯಂ ದರ್ಪಾದೈಚ್ಛಚ್ಛಚೀಮಪಿ 11೩.೨೪॥! 


ನಹುಷ ಎಲ್ಲದೇವ ಯಷಿಗಳ ತಪಸ್ಸನ್ನೂ ಅಕ್ಷಯವಾದ ಬಲವನ್ನೂ ಹೊಂದಿ 
ಸದಾ ಮೆರೆಯುತ್ತ ದರ್ಪದಿಂದ ಬೀಗಿದ. ದರ್ಪದಿಂದ ಶಚಿಯನ್ನೂ ಬಯಸಿದ. 


ಅಜಗರಪರ್ವ -201- 


ಸ ಇಂದ್ರವಚನಾಚ್ಛಚ್ಯಾ ಮಹರ್ಷಿಗಣವಾಹನೇ । 
ನಿಯುಕ್ತೋ ವಂಚನಾಯೈವ ವಾಹಯಾಮಾಸ ತಾನೃಷೀನ್‌ ॥೩೨೫॥ 


ಶಚಿ ಇಂದ್ರನ ಮಾತಿನಂತೆ ನಹುಷನನ್ನು ವಂಚಿಸುವುದಕ್ಕಾಗಿ ಮಹರ್ಷಿ 
ಸಮೂಹದಿಂದ ವಾಹನ ಹೊರಿಸಲು ಹೇಳಿದಳು. ನಹುಷ ಆ ಯಷಿಗಳಿಂದ ತನ್ನ 
ವಾಹವನ್ನುಹೊರಿಸಿದ. 


ಸ ಶಚೀಪ್ರತಿಷೇಧಾರ್ಥಮಗಸ್ಟ್ರೇನ ಮಹಾತ್ಮನಾ । 
ವೇದಪ್ರಾಮಾಣ್ಯವಿಷಯೇ ಪೃಷ್ಟೋ ನೇತ್ಯಾಹ ಮೂಢಧೀಃ । 
ಪ್ರಮಾಣಮಿತಿ ತೇನೋಕ್ತ: ಶಿರಸ್ಯೇನಂ ಪದಾತಹನತ್‌ 11೩೨೬।॥ 


ನಹುಷನಿಗೆ ಶಚೀ ಸಂಗವಾಗದಂತೆ ಮಾಡುವುದಕ್ಕಾಗಿ ಮಹಾತ್ಮ ಅಗಸ್ಮವೇದ 
ಪ್ರಾಮಾಣ್ಯ ವಿಷಯದಲ್ಲಿ ಪ್ರಶ್ನೆ ಮಾಡಿದ. ಮೂಢಬುದ್ಧಿಯ ನಹುಷ ಪ್ರಮಾಣವಲ್ಲ 
ಎಂದ. ಪ್ರಮಾಣವೇ ಎಂದು ಅಗಸ್ಮವಾದಿಸಿದಾಗ ನಹುಷಅವನ ತಲೆಯನ್ನುಕಾಲಿಂದ 
ತುಳಿದ. 


ತದಾ ಭೃಗುಂ ತಸ್ಯ ಜಟಾಸು ಲೀನಂ 
ಕದಾಂಪಿ ತಸ್ಯಾಕ್ಷಿಪಥಂ ನ ಯಾತಮ್‌ । 
ಆವಿಶ್ಯ ಕಂಚಪ್ರಭವಃ ಶಶಾಪ 
ವ್ರಜಾರಶು ಪಾಪಾಜಗರತಮೇವ 11೩೨೭1! 


ಆಗ ನಹುಷನಿಗೆ ಎಂದೂ ದೃಷ್ಟಿಗೋಚರನಾಗದೆ ಅಗಸ್ತನ ಜಟೆಯಲ್ಲಿಅಡಗಿ 
ಕುಳಿತಿದ್ದಬ್ಬಗುಮುನಿಯಲ್ಲಿಬ್ರಜಹ್ಮ ಆವೇಶಗೊಂಡು "ಪಾಪಿಯೇ, ನೀನು ಕೂಡಲೇ 
ಹೆಬ್ಬಾವಾಗು' ಎಂದು ಶಪಿಸಿದ. 
ಷಷ್ಠೇ ಕಾಲೇ ಯಸ್ತ ಯಾಸಾದಿತಃ ಸ್ಯಾತ್‌ 
ಸ ತೇ ವಶಂ ಯಾತು ಬಲಾಧಿಕೋತಪಿ ! 
ಯದಾ ಗೃಹೀತಂ ಪುರುಷಂ ನಿಹಂತುಂ 
ನ ಶಕ್ಷ್ಯಸೇ ಯದಿ ಸ ತ್ವದ್ಧಹೀತಃ | 
ಶಕ್ತೋಠಪಿ ನಾರತ್ಕಾನಮಭಿಪ್ರಮೋಚಯೇತ್‌ 


ತದಾಠಸ್ಯ ಸ್ಯಾತ್‌ ತ್ವತ್ರಪೋತಗ್ರ್ಯಂ ಬಲಂ ಚ 11೩೨೮1 


-202- ಮಹಾಭಾರತ ವನಪರ್ವ 


ಪಷ್ಠಕಾಲ ಯಾರು ನಿನಗೆ ಸಿಗುವನೋ ಅವನು ಮಹಾಬಲಿಷ್ಠನಾದರೂ ನಿನ್ನ 
ವಶಕ್ಕೆ ಬರಲಿ. ನೀನು ಹಿಡಿದ ವ್ಯಕ್ತಿಯನ್ನು ನಿನಗೆ ಕೊಲ್ಲಲು ಆಗದಿದ್ದಾಗ, ಆ ವ್ಯಕ್ತಿ 
ಶಕ್ತನಾಗಿದ್ದರೂ ತನ್ನನ್ನು ಬಿಡಿಸಿಕೊಳ್ಳದಿದ್ದಾಗ ನಿನ್ನ ಉತ್ತಮವಾದ ತಪಸ್ಸುಬಲವೆಲ್ಲವೂ 
ಅವನಲ್ಲಿಯೇ ಹೋಗಿ ಸೇರುತ್ತದೆ. 


ಸರ್ವದೇವಮುನೀಂದ್ರಾಣಾಂ ಯತ್‌ ತಪಸ್ತಾ ಪುಪಾಶ್ರಿತಮ್‌ । 
ತಚ್ಚ ಸರ್ವಂ ತಮೇವೈತಿ ನಾತ್ರ ಕಾರ್ಯಾ ವಿಚಾರಣಾ 11೩೨೯1 


ಎಲ್ಲದೇವತೆಗಳ ಮುನಿಗಳ ಯಾವ ತಪೋಬಲ ನಿನಲ್ಲಿಬಂದು ಸೇರಿರುವುದೋ 
ಅದೆಲ್ಲವೂ ಅವನನ್ನೇ ಸೇರುತ್ತದೆ. ಇದರಲ್ಲಿವಿಚಾರ ಮಾಡುವುದೇ ಬೇಡ. 


ಯದಾ ಪ್ರಶ್ನಾಂಸ್ತ್ರದೀಯಾಂಶ್ಚ ಕಶ್ಚಿತ್‌ ಪರಿಹರಿಷ್ಯತಿ । 
ತದಾ ಗಂತಾಶಸಿ ಚ ದಿವಂ ವಿಸೃಜ್ಯಾ5ರಜಗರಂ ತನುಮ್‌ । 
ಸ ೈತಿಶ್ಚ ಮತ್ಸಸಾದೇನ ಸರ್ವದಾ ತೇ ಭವಿಷ್ಯತಿ 11೩೩೦ 


ಯಾವಾಗ ನಿನ್ನ ಪ್ರಶ್ನೆಗಳನ್ನು ಒಬ್ಬನು ಪರಿಹರಿಸುವನೋ ಆಗ ನೀನು ಹಾವಿನ 
ಶರೀರವನ್ನು ಬಿಟ್ಟುಸರ್ಗಕ್ಕೆ ಹೋಗುವಿ. ನನ್ನಅನುಗ್ರಹದಿಂದ ನಿನಗೆ ಪೂರ್ವಜನ್ಮದ 
ಸ್ಮರಣೆ ಸದಾ ಇರುತ್ತದೆ. 


ಭೃಗುದೇಹಗತೇನೈವಂ ಶಪ್ತಃ ಕಮಲಯೋನಿನಾ । 
ಪಪಾತಾಜಗರೋ ಭೂತ್ವಾ ನಹುಷಃ ಕ್ಷಣಮಾತ್ರತಃ 11೩೩೧॥ 


ಭೃಗು ಮುನಿಯ ಶರೀರದಲ್ಲಿದ್ದ ಬ್ರಹ್ಮನಿಂದ ಹೀಗೆ ಶಾಪ ಹೊಂದಿದ ನಹುಷ 


ಕ್ಷಣ ಮಾತ್ರದಲ್ಲಿ ಹೆಬ್ಬಾವಾಗಿ ಹ ಬಿದ್ದ. 
ಇಂದ್ರೋತಪ್ಯವಾಪ ಸ್ಟಂ ಸ್ಮಾನಮಿಷ್ಟ್ವಾ ವಿಷ್ಣುಂ ವಿಪಾಪಕಃ । 
ಧರ್ಮವೃದ್ಧ ರ್ಥಮೇವೈತತ್‌ ಪಾಪಮಾಸೀಚ್ಛಚೀಪತೇಃ 1೩೩೨ 
ಇಂದ್ರ ಪಾಪರಹಿತನಾಗಿದ್ದರೂ ವಿಷ್ಣುವನ್ನು ಯಾಗದಿಂದ ಆರಾಧಿಸಿ ತನ್ನ 
ಸ್ಥಾನವನ್ನು ಹೊಂದಿದ. ವೃತ್ರಹತ್ಯಾಪಾಪ ಇಂದ್ರನಿಗೆ ಹೀಗೆ ಪುಣ್ಯವೃದ್ಧಿಗೇ 
ಕಾರಣವಾಯಿತು. 


ಅಜಗರಪರ್ವ -203- 


ನ ಹಿ ಲೋಕಾವನಂ ಪಾಪಂ ತೈಲೋಕ್ಯೇಶಸ್ಯ ವಜ್ರಿಣಃ । 
ವೃತ್ರಂ ಹತ್ನಾ-ಮಹಾನಾಸೇತ್ಯಾದಿ ವೇದಪದಂ ಚ ಯತ್‌ ॥೩೩೩॥ 


ಏಕೆಂದರೆ ಮೂಲೋಕದೊಡೆಯನಾದ ದೇವೇಂದ್ರ ಲೋಕರಕ್ಷಣೆಗಾಗಿ ಮಾಡಿದ 
ವೃತಹತ್ಯೆ ಪಾಪಹೇತುವಾಗದು ತಾನೆ? ಇಂದ್ರ ವೃತ್ರನನ್ನು ಕೊಂದು ಪುಣ್ಯ 
ಗಳಿಸಿದನೆಂದು ವೇದವಚನವಿದೆ. 


ಕ್ಛಚಿತ್‌ ಪಾಪಂ ಚ ಪುಣ್ಯಾನಾಂ ವೃದ್ಧಯೇ ಭವತಿ ಸ್ಫುಟಮ್‌ | 
ವೃತ್ರಹತ್ಯಾ ಯಥೇಂದ್ರಸ್ಯ ಜಾತಾ ಧರ್ಮಸ್ಯ ವೃದ್ದಯೇ 11೩೩೪। 


ದೇವಾನಾಂ ವಾ ಮುನೀನಾಂ ವಾ ಭವೇದೇವಂ ನ ವೈ ನೃಣಾಮ್‌ । 
ಪಾಪಂ ಯತ್‌ ಪುಣ್ಯಮೇವೈತದಸುರಾಣಾಂ ವಿಲೋಮತಃ । 
ಏವಂ ಸ್ಕಾಂದೇ ಹಿ ವಚನಂ ನ ಪಾಪಂ ತಚ್ಚಚೀಪತೇಃ 11೩೩೫!! 


ಕೆಲವೆಡೆ ಪಾಪಕರ್ಮವೂ ಪುಣ್ಯವೃದ್ಧಿಗೇ ಕಾರಣವಾಗುವುದು ಸ್ಪಷ್ಟವಿದೆ. 
ಏಕೆಂದರೆ ಇಂದ್ರನಿಗೆ ವೃತ್ರಹತ್ಯಾ ಎಂಬ ಪಾಪಕರ್ಮ ಪುಣ್ಯವೃದ್ಧಿಗೆ ಕಾರಣವಾಯಿತು. 
ದೇವತೆಗಳ ಮತ್ತು ಮುನಿಗಳ ವಿಷಯದಲ್ಲಿ ಮಾತ್ರ ಇದು ಹೀಗೆ. ಮನುಷ್ಯರ 
ವಿಷಯದಲ್ಲಿಅಲ್ಲ. ಅಸುರರಿಗೆ ಇದಕ್ಕೆ ವ್ಯತಿರಿಕ್ತವಾಗಿ ಪುಣ್ಯಕರ್ಮವೂ ಪಾಪ ವೃದ್ಧಿಗೆ 
ಕಾರಣವಾಗುತ್ತದೆ ಎಂದು ಸ್ಕಾಂದಪುರಾಣದಲ್ಲಿ ಹೇಳಿದ. ಅದರಿಂದ ವೃತ್ರಹತ್ಯೆ 
ಇಂದ್ರನಿಗೆ ಪಾಪಕರವಾಗಲಿಲ್ಲ. 


ನಾನ್ಯಸ್ಯ ಪದಮಾಪ್ಟ್ಯಂತಿ ತದ್‌ ದೇವಾನಾಂ ವ್ರತಂ ಪರಮ್‌ । 

ತಸ್ಮಾತ್‌ ತಂ ನಹುಷಂ ಶಕ್ರಪದೇ ವಿದಧುರೀಶದರಾಃ 11೩೩೬॥।( 

ಇನ್ನೊಬ್ಬರ ಪದವಿಯನ್ನು ಏರದಿರುವುದು ದೇವತೆಗಳಿಗೆ ಒಂದು ಮಹಾ ವ್ರತ. 
ಅದರಿಂದ ದೇವತೆಗಳು ತಾವು ಇಂದ್ರ ಪದವಿಯನ್ನೇರಲು ಶಕ್ತರಾಗಿದ್ದರೂ ನಹುಷನನ್ನು 
ಆ ಸ್ಥಾನದಲ್ಲಿ ಕುಳ್ಳಿರಿಸಿದರು. 

ತಸ್ಮಿನ್ನೇವಂ ನಿಪತಿತೇ ಬ್ರಹ್ಮಣಃ ಶಾಪಕಾರಣಾತ್‌ । 


ಅಷ್ಟಾವಿಂಶತಿಮೇ ಪ್ರಾಪ ಯುಗೇ ಭೀಮಸ್ತುಮುಲ್ಬಣಮ್‌ ।ಟ 
ಜಾನನೇವ ತದೀಯಂ ತತ್‌ ತಪ ಆದಾತುಮೀಪುಯಾ A೩೭1 
ಯ 


-204- ಮಹಾಭಾರತ ವನಪರ್ವ 


ನಹುಷ ಬ್ರಹ್ಮನ ಶಾಪಪ್ರಯುಕ್ತ ಪತಿತನಾದಾಗ ಇಪ್ಪತ್ತೆಂಟನೇ ದ್ಹಾಪರದಲ್ಲಿಭೀಮ 
ಆತನನ್ನು ಕ್ರೂರವಾದ ಹೆಬ್ಬಾವೆಂದು ತಿಳಿದಿದ್ದೂ ಅವನ ತಪಸ್ಸನ್ನು ಸೆಳೆದುಕೊಳ್ಳುವ 
ಇಚ್ಛೆಯಿಂದ ಬಳಿಗೆ ಬಂದ. 


ಯತ್ನತ್‌ ಸುರಾಣಾಂ ಸರ್ವೇಷಾಂ ಮುನೀನಾಂ ಚ ತಪಃ ಸ್ಥಿತಮ್‌ । 
ತದ್‌ ಗೃಹೀತುಂ ವಶಗವದಿಚ್ಛಯೈವಾಠಸ ಮಾರುತಿಃ 11೩೩೮॥ 


ನಹುಷನಲ್ಲಿದ್ದಎಲ್ಲದೇವತೆಗಳ ಮತ್ತು ಮುನಿಗಳ ತಪಸ್ಸನ್ನುಸ್ಟೀಕರಿಸುವುದಕ್ಕಾಗಿ 
ಭೀಮ ಸ್ವೇಚ್ಛೆಯಿಂದಲೇ ನಹುಷನ ವಶನಾದ. 


ದೇವಾನಾಂ ಹಿ ನೃಜಾತಾನಾಮಲ್ಪಂ ವ್ಯಕ್ತಂ ಭವೇದ್‌ ಬಲಮ್‌ । 
ಇಚ್ಛಯಾ ವ್ಯಕ್ತತಾ ಯಾತಿ ವಾಯೋರನ್ಯೇಷು ತಚ್ಚ ನ 11೩೩೯॥ 


ನಿತ್ಯಂ ವ್ಯಕ್ತಾ ಗುಣಾ ವಿಷ್ಣೋರಿತಿ ಶಾಸ್ತಸ್ಯ ನಿರ್ಣಯ: । 
ಏವಮನ್ಯೇಶಪಿ ಹಿ ಗುಣಾ ಮಾನುಷಾದಿಷು ಜನ್ಮಸು HAVO 


ಬೇರೆ ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ ಅವರ ದಿವ್ಯಬಲ ಸಲ್ಲವೇ 
ವ್ಯಕ್ತವಾಗುತ್ತದೆ. ವಾಯುವಿಗೆ ಇಚ್ಛೆಯಿಂದ ವ್ಯಕ್ತವಾಗುತ್ತದೆ. ಅನ್ಯರಲ್ಲಿ ಅದೂ ಇಲ್ಲ. 
ಆದಾನಾದಿ ಕಾರಣದಿಂದಲೆ ವ್ಯಕ್ತವಾಗಬೇಕು. ಶ್ರೀಹರಿಗೆ ಗುಣಗಳು ಸದಾ ವ್ಯಕ್ತವೇ 
ಆಗಿರುತ್ತದೆ. ಇದು ಶಾಸ್ಫರ್ಣಯ. ಹೀಗೇ ದೇವತೆಗಳಿಗೆ ಮನುಷ್ಯಾದಿ ಜನ್ಮಗಳಲ್ಲಿ 
ಬೇರೆ ಜ್ಞಾನಾನಂದಾದಿ ಗುಣಗಳೂ ಸಲ್ಪವೇ ವ್ಯಕ್ತವಾಗುತ್ತವೆ. 


ದೇವಾನಾಂ ಮಾನುಷಾದೌ ತು ಶಕ್ಕೇತಪ್ಯವ್ಯಕ್ತತಾಕೃತೇ । 
ಧರ್ಮವೃದ್ಧಿರ್ಭವೇತ್‌ ತೇಷಾಂ ಪ್ರೀತೋ ಭವತಿ ಕೇಶವಃ HAVO 


ದೇವತೆಗಳು ಮನುಷ್ಯಾದಿ ಜನ್ಮಗಳಲ್ಲಿ ತಮ್ಮ ದಿವ್ಯಗುಣಗಳನ್ನು ವ್ಯಕ್ತ 
ಮಾಡಿಕೊಳ್ಳಲು ಶಕ್ತರಾಗಿದ್ದರೂ ವ್ಯಕ್ತಮಾಡಿಕೊಳ್ಳದಿರುವುದರಿಂದ ಅವರಿಗೆ 
ಪುಣ್ಯವೃದ್ಧಿಯಾಗುತ್ತದೆ. ವಿಷ್ಣುಸುಪ್ರೀತನಾಗುತ್ತಾನೆ. 


ತನ್ಮಾನುಷೇ ಬಲೇ ತಸ್ಯ ವರಾದ್‌ ವಾರಿತವತ್‌ ಸ್ಥಿತೇ । 
ದೈವಂ ಬಲಂ ಸುಶಕ್ತೋಶಪಿ ವ್ಯಕ್ತಂ ಚಕ್ರೇ ನ ಮಾರುತಿ: AVS 


ಅಜಗರಪರ್ವ -205- 


ಅದರಿಂದ ಭೀಮ ತನ್ನ ಮಾನುಷಬಲ ಬ್ರಹ್ಮನ ವರದಿಂದ ಸ್ವಲ್ಪ 
ಪ್ರತಿಬದ್ಧವಾದಂತಿರಲು ದೈವಬಲವನ್ನು ವ್ಯಕ್ತಮಾಡಲು ಸುಶಕ್ತನಾದರೂ 
ವ್ಯಕ್ತಮಾಡಿಕೊಳ್ಳಲಿಲ್ಲ. 


ಆತ್ಮಮೋಕ್ಟಾಯ ನ ಪ್ರಶ್ನಾನ್‌ ವ್ಯಾಜಹಾರ ಸ ಚಾಭಿಭೂಃ । 
ವಿದ್ಯೋಪಜೀವನಂ ಧರ್ಮೋ ವಿಪ್ರಾಣಾಮಪಿ ನೋ ಯತಃ ॥೩೪೩॥ 


ಕಿಮುತ ಕೃತ್ರಿಯಸ್ಯೇತಿ ಜಾನನ್ನಪಿ ವೃಕೋದರಃ | 
ತತ್ನಶ್ಲಪರಿಹಾರೇನ ನಾ5ತ್ಮಮೋಕ್ಟಂ ಸಮೈಚ್ಛತ TER TT 


ನಹುಷನ ಪ್ರಶ್ನೆಗಳಿಗೆ ಉತ್ತರಿಸಲು ಭೀಮ ಸಮರ್ಥನಾದರೂ ಉತ್ತರಿಸಲಿಲ್ಲ. 
ಏಕೆಂದರೆ ವಿದ್ಯೆಯನ್ನು ಜೀವನಕ್ಕಾಗಿ ಅವಲಂಬಿಸುವುದು ಬ್ರಾಹ್ಮಣರಿಗೆ ಕೂಡ 
ಧರ್ಮವಲ್ಲ. ಕ್ಷತ್ರಿಯನಿಗೆ ಇನ್ನೇನು? ಅದರಿಂದ ಭೀಮ ಬಲ್ಲವನಾಗಿದ್ದರೂ ನಹುಷನ 
ಪ್ರಶ್ನೆಗಳಿಗೆ ಪರಿಹಾರ ನೀಡುವ ಮೂಲಕ ತನ್ನಬಿಡುಗಡೆ ಮಾಡಿಕೊಳ್ಳಲು ಬಯಸಲಿಲ್ಲ. 


ಅಯತಂತಮಪಿ ಹ್ಯೇನಂ ಚಾಲನಾಯಾಪಿ ನಾಶಕತ್‌ । 
ಪೂರ್ಣೋತಪಿ ಸರ್ವಲೋಕಾನಾಂ ಬಲೇನ ನಹುಷಸ್ತದಾ । 
ವೇಷ್ಟಯಿತ್ವೈವ ತಂ ಭೀಮಂ ಸ್ಥಿತೋ5ಸೌ ನಾಶಕತ್‌ ಪರಮ್‌ ।।೩೪೫॥ 


ಕಣ್ಣಿಗೆ ಬಿದ್ದಸಮಸ್ತಜನರ ಬಲದಿಂದಲೂ ತುಂಬಿದ್ದನಹುಷ ಆಗ ಭೀಮನನ್ನು, 
ಅವನು ಏನೂ ಪ್ರಯತ್ನ ಮಾಡದಿದ್ದಾಗಲೂ, ಅಲ್ಲಾಡಿಸಲೂ ಶಕ್ತನಾಗಲಿಲ್ಲ. 
ಭೀಮನನ್ನುಸುತ್ತಿಕೊಂಡಿದ್ದಹೊರತು ಇನ್ನೇನ್ನೂ ಮಾಡಲು ಶಕ್ತನಾಗಲಿಲ್ಲ. 

ಭ್ರಾತ್ಮಮಾತ್ರಾದಿಷು ಸ್ನೇಹಾತ್‌ ಕ್ಲಿಪ್ರಮಾತ್ಮವಿಮೋಕ್ಚಣಮ್‌ । 

ಇಚ್ಛನ್ನಪಿ ನ ಮೋಕ್ಷಾಯ ಯತ್ನಂ ಚಕ್ರೇ ವೃಕೋದರಃ 11೩೪೬।॥ 


ಭೀಮ ಸೋದರರಲ್ಲಿಮತ್ತು ತಾಯಿ ಮುಂತಾದವರಲ್ಲಿರುವ ಪ್ರೀತಿಯಿಂದ ಬೇಗನೆ 
ತನ್ನ ಬಿಡುಗಡೆಯಾಗಬೇಕೆಂದು ಬಯಸಿದರೂ ಬಿಡುಗಡೆಗಾಗಿ ಯತ್ನಮಾಡಲಿಲ್ಲ. 


ಸರ್ವದೇವಮುನೀಂದ್ರಾಣಾಂ ತಪ ಆದಾತುಮತ್ರಗಮ್‌ । 
ಭ್ರಾತ್ರಾದಿಷು ಸ್ನೇಹವಶಾನ್ನ ಸ್ಥಾತವ್ಯಮಿಹೇತ್ಯಪಿ 11೩೪೭। 


-206- ಮಹಾಭಾರತ ವನಪರ್ವ 


ಮನ್ವಾನ: ಕಾಲತೋ ಭಂಘಂ ಸ್ಹ್ವಯಮೇವೈಷ ಯಾಸ್ಯತಿ । 
ಆಜ್ಞಯಾ ವಾಸುದೇವಸ್ಯ ದಾಢನ್ಯದ್‌ ದೇಹಸ್ಯ ಮೇ ತಥಾ 11೩೪೭/। 


ಸ್ರಸ್ತಾಂಫೇ ಪತಿತೇ ಸರ್ಪೇ ಯಾಸ್ಕಾಮಿತಿ ವಿಚಿಂತಯನ್‌ । 
ತಸ್ಥೌ ಭೀಮೋ ಹರಿಂ ಧ್ಯಾಯನ್‌ ಸ್ವಭಾವಾನ್ನ ತದಿಚ್ಛಯಾ 11೩೪೮॥ 


ನಹುಷನಲ್ಲಿದ್ದದೇವತೆಗಳ ಮುನೀಂದ್ರರ ತಪಸ್ಸನ್ನು ಸೆಳೆದುಕೊಳ್ಳುವುದಕ್ಕಾಗಿ ಭೀಮ 
ಸೋದರರು ತಾಯಿ ಮುಂತಾದವರ ಮೇಲಿನ ಸ್ನೇಹದಿಂದ ತಾನು ಹೆಚ್ಚು ಕಾಲ 
ಹಾವಿನ ತೆಕ್ಕೆಯಲ್ಲಿ ಇರಕೂಡದೆಂದು ತಿಳಿದವನಾಗಿದ್ದರೂ ಸಲ್ಪ ಹೊತ್ತಿನಲ್ಲಿ ಹಾವು 
ತಾನೇ ಶಕ್ತಿಗುಂದುತ್ತದೆ. ಹರಿಯ ಇಚ್ಛೆಯಿಂದ ಮತ್ತು ನನ್ನ ಶರೀರದ ದಾರ್ಡ್ಯದಿಂದ 
ಅದು ಶರೀರ ಶೈಥಿಲ್ಯ ಹೊಂದಿ ಕೆಳಗೆ ಬೀಳುವಾಗ ನಾನು ಹೊರಟು ಹೋಗುವೆನೆಂದು 
ಆಲೋಚಿಸಿ ಸ್ವಾಭಾವಿಕವಾಗಿ ಹರಿಯನ್ನು ಧ್ಯಾನಿಸುತ್ತ ನಿಂತ ಹೊರತು ಬಿಡುಗಡೆ 
ಬಯಸಿ ಹರಿಧ್ಯಾನವನ್ನುಮಾಡಲಿಲ್ಲ. 


ತದೈವ ಬ್ರಹ್ಮವಚನಾತ್‌ ಪೂರ್ವೋಕ್ತಾನ್‌ ಕೇಶವಾಜ್ನಯಾ । 
ಬಲಂ ತಪಶ್ಚ ಸರ್ವಸ್ಯ ತತ್ಲಾಮಾಯಾದ್‌ ವೃಕೋದರಮ್‌ ॥೩೪೯॥ 


ಆಗಲೇ ಹರಿಯಾಜ್ಞೆಯಿಂದ ಹಿಂದೆ ಹೇಳಿದ ಬ್ರಹ್ಮನ ಮಾತಿನಿಂದ ನಹುಷನಲ್ಲಿದ್ದ 
ಎಲ್ಲದೇವಮುನಿಗಳ ತಪಸ್ಸೂಬಲವೂ ಭೀಮನಲ್ಲಿಬಂದುಸೇರಿತು. 


ಪೂರಿತೋ ನಹುಷಸ್ಥೇನ ತಪಸಾ ಚ ಬಲೇನ ಚ । 
ಭೀಮೇ ಸ ನಹುಷೋ5ಥಾಶಸೀತ್‌ ಸ್ರಸ್ತಭೋಗಃ ಶನೈಃ ಶನೈಃ: ॥೩೫೦॥ 


ನಹುಷನಲ್ಲಿದ್ದತಪಸಿನಿಂದಲೂ ಬಲದಿಂದಲೂ ಭೀಮ ತುಂಬಿಕೊಂಡಾಗ ನಹುಷ 
ನಿಧಾನವಾಗಿ ಶರೀರ ಶೈಥಿಲ್ಯವನ್ನು ಹೊಂದಿದ. 


La SS ರ್‌ 


ಅಜಗರಪರ್ವ -207- 


ನೂರ ಎಪ್ಪತ್ನೂರನೆಯ ಅಧ್ಯಾಯ 


ಅಜಗರದಿಂದ ಸ್ವವೃತ್ತಾಂತ ಕಥನ ಮತ್ತು ದುರ್ನಿಮಿತ್ತಗಳನ್ನು ನೋಡಿ 
ಅಲ್ಲಿಗೆ ಯುಧಿಷ್ಠಿರನ ಆಗಮನ. 


ವೈಶಂಪಾಯನ; 
ಸ ಭೀಮಸೇನಸ್ಟೇಜಸ್ಲೀ ತಥಾ ಸರ್ಪವಶಂ ಗತಃ । 
ಚಿಂತಯಾಮಾಸ ಸರ್ಪಸ್ಯ ವೀರ್ಯಮತ್ಯದ್ದುತಂ ಮಹತ್‌ Ler 


ವೈಶಂಪಾಯನ- ಆ ತೇಜಸ್ವಿಯಾದ ಭೀಮಸೇನನು ಹಾಗೆ ಸರ್ಪವಶನಾಗಿ ಆ 
ಸರ್ಪದ ಅದ್ಭುತವಾದ ಮಹಾಪರಾಕ್ರಮವನ್ನು ಚಿಂತಿಸಿದನು. 


ಉವಾಚ ಚ ಮಹಾಸರ್ಪಂ ಕಾಮಯಾ ಬ್ರೂಹಿ ಪನ್ನಗ । 

ಕಸ್ತ್ವಂ ಭೋ ಭುಜಗಶ್ರೇಷ್ಠ ಕಿಂ ಮಯಾ ಚ ಕರಿಷ್ಯಸಿ 1೨ 

ಅವನು ಆ ಮಹಾಸರ್ಪವನ್ನುಕುರಿತು ಎಲೈ ಭುಜಗಶ್ರೇಷ್ಠ ನೀನು ಯಾರು? 
ನನ್ನಿಂದ ನಿನಗೆ ಏನಾಗಬೇಕು ಎಂಬುದನ್ನು ನಿನ್ನ ಇಚ್ಛೆಯಿಂದಲೇ ಹೇಳು. 


ಪಾಂಡವೋ ಭೀಮಸೇನೋ5ಹಂ ಧರ್ಮರಾಜಾದನಂತರ: । 
ನಾಗಾಯುತಸಮಪ್ರಾಣಸ್ತ್ವಯಾ ನೀತಃ ಕಥಂ ವಶಮ್‌ 11೩1! 


ನಾನು ಧರ್ಮರಾಜನ ತಮ್ಮನಾದ ಭೀಮಸೇನನೆಂಬ ಪಾಂಡುಪುತ್ರ. ಹತ್ತುಸಾವಿರ 
ನನ್ನನ್ನು ಆನೆಗಳ ಬಲವುಳ್ಳ ನೀನು ಹೇಗೆ ವಶಪಡಿಸಿಕೊಂಡೆ? 


ಸಿಂಹಾಃ ಕೇಸರಿಣೋ ವ್ಯಾಘ್ರಾ ಮಹಿಷಾ ವಾರಣಾಸ್ತಥಾ । 
ಸಮಾಗತಾಶ್ಚ ಬಹುಶೋ ನಿಹತಾಶ್ಚ ಮಯಾ ಯುಧಿ Thal 
ನನ್ನನ್ನು ಎದುರಿಸಿದ ಅನೇಕ ಕೇಸರವುಳ್ಳ ಸಿಂಹಗಳನ್ನೂ ವ್ಯಾಘ್ರಗಳನ್ನೂ, 
ಮಹಿಷಗಳನ್ನೂ ಮತ್ತು ಗಜಗಳನ್ನೂ ಯುದ್ಧದಲ್ಲಿನಾನು ಅನೇಕಬಾರಿ ಕೊಂದಿದ್ದೇನೆ. 
ಲ ೨ 
ರಾಕಸಾಶ ಪಿಶಾಚಾಶ ಪನಗಾಶ ಮಹಾಬಲಾಃ ॥ 
[UY ಚ ಚ ಷ್ಠ ಚ 


ಭುಜವೇಗಮಶಕ್ತಾ ಮೇ ಸೋಢುಂ ಪನ್ನಗಸತ್ತಮ IBN 


-208- ಮಹಾಭಾರತ ವನಪರ್ವ 


ಎಲೈ ಪನ್ನಗಶ್ರೇಷ್ಠನೇ, ಮಹಾಬಲರಾದ ರಾಕ್ಟಸರಾಗಲೀ, ಪಿಶಾಚಗಳಾಗಲೀ, 
ಸರ್ಪಗಳಾಗಲೀ ನನ್ನ ಭುಜವೇಗವನ್ನು ಸಹಿಸಲಾರರು. 


ಕಿಂ ನು ವಿದ್ಯಾಬಲಂ ಕಿಂ ನು ವರದಾನಮಥೋ ತವ ಟ 
ಉದ್ಯೋಗಮಪಿ ಕುರ್ವಾಣೋ ವಶಗೋಶಸ್ಥಿ ಕೃತಸ್ತ್ವಯಾ Wel 


ನಿನಗೇನು ವಿದ್ಯಾಬಲವಿದೆಯೇ? ಅಥವಾ ವರದಾನದ ಬಲವೇ? ನಾನು 
ಬಿಡಿಸಿಕೊಳ್ಳಲು ಪ್ರಯತ್ನಪಡುತ್ತಿದ್ದರೂ ನನ್ನನ್ನು ನೀನು ವಶಪಡಿಸಿಕೊಂಡಿದ್ದೀಯೆ. 


ಅಸತ್ಯೋ ವಿಕ್ರಮೋ ನೃಣಾಮಿತಿ ಮೇ ಧೀಯತೇ ಮತಿಃ । 
ಯಥೇದಂ ಮೇ ತ್ವಯಾ ನಾಗ ಬಲಂ ಪ್ರತಿಹತಂ ಮಹತ್‌ 11೭1! 


ಎಲೈ ನಾಗನೇ, ನನ್ನ ದೊಡ್ಡ ಬಲವು ನಿನ್ನಿಂದ ಪ್ರತಿಹತವಾಗಿರುವುದರಿಂದ ನಾನು 
ಮನುಷ್ಯರ ಪರಾಕ್ರಮ ಸತ್ಯ (ನಿತ್ಯ) ವಲ್ಲವೆಂದು ಈ ದಿನ ತಿಳಿಯುತ್ತಿದ್ದೇನೆ (ಎಂದು 
ಹೇಳಿದನು). 
ವೈಶಂಪಾಯನಃ 
ಇತ್ಯೇವಂ ವಾದಿನಂ ವೀರಂ ಭೀಮಮಕ್ಸಿಷ್ಠಕಾರಿಣಮ್‌ । 
ಭೋಗೇನ ಮಹತಾ ಗೃಹ್ಯ ಸಮಂತಾತ್‌ ಪರ್ಯವೇಷ್ಟಯತ್‌ ॥೮॥ 


ವೈಶಂಪಾಯನ- ಹೀಗೆ ಹೇಳುತ್ತಿದ್ದ ಅನಾಯಾಸವಾಗಿ ಎಲ್ಲವನ್ನೂ ಮಾಡುವ 
ವೀರನಾದ ಭೀಮಸೇನನನ್ನು ಆ ಸರ್ಪವು ತನ್ನದೊಡ್ಡ ದೇಹದಿಂದ ಪೂರ್ಣವಾಗಿ 
ಸುತ್ತುವರಿಯಿತು. 


ನಿಗೃಹೈೈನಂ ಮಹಾಬಾಹುಂ ತತಃ ಸ ಭುಜಗಸ್ತದಾ । 


ವಿಮುಚ್ಯಾಸ್ಯ ಭುಜೌ ಪೀನಾವಿದಂ ವಚನಮಬ್ರವೀತ್‌ HE 

ಹೀಗೆ ಆ ಭುಜಗವು ಮಹಾಬಾಹುವಾದ ಭೀಮಸೇನನನ್ನುನಿಗ್ರಹಿಸಿ ಅನಂತರ 
ಅವನ ಪುಷ್ಪವಾದ ಭುಜಗಳನ್ನು ಮಾತ್ರ ಬಿಟ್ಟುಮಾತನಾಡಿತು. 

ದಿಷಸ್ತ್ಯಂ ಕ್ಲುಧಿತಸ್ಯಾದ್ಯ ದೇವೈರ್ಭಕ್ಟೋ ಮಹಾಭುಜ | 


ಟ್‌ 


ದಿಷ್ಟ್ಯಾ ಕಾಲಸ್ಯ ಮಹತಃ ಪ್ರಿಯಾ: ಪ್ರಾಣಾ ಹಿ ದೇಹಿನಾಮ್‌ ॥1೧೦॥ 


ಅಜಗರಪರ್ವ -209- 


ಎಲೈ ಮಹಾಭುಜನೇ, ಹಸಿದಿರುವ ನನಗೆ ಈ ದಿನ ದೇವತೆಗಳು ನಿನ್ನನ್ನು 
ಆಹಾರವಾಗಿ ಸಂಕಲ್ಪಿಸಿದ್ದಾರೆ. ದೈವಸಂಕಲ್ಪದಿಂದಲೇ ಎಷ್ಟು ಸಮಯವಾದರೂ. 
ದೇಹಿಗಳಿಗೆ ಅವರ ಪ್ರಾಣಗಳು ಪ್ರಿಯವಾಗಿರುತ್ತವೆ. 


ಯಥಾ ತ್ವಿದಂ ಮಯಾ ಪ್ರಾಪ್ತಂ ಸರ್ಪರೂಪಮರಿಂದವು । 
ತಥಾತವಶ್ಯಂ ಮಯಾ ಖ್ಯಾಪ್ಯಂ ತವಾದ್ಯ ಶೃಣು ಸತ್ತಮ ele] 


ಎಲೈ ಸಜ್ಜನರಲ್ಲಿ ಶ್ರೇಷ್ಠನಾದವನೇ, ಅರಿಂದಮನೇ, ನಾನು ಹೇಗೆ ಈ 
ಸರ್ಪರೂಪವನ್ನು ಪಡೆದೆ ಎಂಬ ವಿಷಯವನ್ನು ಅವಶ್ಯವಾಗಿ ಈ ದಿನ ಹೇಳಲೇಬೇಕು. 
ಅದನ್ನು ಕೇಳು. 


ಇಮಾಮವಸ್ಥಾಂ ಸಂಪ್ರಾಪ್ತೋ ಹ್ಯಹಂ ಕೋಪಾನ್ಫನೀಷಿಣಾಮ್‌ । 
ಶಾಪಸ್ಯಾಂತಂ ಪರಿಪ್ರೇಷ್ಟು ಸರ್ವಂ ತತ್‌ಕಥಯಾಮಿ ತೇ 11೧೨! 


ಜ್ಞಾನಿಗಳ ಕೋಪ ಕೈ ಪಾತ್ರನಾಗಿ ಈ ಅವಸ್ಥೆಯನ್ನು ಹೊಂದಿ ಶಾಪದ ಮೋಕ್ಷವನ್ನು 
ನಿರೀಕ್ಷಿಸುತ್ತಿರುವ ನಾನು ನಿನಗೆ ಎಲ್ಲವನೂ ಹೇಳುತ್ತೇನೆ. 

ನಹುಷೋ ನಾಮ ರಾಜರ್ಷಿರ್ವ್ಯಕ್ತಂ ತೇ ಶೋತ್ರಮಾಗತಃ । 

ತವೈವ ಪೂರ್ವಃ ಪೂರ್ವೇಷಾಮಾಯೋರ್ವಂಶಧರಃ ಸುತಃ ek 

ನಿನ್ನಕಿವಿಗೆ ಬಿದ್ದಿದ್ದರೆ ನಾನು ನಹುಷಎಂಬ ರಾಜರ್ಷಿ. ನಾನು ನಿನ್ನಪೂರ್ವಿಕನಾದ 
ಆಯುವಿನ ವಂಶಧರ ಪುತ್ರನಾಗಿ ನಿನ್ನ ಪೂರ್ವಿಕನಾಗಿದ್ದೇನೆ. 

ತಪೋಭಿಃ ಕ್ರತುಭಿಶೈವ ವಿದ್ಯಯಾನಭಿಜನೇನ ಚ । 

ತ್ರೆಲೋಕ್ಕೈ ಶ್ಚರ್ಯಮತುಲಂ ಪ್ರಾಪ್ತಂ ಮೇ ವಿಕ್ರಮೇಣ ಚ ॥೧೩.೧॥ 

ನಾನು ತಪಸ್ಸಿನಿಂದಲೂ, ಯಜ್ಞಗಳಿಂದಲೂ, ವಿದ್ಯೆಯಿಂದಲೂ 
ಶ್ರೇಷ್ಠಜನ್ನದಿಂದಲೂ ಮತ್ತು ಪರಾಕ್ರಮದಿಂದಲೂ ಮೂರುಲೋಕದ ಅತುಲವಾದ 

೬ pe 

ಐಶ್ಚರ್ಯವನ್ನುಪಡೆದೆ. 

ಅಥ ಸರ್ವನೃಪೋನ್ಮಾಥೀ ಮದೋ ಮಾಂ ಸಮುಪಾವಿಶತ್‌ । 


ಸಹಸ್ರಂ ಮುನಿಮುಖ್ಯಾನಾಮುವಾಹ ಶಿಬಿಕಾಂ ಮಮ 11೧೩.೨। 


-210- ಮಹಾಭಾರತ ವನಪರ್ವ 


ಎಲ್ಲರಾಜರನ್ನೂ ಸೋಲಿಸಿದ ನನಗೆ ಮದವು ಉಂಟಾಯಿತು. ಒಂದು ಸಾವಿರ 
ಸಂಖ್ಯೆಯ ಯಪಷಿಶ್ರೇಷ್ಠರು ನನ್ನ ಶಿಬಿಕೆಯನ್ನು ಹೊರುತ್ತಿದ್ದರು. 

ತತೋ ವಿಭ್ರಂಶಿತಶ್ಠಾಹಮಗಸ್ಟೇನ ಮಹಾತ್ಮನಾ । 

ಇಮಾಮವಸ್ಥಾಂ ಸಂಪ್ರಾಪ್ತಃ ಪಶ್ಯ ದೈವಮಿದಂ ಮಮ 11೧೩.೪॥ 


ಆಗ ಮಹಾತ್ಮರಾದ ಅಗಸ್ನಧು ನನ್ನನ್ನು ಆ ಸ್ಥಾನದಿಂದ ವಿಭ್ರಂಶಗೊಳಿಸಿದರು. 
ಈಗ ಈ ಅವಸ್ಥೆಯನ್ನು ಹೊಂದಿದ್ದೇನೆ. ನನ್ನ ದುರದೃಷ್ಟವನ್ನು ನೋಡು. 


ನ ದೈವಂ ಪ್ರಜ್ಞಯಾ ತಾತ ನ ಬಲೋತ್ಪಾಹಶಕ್ತಿಭಿಃ । 
ನ ಸಹಾಯಬಲೈಶ್ಚಾಪಿ ಕಶ್ಚಿದಪ್ಯತಿವರ್ತತೇ 11೧೩.೫1 


ಪ್ರೀತಿಪಾತ್ರನೇ, ದೈವವಿಹಿತವಾದುದನ್ನು ಬಲದಿಂದಲಾಗಲೀ, ಉತ್ಸಾಹ 
ಶಕ್ತಿಗಳಿಂದಾಗಲೀ, ಪ್ರಜ್ಞೆಯಿಂದಾಗಲೀ ಅಥವಾ ಅನೇಕ ಸಹಾಯಬಲದಿಂದಾಗಲೀ 
ಯಾರೂ ಮೀರಲಾರರು. 


ಯಥಾ ಪ್ರಾಜ್ಞಾಶ್ಸ ಶೂರಾಶ್ಚ ದೃಶ್ಯಂತೇ ದುಃಖಜೀವಿನಃ । 
ಭೀರುಮುರ್ಬಾಶ್ಚ ಸುಖಿನಸ್ತಸ್ಮಾದ್‌ ದೈವಂ ಹಿ ಕಾರಣಮ್‌ ॥1೧೩.೫॥ 
ಪ್ರಾಜ್ಞರೂ ಶೂರರೂ ದುಃಖದಿಂದ ಬದುಕುವುದು ಕಂಡುಬರುತ್ತದೆ. ಭೀರುಗಳು 


ಮತ್ತು ಮೂರ್ಯರು ಸುಖವಾಗಿರುವುದು ಕಂಡುಬರುತ್ತದೆ. ಆದ್ದರಿಂದ ಎಲ್ಲದಕ್ಕೂ 
ದೈವವೇ ಕಾರಣ. 


ಸೋತಹಂ ಶಾಪಾದಗಸ್ಸಸ್ಯ ಬ್ರಾಹ್ಮಣಾನವಮನ್ಯ ಚ । 
ಇಮಾಮವಸ್ಥಾಮಾಪನ್ನಃ ಪಶ್ಯ ದೈವಮಿದಂ ಮಮ 11೧೪॥॥ 


ಅಂತಹ ನಾನು ಬ್ರಾಹ್ಮಣರನ್ನು ಅವಮಾನ ಮಾಡಿ ಅಗಸ್ತರ ಶಾಪದಿಂದ ಈ 
ಅವಸ್ಥೆಯನ್ನು ಹೊಂದಿದ್ದೇನೆ. ನನ್ನ ದುರದೃಷ್ಟವನ್ನು ನೋಡು. 


ತ್ವಾಂ ಚೇದವಧ್ಯಂ ದಾಯಾದಮತೀವ ಪ್ರಿಯದರ್ಶನಮ್‌ । 
ಅಹಮದ್ಯೋಪಯೋಕ್ಪಾ “ಮಿ ವಿಧಾನಂ ಪಶ್ಯ ಯಾದೃಶಮ್‌  ॥೧೫॥ 


ಅಜಗರಪರ್ವ -211- 


ಒಂದು ಪಕ್ಷಈ ದಿನ ನಾನು ಅವಧ್ಯನಾದ ಪ್ರಿಯದರ್ಶನನಾದ ನನ ನ ವಂಶದವನೇ 
ಆದ ನಿನ್ನನ್ನು  ಭಕ್ಷಿಸುವುದಾದರೆ ದೈವವಿಧಾನವು ಯಾವ ರೀತಿ ಇದೆ ಎಂದು ನೋಡು. 


ನ ಹಿ ಮೇ ಮುಚ್ಯತೇ ಕಶ್ಚಿತ್‌ ಕಥಂಚಿತ್‌ ಪ್ರಗ್ರಹಂ ಗತಃ । 
ಗಜೋ ವಾ ಮಹಿಹೋ ವಾಪಿ ಷಷ್ಠೇ ಕಾಲೇ ನರೋತ್ತಮ ॥೧೬॥ 


ಎಲ್ಫೆ ನರೋತ್ತಮನೇ, ಹಗಲಿನ ಕೊನೆಯ ಆರನೆಯ ಭಾಗದ ಕಾಲದಲ್ಲಿ 
ಗಜವಾಗಲೀ, ಮಹಿಷವಾಗಲೀ ಯಾರು ನನಗೆ ದೊರೆಯುತ್ತಾರೋ ಅವರು ಯಾರೂ 
ನನ್ನಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. 

ನಾಸಿ ಕೇವಲಸರ್ಪೇಣ ತಿರ್ಯಗ್ಯೋನಿಷು ವರ್ತತಾ । 

ಗೃಹೀತಃ ಕೌರವಶ್ರೇಷ್ಠ ವರದಾನವಮಿದಂ ಮಮ 11೧೭! 


ಎಲ್ಫೆ ಕೌರವಶ್ರೇಷ್ಠನೇ, ನೀನು ತಿರ್ಯಗ್ಯೋನಿಯಲ್ಲಿರುವ ಯಾವುದೋ ಒಂದು 
ಸರ್ಪದಿಂದ ಗೃಹೀತವಾಗಿಲ್ಲ. ಇದು ನನ್ನ ವರದಾನ. 


ಪತತಾ ಹಿ ವಿಮಾನಾಗ್ರಾ ನ್ನ್ಮಯಾ ಶಕ್ರಾಸನಾದ್‌ ದ್ರುತಮ್‌ । 

ಕುರು ಶಾಪಾಂತಮಿತ್ಯುಕ್ತೋ ಭಗವಾನ್‌ ಮುನಿಸತ್ತಮಃ । 

ಸ ಮಾಮುವಾಚ ತೇಜಸ್ವೀ ಕೃಪಯಾನಭಿಪರಿಪ್ಪತ:ಃ 11೧೮॥ 
ಮೋಕ್ಷಸ್ಟೇ ಭವಿತಾ ರಾಜನ್‌ ಕಸ್ಕಾಚ್ಚಿತ್‌ ಕಾಲಪರ್ಯಯಾತ್‌ ॥೧೯॥ 


ನಾನು ಇಂದ್ರನ ಉಪ್ಪರಿಗೆಯ ಮೇಲಿಂದ ಇಂದ್ರನ ಆಸನದಿಂದ ಶೀಘ್ರವಾಗಿ 
ಬೀಳುವಾಗ ಶಾಪವಿಮೋಕ್ಷವನ್ನು ಮಾಡಿ ಎಂದು ಕೇಳಲ್ಲಟ್ಟಪೂಜ್ಯರೂ ತೇಜಸಿಗಳೂ 
ಆದ ಮುನಿಶ್ರೇಷ್ಠರು ದಯದಿಂದ ಕೂಡಿದವರಾಗಿ ನನ್ನನ್ನು ಕುರಿತು ಎಲೆ ರಾಜನೇ, 
ಕೆಲವು ಕಾಲವು ಕಳೆದ ಮೇಲೆ ನಿನಗೆ ಶಾಪದಿಂದ ಮೋಕ್ಷವುಂಟಾಗುವುದು ಎಂದು 
ಹೇಳಿದರು. 


ತತೋಶಸ್ಥಿ ಪತಿತೋ ಭೂಮೌ ನ ಚ ಮಾಮಜಹಾತ್‌ ಸ ತಃ 1 
ಸಾರ್ತಮಸ್ತಿ ಪುರಾಣಂ ಮೇ ಯಥ್ಛೆವಾಧಿಗತಂ ತಥಾ dO 
.್ರ ಹ 


-212- ಮಹಾಭಾರತ ವನಪರ್ವ 


ಆಗ ನಾನು ಭೂಮಿಯಲ್ಲಿಬಿದ್ದೆ. ಆದರೆ ನನಗೆ ಸ್ಪೃತಿಯು ನಾಶಹೊಂದಲಿಲ್ಲ. 
ನಾನು ಹಿಂದೆ ಏನೇನು ಅನುಭವಿಸಿದ್ದೆನೋ, ಪ್ರಾಚೀನವಾದ ಆ ಘಟನೆಯೆಲ್ಲವೂ 
ನನ್ನಸ್ಟೃತಿಯಲ್ಲಿದೆ. 


ಯಸ್ತು ತೇ ವ್ಯಾಹೃತಾನ್‌ ಪ್ರಶ್ನಾನ್‌ ಪ್ರತಿಬ್ರೂಯಾದ್‌ ವಿಭಾಗವಿತ್‌ । 
ಸ ತ್ವಾಂ ಮೋಕ್ಟಯಿತಾ ಶಾಪಾದಿತಿ ಮಾಮಬ್ರವೀದೃಷಿಃ 11೨೧॥॥ 


ಯಾವ ವಿಶೇಷಜ್ಞನಾದವನು ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು 
ಹೇಳುತ್ತಾನೋ ಅವನು ನಿನ್ನನ್ನು ಶಾಪದಿಂದ ಬಿಡಿಸುವನು ಎಂದು ಅಗಸ್ಮಯಷಿಗಳು 
ನನಗೆ ಹೇಳಿದರು. 


ಗೃಹೀತಸ್ಯ ತ್ವಯಾ ರಾಜನ್‌ ಪ್ರಾಣಿನೋಠಪಿ ಬಲೀಯಸಃ ! 
ಸತ್ತ ಭ್ರಂಶೋತಧಿಕಸ್ಕಾಪಿ ಸರ್ವಸ್ಯಾಶು ಭವಿಷ್ಯತಿ 1೨೨ 


ಅಭವ 
ಎಲ್ಫೆ ರಾಜನೇ, ನೀನು ಯಾವ ಪ್ರಾಣಿಯನ್ನುಹಿಡಿಯುತ್ತೀಯೋ ಅದು ನಿನಗಿಂತ 
ಅಧಿಕ ಬಲವುಳ್ಳದ್ದಾದರೂ ನೀನು ಹಿಡಿದ ತಕ್ಷಣ ಅದಕ್ಕೆ ಆ ಬಲದ ಭ್ರಂಶವು 
ಶೀಘ್ರವಾಗಿ ಉಂಟಾಗುವುದು. 


ಇತಿ ಚಾಪ್ಯಹಮಶ್ರೌಷಂ ವಚಸ್ತೇಷಾಂ ದಯಾವತಾಮ್‌ । 
ಮಯಿ ಸಂಜಾತಹಾರ್ದಾನಾಮಥ ತೇತಂತರ್ಹಿತಾ ದ್ವಿಜಾಃ 2A 


ಹೀಗೆ ನನ್ನಲ್ಲಿ ಪ್ರೀತಿ ಉಂಟಾದ ದಯಾವಂತರಾದ ಆ ಯಷಿಗಳ ಮಾತನ್ನು 
ನಾನು ಕೇಳಿದೆನು. ಅನಂತರ ಎಲ್ಲಾಯಷಿಗಳೂ ಅಂತರ್ಧಾನವನ್ನು ಹೊಂದಿದರು. 


ಸೋ5ಹಂ ಪರಮದುಷ್ಕರ್ಮಾ ವಸಾಮಿ ನಿರಯೇತಶುಚೌ । 
ಸರ್ಪಯೋನಿಮಿಮಾಂ ಪ್ರಾಪ್ಯ ಕಾಲಾಕಾಂಕ್ಷೀ ಮಹಾದ್ಯುತೇ 11೨೪॥ 


ಎಲೈ ಮಹಾದ್ಯುತಿಯೇ, ನಾನು ಪರಮದುಷ್ಕರ್ಮವನ್ನುಮಾಡಿ ಅಶುಚಿಯಾದ 
ನೀಚವಾದ ಈ ಸರ್ಪಯೋನಿಯನ್ನುಹೊಂದಿ ಶಾಪದ ಮೋಕ್ಟಕಾಲವನ್ನುನಿರೀಕ್ಷಿಸುತ್ತಾ 
ವಾಸಮಾಡುತ್ತಿದ್ದೇನೆ (ಎಂದು ಹೇಳಿತು). 


ಅಜಗರಪರ್ವ 213- 


ವೈಶಂಪಾಯನ: 

ತಮುವಾಚ ಮಹಾಬಾಹುರ್ಭೀಮಸೇನೋ ಭುಜಂಗಮಮ್‌ ॥೨೪॥ 

ನಚ ಕುಪ್ಯೇ ಮಹಾಸರ್ಪ ನ ಚಾತ್ಮಾನಂ ವಿಗರ್ಹಯೇ 11೨೫।॥ 

ವೈಶಂಪಾಯನ- ಆಗ ಮಹಾಬಾಹುವಾದ ಭೀಮಸೇನನು ಸರ್ಪವನ್ನು ಕುರಿತು 
ಎಲೈ ಮಹಾಸರ್ಪವೇ, ನನಗೆ ನಿನ್ನ ಮೇಲೆ ಕೋಪವೂ ಇಲ್ಲಮತ್ತು ನನ್ನ ಮೇಲೆ 
ನಿಂದನೆಯೂ ಇಲ್ಲ ಎಂದು ಹೇಳಿದನು. 

ಯಸ್ಮಾದಭಾವೀ ಭಾವೀ ವಾ ಮನುಷ್ಯಃ ಸುಖದುಃಖಯೋಃ । 

ಆಗಮೇ ಯದಿ ವಾ5ಪಾಯೇ ನ ತತ್ರ ಗ್ಲಪಯೇನ್ನನಃ ॥1೨೬॥ 

ಮನುಷ್ಯನು ಸುಖದುಃಖಗಳನ್ನು ಸಂಪಾದನೆ ಮಾಡಲು ಅಥವಾ ಪರಿತ್ಕಾಗ 
ಮಾಡಲು ಸ್ವತಃ ಸಮರ್ಥನಲ್ಲವಾದ್ದರಿಂದ ಆ ವಿಷಯದಲ್ಲಿ ಮನಸ್ಸಿನಲ್ಲಿವಿಷಾದವನ್ನು 
ಮಾಡಬಾರದು. 

ದೈವಂ ಪುರುಷಕಾರೇಣ ಕೋ ವಂಚಯಿತುಮರ್ಹತಿ । 

ದೈವಮೇವ ಪರಂ ಮನ್ಯೇ ಪುರುಷಾರ್ಥೊ ನಿರರ್ಥಕ: 1೨೭11 

ಪುರುಷಪ್ರಯತ್ನದಿಂದ ಯಾರು ದೈವವನ್ನುವಂಚಿಸಲು ಸಾಧ್ಯ ? ನಾನು ದೈವವೇ 
ಪರವೆಂದು ತಿಳಿಯುತ್ತೇನೆ. ಪುರುಷಪ್ರಯತ್ನವು ನಿರರ್ಥಕವಾದುದು. 

ಪಠ್ಯ ದೈವೋಪಘಾತಾದ್ಧಿ ಭುಜವೀರ್ಯವ್ಯಪಾಶ್ರಯಮ್‌ । 

ಇಮಾಮವಸ್ಥಾಂ ಸಂಪ್ರಾಪ್ತಮನಿಮಿತ್ತಮಿಹಾದ್ಯ ಮಾಮ್‌ (1೨೮ 


ದೈವವು ಪ್ರತಿಕೂಲವಾಗಿರುವುದರಿಂದ ನನ್ನ ಭುಜವೀರ್ಯವನ್ನು ಅವಲಂಬಿಸಿದ 
ನಾನು ನಿಷ್ಕಾರಣವಾಗಿ ಇಂತಹ ಅವಸ್ಥೆಯನ್ನು ಹೊಂದಿರುವುದನ್ನುನೋಡು. 


ಕಿಂತು ನಾದ್ಯಾನುಶೋಚಾಮಿ ತಥಾ55ತ್ಮಾನಂ ವಿನಾಶಿತಮ್‌ । 
ಯಥಾ ನು ವಿಪಿನೇ ನ್ಯಸ್ತಾನ್‌ ಭ್ರಾತ್ಸನ್‌ ರಾಜ್ಯಪರಿಚ್ಯುತಾನ್‌ ॥೨೯॥ 


-214- ಮಹಾಭಾರತ ವನಪರ್ವ 


ಆದರೆ ನಾನು ಕಾಡಿನಲ್ಲಿರುವ ನನ್ನಸಹೋದರನನ್ನು ಕುರಿತು ಶೋಕಪಡುವಂತೆ 
ನನ್ನವಿನಾಶವನ್ನು ಕುರಿತು ನಾನು ಶೋಕಪಡುವುದಿಲ್ಲ. 


ಹಿಮವಾಂಶ್ಚ ಸುದುರ್ಗೋರ5ಯಂ ಯಕ್ಷರಾಕ್ಸಸಸಂಕುಲಃ । 
ಮಾಂ ಸಮುದ್ದೀಕ್ಷಮಾಣಾಸ್ತೇ ಪ್ರಪತಿಷ್ಯಂತಿ ವಿಹಲಾಃ 11೩೦॥॥ 
ವಲ 3 ವ 


ಯಕ್ಷರಾಕ್ಷಸರಿಂದ ತುಂಬಿದ ಈ ಹಿಮಾಲಯಪರ್ವತವು ಬಹಳ 
ದುರ್ಗಮವಾದುದು. ಅಲ್ಲಿ ಅವರು ನನ್ನನ್ನು ನಿರೀಕ್ಷಿಸುತ್ತಾ ವಿಹ್ನಲರಾಗಿ 
ಬಿದ್ದುಹೋಗುವರು. 


ವಿನಷ್ಠಮಥ ಮಾಂ ಶ್ರುತ್ವಾ ಭವಿಷ್ಯಂತಿ ನಿರುದ್ಯಮಾಃ । 
ಧರ್ಮಶೀಲಾ ಮಯಾ ತೇ ಹಿ ಬಾಧ್ಯಂತೇ ರಾಜ್ಯಗೃದ್ಧಿನಾ 11೩೧॥ 


ರಲ'ದ 
ಮತ್ತು ನಾನು ನಾಶಹೊಂದಿದ ವಾರ್ತೆಯನ್ನು ಕೇಳಿ ಅವರು 
ನಿರುದ್ಯೋಗಿಗಳಾಗುವರು. ರಾಜ್ಯದ ಆಸೆಯಿಂದ ನಾನು ಧರ್ಮಶೀಲರಾದ ಅವರನ್ನು 
ಬಾಧಿಸಿದಂತಾಗುತ್ತದೆ. 


ಅಥವಾ ನಾರ್ಜುನೋ ಧೀಮಾನ್‌ ವಿಷಾದಮುಪಯಾಸ್ಯತಿ । 
ಸರ್ವಾಸ್ವವಿದನಾಧೃಷ್ಯೋ ದೇವಗಂಧರ್ವರಾಕೃಸ್ಥೆಃ 11೩.೨ 


ಅಥವಾ ಎಲ್ಲ ಅಸ್ಪಗಳನ್ನು ಹೊಂದಿದ, ದೇವಗಂಧರ್ವರಾಕ್ನಸರಿಂದ 
ಸೋಲದಿರುವ, ಮೇಧಾವಿಯಾದ ಅರ್ಜುನನು ವಿಷಾದವನ್ನು ಹೊಂದುವುದಿಲ್ಲ. 


ಸಮರ್ಥಃ ಸ ಮಹಾಬಾಹುರೇಕೋsಪಿ ಸುಮಹಾಬಲ: । 
ದೇವರಾಜಮಪಿ ಸ್ಮಾನಾತ್‌ ಪ್ರಚ್ಯಾವಯಿತುಮಂಜಸಾ AAU 


ಸುಮಹಾಬಲವುಳ್ಳ ಮಹಾಬಾಹುವಾದ ಅವನು ದೇವರಾಜನಾದ ಇಂದ್ರನನ್ನೂ 
ಸಹ ಅವನ ಸ್ಥಾನದಿಂದ ವಿಹೀನನನ್ನಾಗಿ ಮಾಡಲು ಚೆನ್ನಾಗಿ ಸಮರ್ಥನಾಗಿದ್ದಾನೆ. 


ಕಿಂ ಪುನರ್ಧೃತರಾಷ್ಟ್ರಸ್ಯ ಪುತ್ರಂ ದುರ್ದ್ಯೂತದೇವಿನಮ್‌ । 
ವಿದ್ದಿಷ್ಟಂ ಸರ್ವಲೋಕಸ್ಯ ದಂಭಮೋಹಪರಾಯಣಮ್‌ TUT 


ಅಜಗರಪರ್ವ -215- 


ಹೀಗಿರುವ ಡಂಭಮೋಹಗಳನ್ನೇ ಆಶ್ರಯಿಸಿದ, ಎಲ್ಲರ ದ್ವೇಷಕ್ಕೆ ಪಾತ್ರನಾದ, 
ಕೆಟ ಸಿಜೂಜನ್ನು ಆಡಿದ, ಧೃತರಾಷ್ಟನ ಪುತ್ರನ ವಿಷಯದಲ್ಲಿ ಹೇಳುವುದೇನು? 


ಮಾತರಂ ಚೈವ ಶೋಚಾಮಿ ಕೃಪಣಾಂ ಪುತ್ರಗೃದ್ಧಿನೀಮ್‌ । 
ಯಾತಸ್ಥಾಕಂ ನಿತ್ಯಮಾಶಾಸ್ತೇ ಮಹತ್ತ ಮಧಿಕಂ ಪರೈಃ 11೩೫11 


ಮತ್ತು ಯಾವಳು ನಿತ್ಯವಾಗಿ ಬೇರೆಯವರಿಗಿಂತ ಹೆಚ್ಚಿದ ನಮ್ಮ ಅಭ್ಯುದಯವನ್ನು 
ಯಾವಾಗಲೂ ಬಯಸುತ್ತಾಳೆಯೋ ಅಂತಹ ಪುತ್ರವತ್ತಲೆಯಾದ ಕೃಪಣಳಾದ 
ತಾಯಿಯನ್ನುಕುರಿತು ಶೋಕಪಡುತ್ತೇನೆ. 


ತಸ್ಯಾಃ ಕಥಂ ತನಾಥಾಯಾ ಮದ್ವಿನಾಶಾದ್‌ ಭುಜಂಗಮ । 

ಸಫಲಾಸ್ತೇ ಭವಿಷ್ಯಂತಿ ಮಯಿ ಸರ್ವೇ ಮನೋರಥಾಃ 11೩೬॥ 

ಎಲೈ ಭುಜಂಗಮನೇ, ನನ್ನ ವಿನಾಶದಿಂದ ಅನಾಥಳಾದ ಅವಳು ನನ್ನಲ್ಲಿ 
ಇಟ್ಟುಕೊಂಡಿರುವ ಎಲ್ಲಾಮನೋರಥಗಳು ಹೇಗೆ ಸಫಲವಾಗುವುವು? 

ನಕುಲಃ ಸಹದೇವಶ್ಚ ಯಮೌ ಚ ಗುರುವರ್ತಿನೌ । 

ಮದ್ದಾಹುಬಲಸಂಗುಪ್ತೌ ನಿತ್ಯಂ ಪುರುಷಮಾನಿನೌ 12೭ 

ತಮ್ಮ ಪರಾಕ್ರಮದಲ್ಲಿ ವಿಶ್ವಾಸವುಳ್ಳ ಅವಳಿಗಳಾದ ನಕುಲಸಹದೇವರಿಬ್ಬರೂ 
ಹಿರಿಯರಾದ ನಮ್ಮನ್ನು ಅನುಸರಿಸಿಕೊಂಡು ನನ್ನ ಬಾಹುಬಲದಿಂದ ರಕ್ಷಿತರಾಗಿದ್ದಾರೆ. 

ಭವಿಷ್ಯತೋ ನಿರುತ್ತಾಹೌ ಭ್ರಷ್ಠವೀರ್ಯಪರಾಕ್ರಮೌ । 

ಮದ್ದಿನಾಶಾತ್‌ ಪರಿದ್ಯೂನಾವಿತಿ ಮೇ ವರ್ತತೇ ಮತಿಃ 11೩೮॥ 

ನಾನು ವಿನಾಶಹೊಂದಿದರೆ ಅವರೂ ತಮ್ಮ ವೀರ್ಯಪರಾಕ್ರಮಗಳನ್ನು 
ಕಳೆದುಕೊಂಡು ನಿರುತಾಹರಾಗಿ ನಾಶವನ್ನು ಹೊಂದುವರು ಎಂದು ನನಗೆ ತೋರುತ್ತದೆ 
(ಎಂದು ಹೇಳಿದನು). 

ವೈಶಂಪಾಯನಃ 


ಏವಂವಿಧಂ ಬಹು ತದಾ ವಿಲಲಾಪ ವೃಕೋದರ: । 
ಭುಜಂಗಭೋಗಸಂರುದ್ಧೋ ನಾಶಕಚ್ಚ ವಿಚೇಷ್ಠಿತುಮ್‌ 11೩೯॥ 


-216- ಮಹಾಭಾರತ ವನಪರ್ವ 


ವೈಶಂಪಾಯನ- ಹೀಗೆ ವೃಕೋದರನು ಬಹುವಿಧವಾಗಿ ವಿಲಾಪವನ್ನು 
ಮಾಡಿದನು. ಸರ್ಪಶರೀರದಿಂದ ಗೃಹೀತನಾಗಿ ಅವನಿಗೆ ಅಲುಗಾಡಲೂ 
ಸಾಧ್ಯವಾಗಲಿಲ್ಲ. 


ಯುಧಿಷ್ಠಿರಸ್ತು ಕೌಂತೇಯೋ ಬಭೂವಾಸಸ್ನಚೇತನಃ । 
ಅನಿಷ್ಟದರ್ಶನಾನ್‌ ಘೋರಾನುತ್ವಾತಾನ್‌ ಪರಿಚಿಂತಯನ್‌ WO 


ಕುಂತೀಪುತ್ರನಾದ ಯುಧಿಷ್ಠಿರನಾದರೂ ಅಪಶಕುನಗಳನ್ನುನೋಡಿ ಘೋರವಾದ 
ಅನರ್ಥವನ್ನು ಚಿಂತಿಸುತ್ತಾ ಮನಸ್ಸಿನಲ್ಲಿ ಅಸ್ಪಸ್ಥನಾದನು. 


ದಾರುಣಂ ಹ್ಯಶಿವಂ ನಾದಂ ಶಿವಾ ದಕ್ಷಿಣತಃ ಸ್ಥಿತಾ । 
ದೀಪ್ತಾಯಾಂ ದಿಶಿ ವಿತ್ರಸ್ತಾ ರೌತಿ ತಸ್ಯಾಶ್ರಮಸ್ಯ ಹ 11೪೧॥ 


ಅವನ ಬಲಭಾಗದಲ್ಲಿದ್ದ ಹೆಣ್ಣುನರಿಗಳು ದಾರುಣವಾದ ಅಮಂಗಳವಾದ 
ನಾದವನ್ನುಮಾಡಿದವು. ದಿಕ್ಕುಗಳು ಉರಿಯುತ್ತಿರುವುದನ್ನುನೋಡಿ ಹೆದರಿದ ಹೆಣ್ಣು 
ನರಿಯು ಅವನ ಆಶ್ರಮದ ಬಳಿ ಅತ್ತಂತೆ ಕಿರುಚಿತು. 


ಏಕಪಕ್ಚಾಕಿಚರಣಾ ವರ್ತಿಕಾ ಘೋರದರ್ಶನಾ । 
ರಕ್ತಂ ವಮಂತೀ ದದೃಶೇ ಪ್ರತ್ಯಾದಿತ್ಯಮಭಾಸುರಾ NY 


ಒಂದು ಕಣ್ಣು ಒಂದು ಪಾದ ಮತ್ತು ಒಂದು ರೆಕ್ಕೆಯುಳ್ಳ ನೋಡಲು 
ಭಯಂಕರವಾದ ಮತ್ತು ಅಮಂಗಳವಾದ ವರ್ತಿಕಾ ಪಕ್ಷಿಯು ಸೂರ್ಯನಿಗೆ ಎದುರಾಗಿ 
ರಕ್ತವನ್ನುಕಾರುವುದು ಕಂಡುಬಂದಿತು. 


ಪ್ರವವೌ ಚಾನಿಲೋ ರೂಕ್ಮಶ್ಚಂಡ: ಶರ್ಕರಕರ್ಷಣಃ । 
ಅಪಸವ್ಯಾನಿ ಸರ್ವಾಣಿ ಮೃಗಪಕ್ಷಿರುತಾನಿ ಚ VAI 


ವಾಯುವು ಒರಟಾಗಿ ಮರಳಿನ ಕಣಗಳನ್ನು ಎಳೆದುಕೊಂಡು ಕ್ರೂರವಾಗಿ ಬೀಸಿತು. 
ಎಲ್ಲಮೃಗಪಕ್ಷಿಗಳ ನಾದವು ಅವನಿಗೆ ಅಪಸವ್ಯವಾದವು. 


ಪೃಷ್ಠತೋ ವಾಯಸಃ ಕೃಷ್ಣೋ ಯಾಹಿ ಯಾಹೀತಿ ಶಂಸತಿ । 
ಮುಹುರ್ಮುಹುಃ ಸ್ಫುರತಿ ಚ ದಕ್ಷಿಣೋತಸ್ಯ ಭುಜಸ್ತಥಾ IVY 


ಅಜಗರಪರ್ವ -217- 


ಅವನ ಹಿಂದುಗಡೆಯಿಂದ ಕಪ್ಪಾದ ಕಾಗೆಯು ಹೋಗು ಹೋಗು ಎಂದು 
ಕಿರುಚಿತು. ಅವನ ಬಲಭುಜವು ಪುನಃ ಪುನಃ ಅದುರಿತು. 


ಹೃದಯಂ ಚರಣಶ್ಚಾಪಿ ವಾಮೋತಸ್ಯ ಪರಿತಪ್ಯತಿ I 

ಸವ್ಯಸ್ಯಾಕ್ಸ್ಯೋ ವಿಕಾರಶ್ಚಾಪ್ಯನಿಷ್ಟಃ ಸಮಪದ್ಯತ 11೪೫1! 

ಅವನ ಎದೆ ಮತ್ತು ಎಡಪಾದಗಳು ಇದ್ದಕ್ಕಿದ್ದಂತೆ ಬಿಸಿಯಾದವು. ಎಡಗಣ್ಣಿನಲ್ಲಿ 
ಅನಿಷ್ಠವಾದ ವಿಕಾರವು ( ಅದರುವಿಕೆಯು) ಉಂಟಾಯಿತು. 


ಧರ್ಮರಾಜೋಅಪಿ ಮೇಧಾವೀ ಮನ್ಯಮಾನೋ ಮಹದ್ಭಯಮ್‌ । 
ದ್ರೌಪದೀಂ ಪರಿಪಪ್ರಚ್ಛ ಕೃ ಭೀಮ ಇತಿ ಭಾರತ WY 


ಎಲೈ ಭಾರತನೇ, ಮೇಧುವಿಯಾದ ಧರ್ಮರಾಜನೂ ಸಹ ದೊಡ್ಡ ಭಯವು 
ಉಪಸ್ಥಿತವಾಗಿದೆ ಎಂದು ತಿಳಿದು ದ್ರೌಪದಿಯನ್ನುಕುರಿತು ಭೀಮನು ಎಲ್ಲಿದ್ದಾನೆ ಎಂದು 
ಕೇಳಿದನು. 

ಶಶಂಸ ತಸೆ ಸ್ಕೈ ಪಾಂಚಾಲೀ ಚಿರಯಾತಂ ವೃಕೋದರಮ್‌ । 

ಕಥಯಾಮಾಸ ತತ್ಸರ್ವಂ ಮೃಗಾನ್‌ ಹಂತುಮಿತೋ ಗತಮ್‌ । 

ಸ ಪ್ರತಸ್ಥೇ ಮಹಾಬಾಹುರ್ಧೌಮ್ಯೇನ ಸಹಿತೋ ನೃಪಃ 11೪೭! 


ಪಾಂಚಾಲಿಯೂ ಸಹ ಮೃಗಗಳನ್ನು ಬೇಟೆಯಾಡಲು ವೃಕೋದರನು ಹೊರಟು 
ಬಹುಕಾಲವಾಗಿದೆ ಎಂಬ ಎಲ್ಲವಿಷಯಗಳನ್ನೂ ಅವನಿಗೆ ತಿಳಿಸಿದಳು. 


ತಚುತಾ ತರಿತೋ ರಾಜಾ ಭೃಶಮುದ್ದಿಗ್ನಮಾನಸಃ HC 
ಲ್ಪ ಷದ ayy 


ಅದನ್ನು ಕೇಳಿ ಮನಸ್ಸಿನಲ್ಲಿ ಉದ್ದೇಗವನ್ನು ಹೊಂದಿದ ಮಹಾಬಾಹುವಾದ 
ಧರ್ಮರಾಜನು ಧೌಮ್ಯರಿಂದ ಕೂಡಿಕೊಂಡು ಶೀಘ್ರವಾಗಿ ಹೊರಟನು. 


ದ್ರೌಪದ್ಯಾ ರಕ್ಷಣಂ ಕಾರ್ಯಮಿತ್ಯುವಾಚ ಧನಂಜಯಮ್‌ । 


ನಕುಲಂ ಸಹದೇವಂ ಚ ವ್ಯಾದಿದೇಶ ದ್ವಿಜಾನ್‌ ಪ್ರತಿ 11೪೯॥ 


-218- ಮಹಾಭಾರತ ವನಪರ್ವ 


ನೀನು ದ್ರೌಪದಿಯ ರಕ್ಷಣೆಯನ್ನುಮಾಡಬೇಕು ಎಂದು ಅರ್ಜುನನಿಗೆ ಹೇಳಿದನು. 
ನಕುಲಸಹದೇವರಿಗೆ ಬ್ರಾಹ್ಮಣರ ರಕ್ಷಣೆಯ ವಿಷಯದಲ್ಲಿ ಆದೇಶವನ್ನುನೀಡಿದನು. 


ಸ ತಸ್ಯ ಪದಮುನ್ನೀಯ ತಸ್ಮಾದೇವಾಶ್ರಮಾತ್‌ ಪ್ರಭುಃ । 
ದದರ್ಶ ಪೃಥಿವೀಂ ಚಿಹ್ನೆ ಯರ್ಜೀಮಸ್ಯ ಪರಿಚಿಹ್ನಿತಾಮ್‌ 11೫೦॥ 


ಪ್ರಭುವಾದ ಅವನು ಭೀಮಸೇನನ ಪಾದಗಳನ್ನು ಗಮನಿಸಿ ಆಶ್ರಮದಿಂದ 
ಹೊರಟು ಭೂಮಿಯ ಮೇಲೆ ಮೂಡಿದ ಭೀಮಸೇನನ ಪಾದಚಿಷ್ನೆಗಳನ್ನುನೋಡಿದನು. 


ಮೃಗಯಾಮಾಸ ಕೌಂತೇಯೋ ಭೀಮಸೇನಂ ಮಹಾವನೇ । 
ಸ ಪ್ರಾಚೀಂ ದಿಶಮಾಸ್ಥಾಯ ಮಹತೋ ಗಜಯೂಥಪಾನ್‌ ॥೫೦.೧॥ 


ತತೋ ಮೃಗಸಹಸ್ರಾಣಿ ಮೃಗೇಂದ್ರಾಣಾಂ ಶತಾನಿ ಚ | 
ಪತಿತಾನಿ ವನೇ ದೃಷ್ಟ್ವಾ ಮಾರ್ಗಂ ತಸ್ಯಾವಿಶನ್ನೃಪಃ 1೫೦.೨! 


ಕೌಂತೇಯನಾದ ಅವನು ಮಹಾವನದಲ್ಲಿ ಭೀಮಸೇನನನ್ನು ಹುಡುಕಿದನು. 
ಅವನು ಪೂರ್ವದಿಕ್ಕಿನಲ್ಲಿಹೋಗಿ ದೊಡ್ಡಗಜಸಮೂಹಗಳು, ಸಾವಿರಾರು ಮೃಗಗಳು, 
ನೂರಾರು ಸಿಂಹಗಳು ಸತ್ತುಬಿದ್ದಿರುವುದನ್ನು ನೋಡಿ ಆ ಮಾರ್ಗದಲ್ಲಿ ಮುಂದೆ 
ಸಾಗಿದನು. 


ಧಾವತಸ್ತಸ್ಯ ವೀರಸ್ಯ ಮೃಗಾರ್ಥಂ ವಾತರಂಹಸಃ | 
ಊರುವಾತವಿನಿರ್ಭಗ್ನಾ ದ್ರುಮಾ ವ್ಯಾವರ್ಜಿತಾಃ ಪಥಿ ISON 
ಮೃಗಗಳನ್ನು ಹಿಂಬಾಲಿಸಿ ವಾಯುವೇಗದಿಂದ ಓಡುವ ಆ ಭೀಮಸೇನನ 


ತೊಡೆಗಳಿಂದ ಉಂಟಾದ ವಾಯುವಿನಿಂದ ಭಗ್ಗವಾದ ವೃಕ್ಷಗಳು ದಾರಿಯಲ್ಲಿ 
ಬಿದ್ದಿದ್ದವು. 


ಸ ಗತ್ವಾ ತೈಸ್ತದಾ ಚಿಹ್ನೈರ್ದದರ್ಶ ಗಿರಿಗಹ್ಹರೇ । 
ಗೃಹೀತಂ ಭುಜಗೇಂದ್ರೇಣ ನಿಶ್ಚೇಷ್ಠಮನುಜಂ ತದಾ 11೫.೨11 


ಅವನು ಆ ಚಿಹ್ನೆಗಳನ್ನು ಅನುಸರಿಸಿಕೊಂಡು ಮುಂದೆ ನಡೆದು ಒಂದು 
ಕಣಿವೆಯಲ್ಲಿಭುಜಗೇಂದ್ರನಿಂದ ಹಿಡಿಯಲ್ಪಟ್ಟತನ್ನತಮ್ಮನನ್ನುನೋಡಿದನು. 


ಅಜಗರಪರ್ವ -219- 


ರೂಕ್ಬಮಾರುತಭೂಯಿಷ್ಕೇ ನಿಷ್ಪತ್ರದ್ರುಮಸಂಕುಲೇ | 
ಈರಿಣೇ ನಿರ್ಜಲೇ ದೇಶೇ ಕಂಟಕಿದ್ರುಮಸಂಕುಲೇ । 
ಅಶ್ನಸ್ನಾಣುಕ್ಷುಪಾಕೀರ್ಣೇ ಸುದುರ್ಗೇ ವಿಷಮೋತ್ಕಟೇ 11೫೨.೧।॥ 


ಚಂಡಮಾರುತದಿಂದ ಕೂಡಿದ, ಪತ್ರಗಳಿಲ್ಲದ ವೃಕ್ಷಗಳು ನಿಬಿಡವಾಗಿದ್ದ 
ನಿರ್ಜಲವಾದ, ಮುಳ್ಳಿನ ಮರಗಳಿಂದ ತುಂಬಿದ್ದ ಕಲ್ಲುಬಂಡೆಗಳು ಮತ್ತು 
ಪೊದೆಗಳಿಂದ ತುಂಬಿದ್ದ ದುರ್ಗಮವಾದ ಮತ್ತು ಅತ್ಯಂತ ವಿಷಮವಾದ 
ಮರುಭೂಮಿಯ ಪ್ರದೇಶದಲ್ಲಿಭೀಮಸೇನನನ್ನುನೋಡಿದನು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತ್ರಿಸಪ್ತತ್ಯಧಿಕಶತತಮೋ5 ಧ್ಯಾಯಃ ॥ 
॥ ಇತಿ ಅಜಗರಪರ್ವಣಿ ತೃತೀಯೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತಿಟೆ ವನಪರ್ವದಲ್ಲಿನೂರ ಎಪ್ಪತ್ನೂರನೆಯ 
ಅಧ್ಯಾಯ ಮುಗಿಯಿತು 


XK 
ಮಹಾಭಾರತ ತಾತರ್ಯನಿರ್ಣಯ -೨೨ ಅಧ್ಯಾಯ 


ಗತೇ ಭೀಮೇ ನಿಮಿತ್ತಾನಿ ದೃಷ್ಟ್ವಾ ರಾಜಾ ಯುಧಿಷ್ಠಿರಃ । 
ಪಪ್ರಚ್ಚೆ ಕ್ವ ಗತೋ ಭೀಮ ಇತಿ ಕೃಷ್ಣಾಂ ಚಲನ್ಮನಾಃ AHO 


ಭೀಮ ಹೊರಟು ಹೋದಾಗ ರಾಜಾ ಯುಧಿಷ್ಠಿರ, ಉತ್ಪಾತಗಳನ್ನು ಕಂಡು 
ಶಂಕಾಗ್ರಸ್ತನಾಗಿ "ಭೀಮನೆಲ್ಲಿಗೆ ಹೋದನೆ'ಂದು ದ್ರೌಪದಿಯನ್ನು ಕೇಳಿದ. 


ಯಾತಂ ಮೃಗಾರ್ಥಂ ಸ ನಿಶಮ್ಯ ರಾಜಾ 
ತದೂರುವೇಗಾತ್‌ ಪತಿತಾನ್‌ ನಗೇಂದ್ರಾನ್‌ । 
ದಷಾ ಪಥಾ ಯೇನ ಯಯೌ ಸ ತತ್ರ 
ಆ ಸರ್ಪಾವತಮನಪ್ಪಚತ್‌ 11೩೫೨।1 
ದೃಷ್ಟ್ವಾ ಚ ಸರ್ಪಾ ಲ ವಲಲ 
ಭೀಮ ಬೇಟೆಗೆ ಹೋಗಿದ್ದಾನೆ ಎಂದು ಕೇಳಿ ಧರ್ಮರಾಜ ಅವನ ನಡಿಗೆಯ 
ರಭಸಕ್ಕೆ ತೊಡೆಗಳ ಸರ್ಶದಿಂದ ಬಿದ್ದ ದೊಡ್ಡಮರಗಳನ್ನುನೋಡಿ ಆ ಮಾರ್ಗದಿಂದ 


ನಡೆದ. ಅಲ್ಲಿ ಭೀಮ ಹೆಬ್ಬಾವಿನಿಂದ ಸುತ್ತಲ್ಪಟ್ಟಿದ್ದನ್ನು ಕಂಡು ಕಾರಣವನ್ನು ಕೇಳಿದ. 


ನ್ಮ 


-220- ಮಹಾಭಾರತ ವನಪರ್ವ 


ಸ ಕಾರಣಂ ನಹುಷಾತ್‌ ಸರ್ವಮೇವ 
ಶುಶ್ರಾವ ತತ್ಛಶ್ತಮಶೇಷತಶ್ಚ । 
ಭ್ರಾತ್ಮಸ್ನೇಹಾದ್‌ ವ್ಯಾಚರೋದ್‌ ಧರ್ಮಸೂನು- 
ಸ್ತದೈವ ಸೋsಪ್ಯಾರುಹತ್‌ ಸ್ವರ್ವಲೋಕಮ್‌ 11೩೫೩ 


ಧರ್ಮರಾಜ ನಹುಷನಿಂದ ಎಲ್ಲವನ್ನೂ ಕೇಳಿ ತಿಳಿದುಕೊಂಡ. ಸೋದರ 
ಪ್ರೇಮದಿಂದ ನಹುಷನ ಎಲ್ಲಪ್ರಶ್ನೆಗಳನ್ನೂಉತ್ತರಿಸಿದ. ಆಗಲೇ ನಹುಷಸ್ಟರ್ಗಲೋಕಕ್ಕೆ 
ತೆರಳಿದ. 


ದಿವ್ಯಾಂಬರೇ ಕುಂಡಲೀನಿ ಸ್ವಪೂರ್ವೇ 
ಗತೇ ವಿಮಾನೇನ ಸ ಧರ್ಮರಾಜಃ | 
ಭೀಮಶ್ಚಾಂ ಯಾತ್‌ ಸ್ವಾಶ್ರಮಾಯೈವ ಸರ್ವಂ 
ಯುಧಿಷ್ಠಿರಃ ಕಥಯಾಮಾಸ ತತ್ರ 11೩೫೪॥ 


ದಿವ್ಯ ವಸ್ತ್ರಗಳನ್ನೂ ಕುಂಡಲಗಳನ್ನೂ ಧರಿಸಿದ ತಮ್ಮ ವಂಶದ ಪೂರ್ವಜನಾದ 
ನಹುಷ ವಿಮಾನದಿಂದ ಸರ್ಗಕ್ಕೆ ಹೋದಾಗ ಧರ್ಮರಾಜನೂ ಭೀಮನೂ ತಮ್ಮಾಶ್ರಮಕ್ಕೆ 
ಬಂದರು. ಅಲ್ಲಿಎಲ್ಲವೃತ್ತಾಂತವನ್ನೂ ಧರ್ಮರಾಜ ಹೇಳಿದ. 


ಶ್ರುತ್ವಾ ಕೃಷ್ಣಾ ಭ್ರಾತರಶ್ಚಾಸ್ಯ ಸರ್ವೇ ಸರ್ವೇ 
ಮುನೀಂದ್ರಾ ಭೀಮಸೇನೇತತಿಭಕ್ತಾಃ । 
ವ್ರೀಡಾಂ ಯಯುರ್ಭೀಮಸೇನಗ್ರಹೇಣ 


ತಥಾತಬ್ರುವನ್‌ ಸ್ನೇಹತೋ ಭೀಮಸೇನಮ್‌ HAHEI 


ನೈತಾದೃಶಂ ಸಾಹಸಂ ತೇ5ನುರೂಪಂ 

ಶಕ್ತೋಠಪಿ ಯತ್‌ ಸ್ನಾತ್ಸನೋ ಮೋಕ್ಟಣಾಯ । 
ನೈವಾ5ಕರೋ ಯತ್ನಮತೋ ನಿಜಾನಾಂ 

ಮಹದ್‌ ದುಃಖಂ ಹೃದಯೇ ಪ್ರಾರ್ಪಯಸ್ತ್ರಮ್‌ 11೩೫೬ 
ಮೈವಂ ಪುನಃ ಕಾರ್ಯಮಿತಿ ಬ್ರುವಂತಃ 

ಸಮಾಶ್ಲಿಷನ್‌ ಸರ್ವ ಏವೈತ್ಯ ಭೀಮಮ್‌ । 


ಅಜಗರಪರ್ವ -221- 


ತತೋರಹೋಭಿಃ ಕೈಶ್ಚಿದಾಪು: ಕುರೂಣಾಂ 
ರಾಷ್ಟಂ ಪಾರ್ಥಾ ಮುನಿಮುಖ್ಯೆ ಆ ಸಮೇತಾ TEE TAT 


ಭೀಮನಲ್ಲಿ ಅತ್ಯಂತ ಭಕ್ತಿಯುಕ್ತರಾದ ದ್ರೌಪದಿಯೂ ಎಲ್ಲಸೋದರರೂ ಎಲ್ಲ 
ಮುನಿಗಳೂ ಭೀಮ ಹಾವಿನ ತೆಕ್ಕೆಯಲ್ಲಿದ್ದ ಬಗ್ಗೆ ನಾಚಿದರು. ಮತ್ತು ಸ್ನೇಹದಿಂದ 
ಹೇಳಿದರು, "ಭೀಮ, ಇಂಥ ಸಹನೆ ನಿನಗೆ ತಕ್ಕುದಲ್ಲ. ನೀನು ನಿನ್ನ ಬಿಡುಗಡೆ 
ಮಾಡಿಕೊಳ್ಳಲು ಶಕ್ತನಾಗಿದ್ದು ಅದಕ್ಕೆ ಪ್ರಯತ್ನ ಮಾಡಲಿಲ್ಲ. ಆ ಮೂಲಕ ನೀನು 
ನಿನ್ನವರ ಹೃದಯದಲ್ಲಿಮಹಾ ಕಳವಳ ಉಂಟು ಮಾಡಿರುವೆ. ಹೀಗೆ ಮತ್ತೆ ನೀನು 
ಮಾಡಕೂಡದು' ಎಂದು ಹೇಳುತ್ತ ಎಲ್ಲರೂ ಬಂದು ಭೀಮನನ್ನು ಅಪ್ಪಿಕೊಂಡರು. 
ಬಳಿಕ ಕೆಲವು ದಿನಗಳಲ್ಲಿ ಪಾಂಡವರು ಮುನೀಂದ್ರರಿಂದ ಸಮೇತರಾಗಿ 
ಕುರುರಾಜ್ಯದಲ್ಲಿರುವ ದ್ವೈತ ವನಕ್ಕೆ ಬಂದರು. 


XK 


ನೂರ ಎಪ್ಪತ್ನಾಲ್ಕನೆಯ ಅಧ್ಯಾಯ 
ಸರ್ಪಯುಧಿಷ್ಠಿರ ಸಂವಾದ. ಬ್ರಾಹ್ಮಣ ಜಾತಿ ಮತ್ತು ವೇದ್ಯವಸ್ತುವಿನ 
ವಿಷಯದಲ್ಲಿ ಪ್ರಶ್ನ ಪ್ರತಿವಚನಗಳು. 


ವೈಶಂಪಾಯನಃ 
ಯುಧಿಷ್ಠಿರಸ್ತಮಾಸಾದ್ಯ ಸರ್ಪಭೋಗೇನ ವೇಷ್ಠಿತಮ್‌ । 
ದಯಿತಂ ಭ್ರಾತರಂ ಧೀಮಾನಿದಂ ವಚನಮಬ್ರವೀತ್‌ 11೧॥ 
ಕುಂತೀಮಾತಃ ಕಥಮಿಮಾಮಾಪದಂ ತ್ಹಮವಾಪ್ತವಾನ್‌ | 
ಕಶ್ಚಾಯಂ ಪರ್ವತಾಭೋಗಪ್ರತಿಮಃ ಪನ್ನಗೋತ್ತಮಃ ೨ 


ವೈ ಶಂಪಾಯನ- ಮೇಧಾವಿಯಾದಯುಧಿಷ್ಠಿರನು ಸರ್ಪಶರೀರದಿಂದ 
ಸುತ್ತುವರಿಯಲ್ಪಟ್ಟ ಪ್ರಿಯನಾದ ತಮ್ಮನನ್ನು ಕುರಿತು- "ಕುಂತೀಪುತ್ರನೇ, ನಿನಗೆ ಈ 
ಆಪತ್ತು ಹೇಗೆ ಪ್ರಾ ಪ್ರಾಪ್ತವಾಯಿತು. ಪ ಪರ್ವತಸದ್ಭಶವಾದ ಶರೀರವನ್ನು ಹೊಂದಿರುವ 
ಈ ಪನ್ನಗೋತ್ತಮನು ಯಾರು?' ಎಂದು ಕೇಳಿದನು. 


-222- ಮಹಾಭಾರತ ವನಪರ್ವ 


ಸ ಧರ್ಮರಾಜಮಾಲಕ್ಷ್ಯ ಭ್ರಾತಾ ಭ್ರಾತರಮಗ್ರಜಮ್‌ । 
ಕಥಯಾಮಾಸ ತತ್ವಂ ಗ್ರಹಣಾದಿವಿಚೇಷ್ಠಿತಮ್‌ 11೩11 


ತಮ್ಮನಾದ ಅವನು ಅಣ್ಣನಾದ ಧರ್ಮರಾಜನನ್ನು ಗಮನಿಸಿ ಸರ್ಪದಿಂದ 
ಗ್ರಹಣವನ್ನು ಹೊಂದಿದ ಎಲ್ಲಾ ವಿಷಯವನ್ನೂ ಹೇಳಿದನು. 


ಅಯಮಾರ್ಯ ಮಹಾಸತ್ತೋ ಭಕ್ಷಾರ್ಥಂ ಮಾಂ ಗೃಹೀತವಾನ್‌ । 
ನಹುಷೋ ನಾಮ ರಾಜರ್ಷಿಃ ಪ್ರಾಣವಾನಿವ ಸಂಸ್ಥಿತಃ 11೩.೧ 


ಆರ್ಯನೇ, ಮಹಾಬಲವುಳ್ಳಇವನು ಆಹಾರಾರ್ಥವಾಗಿ ನನ್ನನ್ನು ಹಿಡಿದಿದ್ದಾನೆ. 
ಇವನು ರಾಜರ್ಷಿಯಾದ ನಹುಷ. ಸರ್ಪದಂತೆ ಇದ್ದಾನೆ (ಸರ್ಪವಲ್ಸ). 
ಯುಧಿಷ್ಠಿರಃ 
ಮುಚ್ಯತಾಮಯಮಾಯುಷ್ಕನ್‌ ಭ್ರಾತಾ ಮೇತಮಿತವಿಕ್ರಮಃ । 
ವಯಮಾಹ್ಯಾರಮನ್ಯಂ ತೇ ದಾಸ್ಯಾಮಃ ಕ್ಲುನ್ನಿವಾರಣಮ್‌ 11೩.೨! 


ಯುಧಿಷ್ಠಿರ- ಆಯುಷ್ಯಂತನೇ, ಈ ನನ್ನ ಅಮಿತವಿಕ್ರಮನಾದ ತಮ್ಮನನ್ನು 
ಬಿಟ್ಟುಬಿಡು. ನಾವು ನಿನ್ನ ಹಸಿವನ್ನು ನಿವಾರಿಸಲು ನಿನಗೆ ಬೇರೆ ಆಹಾರವನ್ನು 
ಕೊಡುವೆವು. 


ಸರ್ಪ: 
ಆಹಾರೋ ರಾಜಪುತ್ರೋsಯಂ ಮಯಾ ಪ್ರಾಪ್ತೋ ಮುಖಾಗತಃ | 
ಗಮ್ಯತಾಂ ನೇಹ ಸ್ಥಾತವ್ಯಂ ಶ್ಲೋ ಭವಾನಪಿ ಮೇ ಭವೇತ್‌ 11೩.೩॥ 


ಸರ್ಪ- ಈ ರಾಜಪುತ್ರನು ಈ ದಿನ ನನಗೆ ಆಹಾರವಾಗಿ ನನ್ನಮುಖದ ಮುಂದೆ 
ಬಂದು ಒದಗಿದ್ದಾನೆ. ಇಲ್ಲಿ ನಿಲ್ಲಬೇಡ ಹೊರಟುಹೋಗು. ನಾಳೆ ನೀನೂ ಸಹ 
ಆಹಾರವಾಗಬಹುದು. 


ವ್ರತಮೇತನ್ನಹಾಬಾಹೋ ವಿಷಯಂ ಮಮ ಯೋ ವ್ರಜೇತ್‌ । 
ಸಮೇ ಭಕ್ಟೋ ಭವೇತ್‌ ತಾತ ತ್ವಂ ಚಾಪಿ ವಿಷಯೇ ಮಮ 1೩.೪1 


ಅಜಗರಪರ್ವ -223- 


ಎಲೈ ಮಹಾಬಾಹುವೇ, ಯಾರು ನನ್ನ ದೇಶಕ್ಕೆ ಬರುತ್ತಾನೋ ಅವನು ನನಗೆ 
ಭಕ್ಷವಾಗುತ್ತಾನೆ ಎಂಬುದು ನನ್ನ ವ್ರತ. ಪ್ರಿ ತಿಪಾತ್ರಃ ನೇ, ನೀನೂ ಸಹ ನನ್ನ ದೇಶಕ್ಕೆ 
ಬಂದಿದ್ದೀಯೆ. 


ಚಿರೇಣಾದ್ಯ ಮಯಾ55ಹಾರಃ ಪ್ರಾಪ್ತೋತಯಮನುಜಸ್ತವ । 
ನಾಹಮೇನಂ ವಿಮೋಕ್ಷಾ 6ಮಿ ನ ಚಾನ್ಸ ಮಭಿಕಾಂಕ್ಷಯೇ 11೩.2೫11 


ಬಹಳ ಕಾಲದ ಮೇಲೆ ನಿನ್ನ ತಮ್ಮನು ನನಗೆ ಆಹಾರವಾಗಿ ಸಿಕ್ಕಿದ್ದಾನೆ. ನಾನು 

ಇವನನು  ಬಿಡುವುದಿಲ್ಲಮತ್ತು ಬೇರೆ ಚು ಬಯಸುವುದಿಲ್ಲ. 
ಯುಧಿಷ್ಠಿರಃ 

ದೇವೋ ವಾ ಯದಿವಾ ದೈತ್ಯ ಉರಗೋ ವಾ ಭವಾನ್‌ ಯದಿ । 

ಸತ್ಯಂ ಸರ್ಪ ವಚೋ ಬ್ರೂಹಿ ಪೃಚ್ಛತಿ ತ್ಹಾಂ ಯುಧಿಷ್ಠಿರ: 11೪। 

ಯುಧಿಷ್ಠಿರ- ಎಲೈ ಸರ್ಪವೇ, ನೀನು ದೇವತೆಯೇ ಅಥವಾ ದೈತ್ಯನೇ ಅಥವಾ 
ಒಂದುಪಕ್ಷ ಸರ್ಪವೇ ಆಗಿದ್ದೀಯಾ? ಎಂದು ಸತ್ಯವನ್ನು ನುಡಿ. ನಿನ್ನನ್ನು ಯುಧಿ 
ಪ್ಠಿರನು ಪ್ರಶ್ನೆಯನ್ನು ಮಾಡುತ್ತಿದ್ದಾನೆ. 

ಕಿಮಾಹೃತ್ಯ ವಿದಿತ್ವಾ ವಾ ಪ್ರೀತಿಸ್ತೇ ಸ್ಯಾದ್‌ ಭುಜಂಗಮ । 

ಕಿಮಾಹಾರಂ ಪ್ರಯಚ್ಛಾಮಿ ಕಥಂ ಮುಂಚೇದ್‌ ಭವಾನಿಮಮ್‌ ॥1೫।। 

ಎಲೈ ಭುಜಂಗಮನೇ, ಏನನ್ನು ತಂದು ಒಪ್ಪಿಸಿದರೆ ನಿನಗೆ ಸಂತೋಷ 
ಉಂಟಾಗುತ್ತದೆ? ನಿನಗೆ ಯಾವ ಆಹಾರವನ್ನು ಕೊಡಲಿ? ಏನು ಮಾಡಿದರೆ ನೀನು 
ಇವನನ್ನು ಬಿಡುತ್ತೀಯೆ? 

ಸರ್ಪ ಃ 
ನಹುಷೋ ನಾಮ ರಾಜಾ5ಹಮಾಸಂ ಪೂರ್ವಸ್ತವಾನಘ ।ಟ 
ಪ್ರಥಿತಃ ಪಂಚಮಃ ಸೋಮಾದಾಯೋಃ ಪುತ್ರೋ ನರಾಧಿಪ 11೬1 


ಸರ್ಪ- ಎಲೈ ಅನಘನೇ, ನಾನು ನಿನ್ನ ಪೂರ್ವಿಕನಾದ ನಹುಷನೆಂಬ 
ರಾಜನಾಗಿದ್ದೆನು. ಎಲೈ ನರಾಧಿಪನೇ, ನಾನು ಚಂದ್ರವಂಶದಲ್ಲಿ ಚಂದ್ರನಿಂದ 
ಐದನೆಯವನೆಂದು ಪ್ರಖ್ಯಾ ತನಾಗಿದ್ದವನು. ಮತ್ತು ಆಯುಮಹಾರಾಜನ ಪುತ್ರ. 


-224- ಮಹಾಭಾರತ ವನಪರ್ವ 


ಕ್ರತುಭಿಸ್ತಪಸಾ ಚೈವ ಸ್ವಾಧ್ಯಾಯೇನ ದಮೇನ ಚ । 


ತ್ರೈಲೋಕ್ಕೆೈ ಶ್ಚರ್ಯಮವ್ಯಗ್ರಂ ಪ್ರಾಪ್ತೋ5ಹಂ ವಿಕ್ರಮೇಣ ಚ 11೭1! 


ನಾನು ಯಜ್ಞಗಳಿಂದಲೂ, ತಪಸ್ಸಿನಿಂದಲೂ, ವೇದಾಧ್ಯಯನದಿಂದಲೂ, 
ಇಂದ್ರಿಯನಿಗ್ರಹದಿಂದಲೂ, ಪರಾಕ್ರಮದಿಂದಲೂ ಸಂಪೂರ್ಣವಾದ 
ತೈಲೋಕ್ಕೈೈಶರ್ಯವನ್ನುಸಂಪಾದಿಸಿದೆನು. 


ರಲ ಣೆ 


ತದೈೆಶ್ಚರ್ಯಂ ಸಮಾಸಾದ್ಯ ದರ್ಪೋ ಮಾಮಗಮತ್‌ ತದಾ । 
ಸಹಸ್ರಂ ಹಿ ದ್ವಿಜಾತೀನಾಮುವಾಹ ಶಿಬಿಕಾಂ ಮಮ 11೮॥॥ 


ಆ ಐಶ್ವರ್ಯವನ್ನು ಹೊಂದಿದ ನನಗೆ ಆಗ ದರ್ಪವುಂಟಾಯಿತು. ಒಂದು ಸಹಸ್ರ 
ಯಷಿಗಳು ನನ್ನಪಲ್ಲಕ್ಷಿಯನ್ನು ಹೊರುತ್ತಿದ್ದರು. 

ಐಶ್ಚರ್ಯಮದಮತ್ತೋ5ಹಮವಮನ್ಯ ತತೋ ದ್ವಿಜಾನ್‌ । 

ಇಮಾಮಗಸ್ಟೇನ ದಶಾಮಾನೀತಃ ಪೃಥಿವೀಪತೇ Tar 


ಎಲೈ ರಾಜನೇ, ಐಶರ್ಯಮದಮತ್ತನಾದ ನಾನು ಹಾಗೆ ಬ್ರಾಹ್ಮಣರನ್ನು ಅವಮಾನ 
ಮಾಡಿದಾಗ ಅಗಸ್ತರು ನನಗೆ ಈ ಅವಸ್ಥೆಯನ್ನು ತಂದುಕೊಟ್ಟರು. 


ನ ತು ಮಾಮಜಹಾತ್‌ ಪ್ರಜ್ಞಾಯಾವದದ್ಯೇತಿ ಪಾಂಡವ । 

ತಸ್ಯೈವಾನುಗ್ರಹಾದ್‌ ರಾಜನ್ನಗತಸ್ಯಸ್ಯ ಮಹಾತ್ಮನಃ Tele] 

ಎಲೈ ಪಾಂಡವನೇ, ರಾಜನೇ, ಆದರೆ ಅದೇ ಮಹತ್ಮರಾದ ಅಗಸರ 
ಅನುಗ್ರಹದಿಂದ ನನಗೆ ಇಲ್ಲಿಯವರೆಗೆ ಹಿಂದಿನ ಸ್ಮರಣೆಯು ನಷ್ಟವಾಗಲಿಲ್ಲ. 


ಷಷ್ಠೇ ಕಾಲೇ ಮಯಾ55ಹಾರಃ ಪ್ರಾಪ್ತೋಠಯಮನುಜಸ್ತವ ಟ 
ನಾಹಮೇನಂ ವಿಮೋಕ್ಷಾ “ಮಿ ನ ಚಾನ್ಯದಪಿ ಕಾಮಯೇ 11೧೧॥ 


ನಿನ್ನ ತಮ್ಮನು ಹಗಲಿನ ಕೊನೆಯ ಆರನೆಯ ಭಾಗದಲ್ಲಿನನಗೆ ಆಹಾರವಾಗಿ 
ಪ್ರಾಪ್ತನಾಗಿದ್ದಾನೆ. ನಾನು ಇವನನ್ನು ಬಿಡುವುದಿಲ್ಲ ಮತ್ತು ಬೇರೆ ಆಹಾರವನ್ನೂ 
ಬಯಸುವುದಿಲ್ಲ. 


ಅಜಗರಪರ್ವ 222% 


ಪ್ರಶ್ನಾನುಚ್ಚಾರಿತಾನದ್ಯ ವ್ಯಾಹರಿಷ್ಯಸಿ ಚೇನ್ನಮ । 
ಅಥ ಪಶ್ಚಾದ್‌ ವಿಮೋಕ್ಷ್ಯಾಮಿ ಭ್ರಾತರಂ ತೇ ವೃಕೋದರಮ್‌ ॥೧೨॥ 
ಒಂದುಪಕ್ಷ ನಾನು ಕೇಳಿದ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡುವುದಾದರೆ 
ಅನಂತರ ನಿನ್ನ ತಮ್ಮನಾದ ವೃಕೋದರನನ್ನು ಬಿಡುಗಡೆಗೊಳಿಸುತ್ತೇನೆ. 
ಯುಧಿಷ್ಠಿರಃ 
ಬ್ರೂಹಿ ಸರ್ಪ ಯಥಾಕಾಮಂ ಪ್ರತಿವಕ್ಷ್ಯಾಮಿ ತೇ ವಚಃ । 
ಅಪಿ ಚೇಚ್ಛಕ್ನುಯಾಂ ಪ್ರೀತಿಮಾಹರ್ತುಂ ತೇ ಭುಜಂಗಮ 11೧೩11 


ಯುಧಿಷ್ಠಿರ- ಎಲೈ ಭುಜಂಗಮವೇ, ನೀನು ಪ್ರಶ್ನೆಗಳನ್ನು ಕೇಳು. ಉತ್ತರವನ್ನು 
ಕೊಟ್ಟುನಿನ್ನನ್ನು ಸಂತೋಷಪಡಿಸಲು ಸಾಧ್ಯವಾದರೆ ನಾನು ಉತ್ತರಗಳನ್ನು ಹೇಳುವೆನು. 


ವೇದ್ಯಂ ಚ ಬ್ರಾಹ್ಮಣೇನೇಹ ತದ್‌ಭವಾನ್‌ ವೇತ್ತಿ ಕೇವಲಮ್‌ । 

ಸರ್ಪರಾಜ ತತಃ ಶ್ರುತ್ವಾ ಪ್ರತಿವಕ್ಸ್ಯಾಮಿ ತೇ ವಚಃ 11೧೪॥ 

ಎಲೈ ಸರ್ಪರಾಜನೇ, ಬ್ರಾಹ್ಮಣನು ಏನು ತಿಳಿಯಬೇಕೋ ಅದೆಲ್ಲವನ್ನೂನೀನು 
ತಿಳಿದಿದ್ದೀಯೆ. ಆದ್ದರಿಂದ ನಿನ್ನಪ್ರಶ್ನೆಗಳನ್ನುಕೇಳಿ ಅನಂತರ ಉತ್ತರವನ್ನು ಹೇಳುವೆನು. 

ಸರ್ಪಃ 

ಬ್ರಾಹ್ಮಣಃ ಕೋ ಭವೇದ್‌ ರಾಜನ್‌ ವೇದ್ಯಂ ಕಿಂ ಚ ಯುಧಿಷ್ಠಿರ । 

ಬ್ರವೀಹ್ಯತಿಮತಿಂ ತ್ವಾಂ ಹಿ ವಾಕ್ಕೈರನುಮಿಮೀಮಹೇ 11೧೫।! 

ಸರ್ಪ- ಯುಧಿಷ್ಠಿರನೇ, ಬ್ರಾಹ್ಮಣನೆಂದರೆ ಯಾರು? ಮತ್ತು ವೇದ್ಯವಾದ 
ವಸುವೆಂದರೆ ಯಾವುದು ಎಂದು ಹೇಳು. ನಿನ್ನ ವಾಕ್ಯಗಳಿಂದ ನೀನು ಮಹಾ ಮೇಧಾವಿ 
ಎಂದು ಭಾವಿಸುತ್ತೇನೆ. 

ಯುಧಿಷ್ಠಿರಃ 
ಸತ್ಯಂ ದಾನಂ ಕ್ಷಮಾ ಶೀಲಮಾನೃಶಂಸ್ಕಂ ತಪೋ ಫೃಣಾ । 


ದೃಶ್ಯಂತೇ ಯತ್ರ ನಾಗೇಂದ್ರ ಸ ಬ್ರಾಹ್ಮಣ ಇತಿ ಸ್ಥ ೃತಿಃ(ತಃ) ೬ 


-226- ಮಹಾಭಾರತ ವನಪರ್ವ 


ಯುಧಿಷ್ಠಿರ- ಎಲೈ ನಾಗೇಂದ್ರನೇ, ಸತ್ಯ, ದಾನ, ಕ್ಷಮಾ, ಶೀಲ, ಮಾರ್ದವ, 
ದಯೆ ಈ ಗುಣಗಳು ಎಲ್ಲಿಕಾಣುತ್ತವೆಯೋ ಅವನನ್ನು ಬ್ರಾಹ್ಮಣನೆಂದು ಕರೆಯುತ್ತಾರೆ. 


ದೀನಾನುಕಂಪೀ ಸತತಂ ಸತತಂ ಸಾಧುವತಲಃ । 
ನಿತ್ಯಂ ದಾನರತಶ್ಚೈವ ತಂ ದೇವಾ ಬ್ರಾಹ್ಮಣಂ ವಿದುಃ 11೧೬.೧॥ 


ಯಾವನು ದೀನಾನುಕಂಪಿಯೋ, ಸತತವಾಗಿ ಸಾಧುಗಳಲ್ಲಿ 
ಪ್ರೀತಿಯುಳ್ಳವನಾಗಿದ್ದಾನೆಯೋ ಮತ್ತು ನಿತ್ಯವೂ ದಾನರತವನಾಗಿದ್ದಾನೆಯೋ ಅವನನ್ನು 
ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುತ್ತಾರೆ. 

ಸರ್ಪಃ 

ಯತ್ನೇನ ಬ್ರೂಹಿ ರಾಜೇಂದ್ರ ಕಃ ಕಾಲಃ ಶ್ರಾದ್ಧದಾನಯೋಃ । 
ಪ್ರಶ್ನಂ ಪ್ರಶ್ನವಿದಾಂ ಶ್ರೇಷ್ಠ ಸರ್ವವಿತ್ತ್ವಂ ಮತೋಶಸಿ ಮೇ ॥೧೬.೨॥॥ 

ಸರ್ಪ-ಎಲ್ಫೆ ರಾಜೇಂದ್ರನೇ, ಶ್ರಾದ್ಧಮತ್ತು ದಾನಗಳಿಗೆ ಯಾವುದು ಯೋಗ್ಯವಾದ 
ಕಾಲವೆಂದು ವಿಚಾರಮಾಡಿ ಹೇಳು. ನೀನು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದರಲ್ಲಿ 
ಶ್ರೇಷ್ಠನಾದವನು. ನೀನು ಸರ್ವಜ್ಞನೆಂದು ನನ್ನ ಅಭಿಪ್ರಾಯ. 

ಯುಧಿಷ್ಠಿರಃ 

ಯತ್ರ ವೈ ಬ್ರಾಹ್ಮಣಂ ಪಶ್ಯೇಚ್ಛೋತ್ರಿಯಂ ಧ್ಯಾನತತ್ತರಮ್‌ । 

ಧನಂ ಮನ್ಯೇದ್‌ ವಿಶಿಷ್ಟಂ ತು ಸ ಕಾಲಃ ಶ್ರದ್ಧಾದಾನಯೋಃ 11೧೬.೩1 

ಯುಧಿಷ್ಠಿರ- ಯಾವಾಗ ಶ್ರೋತ್ರಿಯನು ಜ್ಞಾನತತ್ಪರನೂ ಆದ ಬ್ರಾಹ್ಮಣನು 
ದೊರೆಯುತ್ತಾನೆಯೋ ಮತ್ತು ತನ್ನ ಬಳಿ ವಿಶಿಷ್ಟವಾದ ಧನವಿದೆ ಎಂದು 
ತಿಳಿಯುತ್ತಾನೆಯೋ ಅದು ಶ್ರಾದ್ಧದಾನಗಳಿಗೆ ಯೋಗ್ಯವಾದ ಕಾಲ. 


ಸರ್ಪಃ 
ಕಿಂ ವೇದ್ಯಂ ಪರಮಂ ರಾಜನ್‌ ಪ್ರಶಂಸ ಮೇ ತಂ ಯುಧಿಷ್ಠಿರ ॥ 
ಸರ್ವಜ್ಞೋಪಸಿ ಮಹಾಬಾಹೋ ವಾಕ್ಕೆ 4ರನುಮಿಮೀಮಹೇ I 


ಅಜಗರಪರ್ವ -227- 


ಸರ್ಪ- ರಾಜನೇ, ತಿಳಿಯಲ್ಪಡಬೇಕಾದ ವಸ್ತುಗಳಲ್ಲಿ ಶ್ರೇಷ್ಠವಾದುದು ಯಾವುದು? 
ಯುಧಿಷ್ಠಿರನೇ ಅದನ್ನು ನನಗೆ ಹೇಳು. ಮಹಾಬಾಹುವೇ, ನಿನ್ನ ವಾಕ್ಯದಿಂದ ನೀನು 
ಸರ್ವಜ್ಞನೆಂದು ಊಹಿಸುತ್ತೇನೆ. 


ಯುಧಿಷ್ಠಿರಃ 
ವೇದ್ಯಂ ಸರ್ಪ ಪರಂ ಬ್ರಹ್ಮ ನಿರ್ದಃಖಮಸುಖಂ ಚ ಯತ್‌ । 
ಯತ್ರ ಗತ್ವಾ ನ ಶೋಚಂತಿ ಭವತಃ ಕಿಂ ವಿವಕ್ಷಿತಮ್‌ 11೧೭॥॥ 


ಯುಧಿಷ್ಠಿರ- ಎಲೈ ಸರ್ಪವೇ, ವೇದ್ಯವಾದ ವಸ್ತುವೆಂದರೆ ಎಲ್ಲ ವಿಧವಾದ 
ದುಃಖದಿಂದ ಮತ್ತು ಪ್ರಾಕೃತವಾದ ಸುಖದಿಂದ ರಹಿತವಾದ ಪರಬ್ರಹ್ಮ. ಯಾವನನ್ನು 
ಹೊಂದಿದರೆ ಜೀವನು ದುಃಖಪಡುವುದಿಲ್ಲವೋ ಅಂತಹ ವಸ್ತುವು ಅವನು. ನಿನ್ನ 
ಅಭಿಪ್ರಾಯವೇನು? 

ಸರ್ಪಃ 

ಚಾತುರ್ವರ್ಣ್ಯಂ ಪ್ರಮಾಣಂ ಚ ಸತ್ಯಂ ಚ ಬ್ರಹ್ಮ ಚೈವ ಹಿ । 

ಶೂದ್ರೇಷ್ಟಪಿ ಚ ಸತ್ಯಂ ಚ ದಾನಮಕ್ರೋಧ ಏವ ಚ 11೧೮॥ 

ಆನ್ಫಶಂಸ್ಕಮಹಿಂಸಾ ಚ ಫೃಣಾ ಚೈವ ಯುಧಿಷ್ಠಿರ । 

ವೇದ್ಯಂ ಯಚ್ಚಾತ್ರ ನಿರ್ದಖಮಸುಖಂ ಚ ನರಾಧಿಪ । 

ತಾಭ್ಯಾಂ ಹೀನಂ ಪದಂ ಚಾನ್ಯನ್ನ ತದಸ್ತೀತಿ ಲಕ್ಷಯೇ Teal 

ಸರ್ಪ- ನಾಲ್ಗುವರ್ಣಗಳ ಆಚಾರವು ಬ್ರಾಹ್ಮಣಾದಿ ಜಾತಿ ವಿಷಯದಲ್ಲಿ ಒಂದು 
ಪ್ರಮಾಣ. ಶಾಶ್ವತವಾದ ವೇದವೂ ಪ್ರಮಾಣ. ಎಲೈ ಯುಧಿಷ್ಠಿರನೇ, ಶೂದ್ರರಲ್ಲಿಯೂ 
ಸತ್ಯ, ದಾನ, ಅಕ್ರೋಧ, ಮಾರ್ದವ, ಅಹಿಂಸೆ ಮತ್ತು ದಯೆ ಇಂತಹ ಗುಣಗಳು 
ಕಂಡುಬರುತ್ತವೆ. ಎಲೈ ನರಾಧಿಪನೇ, ವೇದ್ಯವಾದ ವಸ್ತುವೆಂದರೆ ಸುಖ 
ದುಃಖರಹಿತವಾದುದು. ಅಂತಹ ಪ್ರಾಕೃತ ಸುಖದುಃಖರಹಿತವಾದ ವಸ್ತುವು ಈ 


ಸಂಸಾರದಲ್ಲಿಇನ್ನೊಂದು ಕಾಣುವುದಿಲ್ಲ. 
ತಾಂಶ್ಚ ಸರ್ವಾನಶೇಷೇಣ ಕಥಯಸ್ವ ನರಾಧಿಪ । 
ಎಲೈ ನರಾಧಿಪನೇ, ಈ ವಿಷಯವನ್ನು ಸಮಗ್ರವಾಗಿ ಹೇಳು. 


-228- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಶೂದ್ರೇ ತು ಯದ್‌ಭವೇಲ್ಲಕ್ಷ್ಮ ದ್ವಿಜೇ ತಚ್ಚ ನ ವಿದ್ಯತೇ । 
ನ ವೈ ಶೂದ್ರೋ ಭವೇಚ್ಚೂದ್ರೋ ಬ್ರಾಹ್ಮಣೋ ನ ಚ ಬ್ರಾಹ್ಮಣಃ॥೨೦॥ 


ಯುಧಿಷ್ಠಿರ- ಯಾವ ಸತ್ಯಾದಿ ಲಕ್ಷಣಗಳು ಶೂದ್ರನಲ್ಲಿ ಇರುತ್ತವೆಯೋ ಮತ್ತು 
ಬ್ರಾಹ್ಮಣನಲ್ಲಿ ಇರುವುದಿಲ್ಲವೋ ಆ ಶೂದ್ರನು ಶೂದ್ರನಲ್ಲ. ಆ ಬ್ರಾಹ್ಮಣನು 


ಬ್ರಾಹ್ಮಣನೂ ಅಲ್ಲ. 


ಯತ್ವೈತಲ್ಲಕ್ಷ ತೇ ಸರ್ಪ ವತಂಸಬಾಹಣಃ ಸತಃ ॥ 
ಇರೆ ಲ> JA" ಆಲ 
ಯತೈೆತನ್ನ ಭವೇತ್‌ ಸರ್ಪ ತಂ ಶೂದ್ರಮಿತಿ ನಿರ್ದಿಶೇತ್‌ 11೨೧॥॥ 


ಎಲೈ ಸರ್ಪವೇ, ಎಲ್ಲಿಇಂತಹ ಸತ್ಯಾದಿ ನಡತೆಯು ಕಾಣುತ್ತದೆಯೋ ಅವನನ್ನೇ 
ಬ್ರಾಹ್ಮಣನೆಂದು ಹೇಳಬೇಕು. ಎಲ್ಲಿ ಕಾಣುವುದಿಲ್ಲವೋ ಅವನನ್ನು ಶೂದ್ರನೆಂದು 
ಹೇಳಬೇಕು. 


ಯತ್‌ ಪುನರ್ಭವತಾ ಪ್ರೋಕ್ತಂ ನ ವೇದ್ಯಂ ವಿದ್ಯತೀತಿ ಚ 1 
ತಾಭ್ಯಾಂ ಹೀನಮತೋತನ್ಯತ್ರ ಪದಂ ನಾಸ್ತೀ(ದಮಸ್ತೀ)ತಿ ಚೇದಪಿ ॥ 


ಪ್ರಾಕೃತ ಸುಖದುಃಖದಿಂದ ಹೀನವಾದ ಇನ್ನೊಂದು ವಸ್ತುವು ಈ ಸಂಸಾರದಲ್ಲಿ 
ಇಲ್ಲವೆಂದು ಹೇಳಿದೆಯಷ್ಟೆ ) 


ಏವಮೇತನ್ನತಂ ಸರ್ಪ ತಾಭ್ಯಾಂ ಹೀನಂ ನ ವಿದ್ಯತೇ 1 
ಯಥಾ ಶೀತೋಷ್ನಯೋರ್ಮಧ್ಯೇ ಭವೇನ್ನೋಪ್ಗಂ ನ ಶೀತತಾ 11೨೩॥ 


ಏವಂ ವೈ ಸುಖದುಃಖಾಭ್ಯಾಂ ಹೀನಂ ನಾ(ನಮ)ಸ್ತಿ ಪದಂ ಕ್ಷಚಿತ್‌ । 
ಏಷಾ ಮಮ ಮತಿಃ ಸರ್ಪ ಯಥಾ ವಾ ಮನ್ಯತೇ ಭವಾನ್‌ ॥1೨೪॥ 


ಎಲೈ ಸರ್ಪವೇ, ನನ್ನ ಅಭಿಪ್ರಾಯವೂ ಹಾಗೆಯೇ. ಶೀತ ಉಷ್ಣಗಳ ಮಧ್ಯೆ 
ಯಾವುದು ಉಷ್ಣವಲ್ಲದ ಮತ್ತು ಶೈತ್ಯವಿಲ್ಲದ ವಸ್ತುವಿಲ್ಲವೋ ಅದರಂತೆ 
ಸುಖದುಃಖದಿಂದ ರಹಿತವಾದ ವಸ್ತುವು ಇನ್ನೊಂದು ಇಲ್ಲ. ಇದು ನನ್ನ ಅಭಿಪ್ರಾಯ. 
ನಿನ್ನ ಅಭಿಪ್ರಾಯವೇನು? 


ಅಜಗರಪರ್ವ -229- 


ಸರ್ಪಃ 

ಯದಿ ತೇ ವೃತ್ತತೋ ರಾಜನ್‌ಬ್ರಾಹ್ಮಣಃ ಪ್ರಸಮೀಕ್ಷಿತಃ । 

ವೃಥಾ ಜಾತಿಸ್ತದಾssಯುಷ್ಠನ್‌ ಕೃತಿರ್ಯಾವನ್ನ ವಿದ್ಯತೇ 11೨೫11 

ಸರ್ಪ-ಎಲೈ ಆಯುಷ್ಯಂತನಾದ ರಾಜನೇ, ನಡತೆಯಿಂದಲೇ ಬ್ರಾಹ್ಮಣನೆಂದು 
ನಿರ್ಧರಿಸುವುದಾದರೆ ಎಲ್ಲಿ ನಡತೆಯಿಲ್ಲವೋ ಅಂತಹ ಸ್ಥಳದಲ್ಲಿ ಜಾತಿಯು 
ವ್ಯರ್ಥವಾಗುತ್ತದೆ. 

ಯುಧಿಷ್ಠಿರಃ 
ಜಾತಿರತ್ರ ಮಹಾಸರ್ಪ ಮನುಷ್ಯತ್ತೇ ಮಹಾಮತೇ । 
ಸಂಕರಾತ್‌ ಸರ್ವವರ್ಣಾನಾಂ ದುಷ್ಪರೀಕ್ಷ್ಯೇತಿ ಮೇ ಮತಿಃ ॥೨೬॥ 


ಯುಧಿಷ್ಠಿರ- ಎಲ್ಲೆ ಮಹಾಬುದ್ಧಿಯುಳ್ಳ ಮಹಾಸರ್ಪವೇ, ಈ ಸಂಸಾರದಲ್ಲಿ 
ಮನುಷ್ಯರಲ್ಲಿಎಲ್ಲವರ್ಣಗಳಲ್ಲಿಯೂ ಸಾಂಕರ್ಯವಿರುವುದರಿಂದ ಜಾತಿಯನ್ನು 
ನಿರ್ಧರಿಸುವುದು ಕಷ್ಟ ಎಂದು ನನ್ನ ಅಭಿಪ್ರಾಯ. 

ಸರ್ವೇ ಸರ್ವಾಸಪತ್ಯಾನಿ ಜನಯಂತಿ ಸದಾ ನರಾಃ । 

ವಾಜ್‌ ಮೈಥುನಮಥೋ ಜನ್ಮ ಮರಣಂ ಚ ಸಮಂ ನೃಣಾಮ್‌॥॥೨೭॥। 

ಮನುಷ್ಯರಲ್ಲಿಎಲ್ಲಪುರುಷರೂ ಎಲ್ಲಸ್ಟೀಯರಲ್ಲಿಯೂ ಮಕ್ಕಳನ್ನು ಪಡೆಯುತ್ತಾರೆ. 
ವಾಕ್‌, ಮೈಥುನ, ಜನನಮರಣಗಳು ಈ ನಾಲ್ಕು ಎಲ್ಲ ಮನುಷ್ಯರಿಗೂ 
ಸಮಾನವಾಗಿವೆ. 

ಇದಮಾರ್ಷಂ ಪ್ರಮಾಣಂ ಚ ಯೇ ಯಜಾಮಹ ಇತ್ಯಪಿ | 

ತಸ್ಮಾಚ್ಛೀಲಂ ಪ್ರಧಾನೇಷ್ಟಂ ವಿದುರ್ಯೇ ತತ್ತ್ವದರ್ಶಿನ: ೨೮ 

ಯೇ ಯಜಾಮಹೇ ಇತ್ಯಾದಿ ವೇದವಾಕ್ಯವು ಬ್ರಾಹ್ಮಣಾದಿಗಳ ಆಚಾರದಲ್ಲಿ 
ಪ್ರಮಾಣವಾದುದು. ಆದ್ದರಿಂದ ಶೀಲವೇ ಪ್ರಧಾನವಾದುದು ಮತ್ತು 
ಅಪೇಕ್ಷಿತವಾದುದೆಂದು ಜ್ಞಾನಿಗಳು ತಿಳಿಯುತ್ತಾರೆ. 


-230- ಮಹಾಭಾರತ ವನಪರ್ವ 


ಪ್ರಾಜ್‌ನಾಭಿವರ್ಧನಾತ್‌ ಪುಂಸೋ ಜಾತಕರ್ಮ ವಿಧೀಯತೇ । 
ತತಸ್ತು ನಾಮಕರಣಂ ತತಶ್ನೌಲಂ ವಿಧೀಯತೇ 1೨೯ 


ನಾಭಿನಾಳವನ್ನು ಕತ್ತರಿಸುವುದಕ್ಕಿಂತ ಮುಂಚೆ ದ್ವಿಜಾತಿಗಳಿಗೆ ಜಾತಕರ್ಮವು 
ಅನಂತರ ನಾಮಕರಣವು ಅನಂತರ ಚೌಲವು ವಿಧಿಸಲಡುತ್ತದೆ. 


ತತೋಪನಯನಂ ಪ್ರೋಕ್ತಂ ದ್ವಿಜಾತೀನಾಂ ಯಥಾವಿಧಿ । 
ತದಾ(ತ್ರಾ)ಸ್ಯ ಮಾತಾ ಸಾವಿತ್ರೀ ಪಿತಾ ತ್ವಾಚಾರ್ಯ ಉಚ್ಯತೇ 11೩೦॥ 


ಅನಂತರ ದ್ವಿಜರಿಗೆ ವಿಧಿಪೂರ್ವಕವಾಗಿ ಉಪನಯನವು ಹೇಳಲ್ಪಡುತ್ತದೆ. 
ಉಪನಯನವಾದಾಗ ಆ ವ್ಯಕ್ತಿಗೆ ಗಾಯತ್ರಿಯು ತಾಯಿಯೂ ಆಚಾರ್ಯನು 
ತಂದೆಯೂ ಆಗುತ್ತಾರೆ ಎಂದು ಹೇಳಲ್ಪಡುತ್ತದೆ. 


ತಾವಚ್ಚೂದ್ರಸಮೋ ಹ್ಯೇಷ ಯಾವದ್ದೇದೇ ನ ಜಾಯತೇ । 

ತಸ್ಮಿನ್ನೇವಂ ಮತಿದ್ವೈಧೇ ಮನುಃ ಸ್ನಾಯಂಭುವೋತಬ್ರವೀತ್‌ 11೩೧॥॥ 
ಕೃತಕೃತ್ಯಾಃ ಪುನರ್ವರ್ಣಾ ಯದಿ ವೃತ್ತಂ ನ ವಿದ್ಯತೇ । 

ಸಂಕರಸ್ತೃತ್ರ ನಾಗೇಂದ್ರ ಬಲವಾನ್‌ ಪ್ರಸಮೀಕ್ಷಿತಃ 11೩೨॥ 


ಎಲ್ಲಿಯವರೆಗೆ ವೇದಗ್ರಹಣವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ದ್ವಿಜನು 
ಶೂದ್ರಸಮಾನನಾಗುತ್ತಾನೆ. ಆದ್ದರಿಂದ ಜಾತಿಯ ವಿಷಯದಲ್ಲಿ ಈ ರೀತಿ 
ಸಂಶಯವುಂಟಾದರೆ ಸ್ವಾಯಂಭುವ ಮನುವು ಆಚಾರವಿಲ್ಲದ ಸ್ಥಳದಲ್ಲಿ ಜಾತಿಗಳು 
ಅಪ್ರಯೋಜಕ ಎಂದು ಹೇಳಿದ್ದಾನೆ. ಎಲೈ ನಾಗೇಂದ್ರನೇ, ಜನ್ಮದಿಂದ ಜಾತಿಯನ್ನು 
ನಿರ್ಧರಿಸುವುದಾದರೆ ಈ ವಿಷಯದಲ್ಲಿಪ್ರಬಲವಾದ ಸಾಂಕರ್ಯವು ಕಾಣುತ್ತದೆ. 


ಯತ್ರೇದಾನೀಂ ಮಹಾಸರ್ಪ ಸಂಸ್ಕತಂ ವೃತ್ತಮಿಷ್ಯತೇ । 
ತಂ ಬ್ರಾಹ್ಮಣಮಹಂ ಪೂರ್ವಮುಕ್ತವಾನ್‌ ಭುಜಗೋತ್ತಮ 11೩೩ 


ಭುಜಗೋತ್ತಮನೇ, ಮಹಾಸರ್ಪವೇ, ಆದ್ದರಿಂದ ಈಗ ಎಲ್ಲಿ ಸುಸಂಸ್ಕತವಾದ 
ನಡತೆಯು ಕಾಣುತ್ತದೆಯೋ ಅವನು ಬ್ರಾಹ್ಮಣ ಎಂದು ನಾನು ಮೊದಲೇ ಹೇಳಿದೆ. 


ಅಜಗರಪರ್ವ -231- 


ಸರ್ಪಃ 
ಶ್ರುತಂ ವಿದಿತವೇದ್ಯಸ್ಯ ತವ ವಾಕ್ಯಂ ಯುಧಿಷ್ಠಿರ । 
ಭಕ್ಷಯೇಯಮಹಂ ಕಸ್ಮಾದ್‌ ಭ್ರಾತರಂ ತೇ ವೃಕೋದರಮ್‌ ॥೩೪॥ 
ಸರ್ಪ- ಎಲೈ ಯುಧಿಷ್ಠಿರನೇ, ಸರ್ವಜ್ಞನಾದ ನಿನ್ನ ಮಾತುಗಳನ್ನು ಕೇಳಿದೆನು. 
ನಿನ್ನತಮ್ಮನಾದ ವೃಕೋದರನನ್ನುನಾನು ಹೇಗೆ ಭಕ್ತಿಸಿಯೇನು? 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಷಪ್ಪತ್ವಧಿಕಶತತಮೋತ ಧ್ಯಾಯಃ ॥ 
| ಇತಿ ಅಜಗರಪರ್ವಣಿ ಚತುರ್ಥೋ*ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಪ್ಪತ್ನಾಲ್ಶನೆಯ 
ಅಧ್ಯಾಯ ಮುಗಿಯಿತು 


XR 


ನೂರ ಎಪ್ಪತ್ತೈದನೆಯ ಅಧ್ಯಾಯ 
ದಾನ ಅಹಿಂಸಾದಿ ವಿಷಯಗಳಲ್ಲಿ ಸರ್ಪ ಮತ್ತು ಯುಧಿಷ್ಠಿರನ ಸಂವಾದ. 
ಯುಧಿಷ್ಠಿರಃ 
ಭವಾನೇತಾದೃಶೋ ಲೋಕೇ ವೇದವೇದಾಂಗಪಾರಗಃ । 
ಬ್ರೂಹಿ ಕಿಂ ಕುರ್ವತಃ ಕರ್ಮ ಭವೇದ್‌ ಗತಿರನುತ್ತಮಾ Tel 


ಯುಧಿಷ್ಠಿರ- ನೀನು ಈ ಲೋಕದಲ್ಲಿವೇದವೇದಾಂಗ ಪಾರಂಗತನಾದ ಇಂತಹ 
ವ್ಯಕ್ತಿಯಾಗಿದ್ದೀಯೆ. ಯಾವ ಕರ್ಮವನ್ನು ಮಾಡಿದರೆ ಶ್ರೇಷ್ಠವಾದ ಗತಿಯಾಗುತ್ತದೆ 
ಎಂದು ಹೇಳು. 
ಸರ್ಪ: 
ಪಾತ್ರೇ ದತ್ತ್ವಾ ಪ್ರಿಯಾಣ್ಯುಕ್ತ್ವಾ ಸತ್ಯಮುಕ್ತ್ವ್ವಾ ಚ ಭಾರತ | 


ಕರೆವ 


ಅಹಿಂಸಾನಿರತಃ ಸ್ವರ್ಗಂ ಗಚ್ಛೇದಿತಿ ಮತಿರ್ಮಮ 11೨1 


-232- ಮಹಾಭಾರತ ವನಪರ್ವ 


ಸರ್ಪ- ಎಲೈ ಭಾರತನೇ, ಪಾತ್ರದಲ್ಲಿ ದಾನವನ್ನು ಮಾಡಿ ಪ್ರಿಯವಚನಗಳನ್ನು ೆ 
ಸತ್ಯವಚನಗಳನ್ನು ಆಡಿ ಅಹಿಂಸಾ ನಿರತನಾದ ಪುರುಷನು ಸರ್ಗಕ್ಕೆ ಹೋಗುವನೆಂದು 
ನನ್ನ ಅಭಿಪ್ರಾಯ. 
ಯುಧಿಷ್ಠಿರಃ 
ದಾನಾದ್ವಾ ಸರ್ಪ ಸತ್ಯಾದ್ವಾ ಕಿಮತೋ ಗುರು ದೃಶ್ಯತೇ । 
ಅಹಿಂಸಾಪ್ರಿಯಯೋಶ್ರೆವ ಗುರುಲಾಘವಮುಚ್ಯತಾಮ್‌ 11೩1 


ಯುಧಿಷ್ಠಿರ- ಎಲೈ ಸರ್ಪವೇ, ದಾನ ಮತ್ತು ಸತ್ಯವಚನ ಇವೆರಡರಲ್ಲಿಯಾವುದು 
ಶ್ರೇಷ್ಠವಾದುದು? ಹಾಗೆಯೇ ಅಹಿಂಸಾ ಮತ್ತು ಪ್ರಿಯವಚನಗಳಲ್ಲಿಯಾವುದು ಶ್ರೇಷ್ಠ 
ಮತ್ತು ಯಾವುದು ಕನಿಷ್ಠಎಂದು ಹೇಳು. 
ಸರ್ಪಃ 
ದಾನಂ ಚ ಸತ್ಯಂ ತತ್ತ್ವಂ ವಾ ಅಹಿಂಸಾ ಪ್ರಿಯಮೇವ ಚ । 
ಏಷಾಂ ಕಾರ್ಯಗರೀಯಸ್ತಾ ದ್‌ ದೃಶ್ಯತೇ ಗುರುಲಾಘವಮ್‌ ॥೪॥ 


ಸರ್ಪ- ದಾನ ಸತ್ಯವಚನಗಳು, ಅಹಿಂಸಾ ಮತ್ತು ಪ್ರಿಯವಚನಗಳು ಇವುಗಳಿಂದ 
ಉಂಟಾಗುವ ಕಾರ್ಯಗಳನ್ನು ಗಮನಿಸಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠಎಂದು 
ಹೇಳಬೇಕು. 


ಕ್ಷಚಿದ್‌ ದಾನಪ್ರಯೋಗಾದ್ಧಿ ಸತ್ಯಮೇವ ವಿಶಿಷ್ಯತೇ । 
ಸತ್ಯವಾಕ್ಯಾಚ್ಚ ರಾಜೇಂದ್ರ ಕಿಂಚಿದ್ದಾನಂ ವಿಶಿಷ್ಯತೇ 11೫1! 


ಸತ್ಯವನ್ನು ಹೇಳಿದರೆ ಯಾರಿಗೂ ಅನಿಷ್ಠವಾಗದಿದ್ದರೆ ಆಗ ದಾನಕ್ಕಿಂತಲೂ ಸತ್ಯವೇ 
ಶ್ರೇಷ್ಠವಾಗುತ್ತದೆ. ಕಳ್ಳನು ಬ್ರಾಹ್ಮಣ ಹಿಂಸೆಯನ್ನು ಮಾಡುವುದಕ್ಕೋಸ್ಕರ ಬ್ರಾಹ್ಮಣರನ್ನು 
ಹುಡುಕುತ್ತಿದ್ದರೆ ಅಲ್ಲಿಸತ್ಯವಚನದಿಂದ ಹಿಂಸೆಯೇ ಉಂಟಾಗುವುದರಿಂದ ಅಂತಹ 
ಸ್ಥಳದಲ್ಲಿಸತ್ಯವಚನಕ್ಕಿಂತಲೂ ದಾನವೇ ಶ್ರೇಷ್ಠವಾಗುತ್ತದೆ. 


ಏವಮೇವ ಮಹೇಷ್ವಾಸ ಪ್ರಿಯವಾಕ್ಯಾನ್‌ ಮಹೀಪತೇ । 
ಅಹಿಂಸಾ ದೃಶ್ಯತೇ ಗುರ್ವೀ ತತಶ್ಚ ಪ್ರಿಯಮಿಷ್ಯತೇ 11೬ |! 


ಅಜಗರಪರ್ವ _233- 


ಎಲ್ಫ ಮಹೇಷಾ )ಸನೇ, ಎಲೈ ಮಹೀಪತಿಯೇ, ಇದರಂತೆ ಒಮ್ಮೊಮ್ಮೆ 
ಪ್ರಿಯವಚನಕ್ಕಿಂತಲೂ ಅಹಿಂಸೆಯೇ ಶ್ರೇಷ್ಠವಾಗುತ್ತದೆ. ಮತ್ತೊಮ್ಮೆ ಅಹಿಂಸೆಗಿಂತಲೂ 
ಪ್ರಿಯವಚನವೇ ಶ್ರೇಷ್ಠವಾಗುತ್ತದೆ. 


ಏವಮೇತದ್‌ ಭವೇದ್ರಾಜನ್‌ ಕಾರ್ಯಾಪೇಕ್ಷಮನಂತರಮ್‌ । 
ಯದಭಿಪ್ರೇತಮನ್ಯತ್‌ ತೇ ಬ್ರೂಹಿ ಯಾವದ್‌ ಬ್ರವೀಮ್ಯಹಮ್‌ ॥೭॥ 


ರಾಜನೇ, ಹೀಗೆ ಅನಂತರ ಉಂಟಾಗುವ ಕಾರ್ಯವನ್ನು ಗಮನಿಸಿ ಜ್ಯೇಷ್ಠ 
ಕನಿಷ್ಠತೆಗಳನ್ನು ನಿರ್ಧರಿಸಬೇಕು. ನೀನು ಬೇರೆ ಏನನ್ನಾದರೂ ಕೇಳುವುದಿದ್ದರೆ ಕೇಳು. 
ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ. 
ಯುಧಿಷ್ಠಿರಃ 
ಕಥಂ ಸರ್ಗೇ ಗತಿಃ ಸರ್ಪ ಕರ್ಮಣಾಂ ಚ ಫಲಂ ಧ್ರುವಮ್‌ । 
ಅಶರೀರಸ್ಯ ದೃಶ್ಯೇತ ಪ್ರಬ್ರೂಹಿ ವಿಷಯಾಂಶ್ಚಮೇ 11೮ 


ಯುಧಿಷ್ಠಿರ- ಎಲೈ ಸರ್ಪವೇ, ಕರ್ಮಗಳಿಗೆ ಅವಶ್ಯವಾಗಿ ಫಲಗಳು 
ಉಂಟಾಗುತ್ತವೆ. ಶರೀರವನ್ನು ಇಲ್ಲೇ ತ್ಯಜಿಸಿದ ಪುರುಷನು ಹೇಗೆ ಸ್ವರ್ಗಕ್ಕೆ 
ಹೋಗುತ್ತಾನೆ? (ಹೋಗಿ ಕರ್ಮದ ಫಲವನ್ನು ಅನುಭವಿಸುತ್ತಾನೆ?) ಈ 
ವಿಷಯಗಳನ್ನುನನಗೆ ಹೇಳು. 

ಸರ್ಪಃ 

ತಿಸ್ರೋ ವೈ ಗತಯೋ ರಾಜನ್‌ ಪರಿದೃಷ್ಟಾಃ ಸ್ವಕರ್ಮಭಿಃ । 

ಮಾನುಷಂ ಸ್ವರ್ಗವಾಸಶ್ಚ ತಿರ್ಯಗ್ಯೋನಿಶ್ಚ ತತ್‌ ತ್ರಿಧಾ Tal 

ಸರ್ಪ- ಎಲೈ ರಾಜನೇ, ತನ್ನ ಕರ್ಮಗಳಿಂದ ಮನುಷ್ಯ ಜನ್ಯ, ಸ್ಪರ್ಗಪ್ರಾಪ್ತಿ, 
ತಿರ್ಯಗ್ಯೋನಿ ಪ್ರಾಪ್ತಿ ಎಂಬ ಮೂರುವಿಧವಾದ ಗತಿಗಳು ಕಂಡುಬರುತ್ತದೆ. 


ತತ್ರ ವೈ ಮಾನುಷಾಲ್ಲೋಕಾದ್‌ ದಾನಾದಿಭಿರತಂದ್ರಿತಃ | 


ಅಹಿಂಸಾರ್ಥಸಮಾಯುಕ್ತೆ: ಕಾರಣೈ: ಸ್ವರ್ಗಮಶ್ನುತೇ eel 


-234- ಮಹಾಭಾರತ ವನಪರ್ವ 


ಮನುಷ್ಯಶರೀರದಲ್ಲಿದ್ದುದಾನಾದಿಗಳನ್ನುಮಾಡಿ ಅಹಿಂಸಾದಿಗಳನ್ನು ಅನುಷ್ಠಾನ 
ಮಾಡಿದರೆ ಆ ಕಾರಣದಿಂದ ಜೀವನು ಸರವನ್ನು ಪಡೆಯುತ್ತಾನೆ. 


ವಿಪರೀತೈಶ್ಚ ರಾಜೇಂದ್ರ ಕಾರಣೈರ್ಮಾನುಷೋ ಭವೇತ್‌ । 
ತಿರ್ಯಗ್ಯೋನಿಸ್ತಥಾ ತಾತ ವಿಶೇಷಶ್ಚಾತ್ರ ವಕ್ಚೃತೇ 11೧೧॥ 


ಎಲೈ ರಾಜೇಂದ್ರನೇ, ಇದಕ್ಕೆ ವಿಪರೀತವಾದ ಕರ್ಮವನ್ನು ಮಾಡಿದರೆ ಪುನಃ 
ಮನುಷ್ಯನಾಗುತ್ತಾನೆ. ಅಥವಾ ವಿಶೇಷವಾಗಿ ನೀಚಯೋನಿಗಳನ್ನು ಹೊಂದುತ್ತಾನೆ 
ಎಂದು ಹೇಳಲ್ಪಡುತ್ತದೆ. 


ಕಾಮಕ್ರೋಧಸಮಾಯುಕ್ತೋ ಹಿಂಸಾಲೋಭಸಮನಿತ: | 
ಮನುಷ್ಯತ್ವಾತ್‌ ಪರಿಭ್ರಷ್ತಿರ್ಯಗ್ಯೋನೌ ಪ್ರಸೂಯತೇ 11೧೨॥ 


ಕಾಮಕ್ರೋಧಗಳಿಂದ ಕೂಡಿ, ಹಿಂಸಾಲೋಭಗಳಿಂದ ಕೂಡಿ ಕರ್ಮಗಳನ್ನು 
ಮಾಡುವವನು ಮನುಷ್ಯತ್ತದಿಂದ ಭ್ರಷ್ಟನಾಗಿ ತಿರ್ಯಗ್ಯೋನಿಗಳಲ್ಲಿ ಜನಿಸುತ್ತಾನೆ. 


ತಿರ್ಯಗ್ಯೋನ್ಯಾಃ ಪೃಥಗ್ಗಾವಮೋ ಮನುಷ್ಯಾರ್ಥೇ ವಿಧೀಯತೇ । 
ಗವಾದಿಭ್ಯಸ್ತಥಾಶ್ವೇಭ್ಯೋ ದೇವತ್ತಮಪಿ ದೃಶ್ಯತೇ WHOA 


ಪುನಃ ಮನುಷ್ಯನಾಗಿ ಹುಟ್ಟಬೇಕಾದರೆ ತಿರ್ಯಗ್ಯೋನಿಯನ್ನು ಹೊಂದಿಸುವ 
ನಡತೆಯನ್ನು ಬಿಟ್ಟುಬೇರೆ ನಡತೆಯನ್ನು ಹೊಂದಿರಬೇಕೆಂದು ಹೇಳಲ್ಪಡುತ್ತದೆ. ಗವಾದಿ 
ಯೋನಿಗಳಿಂದ ಮತ್ತು ಅಶ್ಚಯೋನಿಯಿಂದ ಸ್ಪರ್ಗಪ್ರಾಷ್ತಿಯು ಕಂಡುಬರುತ್ತದೆ. 


ಸೋsಯಮೇತಾ ಗತಿ(ತೀ)ಸ್ತಾತ ಜಂತುಶ್ಚರತಿ ಕಾರ್ಯವಾನ್‌ । 
ನಿತ್ಯೇ ಮಹತಿ ಚಾತ್ಮಾನಮವಸ್ಥಾಪಯತೇ ದ್ವಿಜಃ Mel 


ಪ್ರೀತಿಪಾತ್ರನೇ, ಹೀಗೆ ಕರ್ಮಗಳನ್ನು ಮಾಡುವ ಜಂತುವು ಈ ಮೂರು 
ಗತಿಗಳನ್ನು ಹೊಂದುವನು. ದ್ವಿಜನಾದವನು ಶ್ರವಣಾದಿ ಸಾಧನದಿಂದ ಶಾಶ್ವತವಾದ 
ಮೋಕ್ಷವನ್ನೂ ಹೊಂದುವನು. 


ಜಾತೋ ಜಾತಶ್ಚ ಬಲವದ್‌ ಭುಂಕ್ತೇ ಚಾತ್ಮಾ ಸ ದೇಹವಾನ್‌ । 
ಫಲಾರ್ಥಸ್ತಾತ ನಿಷ್ಟೃಕ್ತಃ ಪ್ರಜಾಪಾಲನಭಾವನಃ 11೧೫1 


ಅಜಗರಪರ್ವ -235- 


ಪ್ರೀತಿಪಾತ್ರನೇ, ಫಲೋದ್ದೇಶದಿಂದ ಕರ್ಮವನ್ನು ಮಾಡಿದ ಜೀವನು ಮತ್ತೆ 
ಮತ್ತೆ ದೇಹವನ್ನು ಪಡೆದು ಹುಟ್ಟಿ ಬಲಾತ್ಕಾರದಿಂದ ತನ್ನ ಕರ್ಮದ ಫಲಗಳನ್ನು 
ಭೋಗಿಸುತ್ತಾನೆ. ಫಲಸಂಕಲ್ಪರಹಿತನಾಗಿ ಕರ್ಮಗಳನ್ನು ಮಾಡುವವನು 
ಜಗತ್ಪಾಲಕನಾದ ಪರಮಾತ್ಮನ ಧ್ಯಾನದಲ್ಲಿ ಇರುತ್ತಾನೆ. 

ಯುಧಿಷ್ಠಿರಃ 

ಶಬ್ದ್ಬೇ ಸರ್ಶೇ ಚ ರೂಪೇ ಚ ತಥೈವ ರಸಗಂಧಯೋಃ । 

ತಸ್ಯಾಧಿಷ್ಠಾನಮವ್ಯಗ್ರೋ ಬ್ರೂಹಿ ಸರ್ಪ ಯಥಾತಥಮ್‌ WHOL 

ಕಿಂ ನ ಗೃಹ್ಲಾಸಿ(ತಿ) ವಿಷಯಾನ್‌ ಯುಗಪತ್‌ ತ್ವಂ ಮಹಾಪತೇ | 

ಏತಾವದುಚ್ಛತಾಂ ಚೋಕ್ತಂ ಸರ್ವಂ ಪನ್ನಗಸತ್ತಮ 10೭೧ 


ಯುಧಿಷ್ಠಿರ- ಎಲ್ಫೆ ಮಹಾಮೇಧಾವಿಯಾದ ಸರ್ಪವೇ, ಶಬ್ದ ಸ್ಪರ್ಶ ರೂಪ 
ರಸ ಗಂಧಗಳಿಗೆ ಯಾವುದು ಅಧಿಷ್ಠಾನವೆಂಬುದನ್ನು ಸರಿಯಾಗಿ ಹೇಳು? ಎಲೈ 
ಪನ್ನಗಶ್ರೇಷ್ಠನೇ, ಏಕೆ ಎರಡು ಜ್ಞಾನಗಳು ಒಂದೇ ಕಾಲದಲ್ಲಿ ಉತ್ಪನ್ನವಾಗುವುದಿಲ್ಲ 
ಎಂಬುದನ್ನೂ ಹೇಳು? 

ಸರ್ಪ ಃ 
ಯದಾತ್ಮದ್ರವ್ಯಮಾಯುಷ್ಠನ್‌ ದೇಹಸಂಶ್ರಯಣಾನ್ವಿತಮ್‌ । 
೬" ವ 

ಕರಣಾಧಿಷ್ಠಿತಂ ಭೋಗಾನುಪಭುಂಕ್ಷೇ ಯಥಾವಿಧಿ 10೮ 

ಸರ್ಪ- ಎಲೈ ಆಯುಷ್ಠಂತನೇ, ಆತ್ಮರೂಪನಾದ ವಸ್ತುವು ದೇಹವನ್ನು ಆಶ್ರಯಿಸಿ 
ಕರಣಗಳಲ್ಲಿ ಅಧಿಷ್ಠಿತನಾಗಿ ತನ್ನ ಕರ್ಮಕ್ಕೆ ಅನುಗುಣವಾಗಿ ಬಂದ ಸುಖದುಃಖ 
ಅನುಭವಗಳನ್ನು ಭೋಗಿಸುತ್ತದೆ. 

ಜ್ಞಾನಂ ಚೈವಾತ್ರ ಬುದ್ದಿಶ್ಚ ಮನಶ್ಚ ಭರತರ್ಷಭ । 

ತಸ್ಯ ಭೋಗಾಧಿಕರಣೇ ಕರಣಾನಿ ನಿಬೋಧ ಮೇ 

ಎಲೈ ಭರತರ್ಷಭನೇ, ಜೀವನಿಗೆ ಇಂತಹ ಭೋಗಗಳನ್ನು ಅನುಭವಿಸಲು 
ಭೋಗಾಯತನವಾದ ಶರೀರದಲ್ಲಿರುವ ಜ್ಞಾನೇಂದ್ರಿಯಗಳು, ಬುದ್ಧಿಮತ್ತು ಮನಸ್ಸು 
ಇವುಗಳನ್ನು ಕರಣಗಳೆಂದು ತಿಳಿ ( ಜ್ಞಾನೇಂದ್ರಿಯಗಳು ಏಳುಎಂಬವಿವಕ್ಷೆ ಇರುವಾಗ 


11೧೯! 


-236- ಮಹಾಭಾರತ ವನಪರ್ವ 


ಮನಸ್ಸುಮತ್ತು ಬುದ್ಧಿ ಬೇರೆ ಬೇರೆ ಕರಣಗಳಾಗುತ್ತವೆ. ಅದಲ್ಲದೇ ಮನಸಿನಿಂದ 
ಉಂಟಾದ ಜ್ಞಾನಕ್ಕೂ ಬುದ್ಧಿ ಎಂಬ ವ್ಯವಹಾರವಿದೆ). 


ಮನಸಾ ತಾತ ಪರ್ಯೇತಿ ಕ್ರಮಶೋ ವಿಷಯಾನಿಮಾನ್‌ । 
ವಿಷಯಾಯತನಸ್ನೇನ(ಸ್ನೋ) ಹಿ ಭೂತಾತ್ಮಾ ಕ್ಲೇತ್ರನಿಃಸೃತಃ(ಮಾಸ್ಕಿತಃ) ॥ 


ಎಲೈ ಪ್ರೀತಿಪಾತ್ರನೇ, ಜೀವನು ತನ್ನಹೃದಯರೂಪಸ್ಥಾನದಲ್ಲಿ ಇದ್ದುಕೊಂಡು 
ವಿಷಯದಲ್ಲಿನೆಲೆಗೊಂಡ ಮನಸ್ಸಿನಿಂದ ಶಬ್ದಸರ್ಶಾದಿ ವಿಷಯಗಳನ್ನು ಕ್ರಮವಾಗಿ 
ಸಂಚರಿಸುತ್ತಾನೆ. 


ತತ್ರ ಚಾಪಿ ನರವ್ಯಾಘ್ರ ಮನೋ ಜಂತೋರ್ವಿಧೀಯತೇ ॥ 
ತಸ್ಕಾದ್‌ ಯುಗಪದತ್ರಾಸ್ಯ ಗ್ರಹಣಂ ನೋಪಪದ್ಯತೇ 11೨೧ 


ನರವ್ಯಾಪ್ರನೇ, ಅದರಲ್ಲೂಜ್ಞಾನವನ್ನು ಉಂಟುಮಾಡುವ ವಿಷಯದಲ್ಲಿಜೀವನಿಗೆ 
ಮನಸ್ಸು ಬಹಳ ವಿಶೇಷವಾದುದು ಎಂದು ಹೇಳಲ್ಪಡುತ್ತದೆ. ಆದ್ದರಿಂದ ಮನಸ್ಸು 
ಕ್ರಮವಾಗಿ ವಿಷಯಗಳಲ್ಲಿಹೋಗುವುದರಿಂದ ಒಂದೇ ಕಾಲದಲ್ಲಿಅನೇಕ ಜ್ಞಾನಗಳು 
ಉತ್ಪತ್ತಿಯಾಗುವುದಿಲ್ಲ. 


ಸ ಆತ್ಮಾ ಪುರುಷವ್ಯಾಘ್ರ ಭ್ರುವೋರಂತರಮಾಶ್ರಿತಃ । 
ಬುದ್ಧಿಂ ದ್ರವ್ಯೇಷು ಸೃಜತಿ ವಿವಿಧೇಷು ಪರಾವರಾಮ್‌ 11೨೨ 


ಎಲೈ ಪುರುಷವ್ಯಾಫ್ರನೇ, ಪರಮಾತ್ಮನು ಭ್ರೂಮಧ್ಯದಲ್ಲಿರುವ ಆಜ್ಞಾಚಕ್ರವನ್ನು 
ಆಶ್ರಯಿಸಿದವನಾಗಿ ಜೀವನಿಗೆ ಈ ವಿಧವಾದ ಶ್ರೇಷ್ಠಮತ್ತು ಕನಿಷ್ಠವಾದ ವಿಷಯಗಳ 
ಬುದ್ಧಿಯನ್ನು ಉಂಟುಮಾಡುತ್ತಾನೆ. 


ಬುದ್ಧೇರುತ್ತರಕಾಲಾ ಚ ವೇದನಾ ದೃಶ್ಯತೇ ಬುಧೈೆಃ । 
ಏಷ ವೈ ರಾಜಶಾರ್ದೂಲ ವಿಧಿಃ ಕ್ಷೇತ್ರಜ್ಞಭಾವನಃ 11೨೩1 


ಬುದ್ಧಿಯು ಉತ್ಪತ್ತಿಯಾದನಂತರ ಸುಖದುಃಖಭೋಗಗಳು ಉಂಟಾಗುವುದೆಂದು 
ಜ್ಞಾನಿಗಳು ತಿಳಿಯುತ್ತಾರೆ. ಎಲೈ ರಾಜಶಾರ್ದೂಲನೇ, ಕ್ಷೇತ್ರಜ್ಞನಾದ ಪರಮಾತ್ಮನಿಂದ 
ಉಂಟಾಗುವ ಸುಖದುಃಖಭೋಗ ಪ್ರಕಾರವು ಈ ರೀತಿ ಇದೆ. 


ಅಜಗರಪರ್ವ -237- 


ಯುಧಿಷ್ಠಿರ: 
ಮನಸಶ್ಟಾಪಿ ಬುದ್ಧೇಶ್ವ ಬ್ರೂಹಿಮೇ ಲಕ್ಷಣಂ ಪರಮ್‌ । 
ಏತದಧ್ಯಾತ್ಮವಿದುಷಾಂ ಪರಂ ಕಾರ್ಯಂ. ವಿಧೀಯತೇ 11೨೪॥ 


ಯುಧಿಷ್ಠಿರ- ಮನಸ್ಸಿಗೂ ಮತ್ತು ಬುದ್ಧಿಗೂ ಇರುವ ಭಿನ್ನವಾದ ಲಕ್ಷಣಗಳನ್ನು 
ನನಗೆ ಹೇಳು. ಅಧ್ಯಾತ್ಮವಿದ್ಯ ಯನ್ನು ಬಲ್ಲವರಿಗೆ ಇದು ಶ್ರೇಷ್ಠವಾದ ಕಾರ್ಯವಂದು. 
ಹೇಳಲ್ಪಡುತ್ತದೆ. 
ಸರ್ಪಃ 
ಬುದ್ಧಿರಾತ್ಮಾನುಗಾ ತಾತ ಉತ್ಪಾತೇನ ವಿಧೀಯತೇ ॥ 
ತದಾಶ್ರಿತಾ ಹಿ ಸಂಜ್ಛೈಷಾ ಬುದ್ಧಿಸ್ತಸ್ಕೈಷಿಣೀ ಭವೇತ್‌ 11೨೫॥॥ 


ಸರ್ಪ- ಎಲೈ ಪ್ರೀತಿಪಾತ್ರನೇ, ಬುದ್ಧಿಯು ಆತ್ಮನನ್ನು ಅನುಸರಿಸಿಕೊಂಡೇ 
ಇರುತ್ತದೆ. ವಿಷಯೇಂದ್ರಿಯಸನ್ನಿಕರ್ಷದಿಂದ ಉಂಟಾಗುತ್ತದೆ. ವಿಷಯೇಂದ್ರಿಯ 
ಸನ್ನಿಕರ್ಷದಿಂದ ಉಂಟಾದ ಜ್ಞಾನಕ್ಕೆ ಬುದ್ಧಿ ಎಂದು ಹೆಸರು. ಬುದ್ಧಿಯು ಸ್ವಾಮಿಯಾಗಿ 
ಆತ್ಮನನ್ನು ಬಯಸುತ್ತದೆ. 

ಬುದ್ದಿರುತ್ನದ್ಯತೇ ಕಾರ್ಯಾನ್‌ಮನಸ್ತೂತ್ತನ್ನಮೇವ ಹಿ । 

ಬುದ್ದೇರ್ಗುಣವಿಧಾನೇನ ಮನಸ್ತದ್ಗುಣವದ್‌ ಭವೇತ್‌ 11೨೬।॥ 


ತನ್ನ ಕಾರಣ ಸಾಮಗ್ರಿಯಿಂದ ಬುದ್ಧಿಯು ಉಂಟಾಗುತ್ತದೆ. ಆದರೆ ಮನಸ್ಸು 
ಮಾತ್ರ ಪೂರ್ವದಲ್ಲಿಯೇ ಇದೆ. ಬುದ್ಧಿಯ ಗುಣಕ್ಕೆ ಅನುಸಾರವಾಗಿ ಮನಸ್ಸಿನಲ್ಲಿ 
ಗುಣಗಳು ಉಂಟಾಗುತ್ತವೆ (ಇಷ್ಟುನಿಷ್ಟಸಾಧನತ್ವಜ್ಞಾನಕ್ಕೆ ಅನುಸಾರವಾಗಿ ಮನಸ್ಸಿನಲ್ಲಿ 
ರಾಗದ್ದೇಷಗಳು ಉಂಟಾಗುತ್ತವೆ). 

ಏತದ್ದಿಶೇಷಣಂ ತಾತ ಮನೋಬುದ್ಭ್ಯೋರ್ಯದಂತರಮ್‌ । 

ತ್ವಮಪ್ಯತ್ರಾಭಿಸಂಬುದ್ಧ ಕಥಂ ವಾ ಮನ್ಯತೇ ಭವಾನ್‌ 11೨೭! 

ಎಲೈ ಪ್ರೀತಿಪಾತ್ರನೇ, ಇದು ಮನಸ್ಸು ಮತ್ತು ಬುದ್ಧಿಗಳಿಗೆ ಇರುವ ಅಂತರ 
ಮತ್ತು ಅವುಗಳ ಅಸಾಧಾರಣ ಧರ್ಮವೂ ಹೌದು. ಈ ವಿಷಯಗಳನ್ನೆಲ್ಲಾನೀನೂ 
ಸಹ ಚೆನ್ನಾಗಿ ತಿಳಿದಿದ್ದೀಯೆ. ನಿನ್ನ ಅಭಿಪ್ರಾಯವೇನು? 


-238- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಅಹೋ ಬುದ್ಧಿಮತಾಂ ಶ್ರೇಷ್ಠ ಶುಭಾ ಬುದ್ದಿರಿಯಂ ತವ | 
ವಿದಿತಂ ವೇದಿತವ್ಯಂ ತೇ ಕಸ್ಕಾತ್‌ ಸಮನುಪೃಚ್ಛಸಿ 11೨೮ 


ಸರ್ವಜ್ಞಂ ತ್ವಾಂ ಕಥಂ ಮೋಹ ಅವಿಶತ್‌ ಸರ್ಗವಾಸಿನಮ್‌ | 
ಏವಮದ್ಭುತಕರ್ಮಾಣಮಿತಿ ಮೇ ಸಂಶಯೋ ಮಹಾನ್‌ lal 


ಯುಧಿಷ್ಠಿರ- ಎಲೈ ಮೇಧಾವಿಗಳಲ್ಲಿ ಶ್ರೇಷ್ಠನಾದವನೇ, ನಿನ್ನ ಈ ಬುದ್ಧಿಯು 
ಬಹಳ ಶುಭವಾಗಿದೆ. ತಿಳಿಯಬೇಕಾದುದೆಲ್ಲಾನಿನಗೆ ತಿಳಿದಿದೆ. ನನ್ನನ್ನು ಏಕೆ ಪ್ರಶ್ನೆ 
ಮಾಡುತ್ತೀಯೆ? ಅದ್ಭುತ ಕರ್ಮಗಳನ್ನು ಮಾಡಿ ಸ್ಪರ್ಗವಾಸಿಯಾದ ಸರ್ವಜ್ಞನಾದ 
ನಿನಗೆ ಹೇಗೆ ಮೋಹವುಂಟಾಯಿತು ಎಂಬ ವಿಷಯದಲ್ಲಿನನಗೆ ಬಹಳ ಸಂಶಯವಿದೆ. 


ಸರ್ಪಃ 
ಸುಪ್ರಜ್ಞಮಪಿ ಚೇಚ್ಛೂರಮೃದ್ಧಿರ್ಮೋಹಯತೇ ನರಮ್‌ । 
ವರ್ತಮಾನಃ ಸುಖೇ ಸರ್ವೋ ಮುಹ್ಯತೀತಿ ಮತಿರ್ಮಮ AOI 
ಸರ್ಪ- ಶೂರನಿಗೂ ಮತ್ತು ಒಳ್ಳೆಯ ಪ್ರಜ್ಞೆಯುಳ್ಳ ಮನುಷ್ಯನಿಗೂ ಐಶ್ವರ್ಯವು 
ಮೋಹವನ್ನು ಉಂಟು ಮಾಡುತ್ತದೆ. ಬಹಳ ಸುಖವನ್ನು ಅನುಭವಿಸುವ ಎಲ್ಲ 
ಮನುಷ್ಯನೂ ಮೋಹಕ್ಕೆ ಒಳಗಾಗುತ್ತಾನೆ ಎಂದು ನನ್ನ ಅಭಿಪ್ರಾಯ. 


ಸೋತ ಹಮೈಶ್ಚರ್ಯಮೋಹೇನ ಮದಾವಿಷ್ಟೋ ಯುಧಿಷ್ಠಿರ । 
ಪತಿತಃ ಪ್ರತಿಸಂಬುದ್ಧಸ್ತಾ,ಂ ತು ಸಂಬೋಧಯಾಮ್ಯಹಮ್‌ HAO 


ಎಲೈ ಯುಧಿಷ್ಠಿರನೇ, ನಾನೂ ಸಹ ಐಶ್ಚರ್ಯದ ಮದದಿಂದ ಮೋಹಾವಿಷ್ಟನಾದೆ. 
ಅದರಿಂದ ಪತಿತನಾಗಿ ಈಗ ಪ್ರತಿಬುದ್ಧನಾಗಿ ನಿನ್ನ ಜೊತೆಯಲ್ಲಿಮಾತನಾಡುತ್ತಿದ್ದೇನೆ. 


ಕೃತಂ ಕಾರ್ಯಂ ಮಹಾರಾಜ ತ್ವಯಾ ಮಮ ಪರಂತಪ ।ಟ 
ಕ್ಲೀಣಃ ಶಾಪಃ ಸುಕೃಚ್ಚೋ ಮೇ ತ್ವಯಾ ಸಂಭಾಷ್ಯ ಸಾಧುನಾ ॥ಃ೩೨॥ 


ಎಲೈ ಪರಂತಪನಾದ ಮಹಾರಾಜನೇ, ನೀನು ನನಗೆ ಬಹಳ ಉಪಕಾರವನ್ನು 
ಮಾಡಿದ್ದೀಯೆ. ನನಗೆ ಬಂದ ಬಹಳ ಕಷ್ಟಕರವಾದ ಶಾಪವು ಈ ದಿನ ಸಜ್ಜನನಾದ 
ನಿನ್ನಜೊತೆಯಲ್ಲಿಮಾತನಾಡಿ ನಾಶವನ್ನುಹೊಂದಿದೆ. 


ಅಜಗರಪರ್ವ -239- 


ಅಹಂ ಹಿ ದಿವಿ ದಿವ್ಯೇನ ವಿಮಾನೇನ ಚರನ್‌ ಪುರಾ । 
ಅಭಿಮಾನೇನ ಮತ್ತಃ ಸನ್‌ ಕಂಚಿನ್ನಾನ್ಯಮಚಿಂತಯಮ್‌ 11೩೩ 


ನಾನಾದರೂ ಹಿಂದೆ ಸರ್ಗಲೋಕದಲ್ಲಿ ದಿವ್ಯವಾದ ವಿಮಾನದಿಂದ ಸಂಚರಿಸುತ್ತಾ 
ಐಶ್ವರ್ಯದಿಂದ ಮತ್ತನಾಗಿ ಇನ್ನೊಬ್ಬನನ್ನು ಗಣನೆಗೇ ತಂದುಕೊಳ್ಳಲಿಲ್ಲ. 


ಬ್ರಹರ್ಷಿದೇವಗಂಧರ್ವಯಕ್ಕರಾಕ್ಷಸಪನ್ನಗಾ: I 
ಕರಾನ್‌ ಮಮ ಪ ಪ್ರಯಚ್ಛಂತಿ “ಸರ್ವೇ ತೈಲೋಕ್ಕ [ವಾಸಿನಃ AVI 


ಮೂರುಲೋಕಗಳಲ್ಲಿವಾಸಿಸುವ ಬ್ರಹ್ಮರ್ಷಿಗಳು, ದೇವತೆಗಳು, ಗಂಧರ್ವರು, 
ಯಕ್ಷರಾಕ್ಷಸರು ಸರ್ಪಗಳು ಎಲ್ಲರೂ ನನಗೆ ಕಪ್ಪವನ್ನು ತಂದುಕೊಡುತ್ತಿದ್ದರು. 


ಚಕ್ಷುಷಾ ಯಂ ಪ್ರಪಶ್ಯಾಮಿ ಪ್ರಾಣಿನಂ ಪೃಥಿವೀಪತೇ । 

ತಸ್ಯ ತೇಜೋ ಹರಾಮ್ಯಾಶು ತದ್ಧಿ ದೃಷ್ಟೇರ್ಬಲಂ ಮಮ (1೩೫1! 

ಎಲ್ಫೆ ರಾಜನೇ, ನಾನು ಯಾರನ್ನು ಕಣ್ಣಿನಿಂದ ನೋಡುತ್ತೇನೆಯೋ ಅವನ 
ತೇಜಸ್ಸನ್ನು ಅಪಹರಿಸುತ್ತಿದ್ದೆ. ನನ್ನ ದೃಷ್ಟಿಯ ಬಲವು ಹಾಗಿದ್ದಿತು. 

ಬ್ರಹ್ಮರ್ಹೀಣಾಂ ಸಹಸ್ರಂ ಹಿ ಉವಾಹ ಶಿಬಿಕಾಂ ಮಮ । 

ಸ ಮಾಮಪನಯೋ ರಾಜನ್‌ ಭ್ರಂಶಯಾಮಾಸ ವೈ ಶ್ರಿಯಃ ॥೩೬॥ 

ಒಂದು ಸಹಸ್ರ ಬ್ರಹ್ಮರ್ಷಿಗಳು ನನ್ನ ಪಲ್ಲಕ್ಕಿಯನ್ನು ಹೊರುತ್ತಿದ್ದರು. ಎಲೈ ರಾಜನೇ, 
ನಾನು ಮಾಡಿದ ಆ ಅನಾ ಿಯವು ನನ್ನನ್ನು ಸಂಪತ್ತಿನಿಂದ ಕೆಳಗೆ ಉರೂಟು 

ತತ್ರ ಹ್ಯಗಸ್ವಃ ಪಾದೇನ ವಹನ್‌ ಸ್ಪೃಷ್ಟೋ ಮಯಾ ಮುನಿಃ । 

ಅದ್ಭಷ್ಟೇನ ತತೋತಸ್ಕು ಕೋ ಧ್ವಂಸ ಸರ್ಪೆಆತಿ ವೈ ರುಷಾ 

ಆ ಸಮಯದಲ್ಲಿ ಪಲ್ಲಕ್ಕಿಯನ್ನು ಹೊರುತ್ತಿದ್ದ ಅಗಸ್ತರನ್ನು ನಾನು ಪಾದದಿಂದ 
ಒದ್ದೆನು. ಅವರ ಹೃದಯದಲ್ಲಿ ಸ್ಥಿತರಾದ ಪರಮಾತ್ಮನು ರೋಷದಿಂದ ಸರ್ಪವಾಗಿ 
ಕೆಳಗೆ ಬೀಳು ಎಂದು ಹೇಳಿದನು. 

ತತಸ್ತಸ್ಮಾದ್‌ ವಿಮಾನಾಗ್ರ್ಯಾತ್‌ ಪ್ರಚ್ಯುತಶ್ಚ್ಯುತಲಕ್ಷಣ: । 

ಪ್ರಪತನ್‌ ಬುಬುಧೇತ್ಥಾನಂ ವ್ಯಾಲೀಭೂತಮಧೋಮುಖಮ್‌ ॥ 


11೩೭1 


-240- ಮಹಾಭಾರತ ವನಪರ್ವ 


ಆಗ ನನ್ನ ಶುಭಲಕ್ಷಣಗಳನ್ನು ಕಳೆದುಕೊಂಡು ಶ್ರೇಷ್ಠವಾದ ವಿಮಾನವನ್ನು 
ಕಳೆದುಕೊಂಡು ತಲೆಕೆಳಗಾಗಿ ಬೀಳುತ್ತಾ ನಾನು ಒಂದು ಸರ್ಪವಾಗಿರುವುದನ್ನು 
ಗಮನಿಸಿದೆನು. 


ಅಯಾಚಂ ತಮಹಂ ವಿಪ್ರಂ ಶಾಪಸ್ಯಾಂತೋ ಭವೇದಿತಿ । 
ಪ್ರಮಾದಾತ್‌ಸಂಪ್ರಮೂಢ್ಯ ಭಗವನ್‌ ಕ್ಷಂತುಮರ್ಹಸಿ 11೩೯॥ 


ನಾನು ಆ ಬ್ರಾಹ್ಮಣರನ್ನುಕುರಿತು ಪೂಜ್ಯರೇ, ಪ್ರಮಾದದಿಂದ ಮೋಹಕ್ಕೆ ಒಳಗಾದ 
ನನ್ನನ್ನು ನೀವು ಕ್ಷಮಿಸಬೇಕು. ಶಾಪಕ್ಕೆ ವಿಮೋಚನೆಯನ್ನು ಮಾಡಬೇಕು ಎಂದು 
ಬೇಡಿದೆನು. ` 


ತತಃ ಸ ಮಾಮುವಾಚೇದಂ ಪ್ರಪತಂತಂ ಕೃಪಾನಿತಃ । 
ಯುಧಿಷ್ಠಿರೋ ಧರ್ಮರಾಜಃ ಶಾಪಾತ್‌ ತ್ಹಾಂ ಮೋಕ್ಟಯಿಷ್ಯತಿ 11೪೦॥ 


ಅಭಿಮಾನಸ್ಯ ಘೋರಸ್ಯ ಪಾಪಸ್ಯ ಚ ನರಾಧಿಪ । 
ಫಲೇ ಕ್ಷಿಣೇ ಮಹಾರಾಜ ಫಲಂ ಪುಣ್ಯಮವಾಪಸಿ 11೪೧॥ 


ಆಗ ದಯಾನ್ವಿತರಾದ ಅವರು ಕೆಳಗೆ ಬೀಳುತ್ತಿದ್ದ ನನ್ನನ್ನು ಕುರಿತು ಧರ್ಮರಾಜನಾದ 
ಯುಧಿಷ್ಠಿರನು ನಿನ್ನನ್ನು ದರ್ಪದಿಂದ ಮಾಡಿದ ಘೋರವಾದ ಪಾಪದಿಂದಲೂ ಮತ್ತು 
ಈ ಶಾಪದಿಂದಲೂ ಬಿಡುಗಡೆಗೊಳಿಸುವನು. ಎಲೈ ಮಹಾರಾಜನೇ, ಪಾಪದ ಫಲವು 
ನಾಶವನ್ನು ಹೊಂದಿದ ಮೇಲೆ ನೀನು ಪುನಃ ಪುಣ್ಯವನ್ನು ಪಡೆಯುವಿ ಎಂದು ಹೇಳಿದರು. 


ತತೋ ಮೇ ವಿಸ್ಮಯೋ ಜಾತಸ್ತದ್‌ ದೃಷ್ಟ್ವಾ ತಪಸೋ ಬಲಮ್‌ | 
ಬ್ರಹ್ಮ ಚ ಬ್ರಾಹ್ಮಣತ್ಚಂ ಚ ಯೇನ ತ್ಹಾಹಮಚೂಚುದಮ್‌ 11೪೨ 


ಆಗ ನನಗೆ ತಪಸಿನ ಬಲವನ್ನೂ ವೇದದ ಬಲವನ್ನೂ ಮತ್ತು ಬ್ರಾಹ್ಮಣರ 
ಬಲವನ್ನೂ ನೋಡಿ ವಿಸ್ಮಯವುಂಟಾಯಿತು. ಅದರಿಂದ ನಾನು ನಿನ್ನನ್ನು 
ಮಾತನಾಡುವಂತೆ ಒತ್ತಾಯ ಮಾಡಿದೆನು. 


ಸತ್ಯಂ ದಮಸ್ತಪೋ ದಾನಮಹಿಂಸಾ ಧರ್ಮನಿತ್ಯತಾ । 
ಸಾಧಕಾನಿ ಸದಾ ಪುಂಸಾಂ ನ ಜಾತಿರ್ನ ಕುಲಂ ನೃಪ 11೪೨! 


ಅಜಗರಪರ್ವ -241- 


ಎಲ್ಫೆ ರಾಜನೇ, ಸತ್ಯ, ಇಂದ್ರಿಯನಿಗ್ರಹ, ತಪಸ್ಸು, ದಾನ, ಅಹಿಂಸಾ, ಸರ್ವದಾ 
ಧರ್ಮಾಚರಣೆ ಇವು ಮನುಷ್ಯನಿಗೆ ಯಾವಾಗಲೂ ಸಾಧಕವೇ ಹೊರತು 
ಜಾತಿಯಾಗಲೀ, ಕುಲವಾಗಲೀ ಅಲ್ಲ. 


ಅರಿಷ್ಟ ಏಷ ತೇ ಭ್ರಾತಾ ಭೀಮಸೇನೋ ಮಹಾಬಲಃ । 
ಸ್ಪಸ್ಟಿ ತೇರಸ್ತು ಮಹಾರಾಜ ಗಮಿಷ್ಯಾಮಿ ದಿವಂ ಪುನಃ YAN 


ಎಲೈ ಮಹಾರಾಜನೇ, ನಿನ್ನ ತಮ್ಮನಾದ ಮಹಾಬಲನಾದ ಭೀಮಸೇನನು 
ಪೂರ್ಣಕ್ಷೇಮದಿಂದ ಇದ್ದಾನೆ. ನಿನಗೆ ಮಂಗಳವಾಗಲಿ. ನಾನು ಪುನಃ ಸ್ಪರ್ಗಕ್ಕೆ 
ಹೋಗುವೆನು. | 

ಸ ಚಾಯಂ ಪುರುಷವ್ಯಾಘ್ರ ಕಾಲಃ ಪುಣ್ಯ ಉಪಾಗತಃ । 

ತದಸ್ಸಾತ್‌ ಕಾರಣಾತ್‌ ಪಾರ್ಥ ಕಾರ್ಯಂ ಮಮ ಮಹತ್‌ಕೃತಮ್‌ ॥ 


ಎಲ್ಫೆ ಪುರುಷವ್ಯಾಘ್ರನೇ, ನನಗೆ ಇಂತಹ ಪುಣ್ಯಕಾಲವು ಪ್ರಾಪ್ತವಾಗಿದೆ. ಎಲೈ 
ಪಾರ್ಥನೇ, ಈ ಕಾರಣದಿಂದ ನೀನು ನನಗೆ ದೊಡ್ಡಉಪಕಾರವನ್ನುಮಾಡಿದ್ದೀಯ. 


ವೈಶಂಪಾಯನಃ 


ತತಸ್ಪಸ್ಥಿನ್‌ ಮುಹೂರ್ತೇ ತು ವಿಮಾನಂ ಕಾಮಗಾಮಿ ವೈ । 
ಅವಪಾತೇನ ಮಹತಾ ತತ್ರಾವಾಪ ತದ್ರುಮಮ್‌ IVE 


ವೈಶಂಪಾಯನ- ಆಗ ಆ ಮುಹೂರ್ತದಲ್ಲಿ ಕಾಮಗಾಮಿಯಾದ ಒಂದು 
ಕ್ಷೇತ್ರವಾದ ವಿಮಾನವು ಬಹಳ ಮೇಲಿನಿಂದ ಕೆಳಗಿಳಿದು ಅಲ್ಲಿಗೆ ಬಂದಿತು. 


೦ 
ಇತ್ಯುಕ್ತಾ55ಜಗರಂ ದೇಹಂ ಮುಕ್ತ್ವಾ ಸ ನಹುಷೋ ನೃಪಃ । 
ದಿವ್ಯಂ ವಪುಃ ಸಮಾಸ್ಥಾಯ ಗತಸ್ವಿದಿವಮೇವ ಹ 11೪೭! 


ನಹುಷರಾಜನು ಹೀಗೆ ಮಾತನಾಡಿ ಆ ಸರ್ಪದೇಹವನ್ನು ಬಿಟ್ಟು ದಿವ್ಯವಾದ 
ದೇಹವನ್ನು ಧರಿಸಿ ಸ್ಪರ್ಗಕ್ಕೇ ಹೊರಟುಹೋದನು. 


ಯುಧಿಷ್ಠಿರೋಪಪಿ ಧರ್ಮಾತ್ಮಾ ಭ್ರಾತ್ರಾ ಭೀಮೇನ ಸಂಗತ: | 


ಧೌಮ್ಯೇನ ಸಹಿತಃ ಶ್ರೀಮಾನಾಶ್ರಮಂ ಪುನರಾಗಮತ್‌ 11೪೮1 


-242- ಮಹಾಭಾರತ ವನಪರ್ವ 


ಧರ್ಮಾತ್ಮನಾದ ಕಾಂತಿಯುಕ್ತನಾದ ಯುಧಿಷ್ಠಿರನೂ ಸಹ ತಮ್ಮನಾದ 
ಭೀಮನಿಂದಲೂ ಮತ್ತು ಧೌಮ್ಯರಿಂದಲೂ ಸಹಿತನಾಗಿ ಪುನಃ ತನ್ನ ಆಶ್ರಮವನ್ನು 
ತಲುಪಿದನು. 


ತತೋ ದ್ವಿಜೇಭ್ಯಃ ಸರ್ವೇಭ್ಯಃ ಸಮೇತೇಭ್ಯೋ ಯಥಾತಥಮ್‌ । 
ಕಥಯಾಮಾಸ ತತ್ಸರ್ವಂ ಧರ್ಮರಾಜೋ ಯುಧಿಷ್ಠಿರಃ IVE 


ಅನಂತರ ಅಲ್ಲಿಗೆ ಬಂದ ಎಲ್ಲಾ ಬ್ರಾಹ್ಮಣರಿಗೂ ನಡೆದ ಎಲ್ಲಾಘಟನೆಯನ್ನೂ 
ಧರ್ಮರಾಜನಾದ ಯುಧಿಷ್ಠಿರನು ವಿಸ್ತಾರವಾಗಿ ಹೇಳಿದನು. 


ತತ್‌ಶ್ರುತ್ವಾ ತೇ ದ್ವಿಜಾಃ ಸರ್ವೇ ಭ್ರಾತರಶ್ಚಾಸ್ಯ ತೇ ತ್ರಯಃ । | 
ಆಸನ್‌ ಸುವ್ರೀಡಿತಾ ರಾಜನ್‌ ದ್ರೌಪದೀ ಚ ಯಶಸ್ವಿನೀ 11೫೦॥| 


ಎಲೈ ರಾಜನೇ, ಅದನ್ನು ಕೇಳಿದ ಅಲ್ಲಿಗೆ ಬಂದ ಎಲ್ಲಾ ಬ್ರಾಹ್ಮಣರೂ ಮತ್ತು 
ಧರ್ಮರಾಜನ ಮೂರು ತಮ್ಮಂದಿರೂ ಮತ್ತು ಕೀರ್ತಿಶಾಲಿನಿಯಾದ ದ್ರೌಪದಿಯೂ 
ಬಹಳ ನಾಚಿಕೆಗೊಂಡರು. 


ತೇ ತು ಸರ್ವೇ ದ್ವಿಜಶ್ರೇಷ್ಠಾಃ ಪಾಂಡವಾನಾಂ ಹಿತೇಪ್ಪಯಾ । 
ಮೈವಮಿತ್ಯಬ್ರುವನ್‌ ಭೀಮಂ ಗರ್ಹಯಂತೋಶಸ್ಯ ಸಾಹಸಮ್‌॥!೫೧॥ 


ಆ ಎಲ್ಲಬ್ರಾಹ್ಮಣಶ್ರೇಷ್ಠರು ಪಾಂಡವರಿಗೆ ಹಿತವನ್ನು ಬಯಸಿ ಭೀಮಸಾಹಸವನ್ನು 
ತೆಗಳುತ್ತಾ ಇನ್ನೊಮ್ಮೆ ಹೀಗೆ ಮಾಡಬಾರದು ಎಂದು ಹೇಳಿದರು. 


ಪಾಂಡವಾಸ್ತು ಭಯಾನ್‌ಮುಕ್ತಂ ಪ್ರೇಕ್ಷ್ಯ ಭೀಮಂ ಮಹಾಬಲಮ್‌ । 

ಹರ್ಷಮಾಹಾರಯಾಂಚಕ್ರರ್ವಿಜಹ್ರುಶ್ಚ ಮುದಾ ಯುತಾಃ 1!೫೨॥ 

ಪಾಂಡವರಾದರೂ ಭಯದಿಂದ ಮುಕ್ತನಾದ ಮಹಾಬಲನಾದ ಭೀಮಸೇನನನ್ನು 
ನೋಡಿ ಬಹಳ ಸಂತೋಷವನ್ನುಪಟ್ಟು ಆ ಸಂತೋಷದಿಂದ ಕೂಡಿದವರಾಗಿ 
ವಿಹಾರವನ್ನುಮಾಡಿದರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಪಂಚಸಪ್ತತ್ಯಧಿಕಶತತಮೋ5ಧ್ಯಾಯಃ ॥ 
॥ ಇತಿ ಅಜಗರಪರ್ವಣಿ ಪಂಚಮೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಪ್ಪತ್ರೈದನೆಯ ಅಧ್ಯಾಯ ಮುಗಿಯಿತು 


ಮಾರ್ಕಂಡೇಯಸಮಾಸ್ಯಾಪರ್ವ 243. 


ಮಾರ್ಕಂಡೇಯಸಮಾಸ್ಯಾಪರ್ವ 


ಮಹಾಭಾರತ ತಾತ್ಪರ್ಯನಿರ್ಣಯ -೨೨ ಅಧ್ಯಾಯ 
ಮಾರ್ಕಂಡೇಯಸ್ತದಾ55ಗತ್ಯ ತೇಷಾಮಕಥಯತ್‌ ಕಥಾಃ । 
ಬಹ್ಹ ಶಿವ ವಿಚಿತ್ರಾಶ್ಚ ಭಾಷಾತ್ರಯಸಮನ್ಮಿತಾಃ 1೩೭೨ 
ಮಾರ್ಕಂಡೇಯ ಮುನಿ ಬಂದು ಪಾಂಡವರಿಗೆ ಮೂರು ಭಾಷೆಗಳಿಂದ ಕೂಡಿದ 
ವಿಚಿತ್ರವಾದ ಬಹಳ ಕಥೆಗಳನ್ನು ಹೇಳಿದ. 
ಲೋಕದರ್ವನಮಾಶ್ರಿತ್ಯ ದೇವಾಶ್ಚ ಮನುಯಸ್ತಥಾ । 
ಬ್ರೂಯುಃ ಕಥಾಸ್ತತ್ರ ಶಿಕ್ಷಾ ಗ್ರಾಹ್ಯಾ ನಾರ್ಥಃ ಕಥಂಚನ 11೩೭೩1 
ಲೋಕ ರೀತಿಯನ್ನು ಅನುಸರಿಸಿ ದೇವತೆಗಳೂ ಮುನಿಗಳೂ ಕಥೆಗಳನ್ನು 
ಹೇಳಬಹುದು. ಆಗ ಅದರಲ್ಲಿನೀತಿಯನ್ನುಮಾತ್ರ ಸೀಕರಿಸಬೇಕು. ಕಥಾ ವಸ್ತುವನ್ನಲ್ಲ. 
ಅರ್ಥ: ಸಮಾಧಿಭಾಷಾಹು ಗ್ರಾಹ್ಯ: ಸರ್ವೋ5ಪ್ಯಸಂಶಯಮ್‌ । 
ಪರದರ್ಶನಭಾಷಾಸು ಜ್ಞೇಯಂ ತದ್ದರ್ಶನಂ ತಥಾ 1೩೭೪1 


ಗ್ರಾಹ್ಯೋ ನಾರ್ಥೋ ವೈದಿಕಂ ತು ದರ್ಶನಂ ಗ್ರಾಹ್ಯಮೇವ ಹಿ । 
ಅನ್ಯಾರ್ಥೋ ಗುಹ್ಯಭಾಷಾಸು ಗ್ರಾಹ್ಯ ಏವಂ ವಿನಿರ್ಣಯಃ ॥೩೭೫॥ 


-244- ಮಹಾಭಾರತ ವನಪರ್ವ 


ಸಮಾಧಿ ಭಾಷೆಗಳಲ್ಲಿ ಹೇಳಿದ ವಿಷಯವೆಲ್ಲವೂ ನಿಸ್ಸಂಶಯವಾಗಿ ಗ್ರಾಹ್ಯ. 
ಪರದರ್ಶನ ಭಾಷೆಯಲ್ಲಿ ಹೇಳಿದಾಗ ಪರರ ದರ್ಶನ ಹಾಗೆ ಇದೆ ಎಂದು ಮಾತ್ರ 
ತಿಳಿಯಬೇಕು. ಹೇಳಿದ ವಿಷಯ ಗ್ರಾಹ್ಯವಲ್ಲ. ವೈದಿಕ ಪರದರ್ಶನವು ಮಾತ್ರ 


ಗ್ರಾಹ್ಯವೇ. ಗುಹ್ಯ ಭಾಷೆಗಳಲ್ಲಿಬೇರೆಯೇ ಅರ್ಥಗ್ರಾಹ್ಯ . ಹೀಗೆ ಶಾಸ್ಪಗಳಲ್ಲಿಭಾಷಾ 
ನಿರ್ಣಯವಿದೆ. 


La SS Se 


ನೂರ ಎಪ್ಪತಾರನೆಯ ಅಧ್ಯಾಯ 
ವರ್ಷಾಕಾಲ ಶರತ್ಕಾಲಗಳ ವರ್ಣನೆ. 
ವೈಶಂಪಾಯನಃ 


ನಿದಾಘಾಂತಕರಃ ಕಾಲಃ ಸರ್ವಭೂತಸುಖಾವಹ: । 
ತತ್ರೈವ ವಸತಾಂ ತೇಷಾಂ ಪ್ರಾವೃಟ್‌ ಸಮಭಿಪದ್ಯತ HO 


ವೈಶಂಪಾಯನ- ಅವರು ಅಲ್ಲಿಯೇ ವಾಸಿಸುತ್ತಿರುವಾಗ ಬೇಸಿಗೆ ತಾಪವನ್ನು 


ಕಡಿಮೆ ಮಾಡುವ ಎಲ್ಲ ಪ್ರಾಣಿಗಳಿಗೂ ಸುಖವನ್ನು ತರುವ ಮಳೆಗಾಲವು 
ಉಂಟಾಯಿತು. 


ಛಾದಯಂತೋ ಮಹಾಘೋಷಾ: ಖಂ ದಿಶಶ್ಚ ಬಲಾಹಕಾಃ । 
ಪ್ರವವರ್ಷುರ್ದಿವಾರಾತ್ರಮಸಿತಾಃ ಸತತಂ ತದಾ 11೨॥| 


ತಾಪಾತ್ಯಯನಿಕೇತಾಶ್ಚ ಶತಶೋ5ಥ ಸಹಸ್ರಶಃ । 
ಅಪೇತಾರ್ಕಂಪ್ರಭಾಜಾಲಾಃ ಸವಿದ್ಯುದ್ದಿಮಲಪ್ರಭಾಃ 11೩1 


ಸೂರ್ಯನ ಕಿರಣಗಳ ಪ್ರಭೆಯಿಂದ ರಹಿತವಾದ, ಮಿಂಚಿನ 
ವಿಮಲಕಾಂತಿಗಳಿಂದ ಕೂಡಿದ, ಬೇಸಿಗೆಕಾಲದ ಕೊನೆಯಲ್ಲಿಬಂದ ಮಳೆಗಾಲವನ್ನು 
ಆಶ್ರಯಿಸಿದ, ಮಹಾಘೋಷವುಳ್ಳಕಪ್ಪಮೋಡಗಳು ದಿಕ್ಕುವಿದಿಕ್ಕುಗಳನ್ನು ಮುಚ್ಚಿಕೊಂಡು 
ಸತತವಾಗಿ ಮಳೆಯನ್ನು ಸುರಿಸಿದವು. 

ವಿರೂಢಶಷ್ಯ ಧರಣೀ ಮತ್ತದಂಶಸರೀಸ್ಫಪಾ । 

ಬಭೂವ ಪಯಸಾ ಸಿಕ್ತಾ ಶಾಂತಾ ಸರ್ವಮನೋರಮಾ 11೪॥ 


ಮಾರ್ಕ ಂಡೇಯಸಮಾಸ್ಕಾಪರ್ವ -245- 


ಹುಲ್ಲುಗಳು ಬೆಳೆದು ಮದಿಸಿದ ಕ್ರಿಮಿಯಿಂದ ಮತ್ತು ಸರ್ಪಗಳಿಂದ ಕೂಡಿದ 
ಮತ್ತು ನೀರಿನಿಂದ ತೋಯಿಸಲ್ಪಟ್ಟ ಭೂಮಿಯು ಶಾಂತವೂ ಮತ್ತು ಸರ್ವ 
ಮನೋರಮವೂ ಆಯಿತು. 

ನ ಸ್ಮ ಪ್ರಜ್ಞಾಯತೇ ಕಿಂಚಿದಂಭಸಾ ಸಮವಸ್ತೃತೇ । 

ಸಮಂ ವಾ ವಿಷಮಂ ವಾಪಿ ನದ್ಯೋವಾ ಸ್ಥಾವರಾಣಿ ಚ 11೫11 

ನೀರು ಎಲ್ಲಕಡೆಯಲ್ಲಿಯೂ ಹರಡಿರುವಾಗ ಉಬ್ಬುತಗ್ಗುಗಳಾಗಲೀ ಅಥವಾ 
ನದಿಗಳು ಮತ್ತು ಭೂಮಿಯಾಗಲೀ ಕಾಣುತ್ತಿರಲಿಲ್ಲ. 

ಕ್ಲುಬ್ಬಶೋಯಾ ಮಹಾವೇಗಾಃ ಶ್ರಸಮಾನಾ ಇವಾಶುಗಾ: । 

ಸಿಂಧವಃ ಶೋಭಯಾಂಚಕ್ರುಃ ಕಾನನಾನಿ ತಪಾತ್ಯಯೇ ' TNT 

ಕ್ಹುಬ್ಧವಾದ ಜಲವುಳ್ಳ ಮಹಾವೇಗದಿಂದ ಕೂಡಿದ ನದಿಗಳು ಬೇಸಿಗೆ ಕಾಲವು 
ಕಳೆಯುತ್ತಿರಲು ಕಾಡುಗಳಲ್ಲಿ ಗಟ್ಟಿಯಾಗಿ ಉಸಿರಾಡುವ ಅಶ್ವಗಳಂತೆ ಕ್ಟೋಭೆಯನ್ನು 
ಉಂಟುಮಾಡಿದವು. 


ನದತಾಂ ಕಾನನಾಂತೇಷು ಶ್ರೂಯಂತೇ ವಿವಿಧಾಃ ಸ್ವನಾಃ । 


ವೃಷ್ಠಿಭಿಶ್ಲಾದ್ಯಮಾನಾನಾಂ ವರಾಹಮೃಗಪಕ್ಷಿಣಾಮ್‌ Hz 

ಮಳೆಯಿಂದ ಆವರಿಸಲ್ಪಟ್ಟುವನಪ್ರದೇಶಗಳಲ್ಲಿಕಿರುಚುವ ವರಾಹ ಮೃಗಪಕ್ಷಿಗಳ 
ವಿಧವಿಧವಾದ ಧ್ವನಿಗಳು ಕೇಳಿಬರುತ್ತಿದ್ದವು. 

ಸ್ಫೋಕಕಾ: ಶಿಖನಶ್ಚೆವ ಪುಂಸ್ಕೋಕಿಲಗಣೈ: ಸಹ । 

ಮತ್ತಾಃ ಪರಿಪತಂತಿ ಸ್ಮ ದರ್ದುರಾಶ್ಹೆವ ದರ್ಪಿತಾಃ 11೮ 


ಸೋಕಕಗಳು (ಪಕ್ಷಿವಿಶೇಷ) ಮತ್ತು ನವಿಲುಗಳು ಗಂಡುಕೋಗಿಲೆಗಳ ಸಮೂಹದ 
ಜೊತೆಯಲ್ಲಿಮದದಿಂದ ಸುತ್ತಲೂ ಹಾರಾಡುತ್ತಿದ್ದವು ಮತ್ತು ಕಪ್ಪೆಗಳು ದರ್ಪದಿಂದ 
ಹೊರಬರುತ್ತಿದ್ದವು. 


ತಥಾ ಬಹುವಿಧಾಕಾರಾ ಪ್ರಾವೃಣ್ಮೇಘಾನುನಾದಿತಾ | 
ಅಭ್ಯತೀತಾ ಶಿವಾ ತೇಷಾಂ ಚರತಾಂ ಮರುಧನ್ನಸು HE 


-246- ಮಹಾಭಾರತ ವನಪರ್ವ 


ಕಾಡಿನಲ್ಲಿ ಮರಗಳಿಲ್ಲದ ಪ್ರದೇಶದಲ್ಲಿ ಸಂಚರಿಸುವ ಅವರಿಗೆ ಮೇಘಗಳ 
ಗರ್ಜನೆಯಿಂದ ಕೂಡಿದ ಮಂಗಳವಾದ ಬಹುವಿಧವಾದ ವರ್ಷಾಕಾಲವು ಕಳೆಯಿತು. 


ಕೌಂಚಹಂಸಸಮಾಕೀರ್ಣಾ ಶರತ್‌ ಪ್ರಮುದಿತಾಭವತ್‌ ॥ 
ರೂಢಕಕ್ಷವನಪ್ರಸ್ಥಾ ಪ್ರಸನ್ನಜಲನಿಮ್ನಗಾ 11೧೦॥ 


ಅನಂತರ ತಿಳಿಯಾದ ನೀರಿನಿಂದ ಕೂಡಿದ ನದಿಗಳುಳ್ಳ ಬೆಳೆದುನಿಂತ 
ಹುಲ್ಲುಗಾವಲು ಮತ್ತು ಮರಗಳಿಂದ ಕೂಡಿದ ಕ್ರೌಂಚಹಂಸ ಮೊದಲಾದ ಪಕ್ಷಿಗಳಿಂದ 
ತುಂಬಿದ ಶರತ್‌ಕಾಲವು ಸಂತೋಷದಿಂದ ಉದಯಿಸಿತು. 


ವಿಮಲಾಕಾಶನಕ್ಕತ್ರಾ ಶರತ್ತೇಷಾಂ ಶಿವಾನ ಭವತ್‌ । 
ಮೃಗದ್ವಿಜಸಮಾಕೀರ್ಣಾ ಪಾಂಡವಾನಾಂ ಮಹಾತ್ಮನಾಮ್‌ 11೧೧॥ 


ನಿರಭ್ರವಾದ ಆಕಾಶದಲ್ಲಿಶೋಭಿಸುವ ನಕ್ತತ್ರವುಳ್ಳ ,ಮೃಗಪಕ್ಷಿಗಳುಳ್ಳ ಶರತ್ಕಾಲಎವು 
ಮಹಾತ್ಮರಾದ ಪಾಂಡವರಿಗೆ ಮಂಗಳಕರವಾಗಿದ್ದಿತು. 


ದೃಶ್ಯಂತೇ ಶಾಂತರಜಸಃ ಕ್ಲಪಾ ಜಲದಶೀತಲಾಃ । 
ಗ್ರಹನಕೃ್ಛತ್ರಸಂಘೈಶ್ಚ ಸೋಮೇನ ಚ ವಿರಾಜಿತಾಃ Me] 


ಧೂಳೆಲ್ಲವೂ ಅಡಗಿ ಮೋಡದಿಂದ ಶೀತಲವಾದ ರಾತ್ರಿಗಳು ಗ್ರಹನಕ್ಷತ್ರ 
ಸಮೂಹಗಳಿಂದಲೂ ಮತ್ತು ಚಂದ್ರನಿಂದಲೂ ವಿರಾಜಿತವಾಗಿ ಕಾಣುತ್ತಿದ್ದವು. 


ಕುಮುದ: ಪುಂಡರೀಕೈಶ್ಚ ಶೀತವಾರಿಧರಾಃ ಶಿವಾಃ । 
ನದೀಃ ಪುಷ್ಕರಿಣೀಶ್ಚವ ದದೃಶುಃ ಸಮಲಂಕೃತಾಃ 11೧೩1 


ನದಿಗಳು ಮತ್ತು ಸರೋವರಗಳು ತಂಪಾದ ನೀರನ್ನು ಹೊಂದಿ ಕುಮುದ 
ಕಮಲಗಳಿಂದ ಅಲಂಕೃತವಾಗಿ ಮಂಗಳಪ್ರದವಾಗಿ ಕಾಣುತ್ತಿದ್ದವು. 


ಆಕಾಶಸಂಕಾಶಜಲಾಂ ತೀರವಾನೀರಸಂಕುಲಾಮ್‌ । 
ಬಭೂವ ಚರತಾಂ ಹರ್ಷಃ ಪುಣ್ಯತೀರ್ಥಾಂ ಸರಸ್ಪತೀಮ್‌ 11೧೪॥ 


ಆಕಾಶದಂತೆ ನೀಲಿಯಾದ ನೀರುಳ್ಳ ತೀರದಲ್ಲಿ ಬೆಳೆದ ವಾನೀರ ವೃಕ್ಚಗಳಿಂದ 
ನಿಬಿಡವಾದ ಪುಣ್ಯತೀರ್ಥವಾದ ಸರಸ್ವತೀ ನದಿಯ ದಡದಲ್ಲಿ ಸಂಚರಿಸುವ 
ಪಾಂಡವರಿಗೆ ಸಂತೋಷಪಟ್ಟರು. 


ಮಾರ್ಕಂಡೇಯಸಮಾಸ್ಯಾಪರ್ವ -247- 


ತೇ ವೈ ಮುಮುದಿರೇ ವೀರಾಃ ಪ್ರಸನ್ನಸಲಿಲಾಂ ಶಿವಾಮ್‌ । 
ಪಶ್ಯಂತೋ ದೃಢಧನ್ನಾನ: ಪರಿಪೂರ್ಣಾಂ ಸರಸ್ವತೀಮ್‌ 11೧೫1 


ದೃಢಧನುಸ್ಸುಳ್ಳ ಆ ವೀರರು ಸ್ವಚ್ಛವಾದ ನೀರಿನಿಂದ ತುಂಬಿಹರಿಯುತ್ತಿದ್ದ 
ಮಂಗಳವಾದ ಸರಸ್ಪತೀ ನದಿಯನ್ನು ನೋಡಿ ಸಂತೋಷವಾಯಿತು. 


ತೇಷಾಂ ಪುಣ್ಯತಮಾ ರಾತ್ರಿ; ಪರ್ವಸಂಧೌ ಸ್ಥ ಶಾರದೀ । 

ತತ್ರೈವ ವಸತಾಮಾಸೀತ್‌ ಕಾರ್ತ್ರಿಕೀ ಜನಮೇಜಯ 11೧೬॥ 

ಎಲೈ ಜನಮೇಜಯನೇ, ಶರತ್ಕಾಲ ಮತ್ತು ಹೇಮಂತಕಾಲಗಳ ಸಂಧಿಯ 
ಪರ್ವದಲ್ಲಿ ಉಂಟಾಗುವ ಕಾರ್ತಿಕಮಾಸದ ಪವಿತ್ರವಾದ ಪೌರ್ಣಮಾಸಿಯು 
ಅಲ್ಲಿಯೇ ವಾಸಮಾಡುವ ಪಾಂಡವರಿಗೆ ಉಂಟಾಯಿತು. 

ಪುಣ್ಯಕೃದ್ಧಿರ್ಮಹಾಸತ್ತ್ವೈಸ್ತಾಪಸೈಃ ಸಹ ಪಾಂಡವಾಃ । 

ತತ್ತರ್ವೇ ಭರತಶ್ರೇಷ್ಠಾ ಸಮೂಹುರ್ಯೋಗಮುತ್ತಮಮ್‌ ೧೭॥ 

ಪುಣ್ಯವಂತರೂ, ಮಹಾಸಾಮರ್ಥ್ಯೋಪೇತರೂ ಆದ ತಪಸ್ವಿಗಳ ಜೊತೆಯಲ್ಲಿ 
ಚಲಿಸುತ್ತಿದ್ದ ಭರತಶ್ರೇಷ್ಠರಾದ ಪಾಂಡವರೆಲ್ಲರೂ ತಮ್ಮ ಶ್ರೇಷ್ಠವಾದ ಸಾಧನವನ್ನು 
ತಾವೇ ಹೊತ್ತುಕೊಂಡು ನಡೆದರು. 


ತಮಿಸ್ರಾಭ್ಯುದಯೇ ತಸ್ಮಿನ್‌ ಧೌಮ್ಯೇನ ಸಹ ಪಾಂಡವಾಃ । 
ಸೂತೈಃ ಪೌರೋಗವೈಶ್ಚೆವ ಕಾಮ್ಯಕಂ ಪ್ರಯಯುರ್ವನಮ್‌ ॥೧೮॥ 


ಆ ಕಾಡಿನಲ್ಲಿ ಸಂಜೆಯ ಕತ್ತಲು ಪ್ರಾರಂಭವಾಗುವ ವೇಳೆಗೆ ಧೌಮ್ಯರಿಂದ 
ಸಹಿತರಾದ ಪಾಂಡವರು ಸೂತರ ಮತ್ತು ಪೌರೋಗವರ ಜೊತೆಯಲ್ಲಿ 
ಕಾಮ್ಯಕವನವನ್ನುತಲುಪಿದರು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಕಾಮ್ಯಕವನಪ್ರವೇಶೇ ಷಟ್‌ಸಪ್ಪತ್ಯಧಿಕಶತತಮೋಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ 
ಕಾಮ್ಯಕವನಪ್ರವೇಶೇ ಪ್ರಥಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು 


XK 


-248- ಮಹಾಭಾರತ ವನಪರ್ವ 


ನೂರ ಎಪ್ಪತ್ತೇಳನೆಯ ಅಧ್ಯಾಯ 
ಕಾಮ್ಯಕವನವನ್ನು ಕುರಿತು ಸತ್ಯಭಾಮಾ ಸಹಿತ ಕೃಷ್ಣನ, ನಾರದರ ಮತ್ತು 


ಮಾರ್ಕಂಡೇಯರ ಆಗಮನ. ಕೃಷ್ಣನ ಅಪ್ಪಣೆಯಂತೆ 
ಮಾರ್ಕಂಡೇಯರಿಂದ ಪುರಾಣಕಥನ ಪ್ರಾರಂಭ. 


ವೈಶಂಪಾಯನಃ 
ಕಾಮ್ಯಕಂ ಪ್ರಾಪ್ಯ ಕೌರವ್ಯ ಯುಧಿಷ್ಠಿರಪುರೋಗಮಾಃ । 
ಕೃತಾತಿಥ್ಯಾ ಮುನಿಗಣೈರ್ನಿಷೇದುಃ ಸಹ ಕೃಷ್ಣಯಾ ell 


ವೈಶಂಪಾಯನ- ಎಲೈ ಕೌರವ್ಯನಾದ ಜನಮೇಜಯನೇ, ಯುಧಿಷ್ಠಿರ 
ಮೊದಲಾದವರು ಕಾಮ್ಯಕವನವನ್ನು ತಲುಪಿ ಮುನಿಗಣಗಳಿಂದ ಸತ್ಕಾರವನ್ನು 
ಹೊಂದಿದವರಾಗಿ ದ್ರೌಪದಿಯ ಜೊತೆಯಲ್ಲಿಅಲ್ಲಿವಾಸಮಾಡಿದರು. 


ತತಸ್ತಾನ್‌ ಪರಿವಿಶ್ಚಸ್ತಾನ್‌ ವಸತಃ ಪಾಂಡುನಂದನಾನ್‌ । 
ಬ್ರಾಹ್ಮಣಾ ಬಹವಸ್ತತ್ರ ಸಮಂತಾತ್‌ ಪರ್ಯವಾರಯನ್‌ TE 


ಅನಂತರ ಅಲ್ಲಿ ಸಮಾಧಾನದಿಂದ ಪಾಂಡುನಂದನರು ವಾಸಮಾಡುತ್ತಿರಲು 
ಅನೇಕ ಬ್ರಾಹ್ಮಣರು ಅಲ್ಲಿಗೆ ಬಂದು ಅವರ ಸುತ್ತಲೂ ನೆರೆದರು. 


ಅಥಾಬ್ರವೀದ್‌ ದ್ವಿಜಃ ಕಶ್ಚಿಚದರ್ಜುನಸ್ಯ ಪ್ರಿಯಃ ಸಖಾ । 
ಸ ಏಷ್ಯತಿ ಮಹಾಬಾಹುರ್ವಶೀ ಶೌರಿರುದಾರಧೀಃ 11೩11 


ಅನಂತರ ಅರ್ಜುನನ ಪ್ರಿಯಸ್ನೇಹಿತನಾದ ಒಬ್ಬ ಬ್ರಾಹ್ಮಣನು ಉದಾರ 
ಬುದ್ದಿಯುಳ್ಳ ಮಹಾಬಾಹುವಾದ ಸರ್ವನಿಯಾಮಕನಾದ ಶೌರಿಯಾದ ಕೃಷ್ಣನು ಇಲ್ಲಿಗೆ 
ಬರುವನು ಎಂದು ಹೇಳಿದನು. 


ವಿದಿತಾ ಹಿ ಹರೇರ್ಯೂಯಮಿಹಾಯಾತಾಃ ಕುರೂದ್ವಹಾಃ । 
ಸದಾ ಹಿ ದರ್ಶನಾಕಾಂಕ್ಲೀ ಶ್ರೇಯೋನ್ಹೇಷೀ ಚ ವೋ ಹರಿಃ Mal 


ಎಲ್ಫೆ ಕುರೂದ್ವಹರೇ, ನೀವು ಇಲ್ಲಿಗೆ ಬಂದ ವಿಷಯವು ಹರಿಗೆ ತಿಳಿದಿದೆ. ಅವನು 
ಯಾವಾಗಲೂ ನಿಮ್ಮ ದರ್ಶನಾಕಾಂಕ್ಣಿಯೂ ಮತ್ತು ಶ್ರೇಯಸ್ಸನ್ನು ಬಯಸುವವನೂ 
ಆಗಿದ್ದಾನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -249- 


ಬಹುವತ್ತರಜೀವೀ ಚ ಮಾರ್ಕಂಡೇಯೋ ಮಹಾತಪಾಃ । 

ಸ್ವಾಧ್ಯಾಯತಪಸಾ ಯುಕ್ತಃ ಕ್ಷಿಪ್ರಂ ಯುಷ್ಠಾನ್‌ ಸಮೇಷ್ಯತಿ 11೫11 

ಮಹಾತಪಸಿಗಳೂ, ಅನೇಕ ವರ್ಷಗಳವರೆಗೆ ಜೀವಿಸುವ ಚಿರಂಜೀವಿಗಳೂ, 
ಸ್ವಾಧ್ಯಾಯತಪಸ್ಸಿನಿಂದ ಕೂಡಿದವರೂ ಆದ ಮಾರ್ಕಂಡೇಯರು ಬೇಗ ಬಂದು ನಿಮ್ಮ 
ಜೊತೆಯಲ್ಲಿಸೇರುವರು (ಎಂದು ಹೇಳಿದನು). 


ತಥೈವ ಬ್ರುವತಸ್ತಸ್ಯ ಪ್ರತ್ಯದೃಶ್ಯತ ಕೇಶವ: । 


ಶ'ಲ" 
ಶೈಬ್ಯಸುಗ್ರೀವಯುಕ್ತೇನ ರಥೇನ ರಥಿನಾಂ ವರಃ 11೬1! 
ಆ ಬ್ರಾಹ್ಮಣನು ಹಾಗೆ ಹೇಳುತ್ತಿರುವಂತೆಯೇ ಶೈಬ್ಯಸುಗ್ರೀವ ಅಶ್ಚಗಳನ್ನು ಹೂಡಿದ 
ರಥದಿಂದ ಬರುತ್ತಿರುವ, ರಥಿಗಳಲ್ಲಿ ಶ್ರೇಷ್ಠನಾದ, ಕೇಶವನು ಕಾಣಿಸಿದನು. 


ಮಫವಾನಿವ ಪೌಲೋಮ್ಯಾ ಸಹಿತಃ ಸತ್ಯಭಾಮಯಾ । 

ಉಪಾಯಾದ್‌ ದೇವಕೀಪುತ್ರೋ ದಿದೃಕ್ಷು ಕುರುಸತ್ತಮಾನ್‌ 11೭1 

ಸತ್ಯಭಾಮಾಸಹಿತನಾಗಿ ಶಚೀಸಹಿತ ಇಂದ್ರನಂತೆ ದೇವಕೀಪುತ್ರನು 
ಕುರುಶ್ರೇಷ್ಠರನ್ನುನೋಡಲು ಬಯಸಿ ಅಲ್ಲಿಗೆ ಬಂದನು. 


ಅವತೀರ್ಯ ರಥಾತ್‌ ಕೃಷ್ಣೋ ಧರ್ಮರಾಜಂ ಯಥಾವಿಧಿ । 
ವವಂದೇ ಮುದಿತೋ ಧೀಮಾನ್‌ ಭೀಮಂ ಚ ಬಲಿನಾಂ ವರಮ್‌ ॥ 


ಮೇಧಾವಿಯಾದ ಕೃಷ್ಣನು ರಥದಿಂದ ಇಳಿದು ಸಂತೋಷದಿಂದ 
ಧರ್ಮರಾಜನನ್ನೂಮತ್ತು ಬಲವುಳ್ಳವರಲ್ಲಿ ಶ್ರೇಷ್ಠನಾದ ಭೀಮನನ್ನೂವಂದಿಸಿದನು. 

ಪೂಜಯಾಮಾಸ ಧೌಮ್ಯಂ ಚ ಯಮಾಭ್ಯಾಮಭವಾದಿತಃ । 
ಪರಿಷ್ಠಜ್ಯ ಗುಡಾಕೇಶಂ ದ್ರೌಪದೀಂ ಪರ್ಯಸಾಂತ್ವಯತ್‌ Tal 

ವ 

ಅವನು ಧೌಮ್ಯರನ್ನುಪೂಜಿಸಿದನು. ನಕುಲಸಹದೇವರಿಂದ ನಮಸ್ಮರಿಸಲ್ಪಟ್ಟನು. 
ಅರ್ಜುನನನ್ನು ಆಲಿಂಗಿಸಿ ದ್ರೌಪದಿಯನ್ನು ಸಮಾಧಾನಪಡಿಸಿದನು. 
ದೃಷ್ಟ್ವಾ ಫಲ್ಗುನಂ ವೀರಂ ಚಿರಸ್ಕ ಪ್ರಿಯಮಾಗತಮ್‌ । 


ಸ 
ಪರ್ಯಷ್ಟಜತ ದಾಶಾರ್ಹಃ ಪುನಃ ಪುನರರಿಂದಮಃ 11೧೦॥1 


-250- ಮಹಾಭಾರತ ವನಪರ್ವ 


ಅರಿಂದಮನಾದ ಆ ದಾಶಾರ್ಹನು ಬಹುಕಾಲದಮೇಲೆ ಹಿಂದಿರುಗಿ ಬಂದ 
ವೀರನಾದ ಅರ್ಜುನನನ್ನುನೋಡಿ ಅವನನ್ನು ಪುನಃ ಪುನಃ ಆಲಿಂಗಿಸಿದನು. 


ತಥೈವ ಸತ್ಯಭಾಮಾಠಪಿ ದ್ರೌಪದೀಂ ಪರಿಷಸ್ಮಜೇ । 
ಪಾಂಡವಾನಾಂ ಪ್ರಿಯಾಂ ಭಾರ್ಯಾಂ ಕೃಷ್ಣಸ್ಯ ಮಹಿಷೀ ಪ್ರಿಯಾ॥।೧೧॥ 


ಅದರಂತೆ ಕೃಷ್ಣನ ಪ್ರಿಯರಾಣಿಯಾದ ಸತ್ಯಭಾಮೆಯೂ ಸಹ ಪಾಂಡವರ 
ಪ್ರಿಯಪತ್ನಿಯಾದ ದ್ರೌಪದಿಯನ್ನು ಆಲಿಂಗಿಸಿದಳು. 


ತತಸ್ತೇ ಪಾಂಡವಾಃ ಸರ್ವೇ ಸಭಾರ್ಯಾಃ ಸಪುರೋಜಿತಾಃ ॥ 
ಆನರ್ಚುಃ ಪುಂಡರೀಕಾಕ್ಷಂ ಪರಿವವ್ರುಶ್ಚ ಸರ್ವಶಃ 11೧೨ 


ಅನಂತರ ಆ ಪಾಂಡವರೆಲ್ಲರೂ ಪತ್ನೀ ಪುರೋಹಿತ ಸಹಿತರಾಗಿ 
ಪುಂಡರೀಕಾಕ್ಟನಾದ ಕೃಷ್ಣನನ್ನು ಪೂಜಿಸಿ ಅವನ ಸುತ್ತಲೂ ಕುಳಿತರು. 


ಕೃಷ್ಣಸ್ತು ಪಾರ್ಥೇನ ಸಮೇತ್ಯ ವಿದ್ವಾನ್‌ ಧನಂಜಯೇನಾಸುರತರ್ಜನೇನ। 
ಬಭೌ ಯಥಾ ಭೂತಪತಿರ್ಮಹಾತ್ಮಾಸಮೇತ್ಯ ಸಾಕ್ಷಾದ್‌ ಭಗವಾನ್‌ ಗುಹೇನ 11೧೩1 


ಸರ್ವಜ್ಞನಾದ ಕೃಷ್ಣನಾದರೂ ಅಸುರ ಸಂಹಾರಕನಾದ ಅರ್ಜುನನ ಜೊತೆಯಲ್ಲಿ 
ಕೂಡಿ ಮಹಾನುಭಾವನಾದ ಪೂಜ್ಯನಾದ ಭೂತಪತಿಯಾದ ರುದ್ರನು ಗುಹನ 
ಜೊತೆಯಲ್ಲಿಶೋಭಿಸಿದಂತೆ ಶೋಭಿಸಿದನು. 


ತತಃ ಸಮಸ್ತಾನಿ ಕಿರೀಟಮಾಲೀ ವನೇಷು ವೃತ್ತಾನಿ ಗದಾಗ್ರಜಾಯ | 
ಉಕ್ತ್ವಾಯಥಾವತ್‌ ಪುನರನ್ನಪೃಚ್ಛತ್‌ ಕಥಂ ಸುಭದ್ರಾ ಚಸ ಚಾಭಿಮನ್ಯುಃ 11೧೪॥ 


ಅನಂತರ ಕಿರೀಟಮಾಲಿಯಾದ ಅರ್ಜುನನು ಗದಾಗ್ರಜನಾದ ಕೃಷ್ಣನಿಗೆ 
ದ್ವೈತವನಾದಿಗಳಲ್ಲಿನಡೆದ ಸಮಸ್ತ ವಿಷಯಗಳನ್ನೂಸರಿಯಾಗಿ ಹೇಳಿ ಪುನಃ ಸುಭದ್ರೆ 
ಮತ್ತು ಅಭಿಮನ್ಯುವು ಹೇಗಿದ್ದಾರೆ ಎಂದು ಕೇಳಿದನು. 


ಸಪೂಜಯಿತ್ತಾ ಮಧುಹಾ ಯಥಾವತ್‌ ಪಾರ್ಥಂ ಚ ಕೃಷ್ಣಾಂಚ ಪುರೋಹಿತಂಚ। 
ಉವಾಚ ರಾಜಾನಮಭಿಪ್ರಶಂಸನ್‌ ಯುಧಿಷ್ಠಿರಂ ತತ್ರ ಸಹೋಪವಿಶ್ಯ ॥ 


ಮಾರ್ಕಂಡೇಯಸಮಾಸ್ಯಾಪರ್ವ -251- 


ಆ ಮಧುಸೂದನನಾದ ಕೃಷ್ಣನು ಅರ್ಜುನನನ್ನೂ, ದ್ರೌಪದಿಯನ್ನೂ ಮತ್ತು 
ಪುರೋಹಿತರಾದ ಧೌಮ್ಯರನ್ನೂ ಯಥಾಯೋಗ್ಯವಾಗಿ ಸತ್ತರಿಸಿ ಅಲ್ಲಿಯೇ ಕುಳಿತು 
ರಾಜನಾದ ಯುಧಿಷ್ಠಿರನನ್ನು ಪ್ರಶಂಸಿಸುತ್ತಾ ಹೀಗೆ ಮಾತನಾಡಿದನು. 


ಧರ್ಮಃ ಪರಃ ಪಾಂಡವ ರಾಜ್ಯಲಾಭಾತ್‌ 
ತಸ್ಯಾರ್ಥಮಾಹುಸ್ತಪ ಏವ ರಾಜನ್‌ । 
ಸತ್ಯಾರ್ಜವಾಭ್ಯಾಂ ಚರತಾ ಸ್ವಧರ್ಮಂ 
ಜಿತಸ್ತ್ವಯಾರಯಂ ಚ ಪರಶ್ಚ ಲೋಕಃ 11೧೭ 


ಎಲೈ ಪಾಂಡವನೇ, ರಾಜ್ಯಲಾಭಕ್ಕಿಂತಲೂ ಧರ್ಮವೇ ಶ್ರೇಷ್ಠವಾದುದು. ಎಲೈ 
ರಾಜನೇ, ತಪಸ್ಸನ್ನು ರಾಜ್ಯಲಾಭದ ಫಲವೆಂದು ಹೇಳುತ್ತಾರೆ. ಸತ್ಯ ಮತ್ತು 
ಆರ್ಜವಗಳಿಂದ ಸ್ವಧರ್ಮವನ್ನು ಆಚರಿಸುವ ನೀನು ಈ ಲೋಕವನ್ನೂ ಮತ್ತು 
ಪರಲೋಕವನ್ನೂ ಜಯಿಸಿದ್ದೀಯೆ. 


ಅಧೀತಮಗ್ರೇ ಚರತಾ ವ್ರತಾನಿ 
ಸಮ್ಯಗ್ಗನುರ್ವೇದಮವಾಪ್ಯ ಕೃತಮ್‌ । 
ಕ್ಲಾತ್ರೇಣ ಧರ್ಮೇಣ ವಸೂನಿ ಲಬ್ದ್ವಾ 
ಸರ್ವೇ ಹ್ಯವಾಪ್ತಾಃ ಕ್ರತವಃ ಪುರಾಣಾಃ 11೧೮॥ 
ನೀನು ಹಿಂದೆ ವ್ರತನಿಯಮಪೂರ್ವಕವಾಗಿ ಅಧ್ಯಯನವನ್ನುಮಾಡಿ ಸಮಗ್ರವಾದ 
ಧನುರ್ವೇದವನ್ನು ಚೆನ್ನಾಗಿ ಕಲಿತು ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಧನವನ್ನು 
ಸಂಪಾದಿಸಿ ಶಾಸ್ಟೋಕ್ತವಾದ ಎಲ್ಲಾಯಾಗಗಳನ್ನೂ ಮಾಡಿದ್ದೀಯ. 


ನ ಗ್ರಾಮ್ಯಧರ್ಮೆಷು ರತಿಸ್ತವಾಸ್ತಿ 
ಕಾಮಾನ್ನ ಕಿಂಚಿತ್‌ ಕುರುಷೇ ನರೇಂದ್ರ ! 
ನ ಚಾರ್ಥಲೋಭಾತ್‌ ಪ್ರಜಹಾಸಿ ಧರ್ಮಂ 
ತಸ್ಥಾತ್‌ ಪ್ರಭಾವಾದಸಿ ಧರ್ಮರಾಜ: Veal 
ಎಲೈ ನರೇಂದ್ರನೇ, ನಿನಗೆ ವಿಷಯಸುಖಗಳಲ್ಲಿ ಎಂದೂ ಆಸಕ್ತಿಯಿಲ್ಲ. ಕಾಮದಿಂದ 
ನೀನು ಯಾವ ಕಾರ್ಯವನ್ನೂಮಾಡುವುದಿಲ್ಲ. ಮತ್ತು ಧನಲೋಭದಿಂದ ಯಾವ 
ಧರ್ಮವನ್ನೂ ಬಿಡುವುದಿಲ್ಲ. ಆ ಪ್ರಭಾವದಿಂದ ನೀನು ಧರ್ಮರಾಜನಾಗಿದ್ದೀಯೆ. 


-252- ಮಹಾಭಾರತ ವನಪರ್ವ 


ದಾನಂ ಚ ಸತ್ಯಂ ಚ ತಪಶ್ಚ ರಾಜನ್‌ 
ಶ್ರದ್ದಾ ಚ ಬುದ್ಧಿಶ್ಚ ಕ್ಷಮಾ ಧೃತಿಶ್ಚ | 
ಅವಾಪ್ಯ ರಾಷ್ಟ್ರಾಣಿ ವಸೂನಿ ಭೋಗಾನ್‌ 
ಏಷಾ ಪರಾ ಪಾರ್ಥ ಸದಾ ರತಿಸ್ತೇ 11೨೦ 


ಎಲೈ ರಾಜನೇ, ದಾನ, ಸತ್ಯ, ತಪಸ್ಸು, ಶ್ರದ್ಧೆ, ಬುದ್ಧಿ, ಕ್ಷಮೆ, ಧೈರ್ಯ 


ಇವುಗಳಲ್ಲಿಯೇ ಸದಾ ನಿನ್ನ ಆಸಕ್ತಿಯಿದೆ. ರಾಷ್ಟವನ್ನೂ ಸಂಪತ್ತನ್ನೂ ಮತ್ತು 
ಭೋಗವನ್ನೂಪುನಃ ಹೊಂದಿ (ದಾನಾದಿಗಳಲ್ಲಿರತನಾಗಿರುವುದೇ ನಿನ್ನ ಆಸೆ). 


ಯದಾ ಜನೌಫಘಃ ಕುರುಜಾಂಗಲಾನಾಂ 

ಕೃಷ್ಣಾಂ ಸಭಾಯಾಮವಶಾಮಪಶ್ಯತ್‌ । 
ಅಪೇತಧರ್ಮವ್ಯವಹಾರವೃತ್ತಂ 

ಸಹೇತ ತತ್‌ ಪಾಂಡವ ಕಸ್ತ ದನ್ಯಃ 11೨೧॥ 


ಎಲೈ ಪಾಂಡವನೇ, ಯಾವಾಗ ಸಭೆಯಲ್ಲಿಕುರುಜಾಂಗಲದ ಅನೇಕ ಜನರ 
ಸಮೂಹವು ಸಭೆಯಲ್ಲಿಪರಾಧೀನಳಾಗಿ ಧರ್ಮಕ್ಕೂಮತ್ತು ಲೋಕವ್ಯವಹಾರಕ್ಕೂ 
ಬಾಹಿರವಾದ ನಡವಳಿಕೆಯನ್ನು ದ್ರೌಪದಿಯು ಹೊಂದುವುದನ್ನು ನೋಡಿದರೋ 
ಅದನ್ನುನಿನ್ನನ್ನು ಬಿಟ್ಟು ಬೇರೆ ಯಾರು ಸಹಿಸಿಯಾರು? 


ಅಸಂಶಯಂ ಸರ್ವಸಮೃದ್ಧಕಾಮಃ 
ಕ್ಲಿಪ್ರಂ ಪ್ರಜಾಃ ಪಾಲಯಿತಾಶಸಿ ಸಮ್ಯಕ್‌ । 
ಇಮೇ ವಯಂ ನಿಗ್ರಹಣೇ ಕುರೂಣಾಂ 
ಯದಿ ಪ್ರತಿಜ್ಞಾಭವತಃ ಸಮಾಪ್ತಾ 11೨೨1 


ನೀನು ನಿಸ್ಸಂಶಯವಾಗಿ ಸರ್ವಸಂಪದ್ಧರಿತನಾಗಿ ಶೀಘ್ರವಾಗಿ ಪ್ರಜೆಗಳನ್ನು ಚೆನ್ನಾಗಿ 
ಪಾಲಿಸುವಿ. ನಿನ್ನ ಪ್ರತಿಜ್ಞೆಯು ಸಮಾಪ್ತವಾದರೆ ಕುರುಗಳನ್ನು ನಿಗ್ರಹಿಸಲು ನಾವು 
ಸಿದ್ಧರಾಗಿದ್ದೇವೆ. | 


ಪ್ರೋವಾಚ ಕೃಷ್ಣಾಮಪಿ ಯಾಜ್ಞಸೇನೀಂ 
ದಶಾರ್ಹಭರ್ತಾ ಸಹಿತಃ ಸುಹೃದ್ದಿ 1 


ಮಾರ್ಕಂಡೇಯಸಮಾಸ್ಯಾಪರ್ವ -253- 


ಕೃಷ್ಣೇ ಧನುರ್ವೇದರತಿಪ್ರಧಾನಾಸ್ತವಾತ್ಮಜಾಸ್ತೇ ಶಿಶವಃ ಸುಶೀಲಾ: । 
ಸದ್ದಿ; ಸದೈವಾಚರಿತಂ ಸುಹೃದ್ಧಿಶ್ಚರಂತಿ ಪುತ್ರಾಸ್ತವ ಯಾಜ್ಞಸೇನಿ ॥೨೪॥ 


೪ ಬಚ 
ದಶಾರ್ಹಸ್ವಾಮಿಯಾದ ಕೃಷ್ಣನು ಪ್ರೀತಿಯುಕ್ತಜನರಲ್ಲಿ ಕುಳಿತಿದ್ದ 
ಯಾಜ್ಞಸೇನಿಯಾದ ದ್ರೌಪದಿಯನ್ನುಕುರಿತು ಎಲೌ ದ್ರೌಪದಿಯೇ, ನಿನ್ನ ಮಕ್ಕಳಾದ 
ಬಾಲಕರು ಒಳ್ಳೆಯ ನಡತೆಯಿಂದ ಕೂಡಿದವರಾಗಿ ಪ್ರಧಾನವಾಗಿ 
ಧನುರ್ವೇದದಲ್ಲಿಯೇ ಆಸಕ್ತಿಯುಳ್ಳವರಾಗಿದ್ದಾರೆ. ಯಾಜ್ಞಸೇನಿಯೇ, ನಿನ್ನಮಕ್ಕಳು 
ಸಜ್ಜನರು ಆಚರಿಸಿದ ಮಾರ್ಗದಲ್ಲಿಯೇ ನಡೆಯುತ್ತಿದ್ದಾರೆ. 


ರಾಜ್ಯೇನ ರಾಷ್ಟ್ರೈಶ್ಚ ನಿಮಂತ್ರ ್ಯಮಾಣಾಃ 
ಪಿತ್ರಾ ಚ ಕೃಷ್ಣೇ ತವ ಸೋದರೈಶ್ಚ!। 
ನ ಯಜ್ಞಸೇನಸ್ಯ ನ ಮಾತುಲಾನಾಂ 
ಗೃಹೇಷು ಬಾಲಾ ರತಿಮಾಪ್ನವಂತಿ 11೨೫! 


ನಿನ್ನ ತಂದೆಯೂ ಮತ್ತು ಸಹೋದರರೂ ಮತ್ತು ಪಾಂಚಾಲ ದೇಶವೂ 
ರಾಜ್ಯನಿಮಿತ್ತದಿಂದ ಆಹ್ವಾನಮಾಡಿದರೂ ಸಹ ಆ ಭಾರತರು ಯಜ್ಞಸೇನನ 
ಮನೆಯಲ್ಲಾಗಲೀ ಅಥವಾ ತಮ್ಮಸೋದರಮಾವನ ಮನೆಯಲ್ಲಾಗಲೀ ಸಂತೋಷವನ್ನು 
ಹೊಂದುವುದಿಲ್ಲ. 


ಆನರ್ತಮೇವಾಭಿಮುಖಾಃ ಶಿವೇನ 
ಗತ್ವಾ ಧನುರ್ವೇದರತಿಪ್ರಧಾನಾಃ । 
ತವಾತ್ಮಜಾ ವೃಷ್ಟಿಪುರಂ ಪ್ರವಿಶ್ಯ ತದೈವ 
(ನದೈವ)ತೇಭ್ಯ: ಸ್ಪಹಯಂತಿ ಕೃಷ್ಣೇ (೨೬! 
ದ್ರೌಪದಿಯೇ, ನಿನ್ನ ಮಕ್ಕಳು ದ್ವಾರಕಾ ಪಟ್ಟಣಕ್ಕೆ ಅಭಿಮುಖವಾಗಿಯೇ 
ನಿರ್ವಿಘವಾಗಿ ನಡೆದು ಪ್ರಧಾನವಾಗಿ ಧನುರ್ವೇದದಲ್ಲಿಯೇ ರತಿಯುಳ್ಳವರಾಗಿದ್ದಾರೆ. 
ದಾರಕಾಪಟಣವನ್ನು ಪ್ರವೇಶಿಸಿದ ಅವರಿಗೆ ಅದರಲ್ಲಿಯೇ ಆಸಕ್ತಿಯಿದೆ. 
ವ wu 8 


ಯಥಾ ತ್ವಮೇವಾರ್ಹಸಿ ತೇಷು ವೃತ್ತಂ 
ಪ್ರಯೋಕ್ತುಮಾರ್ಯಾ ಚ ತಥೈವ ಕುಂತೀ | 


-254- ಮಹಾಭಾರತ ವನಪರ್ವ 


ತೇಷ್ಟಪ್ರಮಾದೇನ ತಥಾ ಕರೋತಿ 
ತಥೈವ ಭೂಯಶ್ಚ ತಥಾ ಸುಭದ್ರಾ ೨೭H 


ನೀನು ಮತ್ತು ಪೂಜ್ಯಳಾದ ಕುಂತಿಯು ಅವರಿಗೆ ಹೇಗೆ ಒಳ್ಳೆಯ ನಡತೆಯನ್ನು 
ಕಲಿಸುತ್ತೀರೋ ಅದರಂತೆ ಸುಭದ್ರೆಯೂ ಸಹ ಎಚ್ಚರಿಕೆಯಿಂದ ಪುನಃ ಹಾಗೆಯೇ 
ಮಾಡುತ್ತಿದ್ದಾಳೆ. 


ಯಥಾನಿರುದ್ದಸ್ಯ ಯಥಾರಭಿಮನ್ಯೋ- 
ರ್ಯಥಾ ಮುನೀಥಸ್ಯ ಯಥೈವ ಭಾನೋ: । 

ತಥಾ ವಿನೇತಾ ಚ ಗತಿಶ್ಚ ಕೃಷ್ಣೇ | 
ತವಾತ್ಮಜಾನಾಮಪಿ ರೌಕ್ಸಿಣೇಯಃ 11೨೮॥ 


ಎಲೌ ದ್ರೌಪದಿಯೇ, ರುಕ್ಮಿಣಿಯ ಮಗನಾದ ಚಾರುದೇಷ್ಟನು ಅನಿರುದ್ಧ, 
ಅಭಿಮನ್ಯು, ಸುನೀಥ, ಭಾನು ಇವರಿಗೆ ಪಾಠವನ್ನು ಕಲಿಸುವಂತೆ ನಿನ್ನಮಕ್ಕಳಿಗೂ 
ಪಾಠವನ್ನು ಕಲಿಸುತ್ತಾನೆ ಮತ್ತು ರಕ್ಷಕನಾಗಿದ್ದಾನೆ. 


ಗದಾಸಿಚರ್ಮಗ್ರಹಣೇಷು ಶೂರಾನಸ್ರೊಷು ಶಿಕ್ಷಾಸು ರಥಾಶ್ಚಯಾನೇ ! 
ಸಮ್ಯಗ್ವಿನೇತಾ ವಿನಯತ್ಯತಂದ್ರಸ್ತಾಂಶ್ಚಾಭಿಮನ್ಯುಃ ಸತತಂ ಕುಮಾರಃ ॥ 


ಸುಭದ್ರೆಯ ಮಗನಾದ ಅಭಿಮನ್ಯುವು ಸತತವಾಗಿ ಶೂರರಾದ ನಿನ್ನಮಕ್ಕಳಿಗೆ 
ಗದಾ ಚರ್ಮ ಗ್ರಹಣಗಳ ವಿಷಯವನ್ನೂ ಅಸ್ವಗಳನ್ನೂ, ರಥಯಾನ ಮತ್ತು 
ಅಶ್ವಯಾನವನ್ನೂ ಸ್ವಲ್ಪವೂ ಆಲಸ್ಯವಿಲ್ಲದೇ ಚೆನ್ನಾಗಿ ಕಲಿಸುತ್ತಿದ್ದಾನೆ. 


ಸ ಚಾಪಿ ಸಮ್ಯಕ್‌ಪ್ರಣಿಧಾಯ ಶಿಕ್ಟಾಂ 

ಶಸ್ಟಾಣಿ ಚೈಷಾಂ ವಿಧಿವತ್‌ ಪ್ರದಾಯ । 
ತವಾತ್ಮಜಾನಾಂ ಚ ತಥಾರಭಿಮನ್ಯೋಃ 

ಪರಾಕ್ರಮೈಸ್ತುಷ್ಯತಿ ರೌಕ್ಮಿಣೇಯಃ HAO 
ರುಕ್ಮಿಣಿಯ ಮಗನಾದ ಚಾರುದೇಷ್ಠನೂ ಸಹ ಒಳ್ಳೆಯ ಅವಧಾನದಿಂದ 


ಕೂಡಿದವನಾಗಿ ಅಭಿಮನ್ಯುವಿಗೂ ಮತ್ತು ನಿನ್ನ ಮಕ್ಕಳಿಗೂ ವಿಧಿಪೂರ್ವಕವಾಗಿ 
ಶಸ್ತ್ರವಿದ್ಯೆಯನ್ನುಕಲಿಸಿ ಅವರ ಪರಾಕ್ರಮಗಳನ್ನುನೋಡಿ ಸಂತೋಷಪಡುತ್ತಾನೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -255- 


ಯದಾ ವಿಹಾರಂ ಪ್ರಸಮೀಕ್ಷಮಾಣಾಃ 

ಪ್ರಯಾಂತಿ ಪುತ್ರಾಸ್ತವ ಯಾಜಸೇನಿ । 
ಏಕೈಕಮೇಷಾಮನುಯಾಂತಿ ತತ್ರ 

ರಥಾಶ್ಚ ಯಾನಾನಿ ಚ ದಂತಿನಶ್ಚ HAO 


ಎಲೌ ದ್ರೌಪದಿಯೇ, ನಿನ್ನ ಮಕ್ಕಳು ವಿಹಾರವನ್ನು ಬಯಸಿ ಹೊರಗೆ ಹೊರಟಾಗ 
ಅವರಲ್ಲಿ ಒಬ್ಬೊಬ್ಬರನ್ನೂ ರಥಗಳೂ, ಅಶ್ವಾದಿಯಾನಗಳೂ, ಗಜಗಳೂ 
ಹಿಂಬಾಲಿಸುತ್ತವೆ (ಎಂದು ಹೇಳಿದನು). 


ಅಥಾಬ್ರವೀದ್‌ ಧರ್ಮರಾಜಂ ತು 
ಕೃಷ್ಣೋ ದಶಾರ್ಹಯೋಧಾಃ ಕುಕುರಾಂಧಕಾಶ್ಚ | 
ಏತೇ ನಿದೇಶಂ ತವ ಪಾಲಯಂತಃ 
ತಿಷ್ಠಂತು ಯತ್ರೇಚ್ಛಸಿ ತತ್ರ ರಾಜನ್‌ 11೩೨ 


ಅನಂತರ ಧರ್ಮರಾಜನನ್ನು ಕುರಿತು ಕೃಷ್ಣನು ಎಲೈ ರಾಜನೇ, ದಶಾರ್ಹ 
ಯೋಧರು ಮತ್ತು ಕುಕುರಾಂಧಕರೂ ಸಹ ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ನೀನು 


ಬಯಸಿದಲ್ಲಿಇರಲಿ. 


ಆವರ್ತತಾಂ ಕಾರ್ಮುಕವೇಗವಾತಾ 
ಹಲಾಯುಧಪ್ರಗ್ರಹಣಾ ಮಧೂನಾಮ್‌ । 

ಸೇನಾ ತವಾರ್ಥೇಷು ನರೇಂದ್ರ ಯತ್ತಾ 
ಸಸಾದಿಪತ್ಯಶರಥಾ ಸನಾಗಾ TEE WT 


ಎಲೈ ನರೇಂದ್ರನೇ, ಧನುಸ್ಸಿನ ವೇಗದ ವಾಯುವಿನಿಂದಲೂ, ಬಲರಾಮನ 
ಆಯುಧಗಳಿಂದಲೂ ಕೂಡಿದ ಮಧುಗಳ ಸೇನೆಯು ಅಶ್ವರಥಗಜಪದಾತಿಗಳ 
ಸಹಿತವಾಗಿ ನಿನ್ನ ಪ್ರಯೋಜನವನ್ನು ಸಾಧಿಸಲು ಪ್ರವೃತ್ತವಾಗಲಿ. 
ಪ್ರಸ್ಥಾಪ್ಯತಾಂ ಪಾಂಡವ ಧಾರ್ತರಾಷ್ಟ್ರ 
ಸುಯೋಧನ: ಪಾಪಕೃತಾಂ ವರಿಷ್ಠಃ । 
ಪ ಸಾನುಬಂಧ: ಸಸೃಹೃದ್ಧಣಶ್ಚ 


ಮಸ್ತ ಸೌಭಾಧಿಪತೇಶ ಮಾರ್ಗಮ್‌ 11೩೪ 
ಭೌ ರ ಭಾ ಆ 


-256- ಮಹಾಭಾರತ ವನಪರ್ವ 


ಎಲೈ ಪಾಂಡವನೇ, ಪಾಷಿಗಳಲ್ಲಿ ಶ್ರೇಷ್ಠನಾದ ಧೃತರಾಷ್ಟ್ರನ ಪುತ್ರನಾದ 
ಸುಯೋದನನು ಅವನ ಪರಿವಾರ ಮತ್ತು ಮಿತ್ರವರ್ಗದೊಂದಿಗೆ ನರಕಾಸುರನ ಮತ್ತು 
ಸೌಭಾದಿಪತಿಯಾದ ಸಾಲ್ವನ ಮಾರ್ಗದಲ್ಲಿಕಳುಹಿಸಲ್ಪಡಲಿ. 


ಕಾಮಂ ತಥಾ ತಿಪ್ಕ ನರೇಂದ್ರ ತಸ್ಮಿನ್‌ 

ಯಥಾ ಕೃತಸ್ತೇ ಸಮಯಃ ಸಭಾಯಾಮ್‌ । 
ದಾಶಾರ್ಹಯೋದೈಸ್ತು ಹತಾರಿಯೋಧಂ | 

ಪ್ರತೀಕ್ಷತಾಂ ನಾಗಪುರಂ ಭವಂತಮ್‌ ABH 


ನರೇಂದ್ರನೇ, ನೀನು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದಂತೆ ಹಾಗೆಯೇ ಇರು. 
ದಾಶಾರ್ಹ ಯೋಧರಿಂದ ಶತ್ರುಸಂಹಾರವನ್ನು ಹೊಂದಿದ ಹಸ್ತಿನಪುರವು ನಿನ್ನ 
ಆಗಮನವನ್ನು ನಿರೀಕ್ಷಿಸಲಿ. 


ವ್ಯಪೇತಮನ್ಯುರ್ವಪನೀತಪಾಪ್ಮಾ 
ವಿಹೃತ್ಯ ಯತ್ರೇಚ್ಛಸಿ ತತ್ರ ಕಾಮಮ್‌ । 
ತತಃ ಸಮೃದ್ದಂ ಪ್ರಥಮಂ ವಿಶೋಕಃ 
ಪ್ರಪತ್ಸ್ಯಸೇ ನಾಗಪುರಂ ಸುರಾಷ್ಟಮ್‌ WALI 


ಕ್ರೋಧವಿಲ್ಲದೆ, ದುಷ್ಠರ್ಮವಿಲ್ಲದೆ ನಿನ್ನಮನಸಿಗೆ ಪ್ರಶಸ್ತವಾದ ಕಡೆಯಲ್ಲಿವಿಹರಿಸಿ 
ಅನಂತರ ನೀನು ಶೋಕರಹಿತನಾಗಿ ಶ್ರೇಷ್ಠವಾದ ಒಳ್ಳೆಯ ರಾಷ್ಟ್ರವಾದ ನಾಗಪುರವನ್ನು 
ಹೊಂದುವಿ (ಎಂದು ಹೇಳಿದನು). 
ವೈಶಂಪಾಯನಃ 
ತತಸ್ತದಾಜ್ಞಾಯ ಮತಂ ಮಹಾತ್ಮಾ 
ಯಥಾವದುಕ್ತಂ ಪುರುಷೋತ್ತಮೇನ । 
ಪ್ರಶಸ್ಯ ವಿಪ್ರೇಕ್ಷ್ಯ ಚ ಧರ್ಮರಾಜಃ 
ಕೃತಾಂಜಲಿಃ ಕೇಶವಮಿತ್ಯುವಾಚ । 
ಕಾಲೋದಯೇ ತಚ್ಚ ತತಶ್ಚ ಭೂಯಃ 
ಕರ್ತಾ ಭವಾನ್‌ಕರ್ಮ ನ ಸಂಶಯೋಶಸ್ತಿ 11೩೭! 


ಮಾರ್ಕಂಡೇಯಸಮಾಸ್ಯಾಪರ್ವ -257- 


ವೈಶಂಪಾಯನ- ಆಗ ಪುರುಷೋತ್ತಮನಿಂದ ಹೀಗೆ ಹೇಳಲ್ಲಟ ಸಿ ಮಹಾತ್ಸನಾದ 
ಧರ್ಮರಾಜನು ಕೃಷ್ಣನ ಮಾತುಗಳ ಯಥಾರ್ಥವಾದ ಅಭಿಪ್ರಾಯವನ್ನು ತಿಳಿದು 
ಕೃಷ್ಣನನ್ನುಪ್ರ ಶಂಸಿಸಿ, ಕೃಷ್ಣನನ್ನು ನೋಡಿ ಕೈಗಳನ್ನು ಮುಗಿದು ಯೋಗ್ಯವಾದ ಕಾಲದಲ್ಲಿ 
ಇದನ್ನು ಮತ್ತು ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನುನೀನು ಮಾಡುವವನಾಗುವಿ. ಇದರಲ್ಲಿ 
ನನಗೆ ಸಂಶಯವಿಲ್ಲ ಎಂದು ಹೇಳಿದನು. 


ಯಥಾಪ್ರತಿಜ್ಗಂ ವಿಹೃತಶ್ಚ ಕಾಲಃ 
ಸರ್ವಾಃ ಸಮಾ ದ್ವಾದಶ ನಿರ್ಜನೇಷು । 

ಅಜ್ಞಾತಚರ್ಯಾಂ ವಿಧಿವತ್‌ ಸಮಾಪ್ಯ 
ಭವದ್ಗತಾಃ ಕೇಶವ ಪಾಂಡವೇಯಾಃ 11೩೮॥। 


ಅಸಂಶಯಂ ಕೇಶವ ಪಾಂಡವಾನಾಂ 
ಭವಾನ್‌ ಗತಿಸ್ತ್ಯಚ್ಛರಣಾ ಹಿ ಪಾರ್ಥಾಃ 11೩೯॥ 


ಎಲೈ ಕೇಶವನೇ, ಪಾಂಡುಪುತ್ರರೆಲ್ಲರೂ ತಾವು ಮಾಡಿದ ಪ್ರತಿಜ್ಞೆಗೆ ಅನುಗುಣವಾಗಿ 
ಹನ್ನೆರಡು ವರ್ಷಗಳ ಕಾಲ ನಿರ್ಜನವಾದ ಕಾಡುಗಳಲ್ಲಿ ವಿಹಾರವನ್ನು ಮಾಡಿ 
ಅಜ್ಞಾತವಾಸವನ್ನು ವಿಧಿಪೂರ್ವಕವಾಗಿ ಸಮಾಪ್ತಿಗೊಳಿಸಿ ಬಂದು ನಿನ್ನನ್ನು 
ಆಶ್ರಯಿಸುವರು. ಕೇಶವನೇ, ನಿಸ್ಸಂಶಯವಾಗಿ ಪಾಂಡವರಿಗೆ ನೀನೇ ಗತಿ. 
ಪಾರ್ಥರೆಲ್ಲರಿಗೂ ನೀನೇ ಆಶ್ರಯನಾಗಿದ್ದೀಯೆ. 
ಏಷ್ಫೆವ ಬುದ್ಧಿರ್ಜುಷತಾಂ ಸದಾ ತ್ವಾಂ 
ಸತ್ಯೇ ಸ್ಥಿತಾಃ ಕೇಶವ ಪಾಂಡವೇಯಾಃ | 
ಸದಾನಧರ್ಮಾಃ ಸಜನಾಃ ಸದಾರಾಃ 
ಸಬಾಂಧವಾಸ್ತೃ್ರಚ್ಛರಣಾ ಹಿ ಪಾರ್ಥಾಃ | 
ಎಲೈ ಕೇಶವನೇ, ನೀನು ನಮ್ಮನ್ನು ಅನುಗ್ರಹಮಾಡುವ ಈ ಬುದ್ಧಿಯು ನಿನಗೆ 
ಯಾವಾಗಲೂ ಇರಲಿ. ದಾನಧರ್ಮಗಳಿಂದಲೂ ಬಂಧುಜನ ಪರಿವಾರದಿಂದಲೂ 
ಪತಿಯರಿಂದಲೂ ಕೂಡಿದ ಪಾಂಡವರೆಲ್ಲರಿಗೂ ನೀನೇ ಗತಿಯಾಗಿದ್ದೀಯಷ್ಪೆ (ಎಂದು 
ಹೇಳಿದನು). 


-256- ಮಹಾಭಾರತ ವನಪರ್ವ 


ಎಲೈ ಪಾಂಡವನೇ, ಪಾಪಿಗಳಲ್ಲಿ ಶ್ರೇಷ್ಠನಾದ ಧೃತರಾಷ್ಟ್ರನ ಪುತ್ರನಾದ 
ಸುಯೋದನನು ಅವನ ಪರಿವಾರ ಮತ್ತು ಮಿತ್ರವರ್ಗದೊಂದಿಗೆ ನರಕಾಸುರನ ಮತ್ತು 
ಸೌಭಾದಿಪತಿಯಾದ ಸಾಲ್ವನ ಮಾರ್ಗದಲ್ಲಿಕಳುಹಿಸಲ್ಪಡಲಿ. 


ಕಾಮಂ ತಥಾ ತಿಷ್ಠ ನರೇಂದ್ರ ತಸ್ಮಿನ್‌ 

ಯಥಾ ಕೃತಸ್ತೇ ಸಮಯಃ ಸಭಾಯಾಮ್‌ । 
ದಾಶಾರ್ಹಯೋದೈಸ್ತು ಹತಾರಿಯೋಧಂ 

ಪ್ರತೀಕ್ಷತಾಂ ನಾಗಪುರಂ ಭವಂತಮ್‌ 11೩೫1! 


ನರೇಂದ್ರನೇ, ನೀನು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದಂತೆ ಹಾಗೆಯೇ ಇರು. 
ದಾಶಾರ್ಹ ಯೋಧರಿಂದ ಶತ್ರುಸಂಹಾರವನ್ನು ಹೊಂದಿದ ಹಸ್ತಿನಪುರವು ನಿನ್ನ 
ಆಗಮನವನ್ನುನಿರೀಕ್ಷಿಸಲಿ. 


ವ್ಯಪೇತಮನ್ಯುರ್ವಪನೀತಪಾಹ್ಮಾ 
ವಿಹೃತ್ಯ ಯತ್ರೇಚ್ಛಸಿ ತತ್ರ ಕಾಮಮ್‌ । 
ತತಃ ಸಮೃದ್ಧಂ ಪ್ರಥಮಂ ವಿಶೋಕಃ 
ಪ್ರಪತ್ಸ್ಯಸೇ ನಾಗಪುರಂ ಸುರಾಷ್ಟಮ್‌ MALI 


ಕ್ರೋಧವಿಲ್ಲದೆ, ದುಷ್ಕರ್ಮವಿಲ್ಲದೆ ನಿನ್ನಮನಸಿಗೆ ಪ್ರಶಸ್ತವಾದ ಕಡೆಯಲ್ಲಿ ವಿಹರಿಸಿ 
ಅನಂತರ ನೀನು ಶೋಕರಹಿತನಾಗಿ ಶ್ರೇಷ್ಠವಾದ ಒಳ್ಳೆಯ ರಾಷ್ಟ್ರವಾದ ನಾಗಪುರವನ್ನು 
ಹೊಂದುವಿ (ಎಂದು ಹೇಳಿದನು). 


ವೈಶಂಪಾಯನಃ 
ತತಸ್ತದಾಜ್ಞಾಯ ಮತಂ ಮಹಾತ್ಮಾ 
ಯಥಾವದುಕ್ತಂ ಪುರುಷೋತ್ತಮೇನ । 
ಪ್ರಶಸ್ಯ ವಿಪ್ರೇಕ್ಸ್ಯ ಚ ಧರ್ಮರಾಜಃ 
ಕೃತಾಂಜಲಿಃ ಕೇಶವಮಿತ್ಯುವಾಚ । 
ಕಾಲೋದಯೇ ತಚ್ಚ ತತಶ್ಚ ಭೂಯಃ 
ಕರ್ತಾ ಭವಾನ್‌ಕರ್ಮ ನ ಸಂಶಯೋಶಸ್ತಿ 11೩೭ 


ಮಾರ್ಕಂಡೇಯಸಮಾಸ್ಯಾಪರ್ವ -257- 


ವೈಶಂಪಾಯನ- ಆಗ ಪುರುಷೋತ್ತಮನಿಂದ ಹೀಗೆ ಹೇಳಲ್ಪಟ್ಟ ಮಹಾತ್ಮನಾದ 
ಧರ್ಮರಾಜನು ಕೃಷ್ಣನ ಮಾತುಗಳ ಯಥಾರ್ಥವಾದ ಅಭಿಪ್ರಾಯವನ್ನು ತಿಳಿದು 
ಕೃಷ್ಣನನ್ನು ಪ್ರಶಂಸಿಸಿ, ಕೃಷ್ಣನನ್ನುನೋಡಿ ಕೈಗಳನ್ನು ಮುಗಿದು ಯೋಗ್ಯವಾದ ಕಾಲದಲ್ಲಿ 
ಇದನ್ನು ಮತ್ತು ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನುನೀನು ಮಾಡುವವನಾಗುವಿ. ಇದರಲ್ಲಿ 
ನನಗೆ ಸಂಶಯವಿಲ್ಲಎಂದು ಹೇಳಿದನು. 


ಯಥಾಪ್ರತಿಜ್ಞಂ ವಿಹೃತಶ್ಚ ಕಾಲಃ 
ಸರ್ವಾಃ ಸಮಾ ದ್ವಾದಶ ನಿರ್ಜನೇಷು । 

ಅಜ್ಞಾತಚರ್ಯಾಂ ವಿಧಿವತ್‌ ಸಮಾಪ್ಯ 
ಭವದ್ಧತಾಃ ಕೇಶವ ಪಾಂಡವೇಯಾಃ WAC 


ಅಸಂಶಯಂ ಕೇಶವ ಪಾಂಡವಾನಾಂ 
ಭವಾನ್‌ ಗತಿಸ್ತ್ಯಚ್ಛರಣಾ ಹಿ ಪಾರ್ಥಾಃ 11೩೯ 


ಎಲ್ಲೆ ಕೇಶವನೇ, ಪಾಂಡುಪುತ್ರರೆಲ್ಲರೂ ತಾವು ಮಾಡಿದ ಪ್ರತಿಜ್ಞೆಗೆ ಅನುಗುಣವಾಗಿ 
ಹನ್ನೆರಡು ವರ್ಷಗಳ ಕಾಲ ನಿರ್ಜನವಾದ ಕಾಡುಗಳಲ್ಲಿ ವಿಹಾರವನ್ನು ಮಾಡಿ 
ಅಜ್ಞಾತವಾಸವನ್ನು ವಿಧಿಪೂರ್ವಕವಾಗಿ ಸಮಾಪ್ತಿಗೊಳಿಸಿ ಬಂದು ನಿನ್ನನ್ನು 
ಆಶ್ರಯಿಸುವರು. ಕೇಶವನೇ, ನಿಸ್ಸಂಶಯವಾಗಿ ಪಾಂಡವರಿಗೆ ನೀನೇ ಗತಿ. 
ಪಾರ್ಥರೆಲ್ಲರಿಗೂ ನೀನೇ ಆಶ್ರಯನಾಗಿದ್ದೀಯೆ. 


ಏಷೈವ ಬುದ್ಧಿರ್ಜುಷತಾಂ ಸದಾ ತ್ವಾಂ 
ಸತ್ಯೇ ಸ್ಥಿತಾಃ ಕೇಶವ ಪಾಂಡವೇಯಾಃ । 
ಸದಾನಧರ್ಮಾಃ ಸಜನಾಃ ಸದಾರಾಃ 
ಸಬಾಂಧವಾಸ್ತ್ಯಚ್ಚರಣಾ ಹಿ ಪಾರ್ಥಾಃ | 
ಎಲೈ ಕೇಶವನೇ, ನೀನು ನಮ್ಮನ್ನು ಅನುಗ್ರಹಮಾಡುವ ಈ ಬುದ್ಧಿಯು ನಿನಗೆ 
ಯಾವಾಗಲೂ ಇರಲಿ. ದಾನಧರ್ಮಗಳಿಂದಲೂ ಬಂಧುಜನ ಪರಿವಾರದಿಂದಲೂ 
ಪತ್ನಿಯರಿಂದಲೂ ಕೂಡಿದ ಪಾಂಡವರೆಲ್ಲರಿಗೂ ನೀನೇ ಗತಿಯಾಗಿದ್ದೀಯಷ್ಟೆ (ಎಂದು 
ಹೇಳಿದನು). 


-258- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ತಥಾ ವದತಿ ವಾರ್ಷೇಯೇ ಧರ್ಮರಾಜೇ ಚ ಭಾರತ ॥ 
ಅಥ ಪಶ್ಚಾತ್‌ ತಪೋವೃದ್ದೋ ಬಹುವರ್ಷಸಹಸ್ರದ್ಭಕ್‌ । 
ಪ್ರತ್ಯದ್ಧಶ್ಯತ ಧರ್ಮಾತ್ಮಾ ಮಾರ್ಕಂಡೇಯೋ ಮಹಾತಪಾಃ Tell 


ವೈಶಂಪಾಯನ- ಎಲ್ಫೆ ಭಾರತನೇ, ಧರ್ಮರಾಜನು ಮತ್ತು ಕೃಷ್ಣನು ಹೀಗೆ 
ಮಾತನಾಡುತ್ತಿರಲು ಅನೇಕ ಸಹಸ್ರವರ್ಷಗಳ ಕಾಲ ಜೀವಿಸುವ ತಪೋವೃದ್ಧರೂ, 
ಮಹಾತಪಸ್ವಿಗಳೂ, ಧರ್ಮಾತ್ಮರೂ ಆದ ಮಾರ್ಕಂಡೇಯರು ಕಾಣಿಸಿಕೊಂಡರು. 


ಅಜರಶ್ಚಾಮರಶ್ಚೆವ ರೂಪೌದಾರ್ಯಗುಣಾನಿತಃ I 

ವ್ಯದೃಶ್ಯತ ತಥಾ ಯುಕ್ತೋ ಯಥಾ ಸ್ಯಾತ್‌ ಪಂಚವಿಂಶಕಃ ॥1 

ಅಜರಾಮರರೂ ರೂಪ ಔದಾರ್ಯಗುಣಯುಕ್ಕರೂ ಆದ ಅವರು ಇಪ್ಪತ್ತೈದು 
ವರ್ಷದ ತರುಣನಂತೆ ಕಂಡುಬಂದರು. 


ತಮಾಗತಮೃಷಿಂ ವೃದ್ಧಂ ಬಹುವರ್ಷಸಹಸ್ರಿಣಮ್‌ । 
ಆನರ್ಚುರ್ಬ್ರ್ರಾಹ್ಮಣಾಃ ಸರ್ವೇ ಕೃಷ್ಠಶ್ಚ ಸಹ ಪಾಂಡವೈಃ 11೪೧॥ 


ಸಂಪ್ರಾಪ್ತರಾದ ಬಹುವರ್ಷಸಹಸ್ರಜೀವರಾದ ವೃದ್ಧರಾದ ಆ ಯಪಷಿಗಳಿಗೆ ಎಲ್ಲಾ 
ಬ್ರಾಹ್ಮಣರೂ ಮತ್ತು ಪಾಂಡವರಿಂದ ಕೂಡಿದ ಕೃಷ್ಣನೂ ಸಹ ಪೂಜೆಯನ್ನುಸಲ್ಲಿಸಿದರು. 

ತಮರ್ಚಿತಂ ಸುವಿಶ್ಲಸ್ತಮಾಸೀನಮೃಷಿಸತ್ತಮಮ್‌ । 

ಬ್ರಾಹ್ಮಣಾನಾಂ ಮತೇನಾಹ ಪಾಂಡವಾನಾಂ ಚ ಕೇಶವಃ mY 

ಪೂಜಿಸಲ್ಪಟ್ಟು ಸಮಾಧಾನದಿಂದ ಕುಳಿತಿದ್ದ ಆ ಯಪಷಿಶ್ರೇಷ್ಠರನ್ನು ಕುರಿತು 
ಬ್ರಾಹ್ಮಣರ ಮತ್ತು ಪಾಂಡವರ ಅಭಿಪ್ರಾಯದಂತೆ ಕೇಶವನು ಹೀಗೆ ಮಾತನಾಡಿದನು. 

ಶುಶ್ರೂಷವಃ ಪಾಂಡವಾಸ್ತೇ ಬ್ರಾಹ್ಮಣಾಶ್ಚ ಸಮಾಗತಾಃ । 

ದ್ರೌಪದೀ ಸತ್ಯಭಾಮಾ ಚ ತಥಾ5ಹಂ ಪರಮಂ ವಚಃ 11೪೩1 


ಪಾಂಡವರೂ ಇಲ್ಲಿ ಸಮಾಗತರಾದ ಬ್ರಾಹ್ಮಣರೂ, ದ್ರೌಪದಿಯೂ, 


ಸತ್ಯಭಾಮೆಯೂ ಮತ್ತು ನಾನೂ ಸಹ ನಿನ್ನ ಶ್ರೇಷ್ಠವಾದ ಮಾತುಗಳನ್ನು ಕೇಳಲು 
ಬಯಸುತ್ತೇವೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -259- 


ಪುರಾವೃತ್ತಾಃ ಕಥಾಃ ಪುಣ್ಯಾಃ ಸದಾಚಾರಾನ್‌ ಸನಾತನಾನ್‌ । 

ರಾಜ್ಞಾಂ ಸ್ವ್ರೀಣಾಮೃಷೀಣಾಂ ಚ ಮಾರ್ಕಂಡೇಯ ವಿಚಕ್ಷ್ವ ನಃ ॥೪೪॥ 

ಎಲೈ ಮಾರ್ಕಂಡೇಯರೇ, ರಾಜರ, ಸ್ತ್ರೀಯರ ಮತ್ತು ಯಷಿಗಳ ಪುರಾತನಗಳಾದ 
ಸದಾಚಾರದಿಂದ ಕೂಡಿದ ಪವಿತ್ರವಾದ ಕಥೆಯನ್ನುನಮಗೆ ಹೇಳುವವರಾಗಿ. 

ವೈಶಂಪಾಯನಃ 
ತೇಷು ತತ್ರೋಪವಿಷ್ಟೇಷು ದೇವರ್ಷಿರಪಿ ನಾರದಃ । 
ಆಜಗಾಮ ವಿಶುದ್ಧಾತ್ಮಾ ಪಾಂಡವಾನವಲೋಕಕಃ 11೪೫1 
' ವೈಶಂಪಾಯನ- ಅವರು ಅಲ್ಲಿಕುಳಿತಿರಲು ವಿಶುದ್ಧಾತ್ಮರಾದ ದೇವರ್ಷಿಯಾದ 

ನಾರದರೂ ಸಹ ಪಾಂಡವರನ್ನುನೋಡಲು ಅಲ್ಲಿಗೆ ಬಂದರು. 

ತಮಪ್ಯಥ ಮಹಾತ್ಮಾನಂ ಸರ್ವೇ ತೇ ಪರುಷರ್ಷಭಾಃ | 

ಪಾದ್ಯಾರ್ಫ್ಯಾಭ್ಯಾಂ ಯಥಾನ್ಯಾಯಮುಪತಸ್ಸುರ್ಮನೀಷಿಣಃ 11೪೬॥ 

ಆಗತರಾದ ಆ ಮಹಾತ್ಮರಿಗೂ ಸಹ ಮೇಧಾವಿಗಳಾದ ಪುರುಷಶ್ರೇಷ್ಠರೆಲ್ಲರೂ 
ಪಾದ್ಯ ಅಘಣ್ಯಗಳನ್ನುನೀಡಿ ಶಾಸ್ತ್ರೋಕ್ತರಾಗಿ ಸತ್ಕರಿಸಿದರು. 

ನಾರದಸ್ತ್ಯಥ ದೇವರ್ಷಿರ್ಜ್ಯಾತ್ವಾ ತಾಂಸ್ತು ಕೃತಕ್ಷಣಾನ್‌ । 

ಮಾರ್ಕಂಡೇಯಸ್ಯ ವದತಸ್ತಾಂ ಕಥಾಮನ್ಹಮೋದತ 11೪೭! 

ದೇವರ್ಷಿಗಳಾದ ನಾರದರು ಆಗ ಮಾರ್ಕಂಡೇಯರಿಂದ ಕಥೆಗಳನ್ನು ಕೇಳುವ 
ವಿಷಯದಲ್ಲಿಅವಕಾಶವನ್ನು ಮಾಡಿಕೊಂಡು ಕುಳಿತಿದ್ದ ಅವರನ್ನುತಿಳಿದು ಆ ಕಥೆಗೆ 
ತಮ್ಮ ಅನುಮೋದನೆಯನ್ನುನೀಡಿದರು. 

ಉವಾಚ ಚೈನಂ ಕಾಲಜ್ಞಃ ಸ್ಮಯನ್ನಿವ ಸನಾತನ: । 

ಬ್ರಹ್ಮರ್ಷೇ ಕಥ್ಯತಾಂ ಯತ್ತೇ ಪಾಂಡವೇಷು ವಿವಕ್ಷಿತಮ್‌ 11೪೮ 

ಕಾಲಜ್ಞರೂ, ಸನಾತನರೂ ಆದ ಅವರು ನಗುತ್ತಾ ಬ್ರಹ್ಮರ್ಷಿಗಳೇ ಪಾಂಡವರಿಗೆ 
ಏನು ಹೇಳಬೇಕೆಂದು ಬಯಸಿದ್ದೀರೋ ಅದನ್ನುಹೇಳಿ ಎಂದು ಕೇಳಿದರು. 


-260- | ಮಹಾಭಾರತ ವನಪರ್ವ 


ಏವಮುಕ್ತಃ ಪ್ರತ್ಯುವಾಚ ಮಾರ್ಕಂಡೇಯೋ ಮಹಾತಪಾಃ । 
ಕ್ಷಣಂ ಕುರುಧ್ದಂ ವಿಪುಲಮಾಖ್ಯಾತವ್ಯಂ ಭವಿಷ್ಯತಿ IVE 


ಹೀಗೆ ಹೇಳಲ್ಲಟ್ಟ ಮಹಾತಪಸ್ವಿಗಳಾದ ಮಾರ್ಕಂಡೇಯರು ಎಲ್ಲರೂ 
ಅವಕಾಶವನ್ನು ಮಾಡಿಕೊಳ್ಳಿ ಹೇಳಬೇಕಾದದ್ದು ಬಹಳವಾಗಿದೆ ಎಂದು ಹೇಳಿದರು. 


ಏವಮುಕ್ತ್ವಾ (ಕ್ತಾಃ) ಕ್ಷಣಂ ಚಕ್ರುಃ ಪಾಂಡವಾಃ ಸಹ ತೈರ್ದಿಜೈೆ: । 
ಮಧ್ಯಂದಿನೇ ಯಥಾದಿತ್ಯಂ ಪ್ರೇಕ್ಷಂತಸ್ತೇ ಮಹಾಮುನಿಮ್‌ ॥೫೦॥ 
ಹೀಗೆ ಹೇಳಲ್ಪಟ್ಟ ಪಾಂಡವರು ಬ್ರಾಹ್ಮಣರ ಜೊತೆಯಲ್ಲಿ ಮಧ್ಯಂದಿನದ 


ಸೂರ್ಯನಂತೆ ಪ್ರಕಾಶಮಾನರಾದ ಆ ಯಷಿಗಳನ್ನು ನೋಡುತ್ತಾ ಅವಕಾಶವನ್ನು 
ಮಾಡಿಕೊಂಡರು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಸಪ್ತಸಪ್ತತ್ಯಧಿಕಶತತಮೋ5 ಧ್ಯಾಯಃ ॥ 
|1 ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ದ್ವಿತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಪ್ಪತ್ತೇಳನೆಯ 
ಅಧ್ಯಾಯ ಮುಗಿಯಿತು 


ರರ ರ ೫ 
ನೂರ ಎಪ್ಪತೆಂಟನೆಯ ಅಧ್ಯಾಯ 
ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರವಾಗಿ ಮಾರ್ಕಂಡೇಯರಿಂದ 
ಪಾಪಪುಣ್ಯಗಳ ಫಲಭೋಗದ ಪ್ರಕಾರದ ಕಥನ. 
ವೈಶಂಪಾಯನಃ 
ತಂ ವಿವಕೃಂತಮಾಲಕ್ಷ 8 ಕುರುರಾಜೋ ಮಹಾಮುನಿಮ್‌ ।ಟ 
ಕಥಾಸಂಜನನಾರ್ಥಾಯ ಚೋದಯಾಮಾಸ ಪಾಂಡವಃ Mell 


ವೈಶಂಪಾಯನ- ಮಾರ್ಕಂಡೇಯರು ಮಾತನಾಡಲು ಉದ್ಯುಕ್ಕರಾಗಿರುವುದನ್ನು 
ಗಮನಿಸಿ ಕುರುರಾಜನಾದ ಪಾಂಡವನು ಕಥೆಯನ್ನು ಪ್ರಾರಂಭಿಸುವ ಸಲುವಾಗಿ ಆ 
ಮಹಾಮುನಿಗಳನ್ನು ಕುರಿತು ಪ್ರಶ್ನೆ ಮಾಡಿದನು (ಹೀಗೆ ಮಾತನಾಡಿದನು). 


ಮಾರ್ಕಂಡೇಯಸಮಾಸ್ಯಾಪರ್ವ -261- 


ಭವಾನ್‌ ದೈವತದೈತ್ಯಾನಾಮೃಷೀಣಾಂ ಚ ಮಹಾತ್ಮನಾಮ್‌ । 

ರಾಜರ್ಷೀಣಾಂ ಚ ಸರ್ವೇಷಾಂ ಚರಿತಜ್ಞಃ ಪುರಾತನಃ TE 

ನೀವು ದೇವತೆಗಳ, ದೈತ್ಯರ, ಮಹಾತ್ಮರಾದ ಯಷಿಗಳ ಮತ್ತು ಎಲ್ಲಾರಾಜರ್ಷಿಗಳ 
ಕಥೆಗಳನ್ನು ತಿಳಿದಿರುವ ಪುರಾತನ ಪುರುಷರು. 

ಸೇವ್ಯಶ್ಟೋಪಾಸಿತವ್ಯಶ್ಚ ಮತೋ ನಃ ಕಾಂಕ್ಲಿತಶ್ಲಿರಮ್‌ । 

ಅಯಂ ಚ ದೇವಕೀಪುತ್ರಃ ಪ್ರಾಪ್ಟೋತಸ್ಥಾನವಲೋಕಕ: 12.1 

ನಾವು ಬಹುಕಾಲದಿಂದಲೂ ನಿಮ್ಮ ಸೇವೆಯನ್ನು ಮತ್ತು ಉಪಾಸನೆಯನ್ನು 
ಮಾಡಬೇಕೆಂಬ ಅಭಿಪ್ರಾಯವನ್ನು ಹೊಂದಿದ್ದೆವು. ಈ ದೇವಕೀಪುತ್ರನಾದ ಕೃಷ್ಣನೂ 
ನಮನ್ನು ನೋಡಲು ಇಲ್ಲಿಗೆ ಬಂದಿದ್ದಾನೆ. 

ಲ 4 ಗಾ ದ 

ಭವತ್ಯೇವ ಹಿಮೇ ಬುದ್ಧಿರ್ದೃಷ್ಟ್ವಾನ5ತ್ಕಾನಂ ಸುಖಾಚ್ಚ್ಯುತಮ್‌ । 

ಧಾರ್ತರಾಷ್ಟ್ರಾಂಶ್ಚ ದುವನ್ಯಿತ್ತಾನ್‌ಯಧ್ಯತಃ ಪ್ರೇಕ್ಷ್ಯ ಸರ್ವತಃ 11೪॥ 

ಸುಖದಿಂದ ಚ್ಯುತರಾದ ನಮ್ಮನ್ನೂ ಮತ್ತು ಎಲ್ಲಾ ವಿಧವಾದ ಸಮೃದ್ಧಿಯನ್ನು 
ಹೊಂದಿರುವ ದುರಾಚಾರಿಗಳಾದ ಧೃತರಾಷ್ಟ್ರ ಪುತ್ರರನ್ನೂ ನೋಡಿ ನನಗೆ ಈ 
ಬುದ್ಧಿಯುಂಟಾಗುತ್ತದೆ. 

ಕರ್ಮಣಃ ಪುರುಷಃ ಕರ್ತಾ ಶುಭಸ್ಯಾಪ್ಯಶುಭಸ್ಯ ವಾ | 

ಸಫಲಂ ತದುಪಾಶ್ಚಾತಿ ಕಥಂ ಕರ್ತಾ ಸ್ಟಿದೀಶ್ವರಃ 11೫11 

ಶುಭಾಶುಭಕರ್ಮಗಳಿಗೆ ಕರ್ತೃವಾದ ಜೀವನು ಆ ಕರ್ಮದ ಫಲವನ್ನು 
ಅನುಭವಿಸುತ್ತಾರೆ. ಕರ್ತೃವಾದ ಈಶ್ವರನ ವಿಷಯದಲ್ಲಿಹೇಗೆ? 

ಅಥ ವಾ ಸುಖದುಃಖೇಷು ನೃಣಾಂ ಬ್ರಹ್ಮವಿದಾಂ ವರ । 


ಇಹ ವಾ ಕೃತಮನ್ವೇತಿ ಪರದೇಹೇsಥ ವಾ ಪುನ: Wl 
ಮತ್ತು ಎಲೈ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದವರೇ, ಪುರುಷರು ಕರ್ಮಫಲವಾದ 

ರ್ಥ ಆತ್‌ ೧ 
ಸುಖದುಖುಗಳನ್ನು ಈ ದೇಹದಲ್ಲಿಯೇ ಅನುಭವಿಸುತ್ತಾರೆಯೇ? ಅಥವಾ ಇನ್ನೊಂದು 


ದೇಹದಲ್ಲಿಅನುಭವಿಸುತ್ತಾರೆಯೇ? 


-262- ಮಹಾಭಾರತ ವನಪರ್ವ 


ದೇಹೀ ಚ ದೇಹಂ ಸಂತ್ಯಜ್ಯ ಮೃಗ್ಯಮಾಣಃ ಶುಭಾಶುಭೈಃ । 
ಕಥಂ ಸಂಯುಜ್ಯತೇ ಪ್ರೇತ್ಯ ಇಹ ವಾ ದ್ವಿಜಸತ್ತಮ 11೭! 


ಎಲೈ ದ್ವಿಜಶ್ರೇಷ್ಠರೇ, ಜೀವನು ದೇಹವನ್ನು ತ್ಯಾಗಮಾಡಿದ ಮೇಲೆ ಶುಭಾಶುಭ 
ಕರ್ಮಗಳು ಅವನನ್ನುಹುಡುಕಿ ಈ ಲೋಕದಲ್ಲಾಗಲೀ, ಪರಲೋಕದಲ್ಲಾಗಲೀ ಹೇಗೆ 
ಅವನ ಜೊತೆಯಲ್ಲಿಸೇರುತ್ತವೆ? 


ಐಹಲೌಕಿಕಮೇವೇಹ ಉತಾಹೋ ಪಾರಲೌಕಿಕಮ್‌ ।ಟ 
ಕಚ ಕರ್ಮಾಣಿ ತಿಷ್ಠಂತಿ ಜಂತೋಃ ಪ್ರೇತಸ್ಯ ಭಾರ್ಗವ । 
ಏತತ್‌ ಸರ್ವಂ ಯಥಾವೃತ್ತಂ ಮುನೇ ವಕ್ತುಮಿಹಾರ್ಹಸಿ nC 


ಎಲೈ ಭಾರ್ಗವಗೋತ್ರೋತ್ಸನ್ನರೇ, ಜೀವನು ಮಾಡಿದ ಕರ್ಮಗಳು ಅವನು 
ಮರಣಹೊಂದಿದ ಮೇಲೆ ಈ ಲೋಕದಲ್ಲಿಯೇ ಉಳಿಯುತ್ತವೆಯೇ? ಅಥವಾ 
ಪರಲೋಕಕ್ಕೆ ಹೋಗುತ್ತವೆಯೇ? ಎಲೈ ಜುಷಿಗಳೇ, ತಾವು ಇವೆಲ್ಲವನ್ನೂಸರಿಯಾಗಿ 
ತಿಳಿಸಬೇಕು. 


ಮಾರ್ಕಂಡೇಯಃ 
ತ್ವದ್ಯುಕ್ತೋರಯಮನುಪ್ರಶ್ನೋ ಯಥಾವದ್‌ ವದತಾಂ ವರ । 
ವಿದಿತಂ ವೇದಿತವ್ಯಂ ತೇ ಸ್ಥಿತ್ಯರ್ಥಂ ತ್ವಂ ತು ಪೃಚ್ಛಸಿ Tall 


ಮಾರ್ಕಂಡೇಯ-ಎಲೈ ಮಾತನಾಡುವವರಲ್ಲಿಶ್ರೇಷ್ಠನೇ, ನೀನು ನಿನ್ನನ್ನೂಸೇರಿಸಿ 
ಈ ಪ್ರಶ್ನೆಯನ್ನುಕೇಳಿದೆಯಷ್ಟೆ? ನೀನು ತಿಳಿಯಬೇಕಾದುದೆಲ್ಲವನ್ನೂತಿಳಿದಿದ್ದೀಯೆ. 
ಆದರೂ ಲೋಕದ ಧರ್ಮಸ್ಥಿತಿಗಾಗಿ ಮಾತ್ರ ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯೆ. 


ಅತ್ರ ತೇ ಕಥಯಿಷ್ಯಾಮಿ ತದಿಹೈಕಮನಾಃ ಶೃಣು । 
ಯಥೇಹಾಮುತ್ರ ಚ ನರಃ ಸುಖದುಃಖಮುಪಾಶ್ನುತೇ HOO 


ಜೀವನು ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಹೇಗೆ 


ಸುಖದುಚುಗಳನ್ನು ಹೊಂದುತ್ತಾನೆ ಎಂದು ಹೇಳುವೆನು. ಅದನ್ನು ಏಕಾಗ್ರ ಮನಸಿನಿಂದ 
ಕೇಳು. 


ಮಾರ್ಕಂಡೇಯಸಮಾಸ್ಕಾಪರ್ವ -263- 


ನಿರ್ಮಲಾನಿ ಶರೀರಾಣಿ ವಿಶುದ್ಧಾನಿ ಶರೀರಿಣಾಮ್‌ । 

ಸಸರ್ಜ ಧರ್ಮತಂತ್ರಾಣಿ ಪೂರ್ವೋತ್ಪನ್ನಃ ಪ್ರಜಾಪತಿ: Hoon 

ಮೊದಲು ಜನಿಸಿದ ಪ್ರಜಾಪತಿಗಳಾದ ಬ್ರಹ್ಮದೇವರು ಜೀವರಿಗೆ ವಿಶುದ್ಧವಾದ 
ಧರ್ಮಸಾಧಕವಾದ ನಿರ್ಮಲವಾದ ಶರೀರಗಳನ್ನು ಸೃಷ್ಟಿಸಿದನು. 

ಅಮೋಘಫಲಸಂಕಲ್ವಾಃ ಸುವ್ರತಾಃ ಸತ್ಯವಾದಿನಃ । 

ಬ್ರಹ್ಮಭೂತಾ ನರಾಃ ಪುಣ್ಯಾಃ ಪುರಾಣಾಃ ಕುರುಸತ್ತಮ 1೧೨ 

ಎಲೈ ಕುರುಶ್ರೇಷ್ಠನೇ, ಪುರಾತನರಾದ ಆ ಪುಣ್ಯಪುರುಷರು ಒಳ್ಳೆಯ ವತನಿಷ್ಠರಾಗಿ 
ಸತ್ಯವಾದಿಗಳಾಗಿ ಯಾವಾಗಲೂ ದೇವರನ್ನೇ ಧ್ಯಾನಿಸುವವರಾಗಿ ವ್ಯರ್ಧವಲ್ಲದ 
ಫಲಸಂಕಲ್ಪಗಳನ್ನು ಉಳ್ಳವರಾಗಿ ಇದ್ದರು. 

ಸರ್ವೇ ದೇವೈಃ ಸಮಾಯಾಂತಿ ಸ್ವಚ್ಛಂದೇನ ನಭಸ್ತಳಮ್‌ । 

ತತಶ್ಚ ಪುನರಾಯಾಂತಿ ಸರ್ವೇ ಸ್ಪಚ್ಛಂದಚಾರಿಣ Ter 

ಎಲ್ಲರೂ ತಮ್ಮ ಇಚ್ಛೆಗೆ ಅನುಗುಣವಾಗಿ ಆಕಾಶದಲ್ಲಿ ದೇವತೆಗಳ ಜೊತೆಯಲ್ಲಿ 
ಸೇರುತ್ತಾರೆ. ಮತ್ತು ಎಲ್ಲರೂ ಸ್ವಚ್ಛಂದಚಾರಿಗಳಾಗಿ ಹಿಂದೆ ಬರುತ್ತಾರೆ. 

ಸಚ್ಛಂದಮರಣಾಶ್ಸಾಸನ್‌ ನರಾಃ ಸಚ್ಛಂದಜೀವಿನ:ಃ । 

ವಲ ಚ ವಲ 

ಅಲ್ಪಬಾಧಾ ನಿರಾತಂಕಾಃ ಸಿದ್ದಾರ್ಥ್‌ ನಿರುಪದ್ರವಾಃ 

ಸ್ಪಚ್ಛೆಂದಚಾರಿಗಳಾದ ಆ ಪುರುಷರೆಲ್ಲರೂ ಸ್ವಚ್ಛಂದ ಮರಣವುಳ್ಳವರೂ, 
ಅಲ್ಲಬಾಧೆಯುಳ್ಳವರೂ, ಉಪದ್ರವರಹಿತರೂ, ಎಲ್ಲವನ್ನೂ ಸಾಧಿಸಿದವರೂ ಮತ್ತು 
ನಿರಾತಂಕರೂ ಆಗಿದ್ದರು. 

ದ್ರಷ್ಟಾರೋ ದೇವಸಂಘಾನಾಮೃಷೀಣಾಂ ಚ ಮಹಾತ್ಮನಾಮ್‌ । 

ಪ್ರತ್ಯಕ್ಷಾ ಸರ್ವಧರ್ಮಾಣಾಂ ದಾಂತಾ ವಿಗತಮತ್ತರಾಃ | 

ಆಸನ್‌ ವರ್ಷಸಹಸ್ರೀಯಾಸ್ತಥಾ ಪುತ್ರಸಹಸ್ರಿಣಃ 

ಅವರು ದೇವಸಮೂಹಗಳನ್ನು ಮತ್ತು ಮಹಾತ್ಮರಾದ ಯಷಿಗಳನ್ನು 
ನೋಡುತ್ತಿದ್ದರು. ಸರ್ವಧರ್ಮಗಳೂ ಅವರಿಗೆ ಪ್ರತ್ಯಕ್ಷವಾಗಿದ್ದವು. ಅವರು ಇಂದ್ರಿಯ 


11೧೪॥॥ 


11೧೫।! 


-264- ಮಹಾಭಾರತ ವನಪರ್ವ 


ನಿಗ್ರಹವುಳ್ಳವರೂ ಮತ್ತು ಮಾತ್ಸರ್ಯರಹಿತರೂ ಆಗಿದ್ದರು. ಅವರು ಒಂದು ಸಹಸ್ರ 
ವರ್ಷಗಳ ಕಾಲ ಬದುಕಿರುತ್ತಿದ್ದರು ಮತ್ತು ಸಹಸ್ರಪುತ್ರರನ್ನು ಪಡೆಯುತ್ತಿದ್ದರು. 


ತತಃ ಕಾಲಾಂತರೇಶನ್ಯಸ್ಮಿನ್‌ ಪೃಥಿವೀತಳಚಾರಿಣಃ 11೧೬॥ 


ಕಾಮಕ್ರೋಧಾಭಿಭೂತಾಸ್ತೇ ಮಾಯಾವ್ಯಜೋಪಜೀವಿನಃ । 
ಲೋಭಮೋಹಾಭಿಭೂತಾಶ್ಚ ತ್ಯಕ್ತಾ ದೇವೈಸ್ತತೋ ನರಾಃ 11೧೭1! 


ಕಾಲಾಂತರದಲ್ಲಿ ಅವರು ಕಾಮಕ್ರೋಧಗಳಿಗೆ ವಶರಾಗಿ ಕಪಟ ಮತ್ತು 
ಮೋಸಗಳನ್ನು ಮಾಡುತ್ತಾ ಭೂಮಿಯಲ್ಲಿಮಾತ್ರ ಸಂಚರಿಸುವವರಾದರು. ಲೋಭ 
ಮೋಹಗಳಿಗೆ ವಶರಾದ ಆ ಮನುಷ್ಯರನ್ನು ದೇವತೆಗಳು ತ್ಯಜಿಸಿದರು. 


ಅಶುಭ್ಛೆಃ ಕರ್ಮಭಿಃ ಪಾಪಾಸ್ತಿರ್ಯಜ್‌ ನಿರಯಗಾಮಿನಃ । 
ಸಂಸಾರೇಷು ವಿಚಿತ್ರೇಷು ಪಚ್ಕಮಾನಾಃ ಪುನಃ ಪುನಃ Mel 


ಅಶುಭಕರ್ಮಗಳನ್ನು ಮಾಡಿ ಪಾಪವನ್ನು ಗಳಿಸಿದ ಅವರು ನೀಚೆಯೋನಿಗಳಿಗೆ 


ಮತ್ತು ನರಕಗಳಿಗೆ ಪುನಃಪುನಃ ಹೋಗಿ ವಿಚಿತ್ರವಾದ ಸಂಸಾರದಲ್ಲಿ 
ದುಃಖಪಡುವವರಾದರು. 


ಮೋಫೇಷ್ಟಾ ಮೋಘಫಸಂಕಲ್ಪಾ ಮೋಘಜ್ಞಾನಾ ವಿಚೇತಸಃ । 
ಕಾಂಕ್ಷಿಣಃ ಸರ್ವಕಾಮಾನಾಂ ನಾಸ್ತಿಕಾ ಭಿನ್ನಸೇತವಃ eal 


ವ್ಯರ್ಥವಾದ ಇಚ್ಛೆ, ವ್ಯರ್ಥವಾದ ಸಂಕಲ್ಪ, ವ್ಯರ್ಥವಾದ ಜ್ಞಾನ ಇವುಗಳನ್ನು 


ಹೊಂದಿ ಪ್ರಜ್ಞಾಶೂನ್ಯರಾಗಿ ಎಲ್ಲಭೋಗವಸ್ತುಗಳನ್ನು ಅಪೇಕ್ಷಿಸುತ್ತಾ ನಾಸ್ತಿಕರೂ ಮತ್ತು 
ಮರ್ಯಾದಾ ರಹಿತರೂ ಆದರು. 


ಸರ್ವಾಭಿಶಂಕಿನಶ್ಚೆವ ಸಂವೃತ್ತಾಃ ಕ್ಲೇಶದಾಯಿನಃ । 
ಅಶುಭೈಃ ಕರ್ಮಭಿಶ್ಚಾಪಿ ಪ್ರಾಯಶಃ ಪರಿಚಿಹಿತಾಃ 11೨೦॥॥ 


ಎಲ್ಲದರಲ್ಲಿಯೂ ಸಂಶಯವನ್ನು ಮಾಡುವವರೂ ಮತ್ತು ಇನ್ನೊಬ್ಬರಿಗೆ ಕ್ಲೇಶವನ್ನು 
ಕೊಡುವವರೂ ಆದರು. ಹೆಚ್ಚಾಗಿ ಅಶುಭಕರ್ಮಗಳ ಚಿಹ್ನೆಗಳಿಂದ ಕೂಡಿದವರಾದರು. 


ಮಾರ್ಕಂಡೇಯಸಮಾಸ್ಕಾಪರ್ವ -265- 


ದೌಷ್ಯುಲ್ಯಾ ವ್ಯಾಧಿಬಹುಲಾ ದುರಾತ್ಸ್ನನೋತಪತಾಪಿನಃ | 
ಭವಂತ್ಯಲ್ಲಾಯುಷಃ ಪಾಪಾ ರೌದ್ರಕರ್ಮಫಲೋದಯಾ: । 
ನಾಥಂತಃ ಸರ್ವಕಾಮಾನಾಂ ನಾಸ್ತಿಕಾ ಭಿನ್ನಚೇತಸಃ 11೨೧॥॥ 


ದುಷ್ಕುಲಗಳಲ್ಲಿ ಜನ್ಮವನ್ನು ಹೊಂದಿ ಅನೇಕ ವ್ಯಾಧಿಗಳಿಂದ ಪೀಡಿತರಾಗಿ 
ದುಷ್ಟವಾದ ಮನಸ್ಸನ್ನು ಹೊಂದಿ ಪಶ್ಚಾತ್ತಾಪರಹಿತರಾಗಿ ಎಲ್ಲ ಭೋಗಸಾಮಗ್ರಿಗಳನ್ನೂ 
ಬಯಸಿ ನಾಸ್ತಿಕರೂ, ಭಗ್ನಮನಸ್ಸುಳ್ಳವರೂ ಆಗಿ ಘೋರವಾದ ಕರ್ಮಫಲಗಳನ್ನು 
ಅನುಭವಿಸುತ್ತಾ ಪಾಪಾಚಾರಿಗಳಾದ ಅವರು ಅಲ್ಟಾಯುಷಿಗಳಾದರು. 


ಜಂತೋ ಪ್ರೇತಸ್ಯ ಕೌಂತೇಯ ಗತಿಃ ಸ್ಟೈರಿಹ ಕರ್ಮಭಿಃ । 

ಪ್ರಾಜ್ಞಸ್ಯ ಹೀನಬುದ್ದೇಶ್ವ ಕರ್ಮಕೋಶ: ಕ್ವ ತಿಷ್ಠತಿ 1೨೨ 

ಕೃಸ್ಪಸ್ತತ್‌ ಸಮುಪಾಶ್ಲಾತಿ ಸುಕೃತಂ ಯದಿ ವೇತರತ್‌ । 

ಇತಿ ತೇ ದರ್ಶನಂ ಯಚ್ಚ ತತ್ರಾಪ್ಯನುನಯಂ ಶೃಣು 11೨೩ 

ಎಲೈ ಕೌಂತೇಯನೇ, ಜಂತುವು ಪ್ರಾಜ್ಞನಾಗಲೀ ಅಥವಾ ಹೀನ 
ಬುದ್ಧಿಯುಳ್ಳವನಾಗಲೀ ಅವನು ಮೃತನಾದಮೇಲೆ ಅವನು ಮಾಡಿದ ಕರ್ಮಗಳ 
ಸಮೂಹವು ಎಲ್ಲಿರುತ್ತದೆ. ಆ ಕರ್ಮಗಳ ಗತಿಯು ಎಲ್ಲಿ ಉಂಟಾಗುತ್ತದೆ. 
ಸುಕೃತವಾಗಲೀ ಅಥವಾ ದುಷ್ಥತವಾಗಲೀ ಅದನ್ನುಲಲ್ಲಿದ್ದು ಜೀವನು ಅನುಭವಿಸುತ್ತಾನೆ 
ಎಂದು ನಿನ್ನ ಪ್ರಶ್ನೆಯಷ್ಟೆ 9 ಅದಕ್ಕೆ ಉತ್ತರವನ್ನು ಹೇಳುತ್ತೇನೆ, ಕೇಳು. 

ಅಯಮಾದಿಶರೀರೇಣ ದೇವಸೃಷ್ಟೇನ ಮಾನವಃ । 

ಶುಭಾನಾಮಶುಭಾನಾಂ ಚ ಕುರುತೇ ಸಂಚಯಂ ಮಹತ್‌ ॥೨೪॥ 


ದೇವರಿಂದ ಮತ್ತು ದೇವತೆಗಳಿಂದ ಕೊಡಲ್ಪಟ್ಟಇದೇ ಮೊದಲಾದ ಶರೀರಗಳಲ್ಲಿ 
ಮನುಷ್ಯನು ಶುಭಾಶುಭಕರ್ಮಗಳನ್ನು ಮಾಡಿ ಅವುಗಳ ದೊಡ್ಡ ಕೋಶವನ್ನು 
ಮಾಡುತ್ತಾನೆ. 


ಆಯುಷೋಂಂತೇ ಪ್ರಹಾಯೇದಂ ಕ್ಷೀಣಪ್ರಾಯಂ ಕಳೇವರಮ್‌ । 
ಸಂಭವತ್ಯೇವ ಯುಗಪದ್‌ ಯೋನೌ ನಾಸ್ತೃತ್ರ ಸಂಶಯಃ 11೨೫! 


-266- ಮಹಾಭಾರತ ವನಪರ್ವ 


ಆಯಸ್ಸು ಮುಗಿದಮೇಲೆ ಕ್ಷೀಣವಾದ ಈ ಶರೀರವನ್ನು ಬಿಟ್ಟು ಇನ್ನೊಂದು 
ಯೋನಿಯಲ್ಲಿಏಕಕಾಲದಲ್ಲಿಜನಿಸುತ್ತಾನೆ. ಈ ವಿಷಯದಲ್ಲಿಸಂಶಯವಿಲ್ಲ. 


ತತ್ರಾಸ್ಯ ಸ್ವೃತಂ ಕರ್ಮ ಛಾಯೇವಾನುಗತಂ ಸದಾ । 
ಫಲತ್ಯಥ ಸುಖಾರ್ಹೋ ವಾ ದುಃಖಾರ್ಹೋ ವಾsಥ ಜಾಯತೇ ॥ 


ಮನುಷ್ಯನನ್ನು ನೆರಳು ಅನುಸರಿಸುವಂತೆ ಅಲ್ಲಿ ಅವನು ಮಾಡಿದ 
ಸುಖಪ್ರದವಾಗಲೀ ಅಥವಾ ದುಃಖಪ್ರದವಾಗಲೀ ಆದ ಕರ್ಮಗಳು ಅವನನ್ನು 
ಅನುಸರಿಸಿ ಫಲವನ್ನು ಕೊಡುತ್ತವೆ. 

ಅನುಶೇತೇ ಶಯಾನಂ ಚ ತಿಪ್ಕಂತಂ ಚಾನುತಿಷ್ಯತಿ । 

ಅನುಧಾವತಿ ಧಾವಂತಂ ಪೂರ್ವಕರ್ಮ ಕೃತಂ ನರಮ್‌ । 


ಮನುಷ್ಯನು ಮಾಡಿದ ಪೂರ್ವಕರ್ಮವು ಅವನು ಮಲಗಿದ್ದರೆ ಮಲಗಿರುತ್ತದೆ. 
ನಿಂತಿದ್ದರೆ ನಿಂತಿರುತ್ತದೆ. ಓಡಿದರೆ ಅವನ ಜೊತೆಯಲ್ಲಿ ಓಡುತ್ತದೆ. 


ಕೃತಾಂತವಿಧಿಸಂಯುಕ್ತಃ ಸ ಜಂತುರ್ಲಕ್ಷಣೈಃ ಶುಬ್ಬೆಃ । 
ಅಶುಭೈರ್ವಾ ನಿರಾದಾನೋ ಲಕ್ಷ ತೇ ಜ್ಞಾನದೃಷ್ಟಿನಿಃ 11೨೭1 


ಜ್ಞಾನದೃಷ್ಟಿಯುಳ್ಳ ಮಹಾತ್ಮರು ಕೃತಾಂತವಿಧಿಗೆ ಅನುಗುಣವಾಗಿ ಜಂತುವು 
ಶುಭಲಕ್ಷಣ ಮತ್ತು ಅಶುಭಲಕ್ಷಣಗಳಿಂದ ಕೂಡಿರುವುದನ್ನು ಗಮನಿಸುತ್ತಾರೆ. 


ಏಷಾ ತಾವದಬುದ್ದೀನಾಂ ಗತಿರುಕ್ತಾ ಯುಧಿಷ್ಠಿರ । 
ಅತಃ ಪರಂ ಜ್ಞಾನವತಾಂ ನಿಬೋಧ ಗತಿಮುತ್ತಮಾಮ್‌ 11೨೮ 


ಎಲೈ ಯುಧಿಷ್ಠಿರನೇ, ಇದುವರೆಗೆ ನಾನು ಅಜ್ಞಾನಿಗಳಿಗೆ ಆಗುವ ಗತಿಯನ್ನು 
ಹೇಳಿದೆನು. ಇನ್ನು ಮುಂದೆ ಜ್ಞಾನಿಗಳಿಗೆ ಉಂಟಾಗುವ ಶ್ರೇಷ್ಠವಾದ ಗತಿಯನ್ನು 
ಹೇಳುತ್ತೇನೆ ಅದನ್ನು ಕೇಳು. 


ಮನುಷ್ಯಾಸ್ತಪ್ರತಪಸಃ ಸರ್ವಾಗಮಪರಾಯಣಾ: । 


ಸ್ಥಿರವ್ರತಾಃ ಸತ್ಯಪರಾ ಗುರುಶುಶ್ರೂಷಣೇ ರತಾಃ 11೨೯॥ 


ಮಾರ್ಕಂಡೇಯಸಮಾಸ್ಕಾಪರ್ವ -267- 


ಸುಶೀಲಾಃ ಶುಕ್ಷಜಾತೀಯಾಃ ಕ್ಟಾಂತಾ ದಾಂತಾಃ ಸುತೇಜಸಃ । 


ಶುಚಿಯೋನ್ಯಂತರಗತಾಃ ಪ್ರಾಯಶಃ ಶುಭಲಕ್ಷಣಾ: HAO 
ಜಿತೇಂದ್ರಿಯತ್ಹಾದ್‌ ವಶಿನಃ ಶುಕ್ನತ್ನಾನ್ನಂದರೋಗಿಣ: । 
ಅಬಾಧಾಶ್ಚಾಪರಿತ್ರಾಸಾ ಭವಂತಿ ನಿರುಪದ್ರವಾಃ 11೩೧ 


ತಪಸ್ಸನ್ನು ಮಾಡಿ ಸರ್ವಾಗಮಪರಾಯಣರಾಗಿ, ವ್ರತಗಳನ್ನು ಆಚರಿಸಿ, 
ಸತ್ಯಪರರಾಗಿ, ಗುರುಸೇವೆಯಲ್ಲಿರತರಾಗಿ ಇರುವ ಮನುಷ್ಯರು ಒಳ್ಳೆಯ ಶೀಲವನ್ನು 
ಮತ್ತು ಒಳ್ಳೆಯ ಜಾತಿಯನ್ನು ಹೊಂದಿದವರಾಗಿ ತಮ್ಮ ತಮ್ಮ ತೇಜಸ್ಸುಗಳಿಂದ 
ಸಹಿತರಾಗಿ, ಒಳ್ಳೆಯ ಯೋನಿಗಳಲ್ಲಿ ಜನಿಸುವವರಾಗಿ, ಪ್ರಾಯಶಃ 
ಶುಭಲಕ್ಟಣವುಳ್ಳವರಾಗಿ, ಇಂದ್ರಿಯಜಯವುಳ್ಳಕಾರಣದಿಂದ ಮನೋಜಯ 
ಉಳ್ಳವರಾಗಿ, ಪರಿಶುದ್ಧರಾಗಿರುವುದರಿಂದ ಅಲ್ಲರೋಗವುಳ್ಳವರಾಗಿ, ಯಾವ 
ಬಾಧೆಯೂ ಪರಿತ್ರಾಸವೂ ಇಲ್ಲದೇ ಉಪದ್ರವರಹಿತರಾಗಿರುತ್ತಾರೆ. 

ಚ್ಯವಂತಂ ಜಾಯಮಾನಂ ಚ ಗರ್ಭಸ್ಥಂ ಚೈವ ಸರ್ವಶಃ ॥ 

ಸ್ವಮಾತ್ಕಾನಂ ಪರಂ ಚೈವ ಬುಧ್ಯಂತೇ ಜ್ಞಾನಚಕ್ಷುಷಾ 11೩೨ 

ಸ್ವರ್ಗದಿಂದ ಕೆಳಗೆ ಬರುವ ಗರ್ಭಸ್ಥರಾದ, ತಾಯಿಯ ಉದರದಿಂದ ಹೊರಗೆ 
ಬರುತ್ತಿರುವ, ತಮ್ಮನ್ನೂ ಇನ್ನೊಬ್ಬರನ್ನೂ ಎಲ್ಲರೀತಿಯಿಂದಲೂ ತಮ್ಮ ಜ್ಞಾನ ಚಕ್ಷುಸ್ಸಿನಿಂದ 
ತಿಳಿಯುತ್ತಾರೆ. 

ಕರ್ಮಭೂಮಿಮಿಮಾಂ ಪ್ರಾಪ್ಯ ಪುನರ್ಯಾಂತಿ ಸುರಾಲಯಮ್‌ । 

ಕೃತ್ವಾ ಶುಭಾನಿ ಕರ್ಮಾಣಿ ಜ್ಞಾನೇನ ಭರತರ್ಷಭ 11೩೩1! 

ಖಯಷಯಸ್ತೇ ಮಹಾತ್ಮಾನಃ ಪ್ರತ್ಯಕ್ಷಾಗಮಬುದ್ಧಯಃ | 


ಎಲೈ ಭರತರ್ಷಭನೇ, ಈ ಕರ್ಮಭೂಮಿಗೆ ಬಂದು ಜ್ಞಾನಪೂರ್ವಕವಾಗಿ 
ಶುಭಕರ್ಮಗಳನ್ನು ಮಾಡಿ ಪುನಃ ಸ್ವರ್ಗಕ್ಕೆ ಹೋಗುತ್ತಾರೆ. ಅವರು ಆಗಮದಲ್ಲಿ 
ಹೇಳಿದುದನ್ನೆಲ್ಲಾ ಪ್ರತ್ಯಕ್ಷವಾಗಿ ಡವ ಮಹಾನುಭಾವರಾದ ಯಷಿಗಳು. 


ಕಿಂಚಿದ್‌ ದೈವಾದ್‌ಹಠಾತ್‌ ಕಿಂಚಿತ್‌ ಕಿಂಚಿದೇವ ಸ ಸ್ವಕರ್ಮಭಿಃ | 


ಪ್ರಾಪ್ನುವಂತಿ ನರಾ ರಾಜನ್‌ ಮಾ ತೇತಸ್ತ ನ್ಯಾ ವಿಚಾರಣಾ 11೩೪। 


-268- ಮಹಾಭಾರತ ವನಪರ್ವ 


ಮನುಷ್ಯರು ಮಾತ್ರ ದೈವದಿಂದ ಸ್ವಲ್ಪಭಾಗವನ್ನು ತಮ್ಮ ಯೋಗ್ಯತೆಯಿಂದ ಸ್ವಲ್ಪ 
ಭಾಗವನ್ನು, ತಮ್ಮ ಕರ್ಮದಿಂದ ಸ್ವಲ್ಪಮಾತ್ರ ಭಾಗವನ್ನು ಹೊಂದಿರುವ ಫಲಗಳನ್ನು 
ಪಡೆಯುತ್ತಾರೆ.ರಾಜನೇ, ಈ ವಿಷಯದಲ್ಲಿನೀನು ಅನ್ಯಥಾ ಚಿಂತಿಸುವುದು ಬೇಡ. 


ಇಮಾಮತ್ರೋಪಮಾಂ ಚಾಪಿ ನಿಬೋಧ ವದತಾಂ ವರ । 


ಮನುಷ್ಯಲೋಕೇ ಯಚ್ಛೇಯಃ ಪರಂ ಮನ್ಯೇ ಯುಧಿಷ್ಠಿರ 11೩೫1 
ಇಹ ವೈಕಸ್ಯ ನಾಮುತ್ರ ಅಮುತ್ಛೈೆಕಸ್ಯ ನೋ ಇಹ | 
ಇಹ ಚಾಮುತ್ರಚೈಕಸ್ಯ ನಾಮುತ್ಛೆಕಸ್ಯ ನೋ ಇಹ WALI 


ಮಾತನಾಡುವವಲರಲ್ಲಿ ಶ್ರೇಷ್ಠನಾದ ರಾಜನೇ, ನಾನು ಹೇಳುವ ಈ ದೃಷ್ಟಾಂತವನ್ನು 
ತಿಳಿದುಕೋ. ಯುಧಿಷ್ಠಿರನೇ, ಮನುಷ್ಯ್ಠಲೋಕದಲ್ಲಿಯಾವುದು ಪರಮಶ್ರೇಯಸೆಂದು 
ತಿಳಿಯಲ್ಪಡುತ್ತದೆಯೋ ಅದನ್ನು ಕೆಲವರು ಇಲ್ಲಿ ಅನುಭವಿಸುತ್ತಾರೆ, ಸ್ವರ್ಗದಲ್ಲಿ 
ಅನುಭವಿಸುವುದಿಲ್ಲ. ಇನ್ನು ಕೆಲವರು ಸ್ಪರ್ಗದಲ್ಲಿ ಅನುಭವಿಸುತ್ತಾರೆ, ಮನುಷ್ಯ 
ಲೋಕದಲ್ಲಿ ಅನುಭವಿಸುವುದಿಲ್ಲ ಇನ್ನು ಕೆಲವರು ಇಲ್ಲಿಯೂ ಮತ್ತು 
ಸರ್ಗಲೋಕದಲ್ಲಿಯೂ ಅನುಭವಿಸುತ್ತಾರೆ. ಇನ್ನು ಕೆಲವರು ಇಲ್ಲಾಗಲೀ ಅಥವಾ 
ಸರ್ಗಲೋಕದಲ್ಲಾಗಲೀ ಅನುಭವಿಸುವುದಿಲ್ಲ. 


ಧನಾನಿ ಯೇಷಾಂ ವಿಪುಲಾನಿ ಸಂತಿ 
ನಿತ್ಯಂ ರಮಂತೇ ಸುವಿಭೂಷಿತಾಂಗಾಃ । 
ತೇಷಾಮಯಂ ಶತ್ರುವರಫ್ನ ಲೋಕೋ 
ನಾಸೌ ಸದಾ ದೇಹಸುಖೇ ರತಾನಾಮ್‌ 11೩೭1 


ಎಲ್ಫೆ ಶ್ರೇಷ್ಠ ಶತ್ರುನಾಶಕನೇ, ಯಾರು ಈ ಲೋಕದಲ್ಲಿವಿಪುಲವಾದ ಧನವನ್ನು 
ಹೊಂದಿ ಅಲಂಕಾರವನ್ನುಮಾಡಿಕೊಂಡು ಸಂತೋಷಪಡುತ್ತಾರೆಯೋ ಅವರಿಗೆ ಈ 
ಲೋಕವು ಮಾತ್ರ. ಸದಾ ದೇಹಸುಖದಲ್ಲಿಆಸಕ್ತರಾದ ಅವರಿಗೆ ಪರಲೋಕವಿಲ್ಲ. 


ಇತಿ 


ಸಾಧ್ಯಾಯಶೀಲಾ ಜರಯಂತಿ ದೇಹಾನ್‌ । 
ಜಿತೇಂದ್ರಿಯಾಃ ಪ್ರಾಣಿವಧೇ ನಿವೃತ್ತಾ- 
ಸ್ನೇಷಾಮಸೌ ನಾಯಮರಿಫ್ಲಂ ಲೋಕಃ WAS 


ಯೇ ಯೋಗಯುಕ್ತಾಸ್ತಪಸಿ ಪ್ರಸಕ್ತಾಃ 


ಮಾರ್ಕಂಡೇಯಸಮಾಸ್ಯಾಪರ್ವ -269- 


ಎಲೈ ಶತ್ರುಸೂದನನೇ, ಯಾರು ಯೋಗಯುಕ್ತರಾಗಿ, ತಪೋನಿಷ್ಠರಾಗಿ, 
ಸ್ವಾಧ್ಯಾಯನಿಷ್ಕರಾಗಿ, ಜಿತೇಂದ್ರಿಯರಾಗಿ, ಪ್ರಾಣಿವಧೆಯಿಂದ ನಿವೃತ್ತರಾಗಿ ದೇಹವನ್ನು 
ಸವೆಸುತ್ತಾರೆಯೋ ಅವರಿಗೆ ಪರಲೋಕವು ಮಾತ್ರ ಇದೆ. ಈ ಲೋಕವಲ್ಲ. 


ಯೇ ಧರ್ಮಮೇವ ಪ್ರಥಮಂ ಚರಂತಿ 
ಧರ್ಮೇಣ ಲಬ್ಧ್ವಾ ಚ ಧನಾನಿ ಕಾಲೇ । 
ದಾರಾನವಾಪ್ಯ ಕ್ರತುಭಿರ್ಯಜಂತೇ 
ತೇಷಾಮಯಂ ಚೈವ ಪರಶ್ಚ ಲೋಕಃ 11೩೯॥ 


ಯಾರು ಬಾಲ್ಯದಿಂದಲೂ ಧರ್ಮವನ್ನೇ ಆಚರಿಸುತ್ತಾರೆಯೋ ಮತ್ತು 
ಧರ್ಮದಿಂದ ಧನವನ್ನುಸಂಪಾದಿಸಿ ಯೋಗ್ಯಕಾಲದಲ್ಲಿವಿವಾಹವನ್ನು ಮಾಡಿಕೊಂಡು 
ಯಾಗಯಜ್ಞಗಳನ್ನು ಆಚರಿಸುತ್ತಾರೆಯೋ ಅವರಿಗೆ ಈ ಲೋಕವೂ ಇದೆ, 
ಪರಲೋಕವೂ ಇದೆ. 


ಯೇ ನೈವ ವಿದ್ಯಾಂ ನ ತಪೋ ನ ದಾನಂ 
ನ ಚಾಪಿ ಮೂಢಾಃ ಪ್ರಜನೇ ಯತಂತಿ । 
ನ ಚಾನುಗಚ್ಛಂತಿ ಸುಖಾನಿ 
ಭೋಗಾಂಸ್ತೇಷಾಮಯಂ ನೈವ ಪರಶ್ಚ ಲೋಕಃ 11೪೦ 


ಯಾವ ಮೂಢರು ವಿದ್ಯೆಗಾಗಲೀ, ತಪಸ್ಸಿಗಾಗಲೀ, ದಾನಕ್ಕಾಗಲೀ, 
ಪ್ರಜೋತ್ಪ್ಸತ್ತಿಗಾಗಲೀ ಪ್ರಯತ್ನಪಡುವುದಿಲ್ಲವೋ ಮತ್ತು ಸುಖಭೋಗಗಳನ್ನೂ ಸಹ 
ಅನುಭವಿಸುವುದಿಲ್ಲವೋ ಅವರಿಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ. 


ಸರ್ವೇ ಭವಂತಸ್ತೃತಿವೀರ್ಯಸತ್ವ್ವಾ 
ದಿವ್ಯೌಜಸಃ ಸಂಹನನೋಪಪಸನ್ನಾಃ ! 
ಲೋಕಾದಮುಷ್ಕಾದವನಿಂ ಪ್ರಪನ್ನಾಃ 
ಸ್ವಧೀತವಿದ್ಯಾಃ ಸುರಕಾರ್ಯಹೇತೋ:ಃ 
ನೀವೆಲ್ಲರೂ ಅತಿಬಲಪರಾಕ್ರಮವುಳ್ಳವರು, ದಿವ್ಯಶಕ್ತಿಯುಳ್ಳ ಶರೀರಗಳನ್ನು 
ಹೊಂದಿದವರು, ಎಲ್ಲ ಎದ್ಯೆಗಳನ್ನೂ ಅಧ್ಯಯನ ಮಾಡಿದವರು ಮುತ್ತು 
ದೇವಕಾರ್ಯದ ಸಲುವಾಗಿ ಸ್ವರ್ಗಲೋಕದಿಂದ ಭೂಮಿಗೆ ಬಂದವರು. 


vO 


-270- ಮಹಾಭಾರತ ವನಪರ್ವ 


ಕೃತ್ತೈವ ಕರ್ಮಾಣಿ ಮಹಾಂತಿಶೂರಾ- 
ಸ್ತಪೋದಮಾಚಾರವಿಹಾರಶೀಲಾಃ | 
ದೇವಾನೃಷೀನ್‌ ಪ್ರೇತಗಣಾಂಶ್ಚ ಸರ್ವಾನ್‌ 


ಸಂತರ್ಪಯಿತ್ವಾ ವಿಧಿನಾ ಪರೇಣ 11೪೨॥ 


ಸ್ವರ್ಗಂ ಪರಂ ಪುಣ್ಯಕೃತೋ ನಿವಾಸಂ 
ಕ್ರಮೇಣ ಸಂಪ್ರಾಪ್ಸ್ಯಥ ಕರ್ಮಭಿಃ ಸ್ಟೈಃ । 
ಮಾ ಭೂದ್‌ ವಿಶಂಕಾ ತವ ಕೌರವೇಂದ್ರ 
ದೃಷ್ಟ್ವಾ55ತ್ಯನಃ ಕ್ಲೇಶಮಿಮಂ ಸುಖಾರ್ಹಮ್‌ YA 


ಎಲೈ ಶೂರರೇ, ನೀವು ಮಹತ್ಕಾರ್ಯಗಳನ್ನು ಮಾಡಿ ತಪೋದಮ ಆಚಾರ 
ವಿಹಾರಶೀಲರಾಗಿ ದೇವತೆಗಳನ್ನು, ಯಷಿಗಳನ್ನು ಮತ್ತು ಎಲ್ಲಾ ಪ್ರೇತಗಣಗಳನ್ನು 
ಶ್ರೇಷ್ಠವಾದ ವಿಧಿಯಿಂದ ತೃಪ್ತಿಪಡಿಸಿ, ಪುಣ್ಯವನ್ನು ಸಂಪಾದಿಸಿದವರಾಗಿ ನಿಮ್ಮ 
ಕರ್ಮಗಳಿಂದ ಶ್ರೇಷ್ಠವಾದ ಸರ್ಗಲೋಕವನ್ನು ಕ್ರಮವಾಗಿ ಹೊಂದುವಿರಿ. ಎಲೈ 
ಕೌರವೇಂದ್ರನೇ, ಸುಖಾರ್ಹನಾಗಿರುವ ನೀನು ಈಗ ಅನುಭವಿಸುತ್ತಿರುವ ಈ ಕ್ಲೇಶವನ್ನು 
ನೋಡಿ ನಾನು ಹೇಳಿದ ವಿಷಯದಲ್ಲಿಸಂಶಯವನ್ನುಪಡುವುದು ಬೇಡ. 
॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಕಾಮ್ಯಕವನಪ್ರವೇಶೇ ಅಷ್ಟಸಪ್ತತ್ಯಧಿಕಶತತಮೋ5ಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಪ್ಪತ್ತೆಂಟನೆಯ 
ಅಧ್ಯಾಯ ಮುಗಿಯಿತು 


ಟೆ ಓಟ ಸಟೆ ಓಟ 


ಮಾರ್ಕಂಡೇಯಸಮಾಸ್ಯಾಪರ್ವ 271: 


ನೂರ ಎಪ್ಪತೊಂಬತನೆಯ ಅಧ್ಯಾಯ 
ಮಾರ್ಕಂಡೇಯ ಖಯಪಿಗಳಿಂದ ಯುಧಿಷ್ಠಿರಾದಿಗಳನ್ನು ಕುರಿತು 
ಮೃತೋಜ್ಜೀವನ ರೂಪವಾದ ಬ್ರಾಹ್ಮಣ ಮಹಿಮೆಯ ಕಥನ. 
ವೈಶಂಪಾಯನಃ 
ಮಾರ್ಕಂಡೇಯಂ ಮಹಾತ್ಕಾನಮೂಚು: ಪಾಂಡುಸುತಾಸ್ತದಾ । 
ಮಾಹಾತ್ಮ್ಯಂ ದ್ವಿಜಮುಖ್ಯಾನಾಂ ಶ್ರೋತುಮಿಚ್ಛಾಮ ಕಥ್ಯತಾಮ್‌ ॥೧॥ 
ಏವಮುಕ್ತಃ ಸ ಭಗವಾನ್‌ ಮಾರ್ಕಂಡೆಯೋ ಮಹಾತಪಾಃ । 
ಉವಾಚ ಸುಮಹಾತೇಜಾಃ ಸರ್ವಶಾಸ್ತ್ರವಿಶಾರದಃ: 11೨॥॥ 


ವೈಶಂಪಾಯನ- ಮಹಾತ್ಮರಾದ ಮಾರ್ಕಂಡೇಯರನ್ನುಕುರಿತು ಪಾಂಡುಪುತ್ರರು 
ಶ್ರೇಷ್ಠರಾದ ಬ್ರಾಹ್ಮಣರ ಮಹಿಮೆಯನ್ನುಕೇಳಲು ಇಚ್ಛಿಸುತ್ತೇವೆ ಅದನ್ನು ಹೇಳಿ ಎಂದು 
ಕೇಳಿದರು. ಹೀಗೆ ಹೇಳಲ್ಪಟ್ಟ ಮಹಾತೇಜಸ್ವಿಗಳೂ, ಸರ್ವಶಾಸ್ತ್ರ ವಿಶಾರದರೂ, 
ಮಹಾತಪಸಿಗಳೂ ಆದ ಪೂಜ್ಯರಾದ ಮಾರ್ಕಂಡೇಯರು ಹೀಗೆ ಮಾತನಾಡಿದರು. 


ಹೈಹಯಾನಾಂ ಕುಲಕರೋ ರಾಜಾ ಪರಪುರಂಜಯಃ । 
ಕುಮಾರೋ ರೂಪಸಂಪನ್ನೋ ಮೃಗಯಾಂ ವ್ಯಚರದ್‌ ಬಲೀ 11೩1! 


ಹೈಹಯವಂಶದಲ್ಲಿ ಜನಿಸಿದ ಆ ವಂಶದ ವರ್ಧಕನಾದ ಶತ್ರುಗಳ ಜಯಿಸುವ 
ಸುಂದರನಾದ ಮತ್ತು ಬಲಿಷ್ಠನಾದ ಕುಮಾರನೆಂಬ ರಾಜನು ಬೇಟೆಗೆ ಹೊರಟನು. 


ಚರಮಾಣಸ್ತು ಸೋಠರಣ್ಯೇ ತೃಣವೀರುತ್ತಮಾವೃತೇ । 

ಕೃಷ್ಣಾಜಿನೋತ್ತರಾಸಂಗಂ ದದರ್ಶ ಮುನಿಮಂತಿಕೇ 

ಅವನು ಪೊದೆಗಳಿಂದ ಮತ್ತು ಹುಲ್ಲಿನಿಂದ ಕೂಡಿದ ಕಾಡಿನಲ್ಲಿಸಂಚಾರವನ್ನು 
ಮಾಡುತ್ತಾ ಕೃಷ್ಣಾಜಿನದ ಉತ್ತರೀಯವನ್ನು ಧರಿಸಿದ ಒಬ್ಬಮುನಿಯನ್ನು ಸಮೀಪದಲ್ಲಿ 
ನೋಡಿದನು. 


ಸ ತೇನ ನಿಹತೋ5ರಣ್ಯೇ ಮನ್ಯಮಾನೇನ ವೈ ಮೃಗಮ್‌ । 
ವ್ಯಥಿತ: ಕರ್ಮ ತತ್‌ ಕೃತ್ವಾ ಶೋಕೋಪಹತಚೇತನ: 


uv 


-272- ಮಹಾಭಾರತ ವನಪರ್ವ 


ಅವನು ಅದನ್ನು ಕಾಡಿನಲ್ಲಿರುವ ಮೃಗವೆಂದು ಭಾವಿಸಿ ವಧೆ ಮಾಡಿದನು. ತನ್ನ 
ಕರ್ಮದಿಂದ ಶೋಕಕ್ಕೆ ಒಳಗಾದವನಾಗಿ ವ್ಯಥೆಪಟ್ಟನು. 


ಜಗಾಮ ಹೈಹಯಾನಾಂ ವೈ ಸಕಾಶಂ ಪ್ರಧಿತಾತ್ಮನಾಮ್‌ । 
ರಾಜ್ಞಾಂ ರಾಜೀವನೇತ್ರೋಸೌ ಕುಮಾರಃ ಪೃಥಿವೀಪತಿಃ Well 


ರಾಜೀವಲೋಚನನಾದ ರಾಜನಾದ ಆ ಕುಮಾರನು ಹೈಹಯಕುಲದಲ್ಲಿ 
ಪ್ರಖ್ಯಾತರಾದ ತನ್ನ ಹಿರಿಯ ರಾಜರ ಬಳಿಗೆ ಹೋದನು. 


ತೇಷಾಂ ಚ ತದ್‌ ಯಥಾವೃತ್ತಂ ಕಥಯಾಮಾಸ ವೈ ತದಾ । 
ಸುಕುಮಾರೋ ಮಹೀಪಾಲೋ ಹೈಹಯಾನಾಂ ಮಹೀಬಭೃತಾಮ್‌ Il 


ರಾಜನಾದ ಕುಮಾರನು ಹೈಹಯಕುಲದ ಹಿರಿಯ ರಾಜರಿಗೆ ಆಗ 
ನಡೆದುದೆಲ್ಲವನ್ನೂ ಹಾಗೆಯೇ ತಿಳಿಸಿದನು. 


ತಂ ಚಾಪಿ ಹಿಂಸಿತಂ ತಾತ ಮುನಿಂ ಮೂಲಫಲಾಶಿನಂ ಟ 
ಶ್ರುತ್ವಾ ದೃಷ್ಟ್ವಾ ಚ ತೇ ತತ್ರ ಬಭೂವುರ್ದೀನಮಾನಸಾಃ SH 


ಎಲೈ ಪ್ರೀತಿಪಾತ್ರನೇ, ಕಂದಫಲಗಳನ್ನು ಭಕ್ಷಿಸುವ ಮುನಿಯು ಅವನಿಂದ 
ವಧೆಮಾಡಲ್ಪಟ್ಟದ್ದನ್ನು ಕೇಳಿ ಮತ್ತು ಅಲ್ಲಿಗೆ ಬಂದು ನೋಡಿ ಅವರೆಲ್ಲರೂ ಧೀನ 
ಮನಸರಾದರು. 

ಕಸ್ಯಾಯಮಿತಿ ತೇ ಸರ್ವೇ ಮಾರ್ಗಮಾಣಾಸ್ತತಸ್ತತಃ । 

ಜಗ್ಗುಶ್ಚಾರಿಷ್ಠನೇಮ್ನೋ5ಥ ತಾರ್ಕ್ವ ಸ್ಯಾಶ್ರಮಮಂಜಸಾ Tal 


ಈ ಯಷಿಯು ಯಾರಿಗೆ ಸೇರಿದವರು ಎಂದು ಅವರೆಲ್ಲರೂ ಹುಡುಕುತ್ತಾ ಕಾಶ್ಯಪ 
ಗೋತ್ರದಲ್ಲಿ ಜನಿಸಿದ ಅರಿಷ್ಠನೇಮಿಯ ಆಶ್ರಮಕ್ಕೆ ಬಂದರು. 


ತೇರಭಿವಾದ್ಯ ಮಹಾತ್ಮಾನಂ ತಂ ಮುನಿಂ ನಿಯತವ್ರತಮ್‌ । 
ತಸ್ಟು ಸರ್ವೇ ಸ ತು ಮುನಿಸ್ತೇಷಾಂ ಪೂಜಾಂ ಯಥಾಹರತ್‌ 11೧೦॥ 


ನಿಯತವ್ರತರಾದ ಆ ಮಹಾತ್ಮರಾದ ಯಷಿಗಳಿಗೆ ಅವರೆಲ್ಲರೂ ನಮಸ್ಕಾರ ಮಾಡಿ 
ನಿಂತರು. ಆ ಯಷಿಗಳು ಅವರಿಗೆ ಸತ್ಕಾರವನ್ನು ಮಾಡಲು ಉಪಕ್ರಮಿಸಿದರು. 


ಮಾರ್ಕಂಡೇಯಸಮಾಸ್ಕಾಪರ್ವ -273- 


ತೇ ತಮೂಚುರ್ಮಹಾತ್ಮಾನಂ ನ ವಯಂ ಸತ್ತಿಯಾಂ ಮುನೇ ॥ 
ತತ್ರೋತರ್ಹಾಃ ಕರ್ಮದೋಷೇಣ ಬ್ರಾಹ್ಮಣೋ ಹಿಂಸಿತೋ ಹಿ ನಃ ॥ 
ಅವರು ಆ ಮಹಾತ್ಮರನ್ನುಕುರಿತು ಖಷಿಗಳೇ, ನಾವು ನಮ್ಮ ಕರ್ಮದೋಷದಿಂದ 
ಒಬ್ಬಬ್ರಾಹ್ಮಣನನ್ನು ಕೊಂದಿದ್ದೇವೆ. ಆದ್ದರಿಂದ ನಿಮ್ಮ ಸತ್ಕಾರಕ್ಕೆ ಅರ್ಹರಲ್ಲಎಂದು 
ಹೇಳಿದರು. 
ತಾನಬ್ರವೀತ್‌ ಸ ವಿಪ್ರರ್ಷಿಃ ಕಥಂ ವೋ ಬ್ರಾಹ್ಮಣೋ ಹತಃ । 
ಕ್ವ ಚಾಸೌ ಬ್ರೂತ ಸಹಿತಾಃ ಪಶ್ಯಧ್ವಂ ಮೇ ತಪೋಬಲಮ್‌ ॥೧೨॥ 
ಆ ಬ್ರಾಹ್ಮಣ ಖುಷಿಗಳು ಅವರನ್ನುಕುರಿತು ನೀವು ಬ್ರಾಹ್ಮಣನನ್ನು ಹೇಗೆ ಹನನ 
ಮಾಡಿದಿರಿ, ಅವನು ಎಲ್ಲಿದ್ದಾನೆ ಎಂದು ಹೇಳಿ. ನೀವೆಲ್ಲರೂ ನನ್ನತಪೋಬಲವನ್ನು 
ನೋಡಿ ಎಂದು ಹೇಳಿದರು. 
ತೇತು ತತ್ಸರ್ವಮಖಿಲಮಾಖ್ಯಾಯಾಸ್ಗೆ ಕೈ ಯಥಾತಥಮ್‌ । 
ನಾಪಶ್ಯಂಸ್ತಮೃಷಿಂ ತತ್ರ ಗತಾಸುಂ ತೇ ಸಮಾಗತಾಃ 11೧೩।॥ 
ಅವರಾದರೂ ನಡೆದುದೆಲ್ಲವನ್ನೂ ಯಥಾವತ್ತಾಗಿ ಆ ಯಪಷಿಗಳಿಗೆ ಹೇಳಿ ಆ 
ಖಷಿಯ ದೇಹವಿದ್ದಪ್ರದೇಶಕ್ಕೆಸಮಾಗತರಾಗಲು ಆ ಯಷಿಯು ಅಲ್ಲಿಕಾಣಲಿಲ್ಲ. 
ಅನ್ನೇಷಮಾಣಾಃ ಸವ್ರೀಡಾಃ ಸ್ವಷ್ನವದ್‌ ಗತಚೇತನಾಃ । 
ತಾನಬ್ರವೀತ್‌ ತತ್ರ ಮುನಿಸ್ತಾರ್ಕ್ಯಃ ಪರಪುರಂಜಯ 
ಅವರು ಆ ಖುಷಿಯನ್ನು ಹುಡುಕುತ್ತಾ ನಾಚಿಕೆಯುಳ್ಳವರೂ, ಸಪ್ಪದಂತೆ 
ಚಿತ್ತಶೂನ್ಯರಾದವರೂ ಆದರು. ಎಲೈ ಪರಪುರಂಜಯನೇ, ಆಗ ಅಲ್ಲಿತಾರ್ಕ್ವ 
ಯಷಿಗಳು ಅವರನ್ನುಕುರಿತು ಹೇಳಿದರು. 
ಸ್ಯಾದಯಂ ಬ್ರಾಹ್ಮಣಃ ಸೋಂಥ ಯುಷ್ಕಾಭಿರ್ಯೋ ವಿನಾಶಿತಃ । 
ಪುತ್ರೋ ಹ್ಯಯಂ ಮಮ ನೃಪಾಸ್ತಪೋಬಲಸಮನ್ವಿತಃ 
ನಿಮ್ಮಿಂದ ವಧೆ ಮಾಡಲ್ಪಟ್ಟ ಬ್ರಾಹ್ಮಣನು ಇವನು ಇರಬಹುದು. ಎಲೈ ರಾಜರೇ, 
ಇವನು ತಪೋಬಲಸಮನ್ನಿತನಾದ ನನ್ನ ಪುತ್ರ. 


HOV 


er 


_೨74- ಮಹಾಭಾರತ ವನಪರ್ವ 


ತೇ ಚ ದೃಷ್ಟ್ವೈವ ತಮೃಷಿಂ ವಿಸ್ಮಯಂ ಪರಮಂ ಗತಾಃ | 
ಮಹದಾಯಶ್ಚರ್ಯಮಿತಿ ವೈ ತೇ ಬ್ರುವಾಣಾ ಮಹೀಪತೇ ॥೧೬॥ 


ಎಲೈ ರಾಜನೇ, ಅವರಾದರೂ ಅವನನ್ನು ನೋಡಿದ ತಕ್ಷಣ ಇದು ದೊಡ್ಡ 
ಆಶ್ಚರ್ಯವೆಂದು ಹೇಳುತ್ತಾ ಪರಮಾಶ್ಚರ್ಯವೆಂದು ಹೊಂದಿದರು. 


ಮೃತೋ ಹ್ಯಯಮುಪಾನೀತಃ ಕಥಂ ಜೀವಿತಮಾಪ್ತವಾನ್‌ । 
ಕಿಮೇತತ್‌ ತಪಸೋ ವೀರ್ಯಂ ಯೇನಾಯಂ ಜೀವಿತಃ ಪುನಃ | 
ಶ್ರೋತುಮಿಚ್ಛಾಮಹೇ ವಿಪ್ರ ಯದಿ ಶ್ರೋತವ್ಯಮಿತ್ಯುತ 11೧೭! 


ಮರಣವನ್ನು ಹೊಂದಿದ್ದಈತನು ಪುನಃ ಹೇಗೆ ಜೀವನವನ್ನು ಪಡೆದನು? ಇವನು 
ಜೀವನವನ್ನು ಪುನಃ ಪಡೆದದ್ದುತಪಸ್ಸಿನ ಶಕ್ತಿಯೇ? ಎಲೈ ಜುಷಿಗಳೇ ನಾವು ಇದನ್ನು 


ಕೇಳಲು ಬಯಸುತ್ತೇವೆ ಎಂದು ಹೇಳಿದರು. 
ಸ ತಾನುವಾಚ ನಾಸ್ಕಾಕಂ ಮೃತ್ಯುಃ ಪ್ರಭವತೇ ನೃಪಾಃ । 
ಕಾರಣಂ ಚ ಪ್ರವಕ್ಷ್ಯಾಮಿ ಹೇತುಯೋಗಸಮಾಸತಃ 11೧೮॥ 
ಮೃತ್ಯುಃ ಪ್ರಭವತೇ ಯೇನ ನಾಸ್ಕಾಕಂ ನೃಪಸತ್ತಮಾಃ Teal 


ಎಲ್ಫೆ ರಾಜರೇ, ನಮ್ಮಮೇಲೆ ಮೃತ್ಯುವಿನ ಪ್ರಭಾವವಿಲ್ಲ. ಎಲ್ಫೆ ರಾಜಶ್ರೇಷ್ಠರೇ, 
ಮೃತ್ಯುವಿಗೆ ಏಕೆ ನಮ್ಮ ಮೇಲೆ ಪ್ರಭಾವವಿಲ್ಲವೆಂಬುದನ್ನೂ ಅದಕ್ಕೆ ಕಾರಣ ಮತ್ತು 
ಉಪಾಯಗಳನ್ನೂಸಂಕ್ಷೇಪವಾಗಿ ಹೇಳುವೆನು. 


ಶುದ್ಧಾಚಾರಾ ಅನಲಸಾಃ ಸಂಧ್ಯೋಪಾಸನತತ್ತರಾಃ I 
ಶುದ್ಧಾನ್ನಾ ಶುದ್ಧಸುಧನಾ ಬ್ರಹ್ಮಚರ್ಯವ್ರತಾನ್ವಿತಾಃ 11೨೦॥/ 


ನಾವು ಶುದ್ಧವಾದ ಆಚಾರವುಳ್ಳವರು, ಆಲಸ್ಯವಿಲ್ಲದವರು, ಸಂಧ್ಯೋಪಾಸನೆಯಲ್ಲಿ 
ನಿರತರಾದವರು. ಶುದ್ಧವಾದ ಅನ್ನಮತ್ತು ಶುದ್ಧವಾದ ಧನವನ್ನು ಹೊಂದಿದವರು. 
ಬ್ರಹ್ಮಚರ್ಯವ್ರತವನ್ನು ಪಾಲಿಸುವವರು. 


ಸತ್ಯಮೇವಾಭಿಜಾನೀಮೋ ನಾನೃತೇ ಕುರ್ಮಹೇ ಮನಃ । 
ಸ್ವಧರ್ಮಮನುತಿಷ್ಯಾಮಸ್ತಸ್ಮಾನ್‌ ಮೃತ್ಯುಭಯಂ ನ ನಃ 11೨೧॥! 


ಮಾರ್ಕಂಡೇಯಸಮಾಸ್ಯಾಪರ್ವ -275- 


ನಾವು ಸತ್ಯ ವನ್ನು ಮಾತ್ರ ತಿಳಿದಿದ್ದೇವೆ. ಅನೃತದ ಕಡೆಗೆ ನಮ್ಮ ಮನಸ್ಸು 
ಹೋಗುವುದಿಲ್ಲ. ನಾವು ನಮ ಧರ್ಮವನ್ನು ಅನುಷ್ಠಾನ ಮಾಡುತ್ತೇವೆ. ಆದ್ದರಿಂದ 
ನಮಗೆ ಮೃತ್ಯುವಿನ ಭಯವಿಲ್ಲ. 


ಯದ್‌ ಬ್ರಾಹ್ಮಾಣಾನಾಂ ಕುಶಲಂ ತದೇಷಾಂ ಕಥಯಾಮಹೇ । 
ನೈಷಾಂ ದುಶ್ಚರಿತಂ ಬ್ರೂಮಸ್ತಸ್ಮಾನ್‌ ಮೃತ್ಕುಭಯಂ ನ ನಃ ॥೨೨॥ 


ಬ್ರಾಹ್ಮಣರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮಾತ್ರ ಅವರಿಗೆ ಹೇಳುತ್ತೇವೆ. 
ಅವರು ಮಾಡಿದ ಕೆಟ್ಟ ಕೆಲಸವನ್ನು ಹೇಳುವುದಿಲ್ಲ. ಆದ್ದರಿಂದ ನಮಗೆ 
ಮೃತ್ಯುಭಯವಿಲ್ಲ.... 

ಅತಿಥೀನನ್ನಪಾನೇನ ಭೃತ್ಯಾನತ್ಯಶನೇನ ಚ । 

ತೇಜಸ್ವಿದೇಶವಾಸಾಚ್ಚ ತಸ್ಮಾನ್‌ ಮೃತ್ಯುಭಯಂ ನ ನಃ 11೨೩1 

ಅತಿಥಿಗಳನ್ನು ಅನ್ನಪಾನದಿಂದ ಸತ್ತರಿಸುತ್ತೇವೆ; ಭೃತ್ಯರನ್ನು ಭೂರಿಭೋಜನದಿಂದ 
ಸಂತೋಷಪಡಿಸುತ್ತೇವೆ; ಮಹಾತ್ಮರ ಜೊತೆಯಲ್ಲಿವಾಸಮಾಡುತ್ತೇವೆ. ಆದ್ದರಿಂದ 
ನಮಗೆ ಮೃತ್ಯುಭಯವಿಲ್ಲ. 

ಸಂಭೋಜ್ಯ ಶೇಷಮಶ್ನೀಮಸ್ತಸ್ಮಾನ್‌ ಮೃತ್ಯುಭಯಂ ನ ನಃ । 

ಶಾಂತಾ ದಾಂತಾ ಕ್ಷಮಾಶೀಲಾಸ್ತೀರ್ಥದಾನಪರಾಯಣಾ: । 

ಪುಣ್ಯದೇಶನಿವಾಸಾಚ್ಚ ತಸ್ಮಾನ್‌ ಮೃತ್ಯುಭಯಂ ನ ನಃ । 

ನಾವು ಶಾಂತರೂ, ದಾಂತರೂ, ಕ್ಹಮಾಶೀಲರೂ, ತೀರ್ಥದಾನಪರಾಯಣರೂ, 
ಪುಣ್ಯದೇಶನಿವಾಸಿಗಳೂ ಆಗಿದ್ದೇವೆ. ನಾವು ಅತಿಥಿಗಳಿಗೆ ಅನ್ನಸತ್ನಾರವನ್ನು ಮಾಡಿ 
ಉಳಿದ ಶೇಷವನ್ನು ಭುಂಜಿಸುತ್ತೇವೆ. ಆದ್ದರಿಂದ ನಮಗೆ ಮೃತ್ಯುಭಯವಿಲ್ಲ. 

ಏತದ್ವೈ ಲೇಶಮಾತ್ರಂ ವಃ ಸಮಾಖ್ಯಾತಂ ವಿಮತ್ತರಾ: । 

ಗಚ್ಛಧಂ ಸಹಿತಾಃ ಸರ್ವೇ ನ ಪಾಪಾದ್‌ ಭಯಮಸ್ತಿ ವಃ 11೨೪।॥ 

ಅ'ವ 

ಎಲ್ಫೆ ಮಾತ್ತರ್ಯರಹಿತರಾದ ರಾಜರೇ, ನಮ್ಮ ಆಚಾರದಲ್ಲಿ ಅಲ್ಲಭಾಗವನ್ನು 

ಮಾತ್ರ ನಿಮಗೆ ಹೇಳಿದ್ದೇನೆ. ನೀವೆಲ್ಲರೂ ಇಲ್ಲಿಂದ ಹೋಗಬಹುದು. ನಿಮಗೆ ಪಾಪದ 


ಭಯವಿಲ್ಲ (ಎಂದು ಹೇಳಿದರು). 


-276- ಮಹಾಭಾರತ ವನಪರ್ವ 


ಏವಮಸ್ತಿ ತಿ ತೇ ಸರ್ವೇ ಪ್ರತಿಪೂಜ್ಯ ಮಹಾಮುನಿಮ್‌ । 
ಸ್ಹದೇಶಮಗಮನ್‌ ಹೃಷ್ಟಾ ರಾಜಾನೋ ಭರತರ್ಷಭ 11೨೫1! 


ಎಲೈ ಭರತರ್ಷಭನೇ, ಆ ಎಲ್ಲರಾಜರೂ ಆ ಮಹರ್ಷಿಗಳಿಗೆ ಹಾಗೆಯೇ ಆಗಲಿ 
ಎಂದು ಹೇಳಿ ತಮ್ಮ ದೇಶಕ್ಕೆ ಸಂತೋಷದಿಂದ ಹಿಂದಿರುಗಿದರು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕೋನಾಶೀತ್ಯಧಿಕಶತತಮೋ5ಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಚತುರ್ಥೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಪ್ಪತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು 
ರರ ರ 1 
ನೂರ ಎಂಬತ್ತನೆಯ ಅಧ್ಯಾಯ 
ಪೃಥುಚಕ್ರವರ್ತಿಯ ಅಶ್ವಮೇಧಯಾಗದಲ್ಲಿ ಅತ್ರಿಗೌತಮರ ವಿವಾದವನ್ನು 
ನಿರೂಪಿಸಿ ಮಾರ್ಕಂಡೇಯರಿಂದ ಬ್ರಾಹ್ಮಣರ ಮಹಿಮೆಯ ಕಥನ. 
ಮಾರ್ಕಂಡೇಯಃ 


ಭೂಯ ಏವ ಮಹಾಭಾಗ್ಯಂ ಬ್ರಾಹ್ಮಣಾನಾಂ ನಿಬೋಧ ಮೇ ಟ 
ವೈನ್ಯೋ ನಾಮೇಹ ರಾಜರ್ಷಿರಶ್ಚಮೇಧಾಯ ದಿಕ್ಷೀತ: 1೧।। 


ಮಾರ್ಕಂಡೇಯ- ಪುನಃ ನನ್ನಿಂದ ಬ್ರಾಹ್ಮಣರ ಮಹಾಭಾಗ್ಯವನ್ನು ಕೇಳಿ 


ತಿಳಿದುಕೋ. ವೈನ್ಯ (ಪೃಥು) ಎಂಬ ರಾಜರ್ಷಿಯು ಅಶ್ತಮೇಧಯಾಗವನ್ನು ಮಾಡಲು 
ದೀಕ್ಷಿತನಾದನು. 


ತಮತ್ರಿರ್ಗಂತುಮಾರೇಭೇ ವಿತ್ತಾರ್ಥಮಿತಿ ನಃ ಶ್ರುತಮ್‌ । 
ಭೂಯೋನಂರ್ಥಂ ನಾನುರುಧ್ಯತ್‌ ಸ ಧರ್ಮವ್ಯಕ್ತಿನಿದರ್ಶನಾತ್‌ ॥1೨॥ 
ಅತ್ರಿ ಯಷಿಗಳು ಅಲ್ಲಿಗೆ ಧನಾರ್ಥಿಯಾಗಿ ಹೋಗಲು ಉಪಕ್ರಮಿಸಿದರು ಎಂದು 


ನಾವು ಕೇಳಿದ್ದೇವೆ. ಅವರು ಪುನಃ ಆಲೋಚಿಸಿ ತಮ್ಮ ಧರ್ಮದ ಅಭಿವ್ಯಕ್ತಿ 
ಆಗುವುದೆಂದು ತಿಳಿದು ಧನದ ಆಸೆಯನ್ನು ಬಿಟ್ಟರು. 


ಮಾರ್ಕಂಡೇಯಸಮಾಸ್ಯಾಪರ್ವ -277- 


ಸ ವಿಚಿಂತ್ಯ ಮಹಾತೇಜಾ ವನಮೇವಾನ್ವರೋಚಯತ್‌ । 
ಧರ್ಮಪತ್ನೀಂ ಸಮಾಹೂಯ ಪುತ್ರಾಂಶ್ಚೇದಮುವಾಚ ಹ 1a 


ಮಹಾತೇಜಸ್ವಿಗಳಾದ ಅವರು ವನವಾಸವೇ ಶ್ರೇಷ್ಠವೆಂದು ನಿಶ್ಚಯಿಸಿ ತಮ್ಮ 
ಧರ್ಮಪತ್ನಿಯನ್ನು ಮತ್ತು ಮಕ್ಕಳನ್ನು ಕರೆದು ಹೀಗೆ ಹೇಳಿದರು. 


ಪ್ರಾಪ್ಸ್ಯಾಮಃ ಫಲಮತ್ಯಂತಂ ಬಹುಲಂ ನಿರುಪದ್ರವಮ್‌ । 
ಅರಣ್ಯಗಮನಂ ಕ್ಲಿಪ್ರಂ ರೋಚತಾಂ ವೋ ಗುಣಾಧಿಕಮ್‌ । 


ಅರಣ್ಯವಾಸದಿಂದ ನಾವು ನಿರುಪದ್ರವಿಯಾದ ಶ್ರೇಷ್ಠವಾದ ಬಹಳ ಫಲವನ್ನು 
ಪಡೆಯುವೆವು. ಆದ್ದರಿಂದ ನೀವು ಶ್ರೇಷ್ಠವಾದ ಅರಣ್ಯಗಮನವನ್ನೇ ಬಯಸಿ (ಎಂದು 
ಹೇಳಿದರು). 


ಮಾರ್ಕಂಡೇಯಃ 
ತಂ ಭಾರ್ಯಾ ಪ್ರತ್ಯುವಾಚಾಥ ಧರ್ಮಮೇವಾನುತನ್ನತೀ 11೪॥| 
ವೈನ್ಯಂ ಗತ್ವಾ ಮಹಾತ್ಮಾನಮರ್ಥಯಸ್ವ ಧನಂ ಬಹು 11೫ 


ಮಾರ್ಕಂಡೇಯ- ಆಗ ಅವರ ಪತ್ನಿಯು ಧರ್ಮವನ್ನೇ ಆಚರಿಸುವವಳಾಗಿ 
ಅವರನ್ನು ಕುರಿತು ಮಹಾತ್ಮನಾದ ವೈನ್ಯನನ್ನು ಸಮೀಪಿಸಿ ಪ್ರಭೂತವಾದ ಧನವನ್ನು 
ಯಾಚಿಸಿ, 

ಸತೇ ದಾಸ್ಯತಿ ರಾಜರ್ಷಿರ್ಯಜಮಾನೋತರ್ಥಿತೋ ಧನಮ್‌ । 

ತತ ಆದಾಯ ವಿಪ್ರರ್ಷೇ ಪ್ರತಿಗೃಹ್ಯ ಧನಂ ಬಹು 

ಭೃತ್ಯಾನ್‌ ಸುತಾನ್‌ ಸಂವಿಭಜ್ಯ ತತೋ ವ್ರಜ ಯಥೇಪ್ಲಿತಮ್‌ ॥೬॥ 

ಏಷ ವೈ ಪರಮೋ ಧರ್ಮೋ ಧರ್ಮವಿದ್ದಿರುದಾಹೃತ: TAT 

ಯಾಗವನ್ನು ಮಾಡಲು ಹೊರಟಿರುವ ಆ ರಾಜರ್ಷಿಯು ಪ್ರಾರ್ಥನೆ ಮಾಡಿದರೆ 
ಧನವನ್ನು ಕೊಡುವನು. ವಿಪ್ರರ್ಷಿಗಳೇ, ಆ ಬಹಳವಾದ ಧನವನ್ನು ತೆಗೆದುಕೊಂಡು 

ಲ 

ಬಂದು ಸೇವಕರಿಗೂ ಮತ್ತು ಪುತ್ರರಿಗೂ ಹಂಚಿ ಅನಂತರ ನಿಮ್ಮ ಇಷ್ಟದಂತೆ ಅರಣ್ಯಕ್ಕೆ 
ಹೋಗಬಹುದು. ಧರ್ಮವನ್ನು ತಿಳಿದವರು ಇದನ್ನು ಶ್ರೇಷ್ಠವೆಂದು ಹೇಳುತ್ತಾಂ ಎಂದು 
ಹೇಳಿದಳು. 


-278- ಮಹಾಭಾರತ ವನಪರ್ವ 


ಅತ್ರಿಃ 

ಕಥಿತೋ ಮೇ ಮಹಾಭಾಗೇ ಗೌತಮೇನ ಮಹಾತ್ಮನಾ | 

ವೈನ್ಯೋ ಧರ್ಮಾರ್ಥಸಂಯುಕ್ತಃ ಸತ್ಯವ್ರತಸಮನಿತಃ WS 

ಅತ್ರಿ- ಮಹಾಭಾಗಳೇ, ಮಹಾತ್ಮರಾದ ಗೌತಮರು ವೈನ್ಯನು ಧರ್ಮಾರ್ಥಗಳಿಂದ 
ಕೂಡಿದವನೆಂದೂ, ಸತ್ಯವ್ರತಸಮನಿತನೆಂದೂ ಹೇಳಿದ್ದಾರೆ. 

ದ್ವೇಷ್ಟಾರಃ ಕಿಂತು ನಃ ಸಂತಿ ವಸಂತಸ್ತತ್ರ ವೈ ದ್ವಿಜಾ: 1 

ಯಥಾ ಮೇ ಗೌತಮಃ ಪ್ರಾಹ ತತೋ ನ ವ್ಯವಸಾಮ್ಯಹಮ್‌ ॥೯॥ 

ಆದರೆ ಅಲ್ಲಿನಮ್ಮನ್ನುದ್ದೇಷಿಸುವ ಕೆಲವು ಬ್ರಾಹ್ಮಣರೂ ಇದ್ದಾರೆ. ಹಾಗೆ ಗೌತಮರು 
ಹೇಳಿದ್ದಾರೆ. ಆದ್ದರಿಂದ ನಾನು ಅಲ್ಲಿಗೆ ಹೋಗುವುದಿಲ್ಲ. 

ತತ್ರ ಸ್ಮ ವಾಚಂ ಕಲ್ಯಾಣೀಂ ಧರ್ಮಕಾಮಾರ್ಥಸಂಹಿತಾಮ್‌ । 

ಮಯೋಕ್ತಾಮನ್ಯಥಾ ಬ್ರೂಯುಸ್ತತಸ್ತೇ ವೈ ನಿರರ್ಥಿಕಾಮ್‌ [ele] 

ಅಲ್ಲಿ ನಾನು ಹೋಗಿ ಧರ್ಮಕಾಮಾರ್ಥಸಂಹಿತವಾದ ಶುಭಕರವಾದ 
ಮಾತುಗಳನ್ನು ಆಡಿದರೆ ಅವರು ಆ ಮಾತುಗಳನ್ನು ಬೇರೆ ರೀತಿಯಾಗಿ ತಿರುಗಿಸಿ 
ವ್ಯರ್ಥವನ್ನಾಗಿ ಮಾಡುತ್ತಾರೆ. 

ಗಮಿಷ್ಯಾಮಿ ಮಹಾಪ್ರಾಜ್ಞೇ ರೋಚತೇ ಮೇ ವಚಸ್ತವ । 

ಗಾಶ್ಚಮೇ ದಾಸ್ಕತೇ ವೈನ್ಯಃ ಪ್ರಭೂತಂ ಚಾರ್ಥಸಂಚಯಮ್‌ ॥೧೧॥ 


ಮಹಾಪ್ರಾಜ್ಞಳೇ, ನಿನ್ನ ಮಾತು ನನಗೆ ಹಿಡಿಸುತ್ತದೆ. ಆದ್ದರಿಂದ ನಾನು 
ಹೋಗುವೆನು. ವೈನ್ಯನು ನನಗೆ ಪ್ರಭೂತವಾದ ಧನವನ್ನು ಮತ್ತು ಗೋವುಗಳನ್ನು 
ಕೊಡುವನು. 

ಮಾರ್ಕಂಡೇಯಃ 

ಏವಮುಕ್ತ್ವಾ ಜಗಾಮಾಶು ವೈನ್ಯಯಜ್ಞಂ ಮಹಾತಪಾಃ । 

ಗತ್ವಾ ಚ ಯಜ್ಞಾಯತನಮತ್ರಿಸ್ತುಷ್ಟಾವ ತಂ ನೃಪಮ್‌ 1೧೨! 

ಮಾರ್ಕಂಡೇಯ- ಹೀಗೆ ಹೇಳಿ ಮಹಾತಪಸ್ವಿಗಳಾದ ಅತ್ರಿಗಳು ಶೀಘ್ರವಾಗಿ 
ವೈನ್ಯಯಜ್ಞಕ್ಕೆ ಹೋಗಿ ಯಜ್ಞಶಾಲೆಯಲ್ಲಿಆ ರಾಜನನ್ನು ಸ್ತೋತ್ರ ಮಾಡಿದರು. 


ಮಾರ್ಕಂಡೇಯಸಮಾಸ್ಯಾಪರ್ವ -279- 


ರಾಜನ್‌ ಧನ್ಯಸ್ತ ಮೀಶಶ್ನ ಭುವಿ ತ್ತಂ ಪ್ರಥಮೋ ನೃಪಃ । 
ಸ್ತುವಂತಿ ತ್ಹಾಂ ಮುನಿಗಣಸ್ತ ದನ್ಕೋ ನಾಸ್ತಿ ಧರ್ಮವಿತ್‌ । 
ರಾಜನೇ, ನೀನು ಧನ್ಯನಾಗಿದ್ದೀಯೆ ಮತ್ತು ಪ್ರಭುವಾಗಿದ್ದೀಯೆ. ಭೂಮಿಯಲ್ಲಿ 
ನೀನು ಶ್ರೇಷ್ಠನಾದ ರಾಜ. ಮುನಿಗಣಗಳು ನಿನಗಿಂತ ಧರ್ಮಜ್ಞನಾದ ಇನ್ನೊಬ್ಬನು 
ಇಲ್ಲವೆಂದು ನಿನ್ನನ್ನು ಸ್ತೋತ್ರಮಾಡುತ್ತಾರೆ (ಎಂದು ಹೊಗಳಿದನು). 
ಮಾರ್ಕಂಡೇಯಃ 
ತಮಬ್ರವೀದೃಷಿಃ ಕ್ರುದ್ಹೋ ವಚನಂ ವೈ ಮಹಾತಪಾಃ 11೧೩11 


ಮಾರ್ಕಂಡೇಯ-ಆಗ ಕೋಪಗೊಂಡ ಮಹಾತಪಸ್ಥಿಗಳಾದ ಗೌತಮ ಯಷಿಗಳು 

ಹೀಗೆ ಮಾತನಾಡಿದರು. 
ಗೌತಮಃ 

ಮೈವಮತ್ರೇ ಪುನರ್ಬ್ರೂಯಾ ನ ತೇ ಪ್ರಜ್ಞಾಸಮಾಹಿತಾ । 

ಅತ್ರ ನಃ ಪ್ರಥಮಂ ಸ್ಥಾತಾ ಮಹೇಂದ್ರೋ ವೈ ಪ್ರಜಾಪತಿ: 11೧೪ 

ಗೌತಮ- ಅತ್ರಿಗಳೇ, ಪುನಃ ಹೀಗೆ ಮಾತನಾಡಬೇಡಿ. ನಿಮ್ಮ ಬುದ್ಧಿಯು 
ಸ್ತಿಮಿತವಾಗಿಲ್ಲ. ನಾವು ಪ್ರಜಾಪತಿಯಾದ ಮಹೇಂದ್ರನನ್ನುಮೊದಲನೆಯ ಸ್ಥಾನದಲ್ಲಿ 
ನಿಲ್ಲಿಸುತ್ತೇವೆ. 

ಮಾರ್ಕಂಡೆಯಃ 

ಅಥಾತ್ರಿರಪಿ ರಾಜೇಂದ್ರ ಗೌತಮಂ ಪ್ರತ್ಯಭಾಷತ 11೧೫ 

ಅಯಮೇವ ವಿಧಾತಾ ಹಿ ಯಥೈವೇಂದ್ರಃ ಪ್ರಜಾಪತಿಃ । 

ತ್ವಮೇವ ಮುಹ್ಯಸೇ ಮೋಹಾನ್ನ ಪ್ರಜ್ಞಾನಂ ತವಾಸ್ತಿ ಹ 

ಮಾರ್ಕಂಡೇಯ- ಎಲೈ ರಾಜೇಂದ್ರನೇ, ಆಗ ಅತ್ರಿಗಳೂ ಸಹ ಗೌತಮರನ್ನು 


ಕುರಿತು ಪ್ರಜಾಪತಿಯಾದ ಇಂದ್ರನು ಹೇಗೆ ವಿಧಾತೃವೋ ಹಾಗೆ ಈ ರಾಜನೂ 
ವಿಧಾತೃವಾಗಿದ್ದಾನೆ. ನಿನಗೆ ಜ್ಞಾನವಿಲ್ಲ. ಮೋಹದಿಂದ ನೀನೇ ಭ್ರಾಂತನಾಗಿದ್ದೀಯೆ 


ಎಂದು ಹೇಳಿದರು. 


11೧೬॥! 


-280- ಮಹಾಭಾರತ ವನಪರ್ವ 


ಗೌತಮಃ 
ಜಾನಾಮಿ ನಾಹಂ ಮುಹ್ಯಾಮಿ ತಮೇವಾತ್ರ ವಿಮುಹ್ಯಸೇ । 
ಸ್ತೌಷಿ ತಂ ದರ್ಶನಪ್ರೇಪ್ಸೂ ರಾಜಾನಂ ಜನಸಂಸದಿ 11೧೭ಟ 


ನ ವೇತ್ಮ ಪರಮಂ ಧರ್ಮಂ ನ ಚಾವೈಷಿ ಪ್ರಯೋಜನಮ್‌ । 
ಬಾಲಸ್ತ್ಯಮಸಿ ಮೂಢಶ್ಚ ವೃದ್ಧ; ಕೇನಾಪಿ ಹೇತುನಾ HOS 


ಗೌತಮ- ನನಗೆ ಜ್ಞಾನವು ಸರಿಯಾಗಿದೆ. ಯಾವ ಮೋಹವೂ ಇಲ್ಲ. ನಿನಗೇ 
ಮೋಹವುಂಟಾಗಿದೆ. ರಾಜನ ದರ್ಶನವನ್ನು ಬಯಸಿ ಜನಸಮೂಹದಲ್ಲಿ ನೀನು 
ರಾಜನನ್ನುಸ್ತೋತ್ರಮಾಡುತ್ತಿದ್ದೀಯೆ. ನಿನಗೆ ಶ್ರೇಷ್ಠವಾದ ಧರ್ಮವಾಗಲೀ, ಶ್ರೇಷ್ಠವಾದ 
ಪ್ರಯೋಜನವಾಗಲೀ ತಿಳಿದಿಲ್ಲ. ನೀನು ಬಾಲನೂ, ಮೂಢನೂ ಆಗಿದ್ದೀಯೆ. 
ಯಾವುದೋ ಕಾರಣದಿಂದ ಬೆಳೆದಿದ್ದೀಯೆ ಅಷ್ಟೆ (ಎಂದು ಹೇಳಿದರು). 


ಮಾರ್ಕಂಡೇಯಃ | 
ವಿವದಂತೌ ತಥಾ ತೌ ತು ಮುನೀನಾಂ ದರ್ಶನೇ ಸ್ಥಿತೌ । 
ಯೇ ತಸ್ಯ ಯಜ್ಞೇ ಸಂವೃತ್ತಾಸ್ತೇನಪೃಚ್ಛಂತ ಕಥಂ ತ್ವಿಮೌ Teal 
ಪ್ರವೇಶಃ ಕೇನ ದತ್ತ್ರೋsಯಮುಭಯೋರ್ವೈನ್ಯಸಂಸದಿ । 
ಉಚ್ಚೆ: ಸಮಭಿಭಾಷಂತೌ ಕೇನ ಕಾರ್ಯೇಣ ಧಿಷ್ಠಿತೌ 11೨೦॥॥ 


ಮಾರ್ಕಂಡೇಯ- ಹೀಗೆ ಆ ಯಜ್ಞದಲ್ಲಿಸೇರಿದ್ದಮುನಿಗಳ ಎದುರಿನಲ್ಲಿಅವರು 
ವಿವಾದವನ್ನು ಮಾಡಿದರು. ಆ ಯಜ್ಞಕ್ಕೆ ಬಂದ ಯಷಿಗಳಾದರೂ ಗಟ್ಟಿಯಾಗಿ 
ಮಾತನಾಡುತ್ತಾ ವಿವಾದವನ್ನು ಮಾಡುತ್ತಿರುವ ಈ ಇಬ್ಬರಿಗೆ ವೈನ್ಯಸಭೆಯಲ್ಲಿಯಾರು 
ಪ್ರವೇಶವನ್ನುನೀಡಿದರು? ಇವರು ಯಾವ ಕಾರ್ಯದ ಉದ್ದೇಶದಿಂದ ಬಂದಿದ್ದಾರೆ? 
ಎಂದು ಕೇಳಿದರು. 


ತತಃ ಪರಮಧರ್ಮಾತ್ಮಾ ಕಾಶ್ಯಪಃ ಸರ್ವಧರ್ಮವಿತ್‌ ॥ 
ವಿವಾದಿನಾವನುಪ್ರಾಪ್ತೌ ತಾವುಭೌ ಪ್ರತ್ಯವೇದಯತ್‌ । 


ಅಥಾಬ್ರವೀತ್‌ ಸದಸ್ಯಾಂಸ್ತು ಗೌತಮೋ ಮುನಿಸತ್ತಮಾನ್‌ 11೨೧॥॥ 


ಮಾರ್ಕಂಡೇಯಸಮಾಸ್ಯಾಪರ್ವ i 


ಅನಂತರ ಪರಮಧರ್ಮಾತ್ನರೂ, ಎಲ್ಲ ಧರ್ಮವನ್ನೂ ತಿಳಿದವರೂ ಆದ 
ಕಾಶ್ಯಪರು ಇವರಿಬ್ಬರೂ ವಿವಾದ ಮಾಡಿಕೊಂಡು ಬಂದಿರುವುದನ್ನು ಸದಸ್ಯರಿದ್ದ 
ಸಭೆಯಲ್ಲಿ ತಿಳಿಸಿದರು. ಆಗ ಗೌತಮರು ಆ ಸದಸ್ಯರಾದ ಮುನಿತ್ರೆ ಶ್ರೇಷ್ಠರನ್ನು ಕುರಿತು 
ಹೀಗೆ ಮಾತನಾಡಿದರು. 
ಆವಯೋರ್ವ್ಯಾಹೃತಂ ಪ್ರಶ್ನಂ ಶೃಣುತ ದ್ವಿಜಸತ್ತಮಾಃ । 
ವೈನ್ಯಂ ವಿಧಾತೇತ್ಯಾಹಾತ್ರಿರತ್ರ ನೌ ಸಂಶಯೋ ಮಹಾನ್‌ 11೨೨।॥ 


ಎಲ್ಫೆ ಬ್ರಾಹ್ಮಣಶ್ರೇಷ್ಠರೇ, ನಾವಿಬ್ಬರೂ ತಂದಿರುವ ಪ ಪ್ರಶ್ನೆಯನ್ನು ಚೆನ್ನಾಗಿ ಆಲಿಸಿ. 
ಅತ್ರಿಗಳು ಈ ವೈನ್ಯರಾಜನನ್ನು ವಿಧಾತ ಎಂದು ಕರೆದರು. ಈ ವಿಷಯದಲ್ಲಿ ನಮಗೆ 
ದೊಡ್ಡವಿವಾದವಿದೆ. 

ತತಸ್ತದ್ಗೌತಮೇನೋಕ್ತಂ ಬಾಕ್ಯಂ ವೈನ್ಯಸ್ಯ ಸಂಸದಿ । 

ಶ್ರುತ್ವೈವ ತು ಮಹಾತ್ಮಾನೋ ಮುನಯೋಂಭ್ಯದ್ರವನ್‌ ದ್ರುತಮ್‌ ॥। 

ಸನತ್ಸುಮಾರಂ ಧರ್ಮಜ್ಯಂ ಸಂಶಯಚ್ಛೇದನಾಯ ವೈ। 

ಪಪ್ರಚ್ಚು ಪ್ರಣತಾಃ ಸರ್ವೇ ಬ್ರಹ್ಮಾಣಮಿವ ಸೋಮಪಾಃ 11೨೪।॥ 

ಆಗ ಗೌತಮರು ಸಭೆಯಲ್ಲಿ ಹೇಳಿದ ಈ ಮಾತನ್ನು ಕೇಳಿದ ತಕ್ಷಣವೇ 
ಮಹಾತ್ಮರಾದ ಯಷಿಗಳು ಶೀಘ್ರವಾಗಿ ತಮ್ಮ ಸಂಶಯವನ್ನುಪರಿಹಾರ ಮಾಡಿಕೊಳ್ಳಲು 


ಧರ್ಮಜ್ಞರಾದ ಸನತ್ಕುಮಾರರ ಬಳಿಗೆ ಹೋಗಿ ಅವರಿಗೆ ನಮಸ್ಕಾರವನ್ನು ಮಾಡಿ 
ಬ ್ರಹ್ಮದೇವರನ್ನು ನಮಸ ರಿಸಿ ಎಲ್ಲಾ ದೇವತೆಗಳು ಕೇಳುವಂತೆ ಅವರನ್ನು ಕಾರಿದರು. 


ಸ ಚ ತೇಷಾಂ ವಚಃ ಶ್ರುತ್ವಾ ಯಥಾತತ್ತ್ವಂ ಮಹಾತಪಾಃ । 

ಪ್ರತ್ಯುವಾಚಾಥ ತಾನೇವ ಧರ್ಮಾರ್ಥಸಹಿತಂ ವಚಃ 11೨೫1 

ಮಹಾತಪಸಿಗಳಾದ ಸನತ್ಕುಮಾರರು ಅವರ ಮಾತನ್ನು ಸರಿಯಾಗಿ ಆಲಿಸಿ 
ಅವರನ್ನು ಕುರಿತು ಧರ್ಮಾರ್ಥಸಹಿತವಾದ ಈ ಮಾತುಗಳನ್ನು ಉತ್ತರವಾಗಿ ಕೊಟ್ಟರು. 


ಬ್ರಹ್ಮ ಕತ್ರೇಣ ಸಹಿತಂ ಕ್ಷತ್ರಂ ಚ ಬ್ರಹ್ಮಣಾ ಸಹ । 


ರಾಜಾ ವೈ ಪ್ರಥಿತೋ ಧರ್ಮಃ ಪ್ರಜಾನಾಂ ಪತಿರೇವ ಚ 11೨೬।॥ 


-282- ಮಹಾಭಾರತ ವನಪರ್ವ 


ಬ್ರಾಹ್ಮಣರೂ ಕೃತ್ರಿಯರಿಂದ ಒಡಗೂಡಿರುತ್ತಾರೆ. ಕೃತ್ರಿಯರೂ ಸಹ ಬ್ರಾಹ್ಮಣರಿಂದ 
ಸಹಿತರಾಗಿರುತ್ತಾರೆ. ರಾಜನು ಧರ್ಮನೆಂದೂ, ಪ್ರಜಾಪತಿ ಎಂದೂ 
ಪ್ರಸಿದ್ಧನಾಗಿರುತ್ತಾನೆ. 


ಸ ಏವ ಶಕ್ರಃ ಶುಕ್ರಶ್ಚಸ ಧಾತಾ ಚ ಬೃಹಸ್ಪತಿಃ | 
ಸಂಯುಕ್ತೌ ದಹತಃ ಶತ್ರೂನ್‌ ವನಾನೀವಾಗ್ದಿಮಾರುತೌ ॥ 
ಪ್ರಜಾಪತಿರ್ವಿರಾಟ್‌ ಸಮ್ರಾಟ್‌ ಕೃತ್ರಿಯೋ ಭೂಪತಿರ್ನಪಃ ॥೨೭॥ 


ಯ ಏಭಿಃ ಸ್ತೂಯತೇ ಶಬ್ಬೈಃ ಕಸ್ತಂ ನಾರ್ಚಿತುಮರ್ಹತಿ 11೨೮॥ 


ಅವನೇ ಇಂದ್ರ, ಶುಕ್ರ, ಧಾತ, ಬೃಹಸ್ಪತಿ, ಪ್ರಜಾಪತಿ, ವಿರಾಟ್‌, ಸಮ್ರಾಟ್‌, 
ಕತ್ರಿಯ, ಭೂಪತಿ, ನೃಪ ಎಂಬ ಈ ಶಬ್ದಗಳಿಂದ ಸ್ತೋತ್ರ ಮಾಡಲ್ಪಡುತ್ತಾನೆ. ಅವನನ್ನು 
ಯಾರು ಪೂಜಿಸುವುದಿಲ್ಲ? 


ಪುರಾಯೋನಿರ್ಯುಧಾಜಿಚ್ಚ ಸುಭಿಕ್ಷಾನ್ನು 'ಚೆತೋದ್ಧವಃ | 
ಸ್ಪರ್ಣೇತಾ ಮಹಜಿದ್‌ ಬಭ್ರುರಿತಿ ರಾಜಾ5ಭಿಧೀಯತೇ । 
ಸತ್ಯಯೋನಿಃ ಪುರಾವಿಚ್ಚ ಸತ್ಯಧರ್ಮಪ್ರವರ್ತಕಃ 11೨೯॥ 


ಅವನು ಪುರಾಯೋನಿ, ಯುಧಾಜಿತ್‌, ಸುಭಿಕ್ಸಾನ್ಹೇ (ಒಳ್ಳೆಯ ಅನ್ನವನ್ನು 
ಹೊಂದಿದವನು), ಉಚಿತೋದ್ಧವ (ಯೋಗ್ಯವಾದ ವೈಭವವನ್ನುಹೊಂದಿದವನು), 
ಸ್ಪರ್ಣೇತಾ (ಪ್ರಜೆಗಳನ್ನು ಸರಕ್ಕೆ ಕರೆದುಕೊಂಡು ಹೋಗುವವನು), ಸಹಜಿತ್‌ 
(ಯೋಧರ ಜೊತೆಯಲ್ಲಿ ಗೆಲ್ಲುವವನು), ಬಭ್ರು, ರಾಜ, ಸತ್ಯಯೋನಿ, ಪುರಾವಿತ್‌ 
(ಪುರಾತನವನ್ನೆಲ್ಲಾತಿಳಿದವನು), ಸತ್ಯಧರ್ಮಪ್ರವರ್ತಕ ಎಂದು ಕರೆಯಲಡುತ್ತಾನೆ. 

ಪುರಾ ಯೋ ಬ್ರಹ್ಮಣಾ ಸೃಷ್ಟು ಪ್ರಜಾನಾಂ ಪರಿಪಾಲನೇ । 

ದುಷ್ಟಾನಾಂ ನಿಗ್ರಹಂ ಕರ್ತಾ ಸ ಚ ರಾಜಾಭಿಧೀಯತೇ 11೨೯.೧॥ 


ಹಿಂದೆ ಪ್ರಜೆಗಳ ಪಾಲನೆಗಾಗಿ ಬ್ರಹ್ಮದೇವರಿಂದ ಸೃಷ್ಟನಾಗಿ ಯಾವನು 
ದುಷ್ಪಿಗ್ರಹವನ್ನುಮಾಡುತ್ತಾನೆಯೋ ಅವನು ರಾಜ ಎಂದು ಕರೆಯಲಡುತ್ತಾನೆ. 


ಸತ್ಯಂ ಮನ್ಯುರ್ದಯಾ ರಕ್ಷಾ ಧರ್ಮಾಧರ್ಮವಿಲೋಕನಮ್‌ । 
ವಿದ್ಯಂತೇ ಯಸ್ಯ ಚಾರಾಶ್ಚ ಸ ರಾಜೇತ್ಯಭಿಧೀಯತೇ (1೨೯.೨1 


ಮಾರ್ಕಂಡೇಯಸಮಾಸ್ಕಾಪರ್ವ -283- 


ಯಾವನಲ್ಲಿ ಸತ್ಯ, ಕೋಪ, ದಯಾ, ರಕ್ಷಣೆ ಮತ್ತು ಧರ್ಮಾಧರ್ಮ 
ವಿವೇಚನೆಗಳು ಇರುತ್ತವೆಯೋ ಮತ್ತು ಯಾವನಿಗೆ ಕಡ ಇರುತ್ತಾರೆಯೋ ಅವನನ್ನು 
ರಾಜ ಎಂದು ಕರೆಯುತ್ತಾರೆ. 

ಅಧರ್ಮಾದೃಷಯೋ ಭೀತಾ ಬಲಂ ಕ್ಛತ್ರೇ ಸಮಾದಧನ್‌ । 

ತಸ್ಮಾದ್ಧಿ ಬ್ರಹ್ಮಣಾ ಕ್ಷತ್ರಂ ಕ್ರತ್ರೇಣ ಬ್ರಹ್ಮ ಚಾವ್ಯಯಮ್‌ 11೩೦ 

ಪ್ರಪಂಚದಲ್ಲಿಉಂಟಾಗಬಹುದಾದ ಅಧರ್ಮಕ್ಕೆ ಹೆದರಿ ಯಷಿಗಳು ಕ್ಷತ್ರಿಯ 

ಸಮೂಹಕ್ಕೆ ಬಲವನ್ನು ಆಧಾನ ಮಾಡಿದರು. ಆದ್ದರಿಂದ ಬ್ರಾಹ್ಮಣರ ಜೊತೆಯಲ್ಲಿ 
ಸೇರಿದ ಕತಿ ಸುಖ ಮತ್ತು ಕೃತ್ರಿಯರ ಜೊತೆಯಲ್ಲಿ ಸೇರಿದ ಬ್ರಾಹ್ಮಣರು 
ನಾಶರಹಿತರಾಗುತ್ತಾರೆ. 


ಆದಿತ್ಯೋ ದಿವಿ ದೇವೇಷು ತಮೋ ನುದತಿ ತೇಜಸಾ । 

ತಥೈವ ನೃಪತಿರ್ಭೂಮಾವಧರ್ಮಾನ್‌ ನುದತೇ ಭೃಶಮ್‌ Hao 

ದೇವತೆಗಳಲ್ಲಿ ಸೂರ್ಯನು ತನ್ನ ತೇಜಸ್ಸಿನಿಂದ ಅಂತರಿಕ್ಷ ಮತ್ತು ಸ್ಪರ್ಗದಲ್ಲಿ 
ಕತ್ತಲೆಯನ್ನು ಪರಿಹಾರ ಮಾಡುತ್ತಾನೆ. ಅದರಂತೆ ಭೂಮಿಯಲ್ಲಿ ರಾಜನು ತನ್ನ 
ತೇಜಸ್ಸಿನಿಂದ ಅಧರ್ಮವನ್ನು ಚೆನ್ನಾಗಿ ನಾಶಮಾಡುತ್ತಾನೆ. 

ತತೋ ರಾಜ್ಞಃ ಪ್ರಧಾನತ್ತಂ ಶಾಸ್ತಪ್ರಾಮಾಣ್ಯದರ್ಶನಾತ್‌ । 

ಉತ್ತರ: ಸಿದ್ಧ ತೇ ಪಕ್ಟೋ ಯೇನ ರಾಜೇತಿ ಭಾಷಿತಮ್‌ 1೩೨1 

ಅತ್ರಿಣಾ ವ್ಯಾಹೃತಂ ಪೂರ್ವಂ ತತ್‌ ತಥೈವ ನ ಚಾನ್ಯಥಾ । 

ಆದ್ದರಿಂದ ರಾಜನ ಪ್ರಾಧಾನ್ಯವು ಶಾಸ್ತ್ರಪ್ರಾಮಾಣ್ಯದಿಂದ ಸಿದ್ಧವಾಗುತ್ತದೆ. 
ಆದ್ದರಿಂದ ಉತ್ತರಪಕ್ಷವು ಸಿದ್ಧವಾಗುತ್ತದೆ. ಅತ್ರಿಗಳು ರಾಜ ಎಂದು ಕರೆದುದು, ವಿಧಾತಾ 
ಎಂದು ಕರೆದುದು ಸರಿಯಾಗಿಯೇ ಇದೆ. ಅದರಲ್ಲಿಏನೂ ವ್ಯತ್ಯಾಸವಿಲ್ಲ. 

ಮಾರ್ಕಂಡೇಯ: 
ತತಃ ಸ ರಾಜಾ ಸಂಹೃಷ್ಟ ಸಿದ್ದೇ ಪಕ್ಷೇ ಮಹಾಮನಾಃ । 


ತಮತ್ರಿಮಬ್ರವೀತ್‌ ಪ್ರೀತಃ ಪೂರ್ವಂ ಯೇನಾಭಿಸಂಸ್ತುತ 11೩೩ 


-284- ಮಹಾಭಾರತ ವನಪರ್ವ 


ಮಾರ್ಕಂಡೇಯರು- ಆಗ ಧೈರ್ಯಶಾಲಿಯಾದ ರಾಜನು ನಿರ್ಣಯವು 
ಹೊರಬೀಳುತ್ತಿರಲು ಸಂತೋಷಗೊಂಡು ಯಾವ ಅತ್ರಿಗಳಿಂದ ಮೊದಲು ಸ್ತೋತ್ರ 
ಮಾಡಲ್ಪಟ್ಟಿದ್ದರೋ ಅಂತಹ ಅತ್ರಿಗಳನ್ನುಕುರಿತು ಮಾತನಾಡಿದನು. 


ವೈನ್ಯಃ 
ಯಸ್ಮಾತ್‌ ಪೂರ್ವಂ ಮನುಷ್ಯೇಷು ಜ್ಯಾಯಾಂಸಂ ಮಾಮಿಹಾಬ್ರವೀಃ । 
ಸರ್ವದೇವೈಶ್ಚ ವಿಪ್ರರ್ಷೇ ಸಮ್ಮಿತಂ ಶ್ರೇಷ್ಠಮೇವ ಚ 11೩೪॥ 


ತಸ್ಕಾತ್‌ ತೇ5ಹಂ ಪ್ರದಾಸ್ಯಾಮಿ ವಿವಿಧಂ ವಸು ಭೂರಿ ಚ । 
ದಾಸೀಸಹಸ್ರಂ ಶ್ಯಾಮಾನಾಂ ಸುವಸ್ಟ್ರಾಣಾಮಲಂಕೃತಮ್‌ 11೩೫1! 


ವೈನ್ಯ- ಎಲೈ ವಿಪ್ರರ್ಷಿಯೇ, ನೀನು ನನ್ನನ್ನು ಮನುಷ್ಯರಲ್ಲಿ ಶ್ರೇಷ್ಠನೆಂದೂ ಮತ್ತು 
ಎಲ್ಲ ದೇವತೆಗಳಿಗೂ ಸದೃಶನೆಂದೂ ಮೊದಲು ಹೇಳಿದುದರಿಂದ ನಾನು 
ಸಂತೋಷಗೊಂಡು ನಿನಗೆ ಬಹಳವಾದ, ವಿವಿಧವಾದ ಧನವನ್ನೂ, ಸುವಸ್ತ್ರಮತ್ತು 
ಸುವರ್ಣಗಳಿಂದ ಅಲಂಕೃತರಾದ ಸುಂದರಿಯರಾದ ಚಿಕ್ಕವಯಸ್ಸಿನ ಸಹಸ್ರ 
ದಾಸಿಯರನ್ನೂಕೊಡುವೆನು. 


ದಶಕೋಟೀರ್ಹಿರಣ್ಯಸ್ಯ ರುಕ್ಕಭಾರಾಂಸ್ತಥಾ ದಶ । 
ಏತದ್‌ ದದಾಮಿ ವಿಪ್ರರ್ಷೇ ಸರ್ವಜ್ಞ ಸ್ತ್ವಂ ಹಿ ಮೇ ಮತಃ ॥೩೬॥ 


ವಿಪ್ರರ್ಷಿಯೇ, ನಾನು ಹತ್ತುಕೋಟಿ ಹಿರಣ್ಯವನ್ನೂ, ಹತ್ತು ಮಣ ಸುವರ್ಣವನ್ನು 
ನಿಮಗೆ ಕೊಡುತ್ತೇನೆ. ನೀವು ಸರ್ವಜ್ಞರೆಂದು ನನ್ನ ಅಭಿಪ್ರಾಯ. 
ಮಾರ್ಕಂಡೇಯಃ 
ತದತ್ರಿರ್ನ್ಯಾಯತಃ ಸರ್ವಂ ಪ್ರತಿಗೃಹ್ಯಾಭಿಸತೃತಃ । 
ಪ್ರತ್ಯುಜ್ಞಗಾಮ ತೇಜಸ್ವೀ ಗೃಹಾನೇವ ಮಾಹಾತಪಾಃ 11೩೭ 
ಮಾರ್ಕಂಡೇಯ- ಹೀಗೆ ರಾಜನಿಂದ ಸತೃತನಾಗಿ ನ್ಯಾಯದಿಂದ ಪ್ರಾಪ್ತವಾದ 


ಆ ಧನವನ್ನೆಲ್ಲಾತೆಗೆದುಕೊಂಡು ಮಹಾತಪಸಿಗಳೂ, ತೇಜಸ್ವಿಗಳೂ ಆದ ಅತ್ರಿಗಳು 
ಮನೆಗೆ ಬಂದರು. 


ಮಾರ್ಕಂಡೇಯಸಮಾಸ್ಯಾಪರ್ವ -285- 


ಪ್ರದಾಯ ಚ ಧನಂ ಪ್ರೀತಃ ಪುತ್ರೇಭ್ಯಃ ಪ್ರಯತಾತ್ಮವಾನ್‌ । 

ತಪಃ ಸಮಭಿಸಂಧಾಯ ವನಮೇವಾನ್ನಪದ್ಯತ IAC 

ಮನೋಜಯವುಳ್ಳ ಅವರು ಸಂತೋಷದಿಂದ ಆ ಧನವನ್ನು ಮಕ್ಕಳಿಗೆ ಹಂಚಿ 
ತಪಸನ್ನೇ ಶ್ರೇಷ್ಠವೆಂದು ಅನುಸಂಧಾನ ಮಾಡಿ ಕಾಡಿಗೆ ಹೋದರು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಅಶೀತ್ಯಧಿಕಶತತಮೋಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಪಂಚಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ತನೆಯ 
ಅಧ್ಯಾಯ ಮುಗಿಯಿತು 
ರರ ರ ೫ 


ನೂರ ಎಂಬತೊಂದನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಯುಧಿಷ್ಠಿರನನ್ನು ಕುರಿತು ತಾರ್ಕ್ವ್ವ 
ಸರಸ್ವತಿಯರ ಸಂವಾದದ ಅನುವಾದ. 
ಮಾರ್ಕಂಡೇಯಃ 
ಅತ್ರೆವ ಚ ಸರಸ್ಪತ್ಕಾ ಗೀತಂ ಪರಪುರಂಜಯ । 
ಪೃಷ್ಟಯಾ ಮುನಿನಾ ವೀರ ಶೃಣು ತಾರ್ಕೇಣ ಧೀಮತಾ Tell 
ಮಾರ್ಕಂಡೇಯ- ಎಲೈ ಪರಪುರಂಜಯನೇ, ಈ ವಿಷಯದಲ್ಲಿಯೇ 
ಮೇಧಾವಿಗಳಾದ ತಾಕ್ಷ ರ ಯಷಿಗಳ ಪ್ರಶ್ನೆಗೆ ಉತ್ತರವಾಗಿ ಸರಸ್ವತಿಯು ಹಾಡಿದ 
ಮಾತುಗಳನ್ನು ಕೇಳು. 
ತಾಕ್ಚ 6೯ 
ಕಿಂ ನು ಶ್ರೇಯಃ ಪುರುಷಸ್ಯೇಹ ಭದ್ರೇ 
ಕಥಂ ಕುರ್ವನ್ನ ಚ್ಯವತೇ ಸ್ವಧರ್ಮಾತ್‌ । 
ಆಚಕ್ಷ್ವ ಮೇ ಚಾರುಸರ್ವಾಂಗಿ ಕುರ್ಯಾಂ 
ತಯಾ ಶಿಷ್ಟೋ ನ ಚ್ಯವೇಯಂ ಸ್ವಧರ್ಮಾತ್‌ 11೨॥! 


-286- ಮಹಾಭಾರತ ವನಪರ್ವ 


| ಕಥಂ ಚಾಗ್ನಿಂ ಜುಹುಯಾಂ ಪೂಜಯೇ ವಾ 
ಕಸ್ಮಿನ್‌ ಕಾಲೇ ಕೇನ ಧರ್ಮೋ ನ ನಶ್ಯೇತ್‌ । 
ಏತತ್‌ ಸರ್ವಂ ಸುಭಗೇ ಪ್ರಬ್ರವೀಹಿ 
ಯಥಾ ಲೋಕಾನ್‌ ವಿರಜಾಃ ಸಂಚರೇಯಮ್‌ 11೩1 


ತಾರ್ಕ್ಯ- ಎಲೌ ಮಂಗಳಸ್ನರೂಪಳೇ, ಪುರುಷನಿಗೆ ಶ್ರೇಯಸ್ಸುಯಾವುದು? 
ಏನು ಮಾಡಿದರೆ ತನ್ನ ಧರ್ಮದಿಂದ ಚ್ಯುತನಾಗುವುದಿಲ್ಲ? ಎಲೌ ಸರ್ವಾಂಗ 
ಸುಂದರಿಯೇ, ನನಗೆ ಹೇಳು. ನಿನ್ನಿಂದ ಉಪದಿಷ್ಟನಾಗಿ ನಾನು ಸಧರ್ಮದಿಂದ 
ಚ್ಯುತನಾಗದೇ ಇದ್ದೇನು. ಅಗ್ನಿಯಲ್ಲಿಹೇಗೆ ಹೋಮವನ್ನು ಮಾಡಬೇಕು? ಹೇಗೆ 
ಪೂಜೆಯನ್ನು ಮಾಡಬೇಕು? ಯಾವ ಕಾಲದಲ್ಲಿಯಾವ ಕಾರಣದಿಂದ ಧರ್ಮವು 
ನಾಶವನ್ನುಹೊಂದಲಾರದು? ಎಲೌ ಸೌಭಾಗ್ಯವಶಿಯೇ, ಇದೆಲ್ಲವನ್ನೂನನಗೆ ಹೇಳು. 
ನಿನ್ನ ಉಪದೇಶದಿಂದ ನಾನು ರಜ ಆದಿ ದೋಷದೂರವಾದ ಲೋಕಗಳಲ್ಲಿ 
ಸಂಚರಿಸಿಯೇನು. 


ಮಾರ್ಕಂಡೇಯಃ 
ಏವಂ ಪೃಷ್ಟಾ ಪ್ರೀತಿಯುಕ್ತೇನ ತೇನ 
ಶುಶ್ರೂಷುಮೀಕ್ಟೋತ್ತಮಬುದ್ಧಿಯುಕ್ತಮ್‌ । 
ತಾರ್ಕ್ಸಂ ವಿಪ್ರಂ ಧರ್ಮಯುಕ್ತಂ ಹಿತಂ ಚ 
ಸರಸ್ಪತೀ ವಾಕ್ಯಮಿದಂ ಬಭಾಷೇ 11೪॥ 


ಮಾರ್ಕಂಡೇಯರು- ಹೀಗೆ ವಿಶ್ವಾಸದಿಂದ ಪ್ರಶ್ನೆ ಮಾಡಿದ ತಾರ್ಕ್ಟ್ವರು 
ಶ್ರವಣೇಚ್ಛಗಳಾಗಿ ಇರುವುದನ್ನು ಮತ್ತು ಉತ್ತಮ ಬುದ್ಧಿಯುಳ್ಳವರಾಗಿರುವುದನ್ನು 
ಗಮನಿಸಿ ಸರಸ್ವತಿಯು ಆ ಬ್ರಾಹ್ಮಣರನ್ನುಕುರಿತು ಧರ್ಮಯುಕ್ತವಾದ ಮತ್ತು ಹಿತವಾದ 
ಈ ಮಾತುಗಳನ್ನು ಆಡಿದಳು. 
ಯೋ ಬ್ರಹ್ಮ ಜಾನಾತಿ ಯಥಾಪ್ರದೇಶಂ 
ಸ್ವಾಧ್ಯಾಯನಿತ್ಯಃ ಶುಚಿರಪ್ರಮತ್ತಃ । 
ಸವೈ ಪಾರಂ ದೇವಲೋಕಸ್ಯ ಗಂತಾ 
ಸಹಾಮರೈ: ಪ್ರಾಪ್ನುಯಾತ್‌ ಪ್ರೀತಿಯೋಗಮ್‌ 11೫1! 


ಮಾರ್ಕಂಡೇಯಸಮಾಸ್ಯಾಪರ್ವ -287- 


ಯಾವನು ಉಪದೇಶಕ್ಕೆ ಅನುಗುಣವಾಗಿ ವೇದವನ್ನು ತಿಳಿದು ನಿತ್ಯದಲ್ಲಿಯೂ 
ಸ್ವಾಧ್ಯಾಯನಿರತನಾಗಿ ಶುಚಿಯೂ ಮತ್ತು ಪ್ರಮಾದರಹಿತನೂ ಆಗುತ್ತಾನೆಯೋ ಅವನು 
ದೇವಲೋಕದ ಅಂತವನ್ನು ತಲುಪಿ ದೇವತೆಗಳ ಜೊತೆಯಲ್ಲಿದ್ದು ಅವರ ಪ್ರೀತಿಗೆ 
ಪಾತ್ರನಾಗುತ್ತಾನೆ. 


ತತ್ರ ಸ್ಮ ರಮ್ಯಾ ವಿಪುಲಾ ವಿಶೋಕಾಃ 
ಸುಷುಷಿತಾಃ ಪುಷ್ಕರಿಣ್ಯಃ ಸುಪುಣ್ಯಾಃ । 
ಅಕರ್ದಮಾ ಮೀನವತ್ಯಃ ಸುತೀರ್ಥಾ 
ಹಿರಣ್ಮಯೈರಾವ್ಳತಾಃ ಪುಂಡರೀಕೈಃ 11೬1! 


ಅಲ್ಲಿ ಮನೋಹರವಾದ, ವಿಶಾಲವಾದ ಶೋಕನಾಶವನ್ನು ಮಾಡುವ, 
ಪವಿತ್ರವಾದ, ಪುಷ್ಟಿತವಾದ, ಹಿರಣ್ಮಯವಾದ ಕಮಲಗಳಿಂದ ಕೂಡಿದ, 
ಮತ್ತ್ಯಗಳಿರುವ, ಕೆಲಸರಿಲ್ಲದಿರುವ, ಒಳ್ಳೆಯ ನೀರನ್ನು ಹೊಂದಿದ ಸರೋವರಗಳಿವೆ. 


ತಾಸಾಂ ತೀರೇಷ್ವಾಸತೇ ಪುಣ್ಯಕರ್ಮಾ 
ಮಹೀಯಮಾನ:ಃ ಪೃಥಗಪ್ಪರೋಭಿಃ । 
ಸುಪುಣ್ಯಗಂಧಾಭಿರಲಂಕೃತಾಭಿ- 
ರ್ಹಿರಣ್ಯವರ್ಣಾಭಿರತೀವ ಹೃಪ್ಪ; 11೭11 
ಪುಣ್ಯಕರ್ಮವನ್ನು ಮಾಡಿದವನು ಅಂತಹ ಸರೋವರದ ತೀರದಲ್ಲಿ 
ಸುವರ್ಣವರ್ಣವುಳ್ಳ ಸುಗಂಧಯುಕ್ತರಾದ ಮತ್ತು ಅಲಂಕೃತರಾದ ಅಪ್ಸರೆಯರಿಂದ 
ಪೂಜಿಸಲ್ಪಡುವನಾಗಿ ಸಂತೋಷದಿಂದ ವಾಸಮಾಡುತ್ತಾನೆ. 


ಪರಂ ಲೋಕಂ ಗೋಪ್ರದಾಸ್ತ್ಯಾಪ್ಗುವಂತಿ 
ದತ್ತ್ವಾ ನಡ್ಡಾಹಂ ಸೂರ್ಯಲೋಕಂ ವ್ರಜಂತಿ 1 
ವಾಸೋ ದತ್ತಾ ಚಾಂದ್ರಮಸಂ ತು ಲೋಕಂ 
ದತ್ತ್ವಾ ಹಿರಣ್ಯಮಮರತ್ತಮೇತಿ 11೮॥ 


ಗೋದಾನ ಮಾಡಿದವರು ಉತ್ತಮಲೋಕವನ್ನು ಹೊಂದುತ್ತಾರೆ. ವೃಷಭವನ್ನು 
ದಾನಮಾಡಿದವರು ಸೂರ್ಯಲೋಕಕ್ಕೆ ಹೋಗುತ್ತಾರೆ. ವಸ್ತದಾನವನ್ನುಮಾಡಿದವರು 


-288- ಮಹಾಭಾರತ ವನಪರ್ವ 


ಚಂದ್ರಲೋಕಕ್ಕೆ ಹೋಗುತ್ತಾರೆ. ಸುವರ್ಣವನ್ನು ದಾನಮಾಡಿದವನು ದೇವತ್ವವನ್ನು 
ಹೊಂದುತ್ತಾನೆ. 


ಧೇನುಂ ದತ್ತ್ವಾ ಸುಪ್ರಭಾಂ ಸುಪ್ರದೋಹಾಂ 
ಕಲ್ಯಾಣವತ್ತಾಮಪಲಾಯಿನೀಂ ಚ | 

ಯಾವಂತಿ ರೋಮಾಣಿ ಭವಂತಿ ತಸ್ಯಾ- 
ಸ್ತಾವದರ್ಷಾಣ್ಯಾಸತೇ ದೇವಲೋಕೇ Tal 


ಒಳ್ಳೆಯ ಕಾಂತಿಯುಳ್ಳ, ಚೆನ್ನಾಗಿ ಹಾಲನ್ನು ಕೊಡುವ, ಒಳ್ಳೆಯ ಕರುವನ್ನು 
ಹೊಂದಿದ, ಓಡಿಹೋಗದಿರುವ ಗೋವನ್ನು ದಾನ ಮಾಡಿದವರು ಆ ಗೋವಿನ 
ದೇಹದಲ್ಲಿಎಷ್ಟುರೋಮಗಳಿರುತ್ತವೆಯೋ ಅಷ್ಟುವರ್ಷಗಳ ಕಾಲ ದೇವಲೋಕದಲ್ಲಿ 
ವಾಸಮಾಡುತ್ತಾರೆ. 


ಅನಡ್ವಾಹಂ ಸುವ್ರತಂ ಯೋ ದದಾತಿ 
ಹಲಸ್ಯ ವೋಢಾರಮನಂತವೀರ್ಯಮ್‌ । 
ಧುರಂಧರಂ ಬಲವಂತಂ ಯುವಾನಂ 
ಪ್ರಾಪ್ನೋತಿ ಲೋಕಾನ್‌ ದಶಧೇನುದಸ್ಯ ele] 


ಯಾರು ಒಳ್ಳೆಯ ನಡತೆಯುಳ್ಳ, ನೇಗಿಲಿಗೆ ಯೋಗ್ಯವಾದ, ಭಾರವನ್ನು 
ಹೊರುವಷ್ಟುಶಕ್ತಿಯುಳ್ಳ ಚಿಕ್ಕವಯಸ್ಸಿನ ಎತ್ತನ್ನುದಾನಮಾಡುತ್ತಾರೋ ಅವರು ಹತ್ತು 
ಗೋದಾನ ಮಾಡಿದವರು ಹೋಗುವ ಲೋಕಕ್ಕೆ ಹೋಗುತ್ತಾರೆ. 


ದದಾತಿ ಯೋ ವೈ ಕಪಿಲಾಂ ಸಚ್ಛೆಲಾಂ 
ಕಾಂಸ್ಯೋಪದೋಹಾಂ ದ್ರವಿಣೈರುತ್ತರೀಯ್ಕೆಃ । 
ತೈಸ್ಸೈರ್ಣುಣೈ: ಕಾಮುದುಹಾಥ ಭೂತ್ವಾ 
ನರಂ ಪ್ರದಾತಾರಮುಪೈತಿ ಸಾ ಗೌ: 11೧೦.೧॥ 


ಯಾರು ವಸ್ತ್ರ, ಹಾಲುಕರೆಯುವ ಕಂಚಿನ ಪಾತ್ರೆ, ಉತ್ತರೀಯ ಮತ್ತು 
ದ್ರವ್ಯಗಳಿಂದ ಸಹಿತವಾದ ಕಪಿಲ ಗೋವನ್ನುದಾನಮಾಡುತ್ತಾರೋ ಅಂತಹವರಿಗೆ 


ಸ್ವರ್ಗಲೋಕದಲ್ಲಿ ಅಂತಹ ಗೋವು ಅವರು ಕೇಳಿದ ಕಾಮವನ್ನೆಲ್ಲಾ ಕೊಡುವುದಾಗಿ 
ಅವರ ಸಮೀಪದಲ್ಲಿರುತ್ತದೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -289- 


ಯಾವಂತಿ ರೋಮಣಿ ಭವಂತಿ 
ಧೇನ್ವಾಸ್ತಾವತ್ಫಲಂ ಭವತಿ ಗೋಪ್ರದಾನೇ । 
ಪುತ್ರಾಂಶ್ಚ ಪೌತ್ರಾಂಶ್ಚ ಕುಲಂ ಚ ಸರ್ವ- 
ಮಾಸಪ್ತಮಂ ತಾರಯತೇ ಪರತ್ರ 1೧೦.೨ 


ಗೋವಿನ ದೇಹದಲ್ಲಿ ಎಷ್ಟು ರೋಮಗಳಿರುತ್ತವೆಯೋ, ಗೋ ಪ್ರದಾನ 
ಮಾಡಿದವನು ಅಷ್ಟು ಫಲವನ್ನು ಅನುಭವಿಸುತ್ತಾನೆ. ಮಕ್ಕಳು, ಮೊಮ್ಮಕ್ಕಳನ್ನು 
ನೀಡುವುದಲ್ಲದೇ ಪರಲೋಕದಲ್ಲಿಹಿಂದಿನ ಏಳು ಪಿತೃಗಳನ್ನು ಅದು ದುಃಖದಿಂದ 
ಪಾರು ಮಾಡುತ್ತದೆ. | 


ಸದಕ್ಷಿಣಾಂ ಕಾಂಚನಚಾರುಶೃಂಗೀಂ 
ಕಾಂಸ್ಕೋಪದೋಹಾಂ ದ್ರವಿಣೈರುತ್ತರೀಯೈ: । 
ಧೇನುಂ ತಿಲಾನಾಂ ದದತೋ ದ್ವಿಜಾಯ 
ಲೋಕಾ ವಸೂನಾಂ ಸುಲಭಾ ಭವಂತಿ 11೧೦.೩।| 


ಕಂಚಿನ ಪಾತ್ರೆಯಿಂದ ಕೂಡಿದ, ಸುವರ್ಣಾಲಂಕೃತವಾದ ಶೃಂಗವುಳ್ಳ, 
ಉತ್ತರೀಯ ಮತ್ತು ದ್ರವ್ಯಸಹಿತವಾದ ಗೋವನ್ನು, ದಕ್ಷಿಣೆ ಮತ್ತು ತಿಲಗಳ ಜೊತೆಯಲ್ಲಿ 
ಬ್ರಾಹ್ಮಣನಿಗೆ ದಾನವನ್ನು ಮಾಡುವವನು ಸುಲಭವಾಗಿ ವಸುಗಳ ಲೋಕವನ್ನು 
ಹೊಂದುತ್ತಾನೆ. 
ಸೃಕರ್ಮಭಿರ್ದಾನವಸನ್ನಿರುದ್ದೇ 
ತೀವ್ರಾಂಧಕಾರೇ ನರಕೇ ಸಂಪತಂತಮ್‌ । 


ಮಹಾರ್ಣವೇ ನೌರಿವ ವಾತಯುಕ್ತಾ 
ದಾನಂ ಗವಾಂ ತಾರಯತೇ ಪರತ್ರ 1೧0.೪1 


ತನ ದುಷರ್ಮಗಳಿಂದ ತೀವ್ರ ಅಂಧಕಾರವಿರುವ ರಾಕ್ಷಸರಿಂದ ಸಂಕುಲವಾದ 
ಹೆ 
ನರಕದಲ್ಲಿ ಬೀಳಲಿರುವ ಮನುಷ್ಯನನ್ನು ಗೋದಾನವು ಸಮುದ್ರದಲ್ಲಿ ಹಡಗು 
ಪಾರುಮಾಡಿದಂತೆ ಅವನನ್ನುನರಕದಿಂದ ಪಾರುಮಾಡುತ್ತದೆ. 


-290- ಮಹಾಭಾರತ ವನಪರ್ವ 


ಯೋ ಬ್ರಾಹ್ಮದೇಯಾಂ ತು ದದಾತಿ 
ಕನ್ಯಾಂ ಭೂಮಿಪ್ರದಾನಂ ಚ ಕರೋತಿ ವಿಪ್ರೇ । 
ದದಾತಿ ದಾನಂ ವಿಧಿನಾ ಚ ಯಶ್ಚ 
ಸ ಲೋಕಮಾಪ್ಟೋತಿ ಪುರಂದರಸ್ಯ 11೧೦.೫1 


ಯಾರು ಬ್ರಾಹ್ಮವಿಧಿಯಿಂದ ವಿಪ್ರನಿಗೆ ಕನ್ಯಾದಾನವನ್ನೂ ಮತ್ತು ಭೂಮಿ 
ದಾನವನ್ನೂ ವಿಧಿಪೂರ್ವಕವಾಗಿ ಮಾಡುತ್ತಾನೆಯೋ ಅವನು ಇಂದ್ರಲೋಕವನ್ನು 
ಹೊಂದುತ್ತಾನೆ. 


ಯಃ ಸಪ್ತ ವರ್ಷಾಣಿ ಜುಹೋತಿ ತಾರ್ಕ, 
ಹವ್ಯಂ ತಗ್ಗೌ ನಿಯತಃ ಸಾಧುಶೀಲ:ಃ । 
ಸಪ್ತಾವರಾನ್‌ ಸಪ್ತ ಪೂರ್ವಾನ್‌ ಪುನಾತಿ 
ಪಿತಾಮಹಾನಾತ್ಮನಾ ಕರ್ಮಭಿಃ ಸ್ವೈಃ Tele] 


ಎಲೈ ತಾರ್ಕ್ಯನೇ, ಯಾವನು ನಿಯಮಬದ್ಧನಾಗಿದ್ದು, ಸಾಧುಸ್ವಭಾವವನ್ನು 
ಹೊಂದಿದವನಾಗಿ ಏಳುವರ್ಷಗಳ ಕಾಲ ಅಗ್ನಿಯಲ್ಲಿಹೋಮವನ್ನುಮಾಡುತ್ತಾನೆಯೋ 
ಅವನು ತನ್ನನ್ನೂ ತನ್ನ ಹಿಂದಿನ ಏಳು ಪಿತೃಗಳನ್ನೂ ಮತ್ತು ಮುಂದಿನ ಏಳು 
ಪೀಳಿಗೆಗಳನ್ನೂ ಅವರ ದುಷ್ಕರ್ಮದಿಂದ ಪಾರುಮಾಡಿ ಪವಿತ್ರೀಕರಿಸುತ್ತಾನೆ. 
ತ) 
ಕಿಮಗ್ಗಿಹೋತ್ರಸ್ಯ ವ್ರತಂ ಪುರಾಣಮಾಚಕ್ಸ ಮೇ ಪೃಚ್ಛತಶ್ಚಾನುರೂಪೇ । 
ತ್ವಯಾನುಶಿಷ್ಟೋ5 ಹಮಿಹಾದ್ಯ ವಿದ್ಯಾಂ ಯದಗ್ನಿಹೋತ್ರಸ್ಯ ವ್ರತಂ 
ಪುರಾಣಮ್‌ 11೧೨। 
ತಾರ್ಕ್ಯ- ಎಲೌ ಸುಂದರಿಯೇ, ಅಗ್ನಿಹೋತ್ರವ್ರತವು ಪ್ರಾಚೀನಕಾಲದಿಂದಲೂ 
ಹೇಗೆ ನಡೆದುಬಂದಿದೆ ಎಂದು ನನಗೆ ಹೇಳು. ನಿನ್ನ ಉಪದೇಶದಿಂದ ನಾನು 
ಪ್ರಾಚೀನವಾದ ಅಗ್ನಿಹೋತ್ರವ್ರತವನ್ನು ಈ ದಿನ ತಿಳಿದೇನು. 
ಸರಸ್ವತೀ 
ನ ಚಾಶುಚಿರ್ನಾಪ್ಯನಿರ್ಣಿಕ್ತಪಾಣಿರ್ನಾಬ್ರಹ್ಮವಿಜ್ಜುಹುಯಾನ್ನಾದಿಪಶ್ಚಿತ್‌ | 
ಬುಭುತ್ತವಃ ಶುಚಿಕಾಮಾ ಹಿ ದೇವಾ ನಾಶ್ರದ್ಧಧಾನಾದ್ದಿ ಹವಿರ್ಜುಪಂತಿ॥ 


ಮಾರ್ಕಂಡೇಯಸಮಾಸ್ಯಾಪರ್ವ _291- 


ಸರಸ್ಪತೀ- ಅಶುಚಿಯಾದವನು, ಕೈಗಳನ್ನು ತೊಳೆಯದವನು, ವೇದವನ್ನು 
ತಿಳಿಯದವನು ಮತ್ತು ಜ್ಞಾನಶೂನ್ಯನಾದವನು ಹೋಮವನ್ನು ಮಾಡಬಾರದು... 
ಜ್ಞಾನದಲ್ಲಿ ಆಸಕ್ತಿಯುಳ್ಳ ಶುದ್ಧಿಕಾಮರಾದ ದೇವತೆಗಳು ಶ್ರದ್ಧೆಯಿಲ್ಲದೇ ಹೋಮಿಸಿದ 
ಹವಿಸ್ಸನ್ನು ಸ್ವೀಕರಿಸುವುದಿಲ್ಲ... ಕ 


ನಾಶ್ರೋತ್ರಿಯಂ ದೇವಹವ್ಯೇ ನಿಯುಂಜ್ಯಾ- 

ನ್ನೋಘಂ ಪುರಾ ಸಿಂಚತಿ ತಾದೃಶೋ ಹಿ । 
ಅಪೂರ್ಣಮಶ್ರೋತ್ರಿಯಮಾಹ ತಾರ್ಕ್ಕ, 

ನ ವೈ ತಾದೃಗ್ಗುಹುಯಾದಗ್ನಿಹೋತ್ರಮ್‌ 11೧೪॥ 


ದೇವತೆಗಳಿಗೆ ಹೋಮಮಾಡಬೇಕಾದಾಗ ಶ್ರೋತ್ರಿಯನಲ್ಲದವನನ್ನು 
ಪುರೋಹಿತನಾಗಿ ನೇಮಿಸಬಾರದು. ಅಂತಹ ವ್ಯಕ್ತಿಯು ವ್ಯರ್ಥವಾಗಿ ಅಗ್ನಿಯಲ್ಲಿ 
ಹವಿಸ್ಸನ್ನು ಸುರಿಯುತ್ತಾನೆ. ಎಲೈ ತಾರ್ಕ್ಯ್ಯನೇ, ಶ್ರೋತ್ರಿಯನಲ್ಲದವನು ಪೂರ್ಣನಲ್ಲ. 
ಅಂತಹವನು ಅಗ್ನಿಯಲ್ಲಿಹೋಮವನ್ನು ಮಾಡಬಾರದು. 


ಕೃಶಾಶ್ಚ ಯೇ ಜುಹ್ಹತಿ ಶ್ರದ್ಧಧಾನಾ: 
ಸತ್ಯವ್ರತಾ ಹುತಶಿಷ್ಟಾಶಿನಶ್ಚ । 
ಗವಾಂ ಲೋಕಂ ಪ್ರಾಪ್ಯ ತೇ ಪುಣ್ಯಗಂಧಂ 
ಪಶ್ಯಂತಿ ದೇವಂ ಪರಮಂ ಚಾಪಿ ಸತ್ಯಮ್‌ Ter I 


ಯಾರು ಶ್ರದ್ಧೆಯುಳ್ಳವರಾಗಿ, ಒಳ್ಳೆಯ ವ್ರತವನ್ನು ಮಾಡುವವರಾಗಿ, 
ಯಜ್ಞಶೇಷವನ್ನು ಭುಂಜಿಸುವವರಾಗಿ, ಕತರಾಗಿ ಹೋಮವನ್ನು ಮಾಡುತ್ತಾರೆಯೋ 
ಅವರು ಪುಣ್ಯ ,ಗಂಧವುಳ್ಳ ದೇವಲೋಕಕ್ಕೆ ಹೋಗಿ ಸರ್ವೋತ್ತಮನಾದ 
ಸೃಷ್ಟ್ಯಾದಿಕರ್ತನಾದ ದೇವನನ್ನುನೋಡುತ್ತಾರೆ. 
ತಾರ್ಕ್ವ್ಯ: 
ಕ್ಷೇತ್ರಜ್ಞಭೂತಾಂ ಪರಲೋಕಭಾವೇ 
ಕರ್ಮೊೋದಯೇ ಬುದ್ದಿಮತಿಪ್ರವಿಷ್ಟಾಮ್‌ । 


ಪ್ರಜ್ಞಾಂ ಚ ದೇವೀಂ ಸುಭಗೇ ವಿಮೃಶ್ಯ 
ಪೃಚ್ಛಾಮಿ ತ್ವಾಂಕಾ ಹ್ಯಸಿ ಚಾರುರೂಪೇ 11೧೬।! 


-292- ಮಹಾಭಾರತ ವನಪರ್ವ 


ತಾರ್ಕ್ವ- ದೇವಿಯೇ, ನೀನು ಪರಲೋಕವಿಷಯಗಳನ್ನು ಕ್ಷೇತ್ರಜ್ಞನಾದ 
ಪರಮಾತ್ಮನಂತೆ ತಿಳಿದಿರುವುದನ್ನೂ ಮತ್ತು ಕರ್ಮದ ಫಲದ ವಿಷಯದಲ್ಲಿಅತ್ಯಂತ 
ಸೂಕ್ಷ್ಮವಾದ ನಿನ್ನ ಬುದ್ಧಿಯನ್ನೂ ಮತ್ತು ನಿನ್ನ ಪ್ರಜ್ಞೆಯನ್ನೂ ಗಮನಿಸಿ, ಎಲೌ 
ಸುಂದರಿಯೇ, ಸೌಭಾಗ್ಯವತಿಯೇ, ನೀನು ಯಾರು ಎಂದು ಕೇಳುತ್ತಿದ್ದೇನೆ? 

ಸರಸ್ಪತೀ 

ಅಗ್ನಿಹೋತ್ರಾದಹಮಭ್ಯಾಗತಾಸ್ಕಿ 

ವಿಪ್ರರ್ಷಭಾಣಾಂ ಸಂಶಯಚ್ಛೇದನಾಯ । 
'ತಂಯೋಗಾದಹಮೇತಮಬ್ರುವಂ ಕ 

ಭಾವೇ ಸ್ಥಿತಾ ತಥ್ಯಮರ್ಥಂ ಯಥಾವತ್‌ 11೧೭ 


ಸರಸ್ಪತೀ- ನಾನು ವಿಪ್ರರ್ಷಿಗಳ ಅಗ್ನಿಹೋತ್ರದಿಂದ ತತ್ತ್ವಜ್ಞಾನದ ವಿಷಯದಲ್ಲಿ 
ಸಂಶಯವನ್ನುಪರಿಹರಿಸಲು ಬಂದಿದ್ದೇನೆ. ನಿನ್ನಸಂಪರ್ಕದಿಂದ ನಿನ್ನ ಅಭಿಪ್ರಾಯವನ್ನು 
ತಿಳಿದು ಎಲ್ಲವನ್ನೂಸರಿಯಾಗಿ ಹೇಳಿದ್ದೇನೆ. 
ತಾರ್ಕ್ಕ ಃ 
ನ ಹಿ ತ್ಹಯಾ ಸದ್ಭಶೀ ಕಾಚಿದಸ್ತಿ ವಿಭ್ರಾಜಸೇ 
ಹ್ಯತಿಮಾತ್ರಂ ಯಥಾ ಶ್ರೀಃ । 
ರೂಪಂ ಚ ತೇ ದಿವ್ಯಮನಂತಕಾಂತಿ 
ಪ್ರಜ್ಞಾಂ ಚ ದೈವೀಂ ಸುಭಗೇ ಬಿಭರ್ಷಿ 11೧೮॥ 


ತಾರ್ಕ್ಯ- ಎಲೌ ಸೌಭಾಗ್ಯವತಿಯೇ, ನಿನ್ನಂತಹ ವನಿತೆಯು ಇನ್ನೊಬ್ಬಳಿಲ್ಲ. 
ಲಕ್ಷ್ಮೀದೇವಿಯಂತೆ ಕಂಗೊಳಿಸುತ್ತಿದ್ದೀಯೆ. ನಿನ್ನ ರೂಪವಾದರೂ ದಿವ್ಯವಾದ 
ಅಪರಿಮಿತವಾದ ಕಾಂತಿಯಿಂದ ಕೂಡಿದೆ. ನೀನು ದೈವೀಪ್ರತಿಭೆಯನ್ನು 
ಹೊಂದಿದವಳಾಗಿದ್ದೀಯೆ. 


ಸರಸ್ವತೀ 
ಶ್ರೇಷ್ಠಾನಿ ಯಾನಿ ದ್ವಿಪದಾಂ ವರಿಷ್ಠ 
ಯಜ್ಞೇಷು ವಿದ್ದನ್ನುಪಪಾದಯಂತಿ | 


ಮಾರ್ಕಂಡೇಯಸಮಾಸ್ಯಾಪರ್ವ -293- 


ತೈರೇವ ಚಾಹಂ ಸಂಪ್ರವೃದ್ಧಾ ಭವಾಮಿ 
ಚಾಪ್ಯಾಯಿತಾ ರೂಪವತೀ ಚ ವಿಪ್ರ 1೧೯॥ 


ಸರಸ್ಪತೀ- ಎಲೈ ದ್ವಿಪದರಲ್ಲಿ ಶ್ರೇಷ್ಠನಾದ ಬ್ರಾಹ್ಮಣನೇ, ವಿದ್ದಾಂಸನೇ, ಯಜ್ಞಗಳಲ್ಲಿ 
ಯಾರು ಶ್ರೇಷ್ಠವಾದ ಪದಾರ್ಥಗಳನ್ನು ಉಪಯೋಗಿಸುತ್ತಾರೆಯೋ ಅಂತಹ 
ಪದಾರ್ಥಗಳಿಂದ ನಾನು ಅಭಿವೃದ್ಧಳೂ, ಸಂತೋಷವುಳ್ಳವಳೂ ಮತ್ತು 
ಸೌಂದರ್ಯವುಳ್ಳವಳೂ ಆಗುತ್ತೇನೆ. 


ಯಚ್ಚಾಪಿ ವಾಕ್ಮಮುಪಯುಜ್ಯತೇ ಹ 
ವಾನಸತ್ಯಂ ಪಾಯಸಂ ಪಾರ್ಥಿವಂ ವಾ | 
ದಿವ್ಯೇನ ರೂಪೇಣ ಚ ಪ್ರಜ್ಞಯಾ ಚ 
ಗಿ 
ತೇನೈವ ಸಿದ್ಧಿರಿತಿ ವಿದ್ಧಿ ವಿದ್ದನ್‌ don 


ಮತ್ತು ಯಜ್ಞಗಳಲ್ಲಿಯಾವ ವೇದಮಂತ್ರಗಳು ಉಪಯೋಗಿಸಲ್ಪಡುತ್ತವೆಯೋ, 
ಯಾವ ಒಳ್ಳೆಯ ಸಮಿತ್ತು ಮೊದಲಾದ ಇಂಧನಗಳು ಉಪಯೋಗಿಸಲ್ಪಡುತ್ತವೆಯೋ 
ಮತ್ತು ಕ್ಷೀರಾದಿ ಉಪಯೋಗಿಸಲ್ಪಡುತ್ತದೆಯೋ ಮತ್ತು ವ್ರೀಹಿಯವಾದಿಗಳು 
ಉಪಯೋಗಿಸಲ್ಪಡುತ್ತವೆಯೋ ಅಂತಹ ಪದಾರ್ಥಗಳಿಂದ ನನಗೆ ದಿವ್ಯರೂಪದ 
ಮತ್ತು ಪ್ರತಿಭೆಯ ಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿ. 
ತಾರ್ಕ್ವ್ಯಃ 
ಇದಂ ಶ್ರೇಯಃ ಪರಮಂ ಮನ್ಯಮಾನಾ 
ವ್ಯಾಯಚ್ಛಂತೇ ಪ್ರತ್ಯಯಾತ್‌ ಸಂಪ್ರತೀತಾಃ । 
ಆಚಕ್ಚ್ವ ಮೇ ತಂ ಪರಮಂ ವಿಶೋಕಂ 
ಮೋಕ್ಷಂ ಪರಂ ಯಂ ಪ್ರವಿಶಂತಿ ಧೀರಾಃ । 
ಸಾಂಖ್ಯಾ ಯೋಗಾ ಪರಮಂ ಯಂ ವಿದಂತಿ 
ಪರಂ ಪುರಾಣಂ ತಮಹಂ ನ ವೇದ್ಮಿ 11೨೧॥ 


ತಾರ್ಕ್ಯ- ಇದು ಪರಮಶ್ರೇಯಸ್ಸೆಂದು ತಿಳಿದು ಸಂತೋಷದಿಂದ ಮತ್ತು 
ಲ 
ವಿಶ್ವಾಸದಿಂದ ವಿದ್ವಾಂಸರು ಯಾವುದನ್ನು ಶಿಷ್ಯರಿಗೆ ಉಪದೇಶ ಮಾಡುತ್ತಾರೆಯೋ 


-294- ಮಹಾಭಾರತ ವನಪರ್ವ 


ಅಂತಹ ಮತ್ತು ಧೀರರಾದವರು ಯಾವುದನ್ನು ಪ್ರವೇಶ ಮಾಡುತ್ತಾರೆಯೋ ಅಂತಹ 
ಶೋಕರಹಿತವಾದ ಶ್ರೇಷ್ಠವಾದ ಮೋಕ್ಷವನ್ನು ನನಗೆ ಹೇಳು. ಶುದ್ಧಜ್ಞಾನದಲ್ಲಿ 
ನಿರತರಾದವರು ಮತ್ತು ಭಕ್ತಾದಿ ಉಪಾಯಗಳಲ್ಲಿ ನಿರತರಾದವರು ಯಾವ 
ಪರಮಮೋಕ್ಷವನ್ನು ಪಡೆಯುತ್ತಾರೆಯೋ ಅಂತಹ ಪುರಾತನವಾದ ಮೋಕ್ಷವನ್ನುನಾನು 
ತಿಳಿದಿಲ್ಲ. 


ಸರಸ್ಪತೀ 
ತಂ ವೈ ಪರಂ ವೇದವಿದಃ ಪ್ರಪನ್ನಾಃ 
. ಪರಂ ಪರೇಭ್ಯಃ ಪ್ರಥಿತಂ ಪುರಾಣಮ್‌ । 
ಸ್ವಾಧ್ಯಾಯವಂತೋ ವ್ರತಪುಣ್ಯಯೋಗೈ- 
ಸಪೋಧನಾ ವೀತಶೋಕಾ ವಿಮುಕ್ತಾ: ‘W929 


ಸರಸ್ಪತೀ- ಸಾಧ್ಯಾಯವನ್ನು ಮಾಡುವವರು, ವ್ರತಗಳನ್ನು ಮತ್ತು ಪುಣ್ಯವಾದ 
ಭಕ್ತಾದಿ ಉಪಾಯಗಳನ್ನು ಅನುಸರಿಸುವವರು, ತಪೋದನರಾದವರು, 
ವೇದಜ್ಞಾನವುಳ್ಳವರು, ಸರ್ವೋತ್ತಮವಾದ ಪ್ರಖ್ಯಾತವಾದ ಪುರಾತನವಾದ ಆ 
ಮೋಕ್ತವನ್ನು ಪಡೆದು ಶೋಕರಹಿತರಾಗುತ್ತಾರೆ. 


ತಸ್ಯಾಥ ಮಧ್ಯೇ ವೇತಸಃ ಪುಣ್ಯಗಂಧಃ 
ಸಹಸ್ರಶಾಖೋ ವಿಪುಲೋ ವಿಭಾತಿ ॥ 
ತಸ್ಯ ಮೂಲಾತರಿತಃ ಪ್ರಸ್ರವಂತಿ 
ಮಧೂದಕಪ್ರಸ್ರವಣಾಃ ಸುಪುಣ್ಯಾಃ 11೨೩। 


ಆ ಮೋಕ್ಷದಲ್ಲಿ ಮಧ್ಯಭಾಗದಲ್ಲಿ ಜ್ಞಾನಾನಂದಮಯವಾದ ನದೀಕರ್ದಮ 
ಸಂಭೂತವಾದ ಸಹಸ್ರ ಶಾಖೆಗಳುಳ್ಳ ಮನೋಹರವಾದ ಗಂಧವುಳ್ಳ ಒಂದು ಲತಾ 


ವಿಶೇಷವಿದೆ. ಅದರ ಮೂಲದಿಂದ ಪವಿತ್ರವಾದ ಜೇನುತುಪ್ಪ, ನೀರು 
ಮೊದಲಾದವುಗಳ ನದಿಗಳು ಹರಿಯುತ್ತವೆ. 


ಶಾಖಾಂ ಶಾಖಾಂ ಮಹಾನದ್ಯಃ ಸಂಯಾಂತಿ ಪರಿತಃ ಸ್ರವಾಃ | 


ಧಾನಾಪೂಪಾ ಮಾಂಸಕಾಮಾಃ ಸದಾ ಪಾಯಸಕರ್ದಮಾಃ HIV 


ಮಾರ್ಕಂಡೇಯಸಮಾಸ್ಕಾಪರ್ವ -295- 


ಅದರ ಬೇರೆ ಬೇರೆ ಶಾಖೆಗಳಿಂದ ಧಾನ್ಯದ ಅಪೂಪಗಳಿರುವ, ಕಾಮ್ಯವಾದ 
ಮಾಂಸಗಳಿಂದ ಕೂಡಿದ, ಪಾಯಸದ ಕರ್ದಮದಿಂದ ಕೂಡಿದ ಮಹಾನದಿಗಳು 
ದಿಕ್ಕುದಿಕ್ಕಿಗೆ ಹರಿಯುತ್ತವೆ. 


ಯಸ್ಮಿನಗ್ನಿಮುಖಾಃ ದೇವಾಃ ಸೇಂದ್ರಾಃ ಸಹಮರುದ್ಗಣಾಃ । 
ಈಜಿರೇ ಕ್ರತುಭಿಃ ಶ್ರೇಷ್ಮೈಸ್ತ್ರದಕ್ಷರಮುಪಾಸತೇ ೨೫H 


ಅಲ್ಲಿ ಮುಕ್ತರಾದ ಅಗ್ನಿ ಮೊದಲಾದ ದೇವತೆಗಳೂ, ಮರುದ್ಗಣಗಳಿಂದ 
ಸಹಿತರಾದ ಅನೇಕ ಇಂದ್ರರುಗಳಿಂದ ಕೂಡಿದ ದೇವತೆಗಳೂ ಸಹ ಶ್ರೇಷ್ಠವಾದ 
ಕರ್ತೃಗಳಿಂದ ಚತುರ್ವಿಧ ನಾಶರಹಿತನಾದ ಹರಿಯನ್ನುಕುರಿತು ಯಜ್ಞವನ್ನುಮಾಡಿ 
ಅವನ ಉಪಾಸನೆಯನ್ನುಮಾಡುತ್ತಾರೆ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಏಕಾಶೀತ್ಯಧಿಕಶತತಮೋ5ಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಷಷ್ಠೋ5ಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ತೊಂದನೆಯ 
ಅಧ್ಯಾಯ ಮುಗಿಯಿತು 


XN 


ನೂರ ಎಂಬತೆರಡನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಯುಧಿಷ್ಠಿರನಿಗೆ ಮತ್ಸ್ಯಾವತಾರ ಚರಿತೆಯ ಕಥನ. 
ವೈಶಂಪಾಯನಃ 

ತತಃ ಸ ಪಾಂಡವೋ ವಿಪ್ರಂ ಮಾರ್ಕಂಡೇಯಮುವಾಚ ಹ ! 

ಕಥಯಸ್ಟೇತಿ ಚರಿತಂ ಮನೋರ್ವೈವಸ್ಥತಸ್ಯ ಚ mol 

ವೈಶಂಪಾಯನ- ಅನಂತರ ಆ ಪಾಂಡವನಾದ ಧರ್ಮರಾಜನು ಬ್ರಾಹ್ಮಣರಾದ 
ಮಾರ್ಕಂಡೇಯನನ್ನು ಕುರಿತು ವೈವಸ್ತತ ಮನುವಿನ ಚರಿತೆಯನ್ನು ಹೇಳಿ ಎಂದು 
ಕೇಳಿದನು. 


-296- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 


ವಿವಸ್ಛತಃ ಸುತೋ ರಾಜನ್‌ ಮಹರ್ಷಿ: ಸುಪ್ರತಾಪವಾನ್‌ । 
ಬಭೂವ ನರಶಾರ್ದೂಲ ಪ್ರಜಾಪತಿಸಮದ್ಯುತಿಃ 11೨। 


ಮಾರ್ಕಂಡೇಯ- ಎಲೈ ರಾಜನೇ, ಎಲ್ಫೆ ನರಶಾರ್ದೂಲನೇ, ವಿವಸಾನ್‌ ನಾಮಕ 
ಸೂರ್ಯನಿಗೆ ಪ್ರತಾಪಶಾಲಿಯಾದ ಪ್ರಜಾಪತಿಗೆ ಸಮನಾದ ಕಾಂತಿಯುಳ್ಳ 
ಮಹರ್ಷಿಯಾದ ಪುತ್ರನು ಜನಿಸಿದನು. 


ಓಜಸಾ ತೇಜಸಾ ಲಕ್ಷ್ಮ್ಯಾ ತಪಸಾ ಚ ವಿಶೇಷತಃ I 
ಅತಿಚಕ್ರಾಮ ಪಿತರಂ ಮನುಃ ಸ್ಪಂ ಚ ಪಿತಾಮಹಮ್‌ 11೩1 


ಆ ಮನುವು ತನ್ನ ಶಕ್ತಿಯಿಂದಲೂ, ತೇಜಸಿನಿಂದಲೂ, ಕಾಂತಿಯಿಂದಲೂ ಮತ್ತು 
ವಿಶೇಷವಾದ ತಪಸಿನಿಂದಲೂ ತನ್ನ ತಂದೆಯಾದ ವಿವಸ್ಟಂತನನ್ನು, ತಾತನಾದ 
ಕಶ್ಯಪರನ್ನುಮೀರಿದನು. 


ಊರ್ಧ್ವಬಾಹುರ್ವಿಶಾಲಾಯಾಂ ಬದರ್ಯಾಂ ಸ ನರಾಧಿಪ । 
ಏಕಪಾದಸ್ಥಿತಸ್ತೀವ್ರಂ ಚಕಾರ ಸುಮಹತ್ತಪಃ Mal 


ಎಲೈ ನರಾಧಿಪನೇ, ಅವನು ವಿಶಾಲಾನಾಮಕವಾದ ಬದರೀಕ್ಷೇತ್ರದಲ್ಲಿಒಂದು 
ಪಾದದ ಮೇಲೆ ನಿಂತು ಊರ್ಧ್ವಬಾಹುವಾಗಿ ತೀವ್ರವಾದ ದೊಡ್ಡ ತಪಸ್ಸನ್ನು 


ಆಚರಿಸಿದನು. 
ಅವಾಕ್ಕಿರಾಸ್ತಥಾ ಚಾಪಿ ನೇತ್ರೆರನಿಮಿಷ್ಕೆರ್ದಢಮ್‌ । 
ಸೋಠತಪ್ಯತ ತಪೋ ಘೋರಂ ವರ್ಷಾಣಾಮಯುತಂ ತದಾ ಟ!೫॥ 


ತಲೆಕೆಳಗಾಗಿ ನಿಂತು ಕಣ್ಣುರೆಪ್ಪೆಗಳನ್ನು ಮುಚ್ಚದೆ ಹತ್ತುಸಾವಿರ ವರ್ಷಗಳ ಕಾಲ 
ಸ್ಥಿರವಾಗಿ ಅವನು ಘೋರವಾದ ತಪಸ್ಸನ್ನು ಆಚರಿಸಿದನು. 


ತಂ ಕದಾಚಿತ್‌ ತಪಸ್ಯಂತಮಾರ್ದಚೀರಜಟಾಧರಮ್‌ । 
ಚೀರಿಣೀತೀರಮ್‌ ಆಗಮ್ಯ ಮತ್ತ್ಯೋ ವಚನಮಬ್ರವೀತ್‌ Well 


ಮಾರ್ಕಂಡೇಯಸಮಾಸ್ಯಾಪರ್ವ -297- 


ಚೀರಿಣೀನದಿಯ ದಡದಲ್ಲಿಆರ್ದ್ರವಾದ ನಾರುಮಡಿಯನ್ನು ಉಟ್ಟು ಿಜಟೆಗಳನ್ನು 
ಧರಿಸಿ ತಪಸ್ತು ಮಾಡುವ ಅವನ ಸಮೀಪಕ್ಕೆ ಒಂದು ಕಾಲದಲ್ಲಿ ಜ್‌ ಮತ್ತ ವು 
ಬಂದು ಹೀಗೆ ಮಾತನಾಡಿತು. 

ಭವಾನ್‌ ಕ್ಷುದ್ರಮತ್ತೊ 6°5ಸ್ಥಿ ಬಲವದ್ಯೋ ಭಯಂ ಮಮ । 

ಮತ್ಸ್ಯೇಭ್ಯೋ ಹಿ ತತೋ ಮಾಂ ತ್ವಂ ತ್ರಾತುಮರ್ಹಸಿ ಸುವ್ರತ ॥೭॥ 


ಪೂಜ್ಯನೇ, ನಾನು ಸಣ್ಣ ್ಲಿಮೀನಾಗಿದ್ದೇನೆ. ಬಲಿಷ್ಠವಾದ ಮೀನುಗಳಿಂದ ನನಗೆ 
ಭಯವಿದೆ. ಎಲೈ ಸುವ್ರತನೇ, ಆದ್ದರಿಂದ ನನ್ನನ್ನು ಬಲಿಷ್ಠ ಮೀನುಗಳಿಂದ ನೀನು 
ರಕ್ಷಿಸಬೇಕು... 


ದುರ್ಬಲಂ ಬಲವಂತೋ ಹಿ ಮತ್ತಾ ; ಮತ್ತ 6೦ ವಿಶೇಷತಃ । 

ಆಸ್ಪದಂತಿ ಸದಾ ವೃತ್ತಿರ್ವಿಹಿತಾ ನಃ ಸನಾತನೀ 11೮॥ 

ದುರ್ಬಲವಾದ ಮೀನುಗಳನ್ನು ಪ್ರಬಲವಾದ ಮೀನುಗಳು ವಿಶೇಷವಾಗಿ 
ಯಾವಾಗಲೂ ತಿನ್ನುತ್ತವೆ. ಇದು ಹಿಂದಿನಿಂದಲೂ ನಡೆದುಬಂದ ಮೀನುಗಳ ಜೀವನ 
ಪ್ರಕಾರವಾಗಿದೆ. 

ತಸ್ಮಾದ್‌ ಭಯೌಘಾನ್ಮಹತೋ ಮಜ್ಜಂತಂ ಮಾಂ ವಿಶೇಷತಃ । 

ತ್ರಾತುಮರ್ಹಸಿ ಕರ್ತಾಸ್ಕಿ ಕೃತೇ ಪ್ರತಿಕೃತಂ ತವ Tal 

ಆದ್ದರಿಂದ ಈ ದೊಡ್ಡ ಭಯದ ಪ್ರವಾಹದಲ್ಲಿ ವಿಶೇಷವಾಗಿ 
ಮುಳುಗಿಹೋಗುತ್ತಿರುವ ನನ್ನನ್ನು ನೀನು ರಕ್ಷಿಸಬೇಕು. ನೀನು ಮಾಡಿದ ಉಪಕಾರಕ್ಕೆ 
ನಾನು ನಿನಗೆ ಪ್ರತ್ಯುಪಕಾರವನ್ನು ಮಾಡುವೆನು (ಎಂದು ಹೇಳಿತು). 

ಮಾರ್ಕಂಡೇಯ: 

ಸ ಮತ್ತ್ಯವಚನಂ ಶ್ರುತ್ವಾ ಕೃಪಯಾನಭಿಪರಿಪ್ಪತ: । 

ಮನುರ್ವೈವಸ್ಟತೋಶಸಗೃಹ್ಲಾತ್‌ ತಂ ಮತ್ತ್ಯಂ ಪಾಣಿನಾ ಸ್ವಯಮ್‌ 

ಮಾರ್ಕಂಡೇಯ- ಮೀನಿನ ಮಾತನ್ನು ಕೇಳಿ ಕೃಪೆಯಿಂದ ಕೂಡಿದ 
ಮನಸ್ಸುಳ್ಳವನಾಗಿ ವೈವಸ್ತತ ಮನುವುಆ ಮೀನನ್ನು ಕೈಯಿಂದ ಎತ್ತಿಕೊಂಡನು. 


-298- ಮಹಾಭಾರತ ವನಪರ್ವ 


ಉದಕಾಂತಮುಪಾನೀಯ ಮತ್ತ್ಯಂ ವೈವಸ್ತತೋ ಮನುಃ | 
ಅರಂಜಲೇ ಪ್ರಾಕ್ಟಿಪತ್‌ ತಂ ಚಂದ್ರಾಂಶುಸದೃಶಪ್ರಭೇ(ಭಮ್‌) 1!೧೧॥ 


ವೈವಸ್ತತ ಮನುವು ಚಂದ್ರನಂತೆ ಹೊಳೆಯುತ್ತಿದ್ದ ಆ ಮೀನನ್ನು ನೀರಿನ 
ಅಂಚಿನವರೆಗೆ ತೆಗೆದುಕೊಂಡು ಬಂದು ಒಂದು ಬೋಗುಣಿಯಲ್ಲಿ ಅದನ್ನು ಹಾಕಿದನು. 


ಸ ತತ್ರ ವವೃಧೇ ರಾಜನ್‌ ಮತ್ಸ್ಯಃ ಪರಮಸತೃತಃ । 
ಪುತ್ರವತ್‌ ಸ್ಟೀಕರೋತ್‌ ತಸ್ಥೆ ೈ ಮನುರ್ಭಾವಂ ವಿಶೇಷತಃ 11೧೨! 


ಎಲೈ ರಾಜನೇ, ಮನುವಿನಿಂದ ಚೆನ್ನಾಗಿ ನೋಡಿಕೊಳ್ಳಲ್ಪಟ್ಟ ಆ ಮೀನು ಅಲ್ಲಿ 
ಬೆಳೆಯಿತು. ಮನುವಾದರೂ ಆ ಮತ್ಸ್ಯವನ್ನುತನ್ನಮಗನಂತೆ ಪ್ರೀತಿಸಿದನು. 


ಅಥ ಕಾಲೇನ ಮಹತಾ ಸ ಮತ್ತ್ಯಃ ಸುಮಹಾನಭೂತ್‌ । 
ಅರಂಜಲೇ ಯಥಾ ಚೈವ ನಾಸೌ ಸಮಭವತ್‌ ಕಿಲ । 
ಅಥ ಮತ್ತೋ ಮನುಂ ದೃಷ್ಟ್ವಾ ಪುನರೇವಾಭ್ಯಭಾಷತ 11೧೩1! 


ಭಗವನ್‌ ಸಾಧು ಮೇತದ್ಯಾನ್ಯತ್‌ ಸ್ಥಾನಂ ಸಂಪ್ರತಿಪಾದಯ 1!೧೪॥ 


ಎಷ್ಟೋ ಕಾಲವು ಕಳೆಯುವ ವೇಳೆಗೆ ಆ ಮತ್ತ್ಯವು ಬಹಳ ದೊಡ್ಡದಾಯಿತು. 
ಅದು ಆ ಬೋಗುಣಿಯಲ್ಲಿ ಹಿಡಿಸಲಿಲ್ಲವಷ್ಟೆ ? ಆಗ ಅದು ಮನುವನ್ನು ಕುರಿತು 
ಪುನಃ ಪೂಜ್ಯನೇ, ನನ್ನನ್ನು ಇನ್ನೊಂದು ಸ್ಥಾನಕ್ಕೆ ಈ ದಿನ ಕರೆದುಕೊಂಡು ಹೋಗು 
ಎಂದು ಹೇಳಿತು. 


ಉದ್ರ ತತ್ಯಾರಂಜಲಾತ್‌ ತಸ್ಮಾತ್‌ ತತಃ ಸ ಭಗವಾನ್‌ ಮನುಃ | 

ತಂ ಮತ್ಸ್ಯಮನಯದ್ದಾಪೀಂ ಮಹತೀಂ ಸ ಮನುಸ್ತದಾ 11೧೫11 

ಪೂಜ್ಯನಾದ ಮನುವು ಆ ಮೀನನ್ನು ಬೋಗುಣಿಯಿಂದ ಎತ್ತಿ ಒಂದು ದೊಡ್ಡ 
ಬಾವಿಗೆ ತೆಗೆದುಕೊಂಡು ಹೋದನು. 

ತತ್ರ ತಂ ಪ್ರಾಕ್ಟಿಪಚ್ಚಾಪಿ ಮನುಃ ಪರಪುರಂಜಯ । 

ಅಥಾವರ್ಧತ ಮತ್ತ್ಯಃ ಸ ಪುನರ್ವರ್ಷಗಣಾನ್‌ ಬಹೂನ್‌ ॥೧೬॥ 


ಮಾರ್ಕಂಡೇಯಸಮಾಸ್ಯಾಪರ್ವ -299- 
ಎಲೈ ಪರಪುಂಜಯನೇ, ಆ ಬಾವಿಯಲ್ಲಿಮನುವು ಆ ಮೀನನ್ನು ಇಟ್ಟನು. ಆ 
ಮತ್ಸ್ಯವಾದರೂ ಅಲ್ಲಿಪುನಃ ಅನೇಕ ವರ್ಷಗಳ ಕಾಲ ಬೆಳೆಯಿತು. 


ದ್ವಿಯೋಜನಾಯತಾ ವಾಪೀ ವಿಸೃತಾ ಚಾಪಿ ಯೋಜನಮ್‌ । 
ತಸ್ಯಾಂ ನಾಸೌ ಸಮಭವನ್ನತ್ನೊ 6 ರಾಜೀವಲೋಚನ 10೭ 


ಎಲ್ಫೆ ರಾಜೀವಲೋಚನನೇ, ಎರಡು ಯೋಜನ ಉದ್ದಮತ್ತು ಒಂದು ಯೋಜನ 
ಅಗಲವಾದ ಆ ಬಾವಿಯಲ್ಲಿಆ ಮೀನಿಗೆ ಸ್ಥಳವು ಸಾಕಾಗಲಿಲ್ಲ. 


ವಿಚೇಷ್ಠಿತುಂ ಚ ಕೌಂತೇಯ ಮತ್ತೋ ವಾಪ್ಯಾಂ ವಿಶಾಂಪತೇ । 


ಮನುಂ ಮತ್ತ್ಯಸ್ತತೋ ದೃಷ್ಟ್ವಾ ಪುನರೇವಾಭ್ಯಭಾಷತ Tei 
ನಯ ಮಾಂ ಭಗವನ್‌ ಸಾಧೋ ಸಮುದ್ರಮಹಿಷೀಂ ಪ್ರಿಯಾಮ್‌ । 
ಗಂಗಾಂ ತತ್ರ ನಿವತ್ಸ್ಯಾಮಿ ಯಥಾ ವಾ ತಾತ ಮನ್ಯಸೇ 11೧೯॥ 


ಎಲೈ ರಾಜನೇ, ಕೌಂತೇಯನೇ, ಆ ಬಾವಿಯಲ್ಲಿ ಮತ್ಸ್ಯವು ಅಲುಗಾಡಲೂ 
ಸಾಧ್ಯವಾಗಲಿಲ್ಲ. ಆಗ ಅದು ಪುನಃ ಮನುವನ್ನು ನೋಡಿ ಪೂಜ್ಯನಾದ ಸಜ್ಜನನೇ, 
ನನ್ನನ್ನು ಸಮುದ್ರರಾಜನಾದ ವರುಣನ ಪ್ರಿಯಪತ್ನಿಯಾದ ಗಂಗೆಗೆ ಕರೆದುಕೊಂಡು 
ಹೋಗು. ಅಲ್ಲಿನಾನು ವಾಸವನ್ನು ಮಾಡುವನು. ಅಥವಾ ನಿನ್ನ ಅಭಿಪ್ರಾಯವೇನು 
ಎಂದು ಹೇಳಿತು. 

ಏವಮುಕ್ತೋ ಮನುರ್ಮತ್ಸ್ಯಮನಯದ್ಧ್ಭಗವಾನ್‌ ವಶೀ । 

ಸಮುದ್ರಮಹಿಷೀಂ ಗಂಗಾಂ ಸ್ವಯಂ ಪ್ರಾಕ್ಲಿಪದೇವ ಚ 

ಹೀಗೆ ಹೇಳಲ್ಪಟ್ಟಸಮರ್ಥನಾದ ಮನುವು ಆ ಮತ್ತ್ಯವನ್ನುತಾನೇ ತೆಗೆದುಕೊಂಡು 
ಹೋಗಿ ಸಮುದ್ರಮಹಿಷಿಯಾದ ಗಂಗೆಯಲ್ಲಿಬಿಟ್ಟನು. 

ಸ ತತ್ರ ವವೃಧೇ ಮತ್ಸ್ಯ: ಕಿಂಚಿತ್‌ಕಾಲಮರಿಂದವು । 

ತತಃ ಪುನರ್ಮನುಂ ದೃಷ್ಟ್ವಾ ಮತ್ತೋ ವಚನಮಬ್ರವೀತ್‌ 


।1೨೦॥ 


(1೨೧1 


ಗಂಗಾಯಾಂ ಹಿ ನ ಶಕ್ನೋಮಿ ಬೃಹತ್ತಾ ಚ್ಚೇಷ್ಟಿತುಂ ಪ್ರಭೋ ।ಟ 


ಸಮುದ್ರಂ ನಯ ಮಾಮಾಶು ಪ್ರಪೀದ ಭಗವನ್ನಿತಿ 1೨೨/1 


-300- ಮಹಾಭಾರತ ವನಪರ್ವ 


ಎಲೈ ಅರಿಂದಮನೇ, ಅಲ್ಲಿಅದು ಸ್ವಲ್ಪಕಾಲ ಬೆಳೆಯಿತು. ಅನಂತರ ಮನುವನ್ನು 
ನೋಡಿ ಪುನಃ ಆ ಮತ್ಸ್ಯವು ಪ್ರಭುವೇ, ನಾನು ದೊಡ್ಡದಾಗಿ ಬೆಳೆದಿರುವುದರಿಂದ 
ಗಂಗೆಯಲ್ಲಿಅಲುಗಾಡಲೂ ಸಾಧ್ಯವಾಗುತ್ತಿಲ್ಲ. ಪೂಜ್ಯನೇ, ನನಗೆ ಅನುಗ್ರಹವನ್ನು 
ಮಾಡು. ನನ್ನನ್ನು ಶೀಘ್ರವಾಗಿ ಸಮುದ್ರಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳಿತು. 


ಉದ್ಭೃತ್ಯ ಗಂಗಾಸಲಿಲಾತ್‌ ತತೋ ಮತ್ತಂ ಮನುಃ ಸ್ವಯಮ್‌ ।ಟ 
ಸಮುದ್ರಮನಯತ್‌ ಪಾರ್ಥ ತತ್ರ ಚೈನಮವಾಸೃಜತ್‌ 11೨೩। 


ಎಲೈ ಪಾರ್ಥನೇ, ಮನುವು ತಾನೇ ಸ್ವತಃ ಆ ಮತ್ತ್ಯವನ್ನು ಗಂಗೆಯಿಂದ 
ಎತ್ತಿಕೊಂಡು ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಅದನ್ನು ಬಿಟ್ಟನು. 


ಸುಮಹಾನಪಿ ಮತ್ತ್ಯಸ್ತು ಸ ಮನೋರ್ನಯತಸ್ತದಾ ಟ 
ಆಸೀದ್ಯಥೇಷ್ಟಹಾರ್ಯಶ್ಚ ಸರ್ಶಗಂಧಸುಖಶ್ಚವೈ HIV 


ಮತ್ತೆ ಮತ್ತೆ ದೊಡ್ಡದಾಗಿ ಬೆಳೆದಿದ್ದರೂ ಮನುವು ಅದನ್ನು ತೆಗೆದುಕೊಂಡು 
ಹೋಗುವಾಗ ಅದು ಅನಾಯಾಸವಾಗಿ ತೆಗೆದುಕೊಂಡು ಹೋಗುವಂತೆ ಹಗುರವೂ 
ಮತ್ತು ಸುಖಸ್ಪರ್ಶ ಮತ್ತು ಗಂಧವುಳ್ಳದ್ದೂ ಆಯಿತಪ್ಟೆ? 


ಯದಾ ಸಮುದ್ರೇ ಪ್ರಕ್ಷಿಪ್ತ ಸ ಮತ್ತೋ ಮನುನಾ ತದಾ । 
ತತ ಏನಮಿದಂ ವಾಕ್ಯಂ ಸ್ಮಯಮಾನ ಇವಾಬ್ರವೀತ್‌ 11೨೫1! 


ಯಾವಾಗ ಸ್ವಾಯಂಭುವ ಮನುವು ಆ ಮತ್ತ್ಯವನ್ನುಸಮುದ್ರದಲ್ಲಿಹಾಕಿದನೋ 
ಆಗ ಅದು ನಗುತ್ತಾ ಅವನನ್ನುಕುರಿತು ಮಾತನಾಡಿತು. 


ಭಗವನ್‌ ಹಿ ಕೃತಾ ರಕ್ಷಾ ತ್ವಯಾ ಸರ್ವಾ ವಿಶೇಷತಃ । 
ಪ್ರಾಪ್ತಕಾಲಂ ತು ಯತ್ಕಾರ್ಯಂ ತ್ವಯಾ ತಚ್ಛ್ಚೋ ಯತಾಂ ಮಮ ॥1೨೬॥॥ 


ಪೂಜ್ಯನೇ, ನೀನು ಎಲ್ಲಾ ರೀತಿಯಿಂದಲೂ ವಿಶೇಷವಾಗಿ ನನ್ನ ರಕ್ಷಣೆಯನ್ನು 
ಮಾಡಿದ್ದೀಯೆ. ಈಗ ಸದ್ಯದಲ್ಲಿನೀನು ಮಾಡಬೇಕಾದ ಕಾರ್ಯವನ್ನುಹೇಳುತ್ತೇನೆ. 
ಅದನ್ನುನನ್ನಿಂದ ಕೇಳು. 


ಅಚಿರಾದ್‌ ಭಗವನ್‌ ಭೌಮಮಿದಂ ಸ್ಥಾವರಜಂಗಮಮ್‌ । 
ಸರ್ವಮೇವ ಮಹಾಭಾಗ ಪ್ರಲಯಂ ವೈ ಗಮಿಷ್ಯತಿ 11೨೭! 


ಮಾರ್ಕಂಡೇಯಸಮಾಸ್ಕಾಪರ್ವ -301- 


ಎಲ್ಫೆ ಪೂಜ್ಯನೇ, ಮಹಾಭಾಗನೇ, ಶೀಘ್ರದಲ್ಲಿಯೇ ಭೂಮಿಯಲ್ಲಿರುವ ಸ್ಥಾವರ 
ಜಂಗಮಾತ್ಮಕವಾದುದೆಲ್ಲವೂ ನಿಶ್ಚಿತವಾಗಿ ಪ್ರಳಯವನ್ನು ಹೊಂದುವುದು. 


ಸಂಪ್ರಕ್ಷಾಲನಕಾಲೋsಯಂ ಲೋಕಾನಾಂ ಸಮುಪಸ್ಥಿತಃ । 
ತಸ್ಮಾತ್‌ ತ್ವಾಂ ಬೋಧಯಾಮ್ಯದ್ಯ ಯತ್ತೇ ಹಿತಮನುತ್ತಮಮ್‌ ॥೨೮॥ 


ಮೂರುಲೋಕಗಳನ್ನೂ ನೀರಿನಿಂದ ತುಂಬುವ ಕಾಲವು ಈಗ ಸನ್ನಿಹಿತವಾಗಿದೆ. 
ಆದ್ದರಿಂದ ನಿನ್ನ ಶ್ರೇಷ್ಠವಾದ ಹಿತವನ್ನು ನಾನು ಈ ದಿನ ತಿಳಿಸುತ್ತಿದ್ದೇನೆ. 


ಚರಾಣಾಂ ಸ್ಥಾವರಾಣಾಂ ಚ ಯಚ್ಚೇಂಗಂ ಯಚ್ಚ ನೇಂಗತಿ । 

ತಸ್ಯ ಸರ್ವಸ್ಯ ಸಂಪ್ರಾಪ್ತಃ ಕಾಲಃ ಪರಮದಾರುಣಃ al 

ಚಲಿಸುವ ಮತ್ತು ಚಲಿಸದಿರುವ ಎಲ್ಲಾಚರಾಚರಗಳಿಗೆ ಪರಮದಾರುಣವಾದ 
ಕಾಲವು ಈಗ ಸಂಪ್ರಾಪ್ಪವಾಗಿದೆ. 


ನೌಶ್ಚ ಕಾರಯಿತವ್ಯಾ ತೇ ದೃಢಾ ಯುಕ್ತವಟಾಂಕುರಾ । 
ತತ್ರ ಸಪ್ಪರ್ಷಿಭಿಃ ಸಾರ್ಧಮಾರುಹೇಥಾ ಮಹಾಮುನೇ AOI 


ನೀನು ಆಲದ ಬಿಳಿಲಿನಿಂದ ಕೂಡಿದ ಒಂದು ದೃಢವಾದ ದೋಣಿಯನ್ನು 
ಮಾಡಿಸಬೇಕು. ಎಲೈ ಮಹರ್ಷಿಯೇ, ನೀನು ಸಪ್ತರ್ಷಿಗಳ ಜೊತೆಯಲ್ಲಿ ಆ 
ದೋಣಿಯನ್ನು ಹತ್ತಿಕುಳಿತುಕೊಳ್ಳಬೇಕು. 

ಬೀಜಾನಿ ಚೈವ ಸರ್ವಾಣಿ ಯಥೋಕ್ತಾನಿ ದ್ವಿಜೈಃ ಪುರಾ । 

ತಸ್ಯಾ ಮಾರೋಹಯೇರ್ನಾವಿ ಸುಸಂಗುಪ್ತಾನಿ ಭಾಗಶ: 

ಹಿಂದೆ ಬ್ರಾಹ್ಮಣರು ಹೇಳಿದಂತೆ ಎಲ್ಲಾ ಬೀಜಗಳನ್ನೂ ಆ ದೋಣಿಯಲ್ಲಿ 
(ಹಡಗಿನಲ್ಲಿ) ದು ಭಾಗದಲ್ಲಿ ಚೆನ್ನಾಗಿ ರಕ್ಷಣೆ ಮಾಡಿ ತುಂಬಿಸಬೇಕು. 

ನೌಸ್ಪಶ್ಚ ಮಾಂ ಪ್ರತೀಕ್ಷೇಥಾಸ್ತತೋ ಮುನಿಜನಪ್ರಿಯ । 

ಆಗಮಿಷ್ಯಾಮ್ಯಹಂ ಶೃಂಗೀ ವಿಜ್ಞೇಯಸ್ತೆ ಸೇನ ತಾಪಸ 


ಎಲೈ ಮುನಿಜನಪ್ರಿಯನೇ, ನೌಕೆಯಲ್ಲಿಕುಳಿತು ನೀನು ನನ್ನನ್ನು ನಿರೀಕ್ಷಿಸಬೇಕು. 
ಎಲೈ ತಾಪಸನೇ, ನಾನು ಒಂದು ಶೃಂಗವುಳ್ಳ ಮತ್ತ್ಯನಾಗಿ ನಡುವು ಅದರಿಂದ 


ನೀನು ನನನ್ನು ತಿಳಿಯಬೇಕು. 


11೩೧॥॥ 


112೨11 


-302- ಮಹಾಭಾರತ ವನಪರ್ವ 


ಏವಮೇತತ್‌ ತ್ವಯಾ ಕಾರ್ಯಂ ಆಪೃಚ್ಛ್ರಾಸ್ಕಿನ್‌ ವ್ರಜಾಮ್ಯಹಮ್‌ । 
ತಾ ನ ಶಕ್ಯಾ ಮಹತ್ಯೋ ವೈ ಆಪಸ್ತರ್ತುಂ ಮಯಾ ವಿನಾ । 
ನಾತಿಶಂಕ್ಯಮಿದಂ ಚಾಪಿ ವಚನಂ, ಮೇ ತ್ವಯಾ ವಿಭೋ 11೩೩1 


ನೀನು ಹೀಗೆ ಮಾಡಬೇಕು. ನೀನು ಆ ದೋಣಿಯಲ್ಲಿಕುಳಿತು ನನ್ನನ್ನು ಪ್ರಶ್ನೆ 
ಮಾಡಬೇಕು. ಈಗ ನಾನು ಹೋಗುತ್ತೇನೆ. ನೀನು ನನ್ನಸಹಾಯವಿಲ್ಲದೆ ಆ ದೊಡ್ಡ 
ಜಲರಾಶಿಯಿಂದ ಪಾರಾಗಲು ಸಾಧ್ಯವಿಲ್ಲ. ಎಲೈ ವಿಭುವೇ, ಈ ನನ್ನ ವಚನಗಳಲ್ಲಿ 
ನೀನು ಯಾವ ಶಂಕೆಯನ್ನೂಮಾಡಬಾರದು. 


ಏವಂ ಕರಿಷ್ಯ ಇತಿ ತಂ ಸ ಮತ್ತಂ ಪ್ರತ್ಯಭಾಷತ । 
ಜಗ್ಗತುಶ್ಚ ಯಥಾಕಾಮಮನುಜ್ಞಾಫ್ಯ ಪರಸ್ಥರಮ್‌ TERT 


ಹಾಗೆಯೇ ಮಾಡುವೆನು ಎಂದು ಮನುವು ಆ ಮತ್ತ್ಯವನ್ನು ಕುರಿತು ಹೇಳಿದನು. 
ಅನಂತರ ಪರಸ್ಪರ ಅನುಮತಿಯನ್ನು ಪಡೆದು ಇಬ್ಬರೂ ತಮ್ಮ ತಮ್ಮ ದಾರಿಯಲ್ಲಿ 
ಹೊರಟರು. 


ತತೋ ಮನುರ್ಮಹಾರಾಜ ಯಥೋಕ್ತಂ ಮತ್ತ್ಯಕೇನ ಹ । 
ಬೀಜಾನ್ಯಾದಾಯ ಸರ್ವಾಣಿ ಸಾಗರಂ ಪುಷ್ಪವೇ ತದಾ । 
ನೌಕಯಾ ಶುಭಯಾ ವೀರ ಮಹೋರ್ಮಿಣಮರಿಂದಮ 11೩೫1 


ಚಿಂತಯಾಮಾಸ ಚ ಮನುಸ್ತಂ ಮತ್ತ್ಯಂ ಪೃಥಿವೀಪತೇ TEN 


ಎಲೈ ಮಹಾರಾಜನೇ, ಅನಂತರ ಮನುವು ಆ ಮತ್ತ್ಯವು ಹೇಳಿದಂತೆ ಎಲ್ಲಾ 
ಬೀಜಗಳನ್ನೂ ತೆಗೆದುಕೊಂಡು ಒಂದು ನೌಕೆಯನ್ನುಸಿದ್ದಪಡಿಸಿ ಅದರಲ್ಲಿಇಟ್ಟುದೊಡ್ಡ 
ಅಲೆಗಳಿರುವ ಸಾಗರದಲ್ಲಿ ಸಂಚರಿಸಿದನು. ಎಲೈ ಅರಿಂದಮನೇ, ಎಲೈ ಪೃಥಿವೀ 
ಪತಿಯೇ, ಮನುವು ಆಗ ಆ ಮತ್ತ ತವನ್ನುಕುರಿತು ಚಿಂತಿಸಿದನು. 


ಸ ಚ ತಚ್ಚಿಂತಿತಂ ಜ್ಞಾತ್ವಾ ಮತ್ಸ್ಯ: ಪರಪುರಂಜಯ । 
ಶೃಂಗೀ ತತ್ರಾಜಗಾಮಾಶು ತದಾ ಭರತಸತ್ತಮ 11೩೭1! 


ಮಾರ್ಕಂಡೇಯಸಮಾಸ್ಯಾಪರ್ವ -303- 


ಎಲೈ ಪರಪುರಂಜಯನೇ, ಭರತಸತ್ತಮನೇ, ಆ ಮತ್ತ 6ವಾದರೂ ಮನುವು 
ತನ್ನನ್ನು ಚಿಂತಿಸುತ್ತಿರುವುದನ್ನು ತಿಳಿದು ಒಂದು ಶೃಂಗವನ್ನು ಧರಿಸಿ ಶೀಘ್ರವಾಗಿ ಅಲ್ಲಿಗೆ 
ಬಂದಿತು. 


ತಂ ದೃಷ್ಟ್ವಾ ಮನುಜವ್ಯಾಘ್ರ ಮನುರ್ಮತ್ತ್ಯಂ ಜಲಾರ್ಣವೇ । 
ಶೃಂಗಿಣಂ ತಂ ಯಥೋಕ್ತೇನ ರೂಪೇಣಾದ್ರಿಮಿವೋಚ್ಛಿತಮ್‌ 11೩೮।॥ 


ವಟಾರಕಮಯಂ ಪಾಶಮಥ ಮತ್ತ ಸ್ಯ ಮೂರ್ಧನಿ | 
ಮನುರ್ಮನುಜಶಾರ್ದೂಲ ತಸ್ಮಿನ್‌ ಶೃಂಗೇ ನ್ಯವೇಶಯತ್‌ 1೩೯ 


ಎಲ್ಫೆ ಮನುಜ ಶಾರ್ದೂಲನೇ, ಮನುವು ಆ ಜಲಸಾಗರದಲ್ಲಿ ಹಾಗೆ ಮೊದಲು 
ಹೇಳಿದಂತೆ ಶೃಂಗವನ್ನು ಧರಿಸಿ ಬಂದ ಪರ್ವತದಂತೆ ಉನ್ನತವಾಗಿದ್ದಆ ಮತ್ಸ್ಯವನ್ನು 
ನೋಡಿ ಆಲದ ಮರದ ಬಿಳಿಲುಗಳಿಂದ ಮಾಡಿದ ಪಾಶವನ್ನು ಅದರ ತಲೆಯ 
ಮೇಲಿದ್ದಶ್ಛಂಗದಲ್ಲಿಕಟ್ಟಿದನು. 

ಸಂಯತಸ್ತೇನ ಪಾಶೇನ ಮತ್ಸ್ಯಃ ಪರಪುರಂಜಯ । 

ವೇಗೇನ ಮಹತಾ ನಾವಂ ಪ್ರಾಕರ್ಷಲ್ಲವಣಾಂಭಸಿ WO 

ಎಲೈ ಪರಪುರಂಜಯನೇ, ಆ ಪಾಶದಿಂದ ನಿಯಂತ್ರಿಸಲ್ಪಟ್ಟ ಆ ಮತ್ಸ್ಯವು 
ಲವಣೋದಕದ ಆ ಸಮುದ್ರದಲ್ಲಿ ಬಹಳ ವೇಗದಿಂದ ಆ ನೌಕೆಯನ್ನು ಎಳೆದಿತು. 


ಸ ಚ ತಾಂಸ್ತಾರಯನ್‌ ನಾವಾ ಸಮುದ್ರಂ ಮನುಜೇಶರ । 


ನೃತ್ಯಮಾನಮಿವೋರ್ಮಿೀಭಿರ್ಗರ್ಜಮಾನಮಿವಾಂಭಸಾ IYO 
ಕ್ಲೋಭ್ಯಮಾಣಾ ಮಹಾವಾತೈ: ಸಾ ನೌಸ್ತಸ್ಥಿನ್‌ ಮಹೋದಧೌ । 
ಘೂರ್ಣತೇ ಚಪಲೇವ ಸ್ತ್ರೀ ಮತ್ತಾ ಪರಪುರಂಜಯ 11೪೨॥ 


ಎಲೈ ಮನುಜೇಶ್ವರನೇ, ಪರಪುರಂಜಯನೇ, ಅದು ಅವರನ್ನು ಅಲೆಗಳಿಂದ 
ನೃತ್ಯಮಾಡುತ್ತಿದ್ದನೀರಿನ ಗರ್ಜನೆಯಿಂದ ಕೂಡಿದ್ದಆ ಸಮುದ್ರವನ್ನು ದಾಟಿಸುವಾಗ 
ಆ ನೌಕೆಯು ಚಂಡಮಾರುತಗಳಿಂದ ಕ್ಲೋಭೆಗೆ ಒಳಗಾಗಿ ಆ ಸಮುದ್ರದಲ್ಲಿ 
ಚಂಚಲವಾದ ಮತ್ತಳಾದ ವನಿತೆಯಂತೆ ಓಲಾಡಿತು. 


-304- ಮಹಾಭಾರತ ವನಪರ್ವ 
ನೈವ ಭೂಮಿರ್ನ ಚ ದಿಶಃ ಪ್ರದಿಶೋ ವಾ ಚಕಾಶಿರೇ । 
ಸರ್ವಮಾಂಭಸಮೇವಾಸೀತ್‌ ಖಂ ದ್ಯೌಶ್ಚ ನರಪುಂಗವ YA 


ಎಲೈೆ ನರಪುಂಗವನೇ, ಆಗ ಭೂಮಿಯಾಗಲೀ ದಿಕ್ಕುಗಳಾಗಲೀ ಅಥವಾ 
ವಿದಿಕ್ಕುಗಳಾಗಲೀ ಕಾಣುತ್ತಿರಲಿಲ್ಲ. ಅಂತರಿಕ್ಷ ಆಕಾಶ ಎಲ್ಲವೂ ಜಲಮಯವಾಗಿದ್ದಿತು. 


ಏವಂಭೂತೇ ತದಾ ಲೋಕೇ ಸಂಕುಲೇ ಭರತರ್ಷಭ । 
ಅದೃಶ್ಯಂತರ್ಷಯಃ ಸಪ್ತ ಮನುರ್ಮತ್ಪೃಸ್ತಥೈವ ಚ IVI 


ಎಲೈ ಭರತರ್ಷಭನೇ, ಆಗ ಹೀಗೆ ಲೋಕವು ಕ್ಲೋಭೆಗೊಂಡಿರಲು ಸಪ್ತರ್ಷಿಗಳು, 
ಮನು ಮತ್ತು ಆ ಮತ್ತ್ಯವು ಮಾತ್ರ ಕಾಣುತ್ತಿದ್ದರು. ` 

ಏವಂ ಬಹೂನ್‌ ವರ್ಷಗಣಾಂಸ್ತಾಂ ನಾವಂ ಸೋಠ5ಥ ಮತ್ತ್ಯಕಃ । 

ಚಕರ್ಷ ತಂತ್ರಿತೋ ರಾಜಂಸ್ತಸ್ಠಿನ್‌ ಸಲಿಲಸಂಚಯೇ 11೪೫ 


ಎಲೈ ರಾಜನೇ, ಹೀಗೆ ಆ ಮತ್ಸ್ಯವು ಅನೇಕ ವರ್ಷಗಳ ಕಾಲ ಆ ನೌಕೆಯಿಂದ 
ನಿಯಂತ್ರಿತವಾಗಿ ಆ ಜಲರಾಶಿಯಲ್ಲಿಆ ನೌಕೆಯನ್ನು ಎಳೆದಾಡಿತು. 


ತತೋ ಹಿಮವತಃ ಶೃಂಗಂ ಯತ್ಸರಂ ಭರತರ್ಷಭ । 
ತತ್ರಾಕರ್ಷತ್‌ ತತೋ ನಾವಂ ಸ ಮತ್ತ್ಯಃ ಕುರುನಂದನ । 


ಅಥಾಬ್ರವೀತ್‌ ತದಾ ಮತ್ತ್ಯಸ್ತಾನೃಷೀನ್‌ ಪ್ರಹಸನ್‌ ಶನೈಃ 11೪೬। 
ಅಸ್ಮಿನ್‌ ಹಿಮವತಃ ಶೃಂಗೇ ನಾವಂ ಬಧ್ದೀತ ಮಾಚಿರಮ್‌ 11೪೭1 


ಎಲೈ ಭರತರ್ಷಭನೇ, ಕುರುನಂದನನೇ, ಅನಂತರ ಆ ಮತ್ತ್ಯವು ಆ ನೌಕೆಯನ್ನು 
ಹಿಮಾಲಯದ ಎತ್ತರವಾದ ಶೃಂಗದ ಬಳಿಗೆ ಎಳೆದುಕೊಂಡು ಹೋಯಿತು. ಮತ್ತು 
ನಿಧಾನವಾಗಿ ನಗುತ್ತಾ ಆ ಯಷಿಗಳನ್ನು ಕುರಿತು ಈ ಹಿಮಾಲಯದ ಶಿಖರದಲ್ಲಿಈ 
ನೌಕೆಯನ್ನು ಶೀಘ್ರವಾಗಿ ಬಂಧಿಸಿ ಎಂದು ಹೇಳಿತು. 


ಸಾ ಬದ್ಧಾ ತತ್ರ ತೈಸ್ತೂರ್ಣಮೃಷಿಭಿರ್ಭರತರ್ಷಭ ।ಟ 
ನೌರ್ಮತ್ತ್ಯಸ್ಯ ವಚಃ ಶ್ರುತ್ವಾ ಶೃಂಗೇ ಹಿಮವತಸ್ತದಾ 11೪೮॥ 


ಎಲೈ ಭರತರ್ಷಭನೇ, ಮತ್ತ ದ ಮಾತನ್ನು ಕೇಳಿ ಆ ಯಷಿಗಳು ಆ ನೌಕೆಯನ್ನು 
ಹಿಮಾಲಯದ ಶೃಂಗದಲ್ಲಿ ಕಟ್ಟಿದರು. 


ಮಾರ್ಕಂಡೇಯಸಮಾಸ್ಯಾಪರ್ವ -305- 


ತಚ್ಚ ನೌಬಂಧನಂ ನಾಮ ಶೃಂಗಂ ಹಿಮವತಃ ಪರಮ್‌ । 
ಖ್ಯಾತಮದ್ಯಾಪಿ ಕೌಂತೇಯ ತದ್‌ ಎದ್ಧಿ ಭರತರ್ಷಭ । 
ಅಥಾಬ್ರವೀದನಿಮಿಷಸ್ತಾನೃಷೀನ್‌ ಸಹಿತಸ್ತದಾ Iv 


ಎಲೈ ಕೌಂತೇಯನಾದ ಭರತರ್ಷಭನೇ, ಆ ಹಿಮಾಲಯದ ಶಿಖರವು ನೌಕಾ 
ಬಂಧನ ಎಂಬ ಹೆಸರಿನಿಂದ ಇಂದಿಗೂ ಪ್ರಖ್ಯಾತವಾಗಿದೆ. ಅನಂತರ ಆ ಮತ್ತ ವು 
ಆ ಯಷಿಗಳನ್ನು ಕುರಿತು ಹೀಗೆ ಮಾತನಾಡಿತು. 

ಅಹಂ ಪ್ರಜಾಪತಿರ್ಬಹ್ಮಾ ಮತ್ತರಂ ನಾಧಿಗಮ್ಯತೇ । 

ಮತ್ಸ್ಯರೂಪೇಣ ಯೂಯಂ ಚ ಮಯಾಶಸ್ಥಾನ್ಯೋಕ್ಲಿತಾ ಭಯಾತ್‌ ॥ 

ನಾನು ಪ್ರಜಾಪತಿ. ನಾನೇ ಬ್ರಹ್ಮ. ನನಗಿಂತ ಉತ್ತಮವಾದುದು ಎಲ್ಲಿಯೂ 
ದೊರೆಯುವುದಿಲ್ಲ. ನಾನು ಮತ್ತ ರೂಪವನ್ನು ಧರಿಸಿ ನಿಮ್ಮನ್ನು ಭಯದಿಂದ 
ಪಾರುಮಾಡಿದೆ. 

ಮನುನಾ ಚ ಪ್ರಜಾಃ ಸರ್ವಾಃ ಸದೇವಾಸುರಮಾನುಷಾಃ । 

ಸ್ರಷ್ಟವ್ಯಾಃ ಸರ್ವಲೋಕಾಶ್ಚ ಯಚ್ಚೇಂಗಂ ಯಚ್ಚ ನೇಂಗತಿ 11೫(೧॥ 

ಮನುವಿನಿಂದ ದೇವಾಸುರ ಮನುಷ್ಯರೂ, ಎಲ್ಲಾಪ್ರಜೆಗಳೂ ಚಲಿಸುವ ಮತ್ತು 
ಚಲಿಸದಿರುವ ಎಲ್ಲಾವಸ್ತುಗಳೂ ಮತ್ತು ಸರ್ವಲೋಕಗಳೂ ಸೃಷ್ಟಿಸಲ್ಪಡಬೇಕಾಗಿವೆ. 

ತಪಸಾ ಚಾಪಿ ತೀವ್ರೇಣ ಪ್ರತಿಭಾ೨ಸ್ಯ ಭವಿಷ್ಯತಿ । 

ಮತ್ಸಸಾದಾತ್‌ ಪ್ರಜಾಸರ್ಗೇ ನ ಚ ಮೋಹಂ ಗಮಿಷ್ಯತಿ 11೫ ೨ 

ತೀವ್ರವಾದ ತಪಸ್ಸಿನಿಂದ ಅವನಿಗೆ ಅದಕ್ಕೆ ಬೇಕಾದ ಪ್ರತಿಭೆಯು ಉಂಟಾಗುವುದು. 
ನನ್ನ ಅನುಗ್ರಹದಿಂದ ಅವನಿಗೆ ಪ್ರಜೆಗಳನ್ನು ಸೃಷ್ಟಿಸುವ ವಿಷಯದಲ್ಲಿ ಮೋಹ 


ಉಂಟಾಗುವುದಿಲ್ಲ (ಎಂದು ಹೇಳಿತು). 
ಮಾರ್ಕಂಡೇಯಃ 
ಇತ್ಯುಕ್ತ್ವಾ ವಚನಂ ಮತ್ತ್ಯಃ ಕ್ಷಣೇನಾದರ್ಶನಂ ಗತಃ 11೫೩ 
ಸ್ರಷ್ಟುಕಾಮಃ ಪ್ರಜಾಶ್ಟಾಪಿ ಮನುರ್ವೈವಸ್ಟತಃ ಸ್ವಯಮ್‌ । 
11೫೪/ 


ಪ್ರಮೂಢೋತಭೂತ್‌ ಪ್ರಜಾಸರ್ಗೇ ತಪಸ್ತೇಪೇ ಮಹತ್ತತಃ 


-306- ಮಹಾಭಾರತ ವನಪರ್ವ 


ಮಾರ್ಕಂಡೇಯ- ಹೀಗೆ ಹೇಳಿ ಆ ಮತ್ಸ್ಯವು ಒಂದು ಕ್ಷಣದಲ್ಲಿ 
ಅದೃಶ್ಯವಾಯಿತು. ಪ್ರಜೆಗಳನ್ನು ಸೃಷ್ಟಿಸಲು ಬಯಸಿದ ವೈವಸ್ವತ ಮನುವೂ ಸಹ 
ಪ್ರಜಾ ಸೃಷ್ಟಿಯ ವಿಷಯದಲ್ಲಿ ತೀವ್ರವಾದ ಮೋಹಕ್ಕೆ ಒಳಗಾಗಿ ದೊಡ್ಡ ತಪಸ್ಸನ್ನು 
ಆಚರಿಸಿದನು. 


ತಪಸಾ ಮಹತಾ ಯುಕ್ತಃ ಸೋತಥ ಸ್ರಷ್ಟುಂ ಪ್ರಚಕ್ರಮೇ । 
ಸರ್ವಾಃ ಪ್ರಜಾ ಮನುಃ ಸಾಕ್ಟಾದ್ಯಥಾವದ್ಧರತರ್ಷಭ 11೫೫1 


ಎಲೈ ಭರತರ್ಷಭನೇ, ದೊಡ್ಡ ತಪಸ್ಸಿನಿಂದ ಕೂಡಿದ (ಪ್ರತಿಭೆಯನ್ನು 
ಸಂಪಾದಿಸಿದ) ಮನುವು ಅನಂತರ ಎಲ್ಲಾಪ್ರಜೆಗಳನ್ನೂ ಯಥಾವತ್ತಾಗಿ ತಾನೇ ಸೃಷ್ಟಿ 
ಮಾಡಲು ಉಪಕ್ರಮಿಸಿದನು. | 


ವೈಶಂಪಾಯನಃ 
ಇತ್ಯೇತನ್ನಾತ್ತ ೦ ನಾಮ ಪುರಾಣಂ ಪರಿಕೀರ್ತಿತಮ್‌ । 
ಆಖ್ಯಾನಮಿದಮಾಖ್ಯಾತಂ ಸರ್ವಪಾಪಹರಂ ಮಯಾ 11೫೬॥।॥ 


ವೈಶಂಪಾಯನ- ಇದಕ್ಕೆ ಮತ್ಸ್ಯಪುರಾಣವೆಂದು ಹೆಸರು. ಸರ್ವಪಾಪಹರವಾದ 
ಈ ಕಥೆಯನ್ನುನಾನು ನಿಮಗೆ ಹೇಳಿದ್ದೇನೆ. 


ಯ ಇದಂ ಶೃಣುಯಾನ್ನಿತ್ಯಂ ಮನೋಶ್ಚರಿತಮಾದಿತ: । 
ಸ ಸುಖೀ ಸರ್ವಪೂರ್ಣಾರ್ಥ: ಸರ್ವಲೋಕಮಿಯಾನ್ನರಃ 11೫೭! 


ಯಾವ ಅಧಿಕಾರಿಯು ಆದರದಿಂದ ನಿತ್ಯವೂ ಈ ಮನುವಿನ ಚರಿತೆಯನ್ನು 
ಶ್ರದ್ಧೆಯಿಂದ ಕೇಳುತ್ತಾನೆಯೋ ಅವನು ಸರ್ವಾರ್ಥಗಳಿಂದ ಪೂರ್ಣನಾಗಿ ಸುಖವನ್ನು 
ಹೊಂದಿ ಸರ್ಗಾದಿ ಸರ್ವಲೋಕಗಳನ್ನು ಪಡೆಯುವನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವೃಶೀತ್ಯಧಿಕಶತತಮೋ5ಧ್ಯಾಯಃ ॥ 
1! ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ 
ಮತ್ತ್ಯೋಪಾಖ್ಯಾನೇ ಸಪ್ತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ತೆರಡನೆಯ ಅಧ್ಯಾಯ ಮುಗಿಯಿತು 
XX 


ಮಾರ್ಕಂಡೇಯಸಮಾಸ್ಕಾಪರ್ವ -307- 


ನೂರ ಎಂಬತ್ತೂರನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಯುಗಪರಿಮಾಣ ಮತ್ತು ಯುಗಧರ್ಮಗಳ 
ವರ್ಣನೆ. ಅವರಿಂದ ಪ್ರಳಯ ದರ್ಶನ ಮತ್ತು ಶಿಶುರೂಪಿಯಾದ 
ಹರಿಯ ದರ್ಶನಾದಿಗಳ ಕಥನ. 
ವೈಶಂಪಾಯನಃ 
ತತಃ ಸ ಪುನರೇವಾಥ ಮಾರ್ಕಂಡೇಯಂ ಯಶಸ್ವಿನಮ್‌ । 
ಪಪ್ರಚ್ಛ ವಿನಯೋಪೇತೋ ಧರ್ಮರಾಜೋ ಯಧಿಷ್ಠಿರ: ell 


ವೈಶಂಪಾಯನ- ಅನಂತರ ವಿನಯದಿಂದ ಕೂಡಿದ ಧರ್ಮರಾಜನಾದ ಯುಧಿ 
ಹ್ಠಿರನು ಕೀರ್ತಿವಂತರಾದ ಮಾರ್ಕಂಡೇಯರನ್ನು ಕುರಿತು ಪುನಃ ಪ್ರಶ್ನೆ ಮಾಡಿದನು. 

ನೈಕಂ ಯುಗಸಹಸ್ರಾಂತಾಸ್ತ್ವಯಾ ದೃಷ್ಟಾ ಮಹಾಮುನೇ । 

ನ ಚಾಪೀಹ ಸಮಃ ಕಶ್ಚಿದಾಯುಷ್ಠಾನ್‌ ದೃಶ್ಯತೇ ತವ 11೨11 

ಮಹಾಮುನಿಗಳೇ, ನೀವು ಅನೇಕ ಯುಗಸಹಸ್ರಾಂತದಲ್ಲಿಬರುವ ಪ್ರಳಯವನ್ನು 
ನೋಡಿದ್ದೀರಿ. ನಿಮಗೆ ಸಮನಾದ ಆಯುಸ್ಸುಳ್ಳವರು ಭೂಮಿಯಲ್ಲಿ ಯಾರೂ 
ಕಾಣುವುದಿಲ್ಲ. 

ವರ್ಜಯಿತ್ವಾ ಮಹಾತ್ಮಾನಂ ಬ್ರಹ್ಮಾಣಂ ಪರಮೇಷ್ಠಿನಮ್‌ । 

ನ ತೇಠಸ್ತಿ ಸದೃಶಃ ಕಶ್ಚಿದಾಯುಷಾ ಬ್ರಹ್ಮವಿತ್ತಮ 11೩1 

ಎಲ್ಲೆ ಬ್ರಹಜ್ಞಾನಿಗಳಲ್ಲಿ ಶ್ರೇಷ್ಠರೇ, ಪರಮೇಷ್ಠಿ ಎಂದು ಕರೆಯಲ್ಪಡುವ 

೪ ದಾ ಇ ೨ ಲ 

ಮಹಾತ್ಮರಾದ ಬ್ರಹ್ಮದೇವರನ್ನು ಬಿಟ್ಟು ಆಯುಸಿನಲ್ಲಿ ನಿಮಗೆ ಸಮಾನರಾದವರು 
ಯಾರೂ ಇಲ್ಲ. 

ಅನಂತರಿಕ್ಷೇ ಲೋಕೇಶಸ್ಮಿನ್‌ ದೇವದಾನವವರ್ಜಿತೇ । 

ತ್ವಮೇವ ಪ್ರಲಯೇ ವಿಪ್ರ ಬ್ರಹ್ಮಾಣಮುಪತಿಷ್ಠಸೇ 

ಎಲೈ ಬ್ರಾಹ್ಮಣರೇ, ಅಂತರಿಕ್ಷವಾಗಲೀ ಅಥವಾ ದೇವದಾನವರಾಗಲೀ 
ಇಲ್ಲದಿರುವ ಪ್ರಪಂಚದಲ್ಲಿ ಪ್ರಳಯಕಾಲದಲ್ಲಿ ನೀವೊಬ್ಬರೇ ಬ್ರಹ್ಮದೇವರನ್ನು 
ಸ್ಫೋತ್ರಮಾಡುತ್ತೀರಿ. 


Mal 


-308- ಮಹಾಭಾರತ ವನಪರ್ವ 


ಪ್ರಲಯೇ ಚಾಪಿ ನಿರ್ವ್ವೃತ್ತೇ ಪ್ರಬುದ್ದೇ ಚ ಪಿತಾಮಹೇ । 
ತ್ತ್ರಮೇಕ: ಸೃಜ್ಯಮಾನಾನಿ ಭೂತಾನೀಹ ಪ್ರಪಶ್ಯಸಿ 11೫1 


ಚತುರ್ವಿಧಾನಿ ವಿಪ್ರರ್ಷೇ ಯಥಾವತ್‌ ಪರಮೇಷ್ಠಿನಾ । 
ವಾಯುಭೂತಾ ದಿಶಃ ಕೃತ್ವಾ ವಿಕಿಪ್ಯಾಪಸ್ತತಸ್ತತಃ Well 


ಪ್ರಳಯಕಾಲವು ಮುಗಿದು ಬ್ರಹ್ಮದೇವರು ಎದ್ದುದಿಕ್ಕುಗಳನ್ನೆಲ್ಲಾವಾಯುಗಳಿಂದ 
ತುಂಬಿ, ಜಲವನ್ನೆಲ್ಲಾ ದೂರಸರಿಸಿ ಜರಾಯುಜ, ಸ್ಟೇದಜ, ಅಂಡಜ, ಉದ್ದಿಜ 
ರೂಪವಾದ ನಾಲ್ಕು ಪ್ರಾಣಿಗಳನ್ನು ಬ್ರಹ್ಮದೇವರು ಸೃಷ್ಟಿಸುವುದನ್ನು ನೀವೊಬ್ಬರೇ 
ನೋಡುತ್ತೀರಿ. | 


ತ್ವಯಾ ಲೋಕಗುರುಃ ಸಾಕ್ಟಾತರ್ವಲೋಕಪಿತಾಮಹಃ । 
ಆರಾಧಿತೋ ದ್ವಿಜಶ್ರೇಷ್ಠ ತತ್ತರೇಣ ಸಮಾಧಿನಾ 11೭! 


ಎಲೈ ದ್ವಿಜಶ್ರೇಷ್ಠರೇ, ನೀವು ಪರಮಸಮಾಧಿಯಿಂದ ಸರ್ವಲೋಕ 
ಪಿತಾಮಹರೂ, ಲೋಕಗುರುಗಳೂ ಆದ ಬ್ರಹ್ನದೇವರನ್ನು ಸಾಕ್ಷಾತ್ತಾಗಿ ಆರಾಧಿಸಿದ್ದೀರಿ. 


ತಸ್ಮಾತ್‌ ತವಾಂತಕೋ ಮೃತ್ಯುರ್ಜರಾ ವಾ ದೇಹನಾಶಿನೀ । 
ನ ತ್ವಾಂ ವಿಶತಿ ವಿಪ್ರರ್ಷೇ ಪ್ರಸಾದಾತ್ಮರಮೇಷ್ಠಿನಃ WS 


ಎಲೈ ವಿಪ್ರರ್ಷಿಗಳೇ, ಆದ್ದರಿಂದ ನಿಮ್ಮನ್ನು ಅಂತ್ಯಗೊಳಿಸುವ ಮೃತ್ಯುವಾಗಲೀ 
ಅಥವಾ ದೇಹದಲ್ಲಿ ವಿರೂಪವನ್ನುಂಟು ಮಾಡುವ ಮುಪ್ಪಾಗಲೀ ಬ್ರಹ್ಮದೇವರ 
ಅನುಗ್ರಹದಿಂದ ನಿಮಗೆ ಎಂದೂ ಉಂಟಾಗುವುದಿಲ್ಲ. 

ಯದಾ ನೈವ ರವಿರ್ನಾಗ್ದಿರ್ನ ವಾಯುರ್ನ ಚ ಚಂದ್ರಮಾಃ | 

ನೈವಾಂತರಿಕ್ಷಂ ನೈವೋರ್ವೀ ಶೇಷಂ ಭವತಿ ಕಿಂಚನ Tall 


ತಸ್ಮಿನ್ನೇಕಾರ್ಣವೇ ಲೋಕೇ ನಷ್ಟೇ ಸ್ಥಾವರಜಂಗಮೇ I 
ನಷ್ಟೇ ದೇವಾಸುರಗಣೇ ಸಮುತ್ತನಮಹೋರಗೇ 11೧೦॥ 


ಶಯಾನಮಮಿತಾತ್ಕಾನಂ ಪದ್ಧೋತ್ತಲನಿಕೇತನಮ್‌ । 
ತಮೇಕಃ ಸರ್ವಭೂತೇಶಂ ಬ್ರಹ್ಮಾಣಮುಪತಿಷ್ಯಸಿ Hoo 


ಮಾರ್ಕಂಡೇಯಸಮಾಸ್ಕಾಪರ್ವ -309- 


ಸೂರ್ಯನಾಗಲೀ, ಅಗ್ನಿಯಾಗಲೀ, ವಾಯುವಾಗಲೀ, ಚಂದ್ರನಾಗಲೀ, 
ಅಂತರಿಕ್ಷವಾಗಲೀ, ಭೂಮಿಯಾಗಲೀ ಅಥವಾ ಉಳಿದ ಯಾವ ವಸ್ತುವಾಗಲೀ 
ಇಲ್ಲದಿರುವಾಗ ಪ್ರಪಂಚವೆಲ್ಲವೂ ಜಲಮಯವಾಗಿ ಸ್ಥಾವರಜಂಗಮವೆಲ್ಲವೂ 
ದೇವಾಸುರ ಸಮೂಹವೆಲ್ಲವೂ ಮಹಾಸರ್ಪಗಳು ಮೊದಲಾದವೂ ನಷ್ಟವಾಗಿರುವಾಗ 
ನೀವೊಬ್ಬರೇ ಅಮಿತಗುಣವಂತನಾದ ಪದ್ಧಪುಷ್ಪನಿವಾಸಿಯಾದ ಎಲ್ಲಪ್ರಾಣಿಗಳಿಗೂ 
ಒಡೆಯರಾದ ಬ್ರಹ್ಮದೇವರನ್ನು ಸ್ತೋತ್ರಮಾಡುತ್ತೀರಿ. 


ಏತತ್ನತ್ಯಕ್ಷತಃ ಸರ್ವಂ ಪೂರ್ವಂ ವೃತ್ತಂ ದ್ವಿಜೋತ್ತಮ । 
ತಸ್ಮಾದಿಚ್ಚಾಮ್ಯಹಂ ಶ್ರೋತುಂ ಸರ್ವಹೇತ್ವಾತ್ಮಿಕಾಂ ಕಥಾಮ್‌  ॥೧೨॥ 


ಎಲೈ ದ್ವಿಜೋತ್ತಮರೇ, ಈ ಎಲ್ಲವನ್ನೂನೀವು ಹಿಂದೆ ಪ್ರತ್ಯಕ್ಷವಾಗಿ ನೋಡಿದ್ದೀರಿ. 
ಆದ್ದರಿಂದ ನಾನು ನಿಮ್ಮಿಂದ ಎಲ್ಲದಕ್ಕೂ ಕಾರಣವಾದ ಈ ಕಥೆಯನ್ನು ಕೇಳಲು 
ಬಯಸುತ್ತೇನೆ. 

ಅನುಭೂತಂ ಹಿ ಬಹುಶಸ್ತ್ರಯೈಕೇನ ದ್ವಿಜೋತ್ತಮ । 

ನ ತೇತಸ್ವವಿದಿತಂ ಕಿಂಚಿತ್‌ ಸರ್ವಲೋಕೇಷು ನಿತ್ಯದಾ 11೧೩1 


ಎಲೈ ದ್ವಿಜೋತ್ತಮರೇ, ಇವೆಲ್ಲವನ್ನೂ ನೀವು ಹಿಂದೆ ಅನೇಕ ಬಾರಿ 
ಅನುಭವಿಸಿದ್ದೀರಿ. ನಿಮಗೆ ಸರ್ವಲೋಕಗಳಲ್ಲಿ ತಿಳಿಯದಿರುವ ವಸ್ತುವು ಯಾವುದೂ 
ಇಲ್ಲ. 
ಮಾರ್ಕಂಡೇಯಃ 
ಹಂತ ತೇ ವರ್ತ(ರ್ಣ)ಯಿಷ್ಯಾಮಿ ನಮಸ್ಛತ್ವಾ ಸ್ವಯಂಭುವೇ | 


ಪುರುಷಾಯ ಪುರಾಣಾಯ ಶಾಶ್ತತಾಯಾವ್ಯಯಾಯ ಚ 11೧೪!॥ 


ಮಾರ್ಕಂಡೇಯ- ಬಹಳ ಸಂತೋಷ. ನಾನು ಬ್ರಹ್ಮದೇವರಿಗೂ ಮತ್ತು ಪುರಾಣ 
ಪುರುಷನಾದ ಶಾಶ್ಚತನಾದ ಅವ್ಯಯನಾದ ಅವ್ಯಕ್ತನಾದ ಸೂಕ್ಡ್ಮನಾದ ಪ್ರಾಕೃತಗುಣ 
ರಹಿತನಾದ ಅಪ್ರಾಕೃತ ಗುಣಪೂರ್ಣನಾದ ನಾರಾಯಣನಿಗೂ ನಮಸ್ಕರಿಸಿ ನೀನು 


ಕೇಳಿದ ವಿಷಯಗಳನ್ನುಹೇಳುವೆನು. 


-310- ಮಹಾಭಾರತ ವನಪರ್ವ 


ಸ ಏಷ ಪುರುಷವ್ಯಾಘ್ರ ಪೀತವಾಸಾ ಜನಾರ್ದನಃ । 
ಏಷ ಕರ್ತಾ ವಿಕರ್ತಾ ಚ ಭೂತಾತ್ಮಾ ಭೂತಕೃತ್‌ ಪ್ರಭುಃ Merl 


ಎಲೈ ಪುರುಷವ್ಯಾಘ್ರನೇ, ಈ ಪೀತಾಂಬರಧಾರಿಯಾದ ಜನಾರ್ದನನೇ ಕರ್ತಾ, 
ವಿಕರ್ತಾ, ಸರ್ವವ್ಯಾಪಿ, ಸರ್ವಸಂಹಾರಕ ಮತ್ತು ಪ್ರಭುವಾದವನು. 


ಅಚಿಂತ್ಯಂ ಮಹದಾಶ್ಚರ್ಯಂ ಪವಿತ್ರಮಿತಿ ಚೋಚ್ಯತೇ । 
ಅನಾದಿನಿಧನಂ ಭೂತಂ ವಿಶ್ವ್ಹಮವ್ಯಯಮಕ್ಚಯಮ್‌ 11೧೬॥ 


ಇವನನ್ನು ಅಚಿಂತ್ಯನೆಂದೂ ಮಹದಾಶ್ಚರ್ಯನೆಂದೂ, ಪವಿತ್ರನೆಂದೂ, 
ಆದ್ಯಂತರಹಿತನೆಂದೂ, ಪೂರ್ಣನೆಂದೂ, ಸರ್ವದಾ ಇರುವವನೆಂದೂ 
ಅವ್ಯಯನೆಂದೂ, ಚತುರ್ವಿಧನಾಶರಹಿತನೆಂದೂ ಹೇಳುತ್ತಾರೆ. 


ಏಷ ಕರ್ತಾ ನ ಕ್ರಿಯತೇ ಕಾರಣಂ ಚಾಪಿ ಪೌರುಷೇ । 
ಯದ್ಯೇಷ ಪುರುಷೋ ವೇದ ವೇದಾ ಅಪಿ ನ ತಂ ವಿದುಃ 11೧೭! 


ಇವನು ಎಲ್ಲವನ್ನೂಮಾಡುತ್ತಾನೆ. ತಾನು ಯಾರಿಂದಲೂ ಮಾಡಲ್ಪಡುವುದಿಲ್ಲ. 
ಪುರುಷನು ಮಾಡುವ ಎಲ್ಲಾಕಾರ್ಯಗಳಿಗೂ ಇವನು ಕಾರಣನಾಗುತ್ತಾನೆ. ಇವನು 
ಏನನ್ನುತಿಳಿದಿದ್ದಾನೋ ಅದನ್ನುವೇದಗಳೂ ತಿಳಿದಿಲ್ಲ(ಹೇಳುವುದಿಲ್ಲ). 


ಸರ್ವಮಾಶ್ಚರ್ಯಮೇವೈತನ್ನಿರ್ವ್ವತ್ತಂ ರಾಜಸತ್ತಮ । 
ಆದಿತೋ ಮನುಜವ್ಯಾಘ್ರ ಕೃತ್ತ್ನಸ್ಯ ಜಗತಃ ಕ್ಷಯೇ MOSH 
ಎಲೈ ರಾಜಶ್ರೇಷ್ಠನೇ, ಮನುಜವ್ಯಾಘ್ರನೇ, ಎಲ್ಲ ಜಗತ್ತೂ ನಾಶವನ್ನು 


ಹೊಂದಿರುವಾಗ ಸೃಷ್ಟಿಯ ಆರಂಭಕಾಲದಲ್ಲಿಬಹಳ ಆಶ್ಚರ್ಯಕರವಾದ ಘಟನೆಯು 
ಜರುಗಿತು. 


ಚತ್ವಾರ್ಯಾಹುಃ ಸಹಸ್ರಾಣಿ ವರ್ಷಾಣಾಂ ತತೃತಂ ಯುಗಮ್‌ । 
ತಸ್ಯ ತಾವಚ್ಛತೀ ಸಂಧ್ಯಾ ಸಂಧ್ಯಾಂಶಶ್ಚ ತತಃ ಪರಮ್‌ Meal 


ದೇವಮಾನದ ನಾಲ್ಕು ಸಹಸ್ರವರ್ಷಗಳು ಕೃತಯುಗದ ಪರಿಮಾಣವೆಂದು 
ಹೇಳುತ್ತಾರೆ (ಮನುಷ್ಯಮಾನದ ಒಂದುವರ್ಷವು ದೇವತೆಗಳ ಒಂದು ದಿನ. ಇಂತಹ 


ಮಾರ್ಕಂಡೇಯಸಮಾಸ್ಯಾಪರ್ವ -311- 


ಗಣನೆಯಲ್ಲಿದೇವತೆಗಳಿಗೆ ನಾಲ್ಕುಸಾವಿರ ವರ್ಷಗಳು ಕಳೆಯಬೇಕು). ಕೃತಯುಗಕ್ಕೆ 
ನಾಲ್ಕುನೂರು ವರ್ಷಗಳ ಸಂಧ್ಯಾಕಾಲವು ಮತ್ತು ನಾಲ್ಕುನೂರು ವರ್ಷಗಳ ಸಂಧ್ಯಾಂಶ 
ಕಾಲವು ಇರುತ್ತದೆ (ಕೃತಯುಗದ ಆದಿಯಲ್ಲಿಇನ್ನೂರುವರ್ಷ ಸಂಧ್ಯಾಕಾಲ, ಅನಂತರ 
ಇನ್ನೂರುವರ್ಷಗಳು ಸಂಧ್ಯಾಂಶ ಕಾಲ. ಕೃತಯುಗದ ಕೊನೆಯಲ್ಲಿಮೊದಲು ಇನ್ನೂರು 
ವರ್ಷಗಳು ಸಂಧ್ಯಾಂಶ ಕಾಲ, ಕೊನೆಯ ಇನ್ನೂರು ವರ್ಷಗಳು ಸಂಧ್ಯಾ ಕಾಲ. 
ಹೀಗೆ ಸಂಧ್ಯಾ ಸಂಧ್ಯಾಂಶಕಾಲಗಳನ್ನು ಸೇರಿಸಿ ಎಂಟುನೂರು ವರ್ಷಗಳಾಗುತ್ತವೆ). 


ತ್ರೀಣಿ ವರ್ಷಸಹಸ್ರಾಣಿ ತ್ರೇತಾಯುಗಮಿಹೋಚ್ಛತೇ । 
ತಸ್ಯ ತಾವಚ್ಛತೀ ಸಂಧ್ಯಾ ಸಂಧ್ಯಾಂಶಶ್ಚ ತತಃ ಪರಮ್‌ (1೨೦॥ 


ತ್ರೇತಾಯುಗವು ಮೂರುಸಹಸ್ರ ದೇವವರ್ಷಗಳ ಪರಿಮಾಣವುಳ್ನದ್ದೆಂದು 
ಹೇಳಲ್ಪಡುತ್ತದೆ. ಅದಕ್ಕೆ ಮುನ್ನೂರು ವರ್ಷ ಸಂಧ್ಯಾಕಾಲವು ಮತ್ತು ಮುನ್ನೂರು ವರ್ಷ 
ಸಂಧ್ಯಾಂಶ ಕಾಲವು ಇದೆ (ತ್ರೇತಾಯುಗದ ಆದಿಯಲ್ಲಿ ನೂರೈವತ್ತು ವರ್ಷ 
ಸಂಧ್ಯಾಕಾಲ, ನೂರೈವತ್ತು ವರ್ಷಗಳು ಸಂಧ್ಯಾಂಶ ಕಾಲ. ತ್ರೇತಾಯುಗದ ಕೊನೆಯಲ್ಲಿ 
ನೂರೈವತ್ತು ವರ್ಷ ಸಂಧ್ಯಾಂಶ ಕಾಲ ಮತ್ತು ಕೊನೆಯ ನೂರೈವತ್ತು ವರ್ಷ ಸಂಧ್ಯಾ 
ಕಾಲ. ಹೀಗೆ ಒಟ್ಟುಆರುನೂರು ವರ್ಷಗಳು). 

ತಥಾ ವರ್ಷಸಹಸ್ರೇ ದ್ವೇ ದ್ವಾಪರಂ ಪರಿಮಾಣತಃ । 

ತಸ್ಯಾಪಿ ದ್ವಿಶತೀ ಸಂಧ್ಯಾ ಸಂಧ್ಯಾಂಶಶ್ಚ ತಥಾವಿಧಃ 

ದ್ಹಾಪರ ಯುಗದ ಪರಿಮಾಣ ಎರಡು ಸಾವಿರ ದೇವಮಾನವರ್ಷಗಳು. ಅದಕ್ಕೆ 
ಹಿಂದಿನ ರೀತಿಯಲ್ಲಿಯೇ ಇನ್ನೂರು ವರ್ಷದ ಸಂಧ್ಯಾಕಾಲವು ಮತ್ತು ಇನ್ನೂರು 
ವರ್ಷದ ಸಂಧ್ಯಾಂಶ ಕಾಲವು ಇರುತ್ತದೆ. 


11೨೧॥ 


ಸಹಸ್ರಮೇಕಂ ವರ್ಷಾಣಾಂ ತತಃ ಕಲಿಯುಗಂ ಸ್ಮೃತಮ್‌ 1 
ತಸ್ಯ ವರ್ಷಶತಂ ಸಂಧಿಃ ಸಂಧ್ಯಾಂಶಶ್ಚ ತತಃ ಪರಮ್‌ । 
ಸಂಧಿಸಂಧ್ಯಾಂಶಯೋಸ್ತುಲ್ಕಂ ಪ್ರಮಾಣಮುಪಧಾರಯ 
ಕಲಿಯುಗದ ಪರಿಮಾಣವು ಒಂದು ಸಹಸ್ರ ದೇವಮಾನ ವರ್ಷಗಳು. ಅದಕ್ಕೆ 
ಒಂದು ನೂರು ವರ್ಷ ಸಂಧಿಯು, ಒಂದು ನೂರು ವರ್ಷ ಸಂಧ್ಯಾಂಶವು ಮೇಲೆ 


12೨11 


-312- ಮಹಾಭಾರತ ವನಪರ್ವ 


ಹೇಳಿದ ರೀತಿಯಲ್ಲಿಯೇ ಇದೆ. ಸಂಧಿ ಮತ್ತು ಸಂಧ್ಯಾಂಶ ಕಾಲಗಳು ಎಲ್ಲ 
ಯುಗಗಳಲ್ಲಿಯೂ ಸಮಾನವಾಗಿರುತ್ತವೆ ಎಂದು ತಿಳಿ. 


ಕ್ಷೀಣೇ ಕಲಿಯುಗೇ ಚೈವ ಪ್ರವರ್ತೇತ ಕೃತಂ ಯುಗಮ್‌ 11೨೩1 


ಏಷಾ ದ್ವಾದಶಸಾಹಸ್ರೀ ಯುಗಾಖ್ಯಾ ಪರಿಕೀರ್ತಿತಾ । 
ಏತತ್ತಹಸ್ತಪರ್ಯಂತಮಹೋ ಬ್ರಾಹ್ಮಮುದಾಹೃತಮ್‌ |1೨೪॥॥ 


ಕಲಿಯುಗವು ಕಳೆದ ಮೇಲೆ ಪುನಃ ಕೃತಯುಗವು ಪ್ರಾರಂಭವಾಗುತ್ತದೆ. ಹೀಗೆ 
ನಾಲ್ಕುಯುಗಗಳಿಗೆ ಒಟ್ಟುದೇವಮಾನದ ಹನ್ನೆರಡು ಸಾವಿರ ವರ್ಷಗಳು ಆಗುತ್ತವೆ 
(ಯುಗಗಳಿಂದ ಹತ್ತುಸಾವಿರ, ಸಂಧ್ಯಾ ಸಂಧ್ಯಾಂಶಗಳು ಸೇರಿ ಎರಡು ಸಾವಿರ. 
ಹೀಗೆ ಒಟ್ಟು ಹನ್ನೆರಡು ಸಾವಿರ ವರ್ಷಗಳಾಗುತ್ತವೆ). ಇಂತಹ ಸಹಸ್ರ 
ಚತುರ್ಯುಗಗಳು ಮರಳಿದರೆ ಬ್ರಹ್ಮದೇವರ ಒಂದು ಹಗಲು ಎಂದು ಹೇಳುತ್ತಾರೆ. 


ವಿಶ್ವಂ ಹಿ ಬ್ರಹ್ಮಭವನೇ ಸರ್ವತಃ ಪರಿವರ್ತತೇ । 

ಲೋಕಾನಾಂ ಮನುಜವ್ಯಾಘ್ರ ಪ್ರಲಯಂ ತಂ ವಿದುರ್ಬುಧಾಃ ॥೨೫॥ 

ಬ್ರಹ್ಮದೇವರ ಹಗಲಿನ ಕಾಲದಲ್ಲಿ ಎಲ್ಲಕೆಡೆಯಲ್ಲಿಯೂ ಜಗತ್ತು 
ಪ್ರಚಲಿತವಾಗುತ್ತದೆ. ಎಲೈ ಮನುಜವ್ಯಾಘುನೇ, ಹೀಗೆ ಹಗಲಿನ ಸಹಸ್ರ ಯುಗಗಳು 
ಕಳೆದ ಮೇಲೆ ಜ್ಞಾನಿಗಳು ಪ್ರಳಯಕಾಲವೆಂದು ಹೇಳುತ್ತಾರೆ. 


ಅಲ್ಟಾವಶಿಷ್ಟೇ ತು ತದಾ ಯುಗಾಂತೇ ಭರತರ್ಷಭ । 
ಸಹಸ್ರಾಂತೇ ನರಾಃ ಸರ್ವೇ ಪ್ರಾಯಶೋರನೃತವಾದಿನಃ 11೨೬॥ 


ಎಲೈ ಭರತರ್ಷಭನೇ, ಹೀಗೆ ಸಹಸ್ರ ಚತುರ್ಯುಗಗಳು ಕಳೆದು ಕೊನೆಯ 
ಕಲಿಯುಗದಲ್ಲಿಸ್ವಲ್ಪ ಭಾಗ ಮಾತ್ರ ಉಳಿದಿರುವಾಗ ಎಲ್ಲಮನುಷ್ಯರೂ ಪ್ರಾಯಶಃ 
ಸುಳ್ಳನ್ನು ಹೇಳುವವರಾಗುತ್ತಾರೆ. 


ಯಜ್ಞಪ್ರತಿನಿಧಿ: ಪಾರ್ಥ ದಾನಪ್ರತಿನಿಧಿಸ್ತಥಾ । 
ಪ್ರತಪ್ರತಿನಿಧಿಶ್ಚೆವ ತಸ್ಮಿನ್‌ಕಾಲೇ ಪ್ರವರ್ತತೇ (1೨೭1 


ಮಾರ್ಕಂಡೇಯಸಮಾಸ್ಯಾಪರ್ವ -313- 


ಎಲ್ಫೆ ಪಾರ್ಥನೇ, ಆಗ ಯಜ್ಞಗಳಾಗಲೀ, ದಾನಗಳಾಗಲೀ, ವ್ರತಗಳಾಗಲೀ 
ಇರುವುದಿಲ್ಲ. ಅವುಗಳ ಪ್ರತಿನಿಧಿಗಳು ಮಾತ್ರ ಇರುತ್ತವೆ. 

ಬ್ರಾಹ್ಮಣಾಃ ಶೂದ್ರಕರ್ಮಾಣಸ್ತಥಾ ಶೂದ್ರಾ ಧನಾರ್ಜಕಾ: । 

ಕ್ರಧರ್ಮೇಣ ವಾಪ್ಯತ್ರ ವರ್ತಯಂತಿ ಗತೇ ಯುಗೇ 11೨೮॥ 

ಬ್ರಾಹ್ಮಣರು ಶೂದ್ರಕರ್ಮವನ್ನು ಮಾಡುತ್ತಾರೆ. ಶೂದ್ರರು ಧನಾರ್ಜನೆಯನ್ನು 
ಮಾಡುತ್ತಾರೆ ಅಥವಾ ಆ ಯುಗದ ಕೊನೆಯಲ್ಲಿ ಕೃತ್ರಿಯ ಧರ್ಮವನ್ನಾದರೂ 
ಅನುಸರಿಸುತ್ತಾರೆ. 

ನಿವೃತ್ತಯಜ್ಞಸ್ಮಾಧ್ಯಾಯಾ ದಂಡಾಜಿನವಿವರ್ಜಿತಾಃ I 

ಬ್ರಾಹ್ಮಣಾಃ ಸರ್ವಭಕ್ಷಾಶ್ಚ ಭವಿಷ್ಯಂತಿ ಕಲೌ ಯುಗೇ 12೯ 

ಬ್ರಾಹ್ಮಣರು ಯಜ್ಞಸ್ವಾಧ್ಯಾಯಗಳನ್ನು ತ್ಯಜಿಸುತ್ತಾರೆ. ದಂಡಾಜಿನಗಳನ್ನೂ 
ತೊರೆಯುತ್ತಾರೆ. ಕಲಿಯುಗದಲ್ಲಿಎಲ್ಲವನ್ನೂ ತಿನ್ನುವವರಾಗುತ್ತಾರೆ. 

ಅಜಪಾ ಬ್ರಾಹ್ಮಣಾಸ್ತಾತ ಶೂದ್ರಾ ಜಪಪರಾಯಣಾ:ಃ । 

ವಿಪರೀತೇ ತದಾ ಲೋಕೇ ಪೂರ್ವರೂಪಂ ಕ್ಷಯಸ್ಯ ತತ್‌ [EG] 

ಎಲೈ ಪ್ರೀತಿಪಾತ್ರನೇ, ಬ್ರಾಹ್ಮಣರು ಜಪವನ್ನು ಮಾಡುವುದಿಲ್ಲ. ಶೂದ್ರರು 
ಜಪನಿಷ್ಠರಾಗುತ್ತಾರೆ. ಹೀಗೆ ಲೋಕವು ತಲೆಕೆಳಗಾದಾಗ ಅದು ಪ್ರಳಯದ ಮುನ್ಸೂಚನೆ 
ಎಂದು ತಿಳಿಯಬೇಕು. 

ಕ್ಛತ್ರಧರ್ಮೇಣ ವಾಂಪ್ಯತ್ರ ವರ್ತಯಂತಿ ಯುಗಕ್ಷಯೇ । 

ಬಹವೋ ಮ್ಲೇಚ್ಛರಾಜಾನಃ ಪೃಥಿವ್ಯಾಂ ಮನುಜಾಧಿಪ 

ಎಲೈ ಮನುಜಾಧಿಪನೇ, ಯುಗಕ್ಷಯದ ಸಮಯದಲ್ಲಿಭೂಮಿಯಲ್ಲಿಅನೇಕ 
ಮ್ಲೇಚ್ಛರಾಜರುಗಳು ಕೃತ್ರಿಯಧರ್ಮದಿಂದ ವರ್ತಿಸುತ್ತಾರೆ. 


11೩೧॥॥ 


ಮೃಷಾನುಶಾಸಿನ: ಪಾಪಾ ಮೃಷಾವಾದಪರಾಯಣಾ: | 


ಆಂಧ್ರಾ: ಶಕಾಃ ಪುಲಿಂದಾಶ್ಚ ಯವನಾಶ್ಚ ನರಾಧಿಪಾಃ 1೩೨ 


-314- ಮಹಾಭಾರತ ವನಪರ್ವ 


ಆಂದ್ರರು, ಶಕರು, ಪುಲಿಂದರು, ಯವನರು ಮೊದಲಾದ ರಾಜರುಗಳು 
ಪಾಪಿಷ್ಠರಾಗಿ ಸುಳ್ಳನ್ನು ಮಾತನಾಡುತ್ತಾ ಸುಳ್ಳು ಶಾಸನಗಳನ್ನು ಮಾಡಿಕೊಂಡಿರುತ್ತಾರೆ. 


ಕಾಂಬೋಜಾ ಬಾಹಿಕಾಃ ಶೂರಾಸ್ತಥಾ55ಭೀರಾ ನರೋತ್ತಮ । 
ನ ತದಾ ಬ್ರಾಹ್ಮಣಃ ಕಶ್ಚಿತ್‌ ಸಧರ್ಮಮುಪಜೀವತಿ AAI 


ಎಲೈ ನರೋತ್ತಮರೇ, ಕಾಂಬೋಜರು, ಬಾಹ್ಲಿಕರು, ಶೂರರು, ಆಭೀರರು 
ಮೊದಲಾದವರೂ ಕೂಡ ಹಾಗೆಯೇ ಇರುತ್ತಾರೆ. ಆಗ ಯಾವ ಬ್ರಾಹ್ಮಣನೂ ತನ್ನ 
ಧರ್ಮವನ್ನು ಪರಿಪಾಲಿಸುವುದಿಲ್ಲ. 


ಕೃತ್ರಿಯಾಶ್ಚಾಪಿ ವೈಶ್ಯಾಶ್ಚ ವಿಕರ್ಮಸ್ಥಾ ನರಾಧಿಪ 11೩೪॥ 


ಎಲ್ಫೆ ನರಾಧಿಪನೇ, ಕ್ಷತ್ರಿಯರು ಮತ್ತು ವೈಶ್ಯರು ತಮ್ಮ ಧರ್ಮವನ್ನು ಅನುಸರಿಸದೇ 
ಕೆಟ್ಟಕಾರ್ಯಗಳಲ್ಲಿತೊಡಗುತ್ತಾರೆ. 


ಅಲ್ಟಾಯುಷಃ ಸಲಬಲಾಃ ಸ್ವಲವೀರ್ಯಪರಾಕ್ರಮಾಃ । 
ವಲು ವಲ 
ಅಲ್ಪಸಾರಾಲ್ಪದೇಹಶ್ಚ ತಥಾ ಸತ್ಯಾಲ್ಲಭಾಷಿಣಃ । 


ಬಹುಶೂನ್ಯಾ ಜನಪದಾ ಮೃಗವ್ಯಾಲಾವೃತಾ ದಿಶಃ 11೩೫। 


ಮನುಷ್ಯರು. ಅಲ್ಪಾಯುಷಿಗಳು,  ಅಲ್ಲಬಲವ ನ್ನುಳ್ಳವರು, 
ಅಲ್ಪವೀರ್ಯಪರಾಕ್ರಮವನ್ನು ಉಳ್ಳವರು, ಅಲ್ಪ ಸಾಮರ್ಥವುಳ್ಳವರು, ಅಲ್ಪ 
ದೇಹವನ್ನುಳ್ಳವರು, ಅಲ್ಪ ಸತ್ಯವನ್ನು ನುಡಿಯುವವರು ಆಗಿರುತ್ತಾರೆ. ದೇಶವೆಲ್ಲವೂ 
ಶೂನ್ಯಪ್ರಾಯವಾಗಿ ದಿಕ್ಕುದಿಕ್ಕುಗಳು ಮೃಗಸರ್ಪ ಮೊದಲಾದವುಗಳಿಂದ ತುಂಬಿರುತ್ತವೆ. 


ಯುಗಾಂತೇ ಸಮನುಪ್ರಾಪ್ತೇ ವೃಥಾ ಚ ಬ್ರಹ್ಮವಾದಿನಃ । 
ಭೋವಾದಿನಸ್ತಥಾ ಶೂದ್ರಾ ಬ್ರಾಹ್ಮಣಶ್ಚಾರ್ಯವಾದಿನಃ 11೩೬1 
ಯುಗಾಂತವು ಪ್ರಾಪ್ತವಾದಾಗ ಬ್ರಾಹ್ಮಣರ ಮಾತುಗಳು ವ್ಯರ್ಥವಾಗುತ್ತವೆ. 


ಶೂದ್ರರು ಬ್ರಾಹ್ಮಣರನ್ನುಎಲವೋ ಎಂದು ಕರೆಯುತ್ತಾರೆ. ಬ್ರಾಹ್ಮಣರು ಶೂದ್ರರನ್ನು 
ಪೂಜ್ಯರೇ ಎಂದು ಕರೆಯುತ್ತಾರೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -315- 


ಯುಗಾಂತೇ ಮನುಜವ್ಯಾಘ್ರ ಭವಂತಿ ಬಹುಜಂತವ:ಃ । 
ನ ತಥಾ ಗಂಧಯುಕ್ತಾಶ್ಚ ಸರ್ವಗಂಧಾ ವಿಶಾಂಪತೇ । 
ರಸಾಶ್ಚ ಮನುಜವ್ಯಾಘ್ರ ನ ತಥಾ ಸ್ವಾದುಯೋಗಿನ: 1೩೭! 


ಎಲ್ಫೆ ಮನುಜವ್ಯಾಘ್ರನೇ, ಆ ಯುಗಕ್ಷಯದ ಸಮಯದಲ್ಲಿಎಲ್ಲಕಡೆಯಲ್ಲಿಯೂ 
ಜಂತುಗಳು ಹೆಚ್ಚಾಗುತ್ತವೆ. ಎಲೈ ರಾಜನೇ, ಗಂಧವಸ್ತುಗಳಲ್ಲಿಮೊದಲಿನ ಗಂಧವು 
ಇರುವುದಿಲ್ಲ. ಎಲೈ ಮನುಜವ್ಯಾಘ್ರನೇ, ರಸವುಳ್ಳ ವಸ್ತುಗಳಲ್ಲಿ ಮೊದಲಿನ ರಸ 
ಇರುವುದಿಲ್ಲ. 
ಬಹುಪ್ರಜಾ ಹೃಸದೇಹಾಃ ಶೀಲಾಚಾರವಿವರ್ಜಿತಾಃ । 
ಮುಖೇಭಗಾಃ ಸ್ತ್ರಿಯೋ ರಾಜನ್‌ ಭವಿಷ್ಯಂತಿ ಯುಗಕ್ಷಯೇ (1೩೮! 
ಮನುಷ್ಯರು ಅನೇಕ ಮಕ್ಕಳನ್ನುಪಡೆಯುತ್ತಾರೆ. ಹ್ರಸ್ವದೇಹವುಳ್ಳವರಾಗಿರುತ್ತಾರೆ. 
ಶೀಲಾಚಾರಶೂನ್ಯರಾಗಿರುತ್ತಾರೆ. ಎಲೈ ರಾಜನೇ, ಯುಗಕ್ಷಯದ ಕಾಲದಲ್ಲಿ ಸ್ತ್ರೀಯರಿಗೆ 
ಮುಖದಲ್ಲಿಯೇ ಭಗವುಂಟಾಗುತ್ತದೆ. 
ಅಟ್ಟಶೂಲಾ ಜನಪದಾಃ ಶಿವಶೂಲಾಶ್ನತುಷ್ಠಥಾ: | 
ಕೇಶಶೂಲಾಃ ಸ್ತ್ರಿಯೋ ರಾಜನ್‌ ಭವಿಷ್ಯಂತಿ ಯುಗಕ್ಷಯೇ WA 
ಜನರು ಅನ್ನವಿಕ್ರ ಯವನ್ನು ಮಾಡುತ್ತಾರೆ. ಬ್ರಾಹ್ಮಣರು ವೇದವಿಕ್ರಯವನ್ನು 
ಮಾಡುತ್ತಾರೆ. ಎಲ್ಯ ರಾಜನೇ, ಆ ; ಯುಗಕ್ಷೆಯ ಸಮಯದಲ್ಲಿ ಸ್ತ್ರೀಯರು ತಮ ಭಗವನ್ನೇ 
ವಿಕ್ರಯಮಾಡುತ್ತಾರೆ. 
ಅಲ್ಲಕ್ಷೀರಾಸ್ತಥಾ ಗಾವೋ ಭವಿಷ್ಯಂತಿ ಜನಾಧಿಪ । 
ಅಲ್ಪಪುಷ್ಟಫಲಾಶ್ಚಾಪಿ ಪಾದಪಾ ಬಹುವಾಯಸಾಃ 
ಎಲೈ ಜನಾಧಿಪನೇ, ಗೋವುಗಳು ಅಲ್ಲಕ್ಷೀರವನ್ನು ಕೊಡುವವು. ವೃಕ್ಷಗಳು ಅಲ್ಪ 
ಪುಷ್ಠಘಲಗಳನ್ನುಕೊಟ್ಟು ಅನೇಕ ಕಾಗೆಗಳಿಂದ ದ ತುಂಬಿರುತ್ತವೆ. 


ಊ! 


uvOl 


ಬ್ರಹ್ಮವಧ್ಯಾನುಲಿಪ್ತಾನಾಂ ತಥಾ ಮಿಥ್ಯಾಭಿಶಂಸಿನಾಮ್‌ | 


& 


ನೃಪಾಣಾಂ ಪೃಥಿವೀಪಾಲ ಪ್ರತಿಗೃಹ್ನಂತಿ ವೈ ದ್ವಿಜಾಃ HYOl 


-316- ಮಹಾಭಾರತ ವನಪರ್ವ 
ಎಲೈ ರಾಜನೇ, ಬ್ರಾಹ್ಮಣರು ಬ್ರಹ್ಮಹತ್ಯಾ ದೋಷದಿಂದ ಕೂಡಿದ ಮತ್ತು ಅನೃತ 
ಭಾಷಿಗಳಾದ ರಾಜರುಗಳಿಂದ ದಾನವನ್ನು ಸ್ವೀಕರಿಸುತ್ತಾರೆ. 


ಲೋಭಮೋಹಪರೀತಾಶ್ಚ ಮಿಥ್ಯಾಧರ್ಮದಧ್ವಜಾವೃತಾಃ I 
ಭಿಕ್ಬಾರ್ಥಂ ಪೃಥಿವೀಪಾಲ ಚಂಚೂರ್ಯಂತೇ ದ್ವಿಜಾ ದಿಶಃ 11೪೨। 


ಬ್ರಾಹ್ಮಣರು ಲೋಭ, ಮೋಹಗಳಿಗೆ ವಶರಾಗಿ ಸುಳ್ಳುಧರ್ಮಗಳನ್ನು ಆಚರಿಸುತ್ತಾ 
ಅನಕಾಗಿ ದಿಕುದಿಕುಗಳಲ್ಲಿಅಲೆಯುತ್ತಾರೆ. 

ಕ್ಮ ಕ ಕ ೧ ಇ 

ಕರಹಾರಭಯಾತ್‌ ಪುಂಸೋ ಗೃಹಸ್ಥಾ ಪರಿಮೋಷಕಾಃ । 

ಮುನಿಚ್ಛದ್ದಾಕೃತಿಚ್ಛನ್ನಾ ವಾಣಿಜ್ಯಮುಪಭುಂಜತೇ (1೪೩1 


ಗೃಹಸ್ಥರು ತೆರಿಗೆಯನ್ನುಕೊಡಲು ಸಾಧ್ಯವಾಗದೆ ತೆರಿಗೆಯ ವಂಚಕರಾಗುತ್ತಾರೆ. 
ತಪಸ್ವಿಗಳ ವೇಷವನ್ನು ಧರಿಸಿ ವೃತ್ತಿಗಾಗಿ ವಾಣಿಜ್ಯವನ್ನು ಮಾಡುತ್ತಾರೆ. 


ಮಿಥ್ಯಾಚ ನಖರೋಮಾಣಿ ಧಾರಯಂತಿ ತದಾ ದ್ವಿಜಾಃ । 
ಅರ್ಥಲೋಭಾನ್ನರವ್ಯಾಪು ತಥಾ ಚ ಬ್ರಹ್ಮಚಾರಿಣಃ 11೪೪॥ 


ಬ್ರಾಹ್ಮಣರು ಯಾವ ವ್ರತದ ಉದ್ದೇಶವಿಲ್ಲದೆ ನಖರೋಮಗಳನ್ನು ಬೆಳೆಸುತ್ತಾರೆ. 
ಎಲೈ ನರವ್ಯಾಪ್ರನೇ, ಹಣವನ್ನು ಉಳಿಸುವ ಆಸೆಯಿಂದ ಬ್ರಹ್ಮಚಾರಿಗಳಾಗುತ್ತಾರೆ. 


ಆಶ್ರಮೇಷು ವೃಥಾಚಾರಾಃ ಪಾನಪಾ ಗುರುತಲ್ಪಗಾಃ । 


ಇಹಲೌಕಿಕಮೀಹಂತೇ ಮಾಂಸಶೋಣಿತವರ್ಧನಮ್‌ 11೪೫! 
ಪಾರಲೌಕಿಕಕಾರ್ಯೇಷು ಪ್ರಮತ್ತಾ ಬೃಶನಾಸ್ತಿಕಾಃ 11೪೬ 


ಆಶ್ರಮದಲ್ಲಿವಾಸಿಸುವವರು ವ್ಯರ್ಥವಾದ ಆಚಾರದಲ್ಲಿನಿರತರಾಗಿ ಮದ್ಯಪಾನ 
ಮತ್ತು ಗುರುತಲ್ಪಗಮನದಲ್ಲಿ ಆಸಕ್ತರಾಗಿ ಈ ಲೋಕದ ಸುಖವನ್ನು ಬಯಸಿ ತಮ್ಮ 
ದೇಹದ ಮಾಂಸರಕ್ತಗಳನ್ನು ಬೆಳೆಸುವುದರಲ್ಲಿ ಆಸಕ್ತರಾಗಿರುತ್ತಾರೆ. ಪರಲೋಕದ 
ಕಾರ್ಯಗಳಲ್ಲಿಪ್ರಮಾದವನ್ನುಹೊಂದಿ ಬಹಳ ನಾಸ್ತಿಕರಾಗಿರುತ್ತಾರೆ. 


ಬಹುಪಾಷಂಡಸಂಕೀರ್ಣಾಃ ಪರಾನ್ನಗುಣವಾದಿನಃ | 
ಆಶ್ರಮಾ ಮನುಜವ್ಯಾಘ್ರ ಭವಿಷ್ಯಂತಿ ಯುಗಕ್ಷಯೇ ೪೭H 


ಮಾರ್ಕಂಡೇಯಸಮಾಸ್ಯಾಪರ್ವ -317- 


ಎಲೈ ಮನುಜವ್ನಾ ್ಯಫ್ರನೇ, ಯುಗಕ್ಷಯದ ಸಮಯದಲ್ಲಿ ಆಶ್ರಮಗಳು ಅನೇಕ 
ಪಾಷಂಡಿಗಳಿಂದ ತುಂಬಿಹೋಗುವವು. ಆಶ್ರಮವಾಸಿಗಳು ಪರಾನ್ನವನ್ನು 
ಹೊಗಳುವರು. 

ಯಥರ್ತುವರ್ಷಿೀ ಭಗವಾನ್‌ ನ ತಥಾ ಪಾಕಶಾಸನಃ । 

ನ ಚಾಪಿ ಸರ್ವಬೀಜಾನಿ ಸಮ ್ಯಗ್ರೋಹಂತಿ ಭಾರತ Iv 

ಎಲೈ ಭಾರತನೇ, ಆಗ ಪೂಜ್ಯನಾದ ಇಂದ್ರನು ಕಾಲಕ್ಕೆ ಸರಿಯಾಗಿ ಮಳೆಯನ್ನು 
ಸುರಿಸುವುದಿಲ್ಲ ಮತ್ತು ಎಲ್ಲಾ ಬೀಜಗಳೂ ಸಹ ಚೆನ್ನಾಗಿ ಮೊಳಕೆ ಒಡೆದು ಮೇಲೆ 
ಬರುವುದಿಲ್ಲ. 

ಹಿಂಸಾಭಿರಾಮಶ್ಚ ಜನಸ್ತಥಾ ಸಂಪದ್ಯತೇ$ಶುಚಿ: । 

ಫಲಂ ಧರ್ಮಸ್ಯ ರಾಜೇಂದ್ರ ಸರ್ವತ್ರ ಪರಿಹೀಯತೇ । 

ಅಧರ್ಮಫಲಮತ್ಯರ್ಥಂ ತದಾ ಭವತಿ ಚಾನಘ IVE 

ಜನರು ಅಶುಚಿಗಳಾಗಿ ಹಿಂಸೆಯಲ್ಲಿ ಸಂತೋಷವನ್ನು ಪಡುತ್ತಾರೆ. ಎಲೈ 
ರಾಜೇಂದ್ರನೇ, ಧರ್ಮದ ಫಲವು ಎಲ್ಲಕಡೆಯಲ್ಲಿಯೂ ಕ್ಷೀಣವಾಗುತ್ತದೆ. ಎಲೈ 
ಅನಘನೇ, ಅಧರ್ಮದ ಫಲವು ವೃದ್ಧಿಯನ್ನುಹೊಂದುತ್ತದೆ. 

ತದಾ ಚ ಪೃಥಿವೀಪಾಲ ಯೋ ಭವೇದ್‌ ಧರ್ಮಸಂಯುತಃ | 

ಅಲ್ಟಾಯುಃ ಸ ಹಿ ಮಂತವ್ಯೋ ನ ಹಿ ಧರ್ಮೋಶಸ್ತಿ ಕಶ್ಚನ ॥೫೦॥ 

ಎಲೈ ರಾಜನೇ, ಆಗ ಯಾವನಾದರೂ ಧರ್ಮಯುಕ್ತನಾದರೆ ಅವನು 
ಅಲ್ಟಾಯುಷನೆಂದು ತಿಳಿಯಬೇಕು. ಆಗ ಯಾವ ಧರ್ಮವೂ ಉಳಿಯುವುದಿಲ್ಲ. 

ಭೂಯಿಷ್ಠಂ ಕೂಟಮಾನೈಶ್ಚ ಪಣ್ಯಂ ವಿಕ್ರೀಣತೇ ಜನಾಃ । 

ವಣಿಜಶ್ಚ ನರವ್ಯಾಘ್ರ ಬಹಮಾಯಾ ಭವಂತ್ಯುತ 

ಎಲೈ ನರವ್ಯಾಘ್ರನೇ, ವರ್ತಕ ಜನಗಳು ಆಗ ಮೋಸದ ಅಳತೆಗಳಿಂದ ಕ್ರಯದ 
ವಸ್ತುಗಳನ್ನು ಅಳೆಯುತ್ತಾರೆ. ಮತ್ತು ಬಹಳ ವಂಚನೆಯನ್ನುಮಾಡುತ್ತಾರೆ. 


BON 


-318- ಮಹಾಭಾರತ ವನಪರ್ವ 


ಧರ್ಮಿಷ್ಠಾಃ ಪರಿಹೀಯಂತೇ ಪಾಪೀಯಾನ್‌ ವರ್ಧತೇ ಜನಃ ।॥ 
ಧರ್ಮಸ್ಯ ಬಲಹಾನಿಃ ಸ್ಯಾದಧರ್ಮಶ್ಚ ಬಲೀ ತಥಾ 11೫೨1 


ಧರ್ಮಿಷ್ಠರು ಕ್ಷಯವನ್ನು ಹೊಂದುತ್ತಾರೆ, ಪಾಪಿಗಳು ಅಭಿವೃದ್ಧಿಯನ್ನು 
ಹೊಂದುತ್ತಾರೆ. ಧರ್ಮದ ಬಲವು ಕುಗ್ಗುತ್ತದೆ, ಅಧರ್ಮದ ಬಲವು ಹೆಚ್ಚುತ್ತದೆ. 
ಅಲ್ಟಾಯುಷೋ ದರಿದ್ರಾಶ್ಚ ಧರ್ಮಿಷ್ಕಾ ಮಾನವಾಸ್ತಥಾ । 
ದೀರ್ಫಾಯುಷಃ ಸಮೃದ್ಧಾಶ್ಚ ವಿಧರ್ಮಾಣೋ ಯುಗಕ್ಷಯೇ I 
ನಾಗರಾಣಾಂ ವಿಹಾರೇಷು ವಿಧರ್ಮಾಣೋ ಯುಗಕ್ಷಯೇ | 


ಅಧರ್ಮಿಷ್ಠೈರುಪಾಯ್ಕೆಶ್ಚ ಪ್ರಜಾ ವ್ಯವಹರಂತ್ಯುತ (1೫೩! 
ಸಂಚಯೇನ ತಥಾಲ್ಲೇನ ಭವಂತ್ಯಾಢ್ಯಮದಾನ್ವಿತಾಃ BVI 


ಧರ್ಮಿಷ್ಠರಾದ ಮನುಷ್ಯರು ಅಲ್ಟಾಯುಷಿಗಳೂ ಮತ್ತು ದರಿದ್ರರೂ ಆಗುತ್ತಾರೆ. 
ಯುಗಕ್ಷಯದ ಕಾಲದಲ್ಲಿಅಧರ್ಮವನ್ನುಮಾಡುವವರು ದೀರ್ಫಾಯುಪಿಗಳು ಮತ್ತು 
ಸಂಪದ್ಯುಕ್ತರಾಗುತ್ತಾರೆ. ನಗರದ ವಿಹಾರದ ಸ್ಥಾನಗಳಲ್ಲೆಲ್ಲಾ ಅಧರ್ಮಿಷ್ಠರೇ 
ಕಂಡುಬರುತ್ತಾರೆ. ಪ್ರಜೆಗಳು ಅಧರ್ಮದ ಉಪಾಯಗಳಿಂದ ವ್ಯವಹಾರವನ್ನು 
ಮಾಡುತ್ತಾರೆ. ಸಲ್ಪಧನ ಸಂಚಯವನ್ನು ಮಾಡಿದರೂ ಅವರಿಗೆ ತಾವು ಶ್ರೀಮಂತರು 
ಎಂಬ ಮದ ಉಂಟಾಗುತ್ತದೆ. 


ಧನಂ ವಿಶ್ವಾಸತೋ ನ್ಯಸ್ತಂ ಮಿಥೋ ಭೂಯಿಷ್ಯಶೋ ನರಾಃ । 
ನೈತದಸ್ತೀತಿ ಮನುಜಾ ವರ್ತಂತೇ ನಿರಪತ್ರಪಾಃ । 
ಹರ್ತುಂ ವ್ಯವಸಿತಾ ರಾಜನ್‌ ಪಾಪಾಚಾರಸಮನಿತಾಃ 11೫೫1! 


ವಿಶ್ವಾಸದಿಂದ ರಕ್ಷಣೆಗಾಗಿ ಇಟ್ಟು ಧನವನ್ನು ಪಾಪಾಚಾರಸಮನಿತರಾದ 
ಮನುಷ್ಯರು ಇಡಲೇ ಇಲ್ಲಎಂದು ನಾಚಿಕೆ ಇಲ್ಲದೆ ಹೇಳಿ ಆ ಧನವನ್ನು ಅಪಹರಿಸಲು 
ನಿರ್ಧರಿಸುತ್ತಾರೆ. 


ಪುರುಷಾದಾನಿ ಸತ್ತಾ ಫ ಪಕ್ಸಿಣೋತಥ ಮೃಗಾಸ್ತಥಾ । 
ನಗರಾಣಾಂ ವಿಹಾರೇಷು ಚೈತ್ಯೇಷ್ಠಪಿ ಚ ಶೇರತೇ HBL 


ಮಾರ್ಕಂಡೇಯಸಮಾಸ್ಯಾಪರ್ವ -319- 


ಮನುಷ್ಯರನ್ನು ಭಕ್ಷಿಸುವ ಪ್ರಾಣಿಗಳು, ಪಕ್ಷಿಗಳು ಮತ್ತು ಮೃಗಗಳು ಮತ್ತು 
ದೇವಾಲಯಗಳಲ್ಲಿವಾಸಿಸುತ್ತವೆ. 

ಸಪ್ತವರ್ಷಾಷ್ಟವರ್ಷಾಶ್ಚ ಸ್ತ್ರಿಯೋ ಗರ್ಭಧರಾ ನೃಪ । 

ದಶದ್ದಾದಶವರ್ಷಾಣಾಂ ಪುಂಸಾಂ ಪುತ; ಪ್ರಜಾಯತೇ 11೫ ೭1 

ಏಳೆಂಟು ವರ್ಷದ ಕನ್ಯೆಯರು ಗರ್ಭಧರಿಸುತ್ತಾರೆ. ಹತ್ತು ಹನ್ನೆರಡು ವರ್ಷದ 
ಪುರುಷರಿಗೆ ಪುತ್ರರು ಜನಿಸುತ್ತಾರೆ. 

ಭವಂತಿ ಷಪೋಡಶೇ ವರ್ಷೇ ನರಾಃ ಪಲಿತಿನಸ್ತಥಾ । 

ಆಯುಃಶ್ನಯೋ ಮನುಷ್ಯಾಣಾಂ ಕ್ಷಿಪ್ರಮೇವ ಪ್ರಪದ್ಯತೇ MOU 

ಹದಿನಾರು ವರ್ಷಕ್ಕೆ ಮನುಷ್ಯರು ನೆರೆ ಮತ್ತು ಸುಕ್ಕುಗಳಿಂದ ಕೂಡಿದವರಾಗುತ್ತಾರೆ. 
ಶೀಘ್ರದಲ್ಲಿಯೇ ಅವರಿಗೆ ಮರಣವು ಉಂಟಾಗುತ್ತದೆ. 


ಕ್ಷೀಣಾಯುಷೋ ಮಹಾರಾಜ ತರುಣಾ ವೃದ್ಧಶೀಲಿನಃ । 
ತರುಣಾನಾಂ ಚ ಯಚ್ಛೀಲಂ ತದ್‌ವೃದ್ದೇಷು ಪ್ರಜಾಯತೇ 11೫೯ 


ಎಲೈ ಮಹಾರಾಜನೇ, ಕ್ಷೀಣಾಯುಷಿಗಳಾದ ತರುಣರು ವೃದ್ಧರಂತೆ 
ನಡೆದುಕೊಳ್ಳುತ್ತಾರೆ. ವೃದ್ಧರಲ್ಲಿ ತರುಣರ ಸ್ವಭಾವವು ಉಂಟಾಗುತ್ತದೆ. 

ವಿಪರೀತಾಸ್ತದಾ ನಾರ್ಯೋ ವಂಚಯಿತ್ವಾಂರ್ಹತಃ ಪತೀನ್‌ । 

ವ್ಯಚ್ಚುರಂತ್ಯಪಿ ದುಃಶೀಲಾ ದಾಸ್ಯ: ಪಶುಭಿರೇವ ಚ 

ನಾರಿಯರು ಧರ್ಮಕ್ಕೆ ವಿರುದ್ಧವಾಗಿ ನಡೆದು ತಮ್ಮ ಯೋಗ್ಯರಾದ ಪತಿಗಳನ್ನು 
ವಂಚಿಸಿ ದುಶ್ತೀಲರಾಗಿ ಸೇವಕರ ಜೊತೆಯಲ್ಲಿ ಮತ್ತು ಪಶುಗಳ ಜೊತೆಯಲ್ಲಿ 
ಮೈಥುನವನ್ನು ಮಾಡುತ್ತಾರೆ. 


ವೀರಪತ್ತ್ಯಸ್ತಥಾ ನಾರ್ಯಃ ಸಂಶ್ರಯಂತಿ ನರಾನ್ಸೃಪ । 
ಭರ್ತಾರಮಪಿ ಜೀವಂತಮನ್ಯಾನ್‌ ವ್ಯಭಿಚರಂತ್ಯುತ 


ಎಲೈ ರಾಜನೇ, ವೀರಪತ್ನಿಯರೂ ಸಹ ಪರಪುರುಷರನ್ನು ಆಶ್ರಯಿಸುತ್ತಾರೆ. 
ಪತಿಯು ಬದುಕಿದ್ದರೂ ಸಹ ವ್ಯಭಿಚಾರದಲ್ಲಿತೊಡಗುತ್ತಾರೆ. 


WON 


11೬೦.೧॥ 


-320- ಮಹಾಭಾರತ ವನಪರ್ವ 


ತಸ್ಮಿನ್‌ ಯುಗಸಹಸ್ರಾಂತೇ ಸಂಪ್ರಾಪ್ತೇ ಚಾಯುಷಃ ಕ್ಷಯೇ । 

ಅನಾವೃಷ್ಟಿರ್ಮಹಾರಾಜ ಜಾಯತೇ ಬಹುವಾರ್ಷಿಕೀ 11೬೧ 

ಎಲೈ ಮಹಾರಾಜನೇ, ಯುಗಸಹಸ್ರಾಂತದಲ್ಲಿ ಎಲ್ಲರ ಆಯುಸ್ಲಿನ ಕ್ಷಯವು 
ಪ್ರಾಪ್ತವಾದಾಗ ಅನೇಕ ವರ್ಷಗಳ ಕಾಲ ಅನಾವೃಷ್ಟಿಉಂಟಾಗುತ್ತದೆ. 

ತತಸ್ತಾನ್ಯಲ್ಪಸಾರಾಣಿ ಸತ್ತಾನಿ ಕ್ಲುಧಿತಾನಿ ವೈ । 

ಪ್ರಲಯಂ ಯಾಂತಿ ಭೂಯಿಷ್ಯಂ ಪೃಥಿವ್ಯಾಂ ಪೃಥಿವೀಪತೇ 11೬.೨ 


ಎಲೈ ಪೃಥಿವೀಪತಿಯೇ, ಆಗ ಅಲ್ಲಸತ್ತ ವುಳ್ಳ ಭೂಮಿಯಲ್ಲಿ ವಾಸಿಸುವ 


ಎ ವಿವ 


ಪ್ರಾಣಿಗಳೆಲ್ಲವೂ ಹಸಿವಿನಿಂದ ಹೆಚ್ಚಾಗಿ ನಾಶವನ್ನು ಹೊಂದುತ್ತವೆ. 


ತತೋ ದಿನಕರೈರ್ದಿೀಪೈಃ ಸಪ್ತಭಿರ್ಮನುಜಾಧಿಪ । 
ಪೀಯತೇ ಸಲಿಲಂ ಸರ್ವಂ ಸಮುದ್ರೇಷು ಸರಿತ್ಸು ಚ 11೬೩ 


ಎಲೈ ಮನುಜಾಧಿಪನೇ, ಅನಂತರ ಏಳು ಸೂರ್ಯರು ಪ್ರಖರವಾದ ತಮ್ಮ 
ಕಿರಣಗಳಿಂದ ಸಮುದ್ರ ಮತ್ತು ನದಿಗಳಲ್ಲಿರುವ ಎಲ್ಲಾಜಲವನ್ನೂಹೀರುತ್ತಾರೆ. 

ಯಚ್ಚ ಕಾಷ್ಠಂ ತೃಣಂ ಚಾಪಿ ಶುಷ್ಕಂ ಚಾರ್ದ್ರಂ ಚ ಭಾರತ । 

ಸರ್ವಂ ತದ್‌ ಭಸ್ಮಸಾದ್ಧೂತಂ ದೃಶ್ಯತೇ ಭರತರ್ಷಭ 11೬೪॥ 

ಎಲೈ ಭರತರ್ಷಭನೇ, ಒಣಗಿದ ಅಥವಾ ಹಸಿಯಾದ ಕಾಷ್ಟ, ತೃಣ 
ಮೊದಲಾದವು ಎಲ್ಲವೂ ಬೂದಿಯಾಗುವುದು ಕಂಡುಬರುತ್ತದೆ. 


ತತಃ ಸಂವರ್ತಕೋ ವಹಿರ್ವಾಯುನಾ ಸಹ ಭಾರತ | 
ಲೋಕಮಾವಿಶತೇ ಪೂರ್ವಮಾದಿತ್ಯೈರುಪಶೋಷಿತಮ್‌ 1೬೫ 


ಎಲ್ಫೆ ಭಾರತನೇ, ಹೀಗೆ ಮೊದಲು ಸೂರ್ಯರಿಂದ ಶೋಷಣೆಗೊಂಡ ಜಗತ್ತಿನಲ್ಲಿ 
ಸಂವರ್ತಕವಹ್ನಿಯು ಮತ್ತು ವಾಯುವು ಉಂಟಾಗುತ್ತದೆ. 

ತತಃ ಸ ಪೃಥಿವೀಂ ಭಿತ್ತ್ವಾ ಪ್ರವಿಶ್ಯ ಚ ರಸಾತಳಮ್‌ । 

ದೇವದಾನವಯಕ್ಟಾಣಾಂ ಭಯಂ ಜನಯತೇ ಮಹತ್‌ 11೬೬ 


ಮಾರ್ಕಂಡೇಯಸಮಾಸ್ಕಾಪರ್ವ -321- 


ಅನಂತರ ಆ ವಹ್ನಿಯು ಭೂಮಿಯನ್ನು ಭೇದಿಸಿ ರಸಾತಳವನ್ನು ಪ್ರವೇಶಿಸಿ 
ದೇವದಾನವ ಯಕ್ಷರಿಗೆ ದೊಡ್ಡ ಭಯವನ್ನು ಉಂಟುಮಾಡುತ್ತದೆ. 


ನಿರ್ದಹನ್‌ ನಾಗಲೋಕಂ ಚ ಯಚ್ಛಕಿಂಚಿತ್‌ ಕ್ಲಿತಾವಿಹ । 
ಅಧಸ್ತಾತ್‌ ಪೃಥಿವೀಪಾಲ ಸರ್ವಂ ನಾಶಯತೇ ಕ್ಷಣಾತ್‌ 11೬೭1 


ಎಲೈ ಪೃಥಿವೀಪಾಲಕನೇ, ಭೂಮಿಯ ಮೇಲಿದ್ದ ಎಲ್ಲವನ್ನೂ ಸುಡುತ್ತಾ 
ಭೂಮಿಯ ಕೆಳಗೆ ನಾಗಲೋಕದಲ್ಲಿರುವ ಎಲ್ಲವನ್ನೂ ಒಂದುಕ್ಷಣದಲ್ಲಿಸುಟ್ಟುನಾಶವನ್ನು 
ಮಾಡುತ್ತದೆ. 
ತತೋ ಯೋಜನವಿಂಶಾನಾಂ ಸಹಸ್ರಾಣಿ ಶತಾನಿ ಚ । 
ನಿರ್ದಹತ್ಯಶಿವೋ ವಾಯುಃ ಸ ಚ ಸಂವರ್ತಕೋತನಲಃ LC 
ಅನಂತರ ಆ ಸಂವರ್ತಕವಹಿಯು ಇಪ್ಪತ್ತೆರಡು ಸಾವಿರ ಯೋಜನ ಎತ್ತರವಾದ 
ಜಾಲೆಗಳಿಂದ ಕ್ರೂರವಾದ ವಾಯುವಿನ ಜೊತೆಯಲ್ಲಿಸೇರಿ ಜಗತ್ತನ್ನು ಸುಡುತ್ತದೆ. 
ಅಗ್ನಿಜ್ಜಾಲೆಗಳ ಪ್ರಕಾಶವು ಸರ್ಗಲೋಕವನ್ನೂ ತಲುಪುತ್ತದೆ. 
ಸದೇವಾಸುರಗಂಧರ್ವಂ ಸಯಕ್ಷೋರಗರಾಕ್ಚಸಮ್‌ । 
ತತೋ ದಹತಿ ದೀಪು ಸ ಸರ್ವಮೇವ ಜಗದ್‌ ವಿಭುಃ WEEN 
ಸಮರ್ಥವಾದ ಆ ವಹ್ನಿಯು ಪ್ರಕಾಶಮಾನವಾಗಿ ದೇವಾಸುರಗಂಧರ್ವರನ್ನೂ, 
ಯಕ್ಷರಾಕ್ಷಸರನ್ನೂ ಎಲ್ಲವನ್ನೂಸುಡುತ್ತದೆ. 
ತತೋ ಗಜಕುಲಪ್ರಖ್ಯಾಸ್ತಡಿನ್‌ ಮಾಲಾವಿಭೂಷಿತಾ: । 
ಉತ್ತಷ್ಠಂತಿ ಮಹಾಮೇಘಾ ನಭಸ್ಯದ್ದುತದರ್ಶನಾ: 


ಅನಂತರ ಆನೆಗಳ ಸಮೂಹವನ್ನು ಹೋಲುವ ಮಿಂಚುಗಳ ಮಾಲೆಯಿಂದ 
ವಿಭೂಷಿತವಾದ ಅದ್ಭುತವಾಗಿ ಕಾಣುವ ಮಹಾಮೇಘಗಳು ಆಕಾಶದಲ್ಲಿಏಳುತ್ತವೆ. 


Ol 


ಕೇಚಿನ್ನೀಲೋತ್ಸಲಶ್ಯಾಮಾಃ: ಕೇಚಿತ್‌ ಕುಮುದಸನ್ನಿಭಾಃ । 


ಕೇಚಿತ್‌ ಕಿಂಚಲ್ಯಸಂಕಾಶಾಃ ಕೇಚಿತ್‌ ಪೀತಾಃ ಪಯೋಧರಾ: 11೭೧! 


-322- ಮಹಾಭಾರತ ವನಪರ್ವ 


ಕೆಲವು ಮೋಡಗಳು ನೈದಿಲೆಯ ಬಣ್ಣವನ್ನೂ , ಕೆಲವು ಕುಮುದದ ಬಣ್ಣವನ್ನೂ ಕ 
ಕೆಲವು ಕೇಸರದ ಬಣ್ಣವನ್ನೂ , ಕೆಲವು ಹಳದಿಯ ಬಣ್ಣವನ್ನೂ ಹೊಂದಿರುತ್ತವೆ. 


ಕೇಚಿದ್ದರಿದ್ರಸಂಕಾಶಾಃ ಕಾರಂಡವನಿಭಾಸ್ತಥಾ । 
ಕೇಚಿತ್‌ ಕಮಲಪತ್ರಾಭಾಃ ಕೆಚಿದ್ದಿಂಗುಲಸಪ್ರಭಾಃ 11೭೨! 


ಕೆಲವು ಮೋಡಗಳು ಅರಿಶಿನದ ಬಣ್ಣಗಳು, ಕೆಲವು ಮೋಡಗಳು ಕಾರಂಡದ 
ಬಣ್ಣವನ್ನೂ, ಕೆಲವು ಮೋಡಗಳು ಕಮಲಪತ್ರಗಳ ಬಣ್ಣವನ್ನೂ , ಕೆಲವು ಮೋಡಗಳು 
ಇಂಗುಲವೃಕ್ಚದ ಬಣ್ಣವನ್ನೂ ಹೊಂದಿರುತ್ತವೆ. | 


ಕೇಚಿತ್‌ ಪುರವರಾಕಾರಾಃ ಕೇಚಿತ್‌ ಗಜಕುಲೋಪಮಾಃ | 
ಕೇಚಿದಂಜನಸಂಕಾಶಾಃ ಕೇಚಿನಕರಸನ್ನಿಭಾಃ . 11೭೩ 


ಕೆಲವು ಮೋಡಗಳು ನಗರಗಳಂತೆ ತೋರುತ್ತವೆ. ಇನ್ನುಕೆಲವು ಗಜಸಮೂಹಗಳನ್ನು 
ಹೋಲುತ್ತವೆ. ಕೆಲವು ಮೊಸಳೆಯನ್ನು ಹೋಲುತ್ತವೆ. ಇನ್ನುಕೆಲವು ಕಾಡಿಗೆಯಂತೆ 
ಕಪ್ಪಾಗಿರುತ್ತವೆ. 


ವಿದ್ಯುನ್‌ಮಾಲಾಪಿನದ್ಬಾಂಗಾಃ ಸಮುತ್ತಿಷ್ಕಂತಿ ವೈ ಘನಾಃ । 

ಘೋರರೂಪಾ ಮಹಾರಾಜ ಘೋರಸ್ವನನಿನಾದಿತಾಃ 11೭೪॥ 

ಎಲೈ ಮಹಾರಾಜನೇ, ಮಿಂಚಿನ ಪಂಕ್ತಿಗಳಿಂದ ಕೂಡಿದವುಗಳಾಗಿ 
ಭಯಂಕರವಾದ ಆಕಾರವನ್ನು ಮತ್ತು ಭಯಂಕರವಾದ ಗುಡುಗನ್ನು ಉಂಟು 
ಮಾಡುತ್ತಾ ಮೋಡಗಳು ಮೇಲೇಳುತ್ತವೆ. 

ತತೋ ಜಲಧರಾಃ ಸರ್ವೇ ವ್ಯಾಪ್ನವಂತಿ ನಭಃ ಸ್ಥಲಮ್‌ । 

ಗರ್ಜಂತಃ ಪೃಥಿವೀಪಾಲ ಪೃಥಿವೀಧರಸನ್ನಿಭಾಃ 11೭೫! 

ಎಲೈ ಪೃಥಿವೀಪಾಲನೇ, ಅನಂತರ ಪರ್ವತಗಳಂತೆ ತೋರುವ ಎಲ್ಲಮೋಡಗಳೂ 
ಗುಡುಗಿನ ಗರ್ಜನೆಗಳನ್ನು ಮಾಡುತ್ತಾ ಆಕಾಶವನ್ನು ವ್ಯಾಪಿಸುತ್ತವೆ. 


ತೈರಿಯಂ ಪೃಥಿವೀ ಸರ್ವಾ ಸಪರ್ವತವನಾಕರಾ । 
ಆಪೂರ್ಯತೇ ಮಹಾರಾಜ ಸಲಿಲೌಘಪರಿಪುತಾ 11೭೬1! 


ಮಾರ್ಕಂಡೇಯಸಮಾಸ್ಯಾಪರ್ವ -323- 


ಎಲೈ ಮಹಾರಾಜನೇ, ಆ ಮೋಡಗಳು ಮಳೆಯ ಪ್ರವಾಹವನ್ನೇ ಸುರಿಸಿ ಪರ್ವತ, 
ವನಗಳಿಂದ ತುಂಬಿದ ಎಲ್ಲಾಭೂಮಿಯನ್ನೂನೀರಿನಿಂದ ತುಂಬುತ್ತವೆ. 


ತತಸ್ತೇ ಜಲದಾ ಘೋರಾ ರಾವಿಣಃ ಪುರುಷರ್ಷಭ । 

ಸರ್ವತಃ (ಪರ್ವತಾನ್‌) ಪ್ಲಾವಯಂತ್ಯಾಶು ಚೋದಿತಾಃ ಪರಮೇಷ್ಠಿನಾ ॥ 
ಎಲೈ ಪುರುಷರ್ಷಭನೇ, ಅನಂತರ ಆ ಮೋಡಗಳು ಬ್ರಹ್ಮದೇವರ ಪ್ರೇರಣೆಗೆ 

ಅನುಸಾರವಾಗಿ ಗರ್ಜನೆಯನ್ನುಮಾಡುತ್ತಾ ಎಲ್ಲವನ್ನೂ ಶೀಘ್ರದಲ್ಲಿ ಕೊಚ್ಚಿಹಾಕುತ್ತವೆ. 
ವರ್ಷಮಾಣಾ ಮಹತ್ತೋಯಂ ಪೂರಯಂತೋ ವಸುಂಧರಾಮ್‌ । 
ಸುಘೋರಮಶಿವಂ ರೌದ್ರಂ ನಾಶಯಂತಿ ಚ ಪಾವಕಮ್‌ ॥೭೮॥ 


ದೊಡ್ಡಮಳೆಯನ್ನುಕರೆದು ಭೂಮಿಯನ್ನುನೀರಿನಿಂದ ತುಂಬಿ ಭಯಂಕರವಾಗಿದ್ದ 
ಅಮಂಗಳವಾದ, ಘೋರವಾದ ಸಂವರ್ತಕವಹ್ನಿಯನ್ನು ನಾಶಮಾಡುತ್ತವೆ. 


ತತೋ ದ್ವಾದಶವರ್ಷಾಣಿ ಪಯೋದಾಸ್ತ ಉಪಪ್ಪವೇ । 
ಧಾರಾಭಿಃ ಪೂರಯಂತೋ ವೈ ಚೋದ್ಯಮಾನಾ ಮಹಾತ್ಮನಾ 11೭೯॥॥ 


ಲೋಕಕ್ಷಯದ ಕಾಲದಲ್ಲಿ ಬ್ರಹ್ಮದೇವರಿಂದ ಪ್ರೇರಿತವಾದ ಆ ಮೇಘಗಳು ತಮ್ಮ 
ಮಳೆಯ ಧಾರೆಯಿಂದ ಎಲ್ಲವನ್ನೂ ತುಂಬುತ್ತಾ ಹನ್ನೆರಡು ವರ್ಷಗಳವರೆಗೆ ಮಳೆಯನ್ನು 
ಸುರಿಸುತ್ತವೆ. 

ತತಃ ಸಮುದ್ರ: ಸ್ಟಾಂ ವೇಲಾಮತಿಕ್ರಾಮತಿ ಭಾರತ । 

ಪರ್ವತಾಶ್ಚ ವಿದೀರ್ಯಂತೇ ಮಹೀ ಚಾಪ್ಸು ನಿಮಜ್ಜತಿ 


ಎಲೈ ಭಾರತನೇ, ಆಗ ಸಮುದ್ರವು ತನ್ನ ಎಲ್ಲೆಯನ್ನು ಮೀರಿ ಉಕ್ಕುತ್ತದೆ. 
ಪರ್ವತಗಳು ಬಿರಿಯುತ್ತದೆ ಮತ್ತು ಭೂಮಿಯು ನೀರಿನಲ್ಲಿ ಮುಳುಗಿ ಹೋಗುತ್ತದೆ. 


11೮೦॥॥ 


ಸರ್ವತಃ ಸಹಸಾ ಭ್ರಾಂತಾಸ್ತೇ ಪಯೋದಾ ನಭಸ್ತಳಮ್‌ । 
ಸಂವೇಷ್ಠಯಿತ್ವಾ ನಶ್ಯಂತಿ ವಾಯುವೇಗಪರಾಹತಾಃ 11೮೧॥ 
ಅನಂತರ ವಾಯುವೇಗಕ್ಕೆ ಸಿಲುಕಿದ ಆ ಮೋಡಗಳು ನಭಸ್ತಳದಲ್ಲಿ ಎಲ್ಲ 


ಕಡೆಯಲ್ಲಿಯೂ ಸುತ್ತುತ್ತಾ ಶೀಘ್ರವಾಗಿ ನಾಶವನ್ನು ಹೊಂದುತ್ತವೆ. 


-324- ಮಹಾಭಾರತ ವನಪರ್ವ 


ತತಸ್ತಂ ಮಾರುತಂ ಘೋರಂ ಸ್ಹಯಂಭೂರ್ಮನುಜಾಧಿಪ I 
ಆದಿಃ ಪದ್ಮಾಲಯೋ ದೇವಃ ಪೀತ್ವಾ ಸ್ಪಪಿತಿ ಭಾರತ 11೮೨॥ 


ಎಲೈ ಭಾರತನೇ, ಮನುಜಾಧಿಪನೇ, ಆಗ ಪದ್ಧವಾಸಿಯೂ ಮತ್ತು ಜಗದಾದಿಯೂ 
ಆದ ಬ್ರಹ್ಮದೇವರು ಆ ಘೋರವಾದ ವಾಯುವನ್ನು ಪಾನಮಾಡಿ ನಿದ್ರೆ ಮಾಡುತ್ತಾರೆ. 


ತಸ್ಮಿನ್ನೇಕಾರ್ಣವೇ ಘೋರೇ ನಷ್ಟೇ ಸ್ಮಾವರಜಂಗಮೇ | 
ನಷ್ಟೇ ದೇವಾಸುರಗಣೇ ಯಕ್ಷರಾಕ್ಸಸವರ್ಜಿತೇ 11೮೩॥ 


ನಿರ್ಮನುಷ್ಯೇ ಮಹೀಪಾಲ ನಿಃಶ್ಚಾಪದಮಹೀರುಹೇ । 
ಅನಂತರಿಕ್ಷೇ ಲೋಕೇಶಸ್ಥಿನ್‌ ಭ್ರಮಾಮ್ಯೇಕೋ5ಹಮಾಹತಃ  ॥೮೪॥ 


ಅಂತಹ ಸ್ಥಾವರ ಜಂಗಮ ರಹಿತವಾದ ದೇವಾಸುರ ಸಮೂಹರಹಿತವಾದ, 
ಯಕ್ಷರಾಕ್ಸಸಶೂನ್ಯವಾದ, ಮನುಷ್ಯರಹಿತವಾದ, ವೃಕ್ಟಗಳಿಂದಲೂ ಕ್ರೂರ 
ಪ್ರಾಣಿಗಳಿಂದಲೂ ರಹಿತವಾದ ಅಂತರಿಕ್ಷರಹಿತವಾದ ಏಕಾರ್ಣವ ಲೋಕದಲ್ಲಿ 
ನಾನೊಬ್ಬನೇ ಆ ನೀರಿನ ಹೊಡೆತಕ್ಕೆ ಸಿಕ್ಕಿ ಸಂಚರಿಸುತ್ತೇನೆ (ಸಂಚರಿಸಿದೆನು). 


ಏಕಾರ್ಣವೇ ಜಲೇ ಘೋರೇ ವಿಚರನ್‌ ಪಾರ್ಥಿವೋತ್ತಮ ।ಟ 


ಅಪಶ್ಯನ್‌ ಸರ್ವಭೂತಾನಿ ವೈಕ್ಸವ್ಯಮಗಮಂ ತತಃ 11೮೫॥ 


ಎಲೈ ಪಾರ್ಥಿವಶ್ರೇಷ್ಠನೇ, ಅಂತಹ ಏಕಾರ್ಣವವಾದ ಘೋರ ಜಲದಲ್ಲಿ 
ಸಂಚರಿಸುತ್ತಾ ಬೇರೆ ಯಾವ ಪ್ರಾಣಿಯನ್ನೂ ಕಾಣದೆ ನಾನು ಮನಸ್ಸಿನಲ್ಲಿ ಬಹಳ 
ವಿಷಾದವನ್ನುಹೊಂದಿದೆನು. 


ತತಃ ಸುದೀರ್ಫ್ಥಂ ಗತ್ವಾಂಹಂ ಪವಮಾನೋ ನರಾಧಿಪ । 
ಶ್ರಾಂತಃ ಕ್ಷಚಿನ್ನ ಶರಣಂ ಲಭಾಮ್ಯಹಮತಂದ್ರಿತಃ HSL 


ಎಲೈ ನರಾಧಿಪನೇ, ಅನಂತರ ನಾನು ಬಹುಕಾಲದವರೆಗೆ ಆಲಸ್ಯವಿಲ್ಲದೆ ಆ 
ಜಲದಲ್ಲಿಎಷ್ಟುಈಜಿದಣಿದರೂ ಎಲ್ಲಿಯೂ ಒಂದು ಆಶ್ರಯವು ದೊರೆಯುವುದಿಲ್ಲ. 


ತತಃ ಕದಾಚಿತ್‌ ಪಶ್ಯಾಮಿ ತಸ್ಮಿನ್‌ ಸಲಿಲಸಂಚಯೇ । 
ನ್ಯಗ್ರೋಧಂ ಸುಮಹಾಂತಂ ವೈ ವಿಶಾಲಂ ಪೃಥಿವೀಪತೇ 11೮೭॥ 


ಮಾರ್ಕಂಡೇಯಸಮಾಸ್ಯಾಪರ್ವ -325- 


ಎಲೈೆ ಪೃಥಿವೀಪತಿಯೇ, ಆಗ ಒಮ್ಮೆ ನಾನು ಆ ಜಲರಾಶಿಯಲ್ಲಿವಿಶಾಲವಾದ 
ಒಂದು ದೊಡ್ಡಆಲದ ಮರವನ್ನುನೋಡುತ್ತೇನೆ. 


ಶಾಖಾಯಾಂ ತಸ್ಯ ವೃಕ್ಚಸ್ಯ ವಿಸ್ತೀರ್ಣಾಯಾಂ ನರಾಧಿಪ । 
ಪರ್ಯಂಕೇ ಪೃಥಿವೀಪಾಲ ದಿವ್ಯಾಸ್ತರಣಸಂಸ್ಕತೇ NSC 


ಉಪವಿಷ್ಟಂ ಮಹಾರಾಜ ಪದ್ಮೇಂದುಸದೃಶಾನನಮ್‌ । 
ಫುಲ್ಲಪದ್ಧವಿಶಾಲಾಕ್ದಂ ಬಾಲಂ ಪಶ್ಯಾಮಿ ಭಾರತ 11೮೯॥ 


ಎಲೈ ನರಾಧಿಪನೇ, ಎಲ್ಫೆ ಭಾರತನೇ, ಆ ವಿಸ್ತೀರ್ಣವಾದ ವೃಕ್ಷದ ಒಂದು 
ಶಾಖೆಯಲ್ಲಿದಿವ್ಯವಾದ ಹಾಸಿಗೆಯನ್ನು ಹಾಸಿದ ಮಂಚದಲ್ಲಿಕುಳಿತಿರುವ ಪದ್ಧದಂತೆ 
ಚಂದ್ರನಂತೆ ಕಾಂತಿಯುಳ್ಳ ಮುಖವುಳ್ಳ ಅರಳಿದ ಪದ್ಧಪತ್ರದಂತೆ ವಿಶಾಲವಾದ 
ನೇತ್ರವುಳ್ಳ ಬಾಲಕನನ್ನುನೋಡುತ್ತೇನೆ. 

ತತೋ ಮೇ ಪೃಥಿವೀಪಾಲ ವಿಸ್ಮಯಃ ಸುಮಹಾನಭೂತ್‌ । 

ಕಥಂ ತ್ಹಯಂ ಶಿಶುಃ ಶೇತೇ ಲೋಕೇ ನಾಶಮುಪಾಗತೇ uo 


ಎಲೈ ಪೃಥಿವೀಪಾಲನೇ, ಆಗ ನನಗೆ ಎಲ್ಲಲೋಕವೂ ನಾಶವನ್ನು ಹೊಂದಿರುವಾಗ 
ಈ ಮಗುವು ಇಲ್ಲಿಹೇಗೆ ಮಲಗಿದೆ? ಎಂದು ದೊಡ್ಡ ವಿಸ್ಮಯವುಂಟಾಯಿತು. 

ತಪಸಾ ಚಿಂತಯಂಶ್ಚಾಪಿ ತಂ ಶಿಶುಂ ನೋಪಲಕ್ಷಯೇ | 

ಭೂತಂ ಭವ್ಯಂ ಭವಿಷ್ಯಂ ಚ ಜಾನನ್ನಪಿ ನರಾಧಿಪ 


ಎಲೈ ನರಾಧಿಪನೇ, ನಾನು ಭೂತ ಭವ್ಯ ಭವಿಷ್ಯತ್ತುಗಳನ್ನು ತಿಳಿದಿದ್ದರೂ ಸಹ, 
ಎಷ್ಟು ತಪಸ್ಸನ್ನು ಯೋಜನೆ ಮಾಡಿದರೂ ಆ ಶಿಶುವು ಯಾರೆಂದು ತಿಳಿಯುವುದಿಲ್ಲ. 


uO 


ಅತಸೀಪುಷ್ಪವರ್ಣಾಭಃ ಶ್ರೀವತಕೃತಭೂಷಣ: | 


ಸಾಕ್ಟಾಲ್ಸಕ್ಚ್ಮ್ಯಾ ಇವಾವಾಸಃ ಸ ತದಾ ಪ್ರತಿಭಾತಿ ಮೇ 11೯ ೨॥॥ 
ಎಎ ಗೌ ಟ್ರ. 


ಆಗ ಅಗಸೆಯ ಪುಷ್ಪದ ಬಣ್ಣವುಳ್ಳ ಶ್ರೀವತ್ಸಲಾಂಛನನಾದ, ಲಕ್ಷ್ಮಿಯ ಸಾಕ್ಷಾನಿವಾಸ 
ಸ್ಥಾನವಾದ ಅವನು ಯಾರೆಂದು ಹೊಳೆಯುತ್ತದೆ. 


-326- ಮಹಾಭಾರತ ವನಪರ್ವ 


ತತೋ ಮಾಮಬ್ರವೀದ್‌ ಬಾಲಃ ಸ ಪದ್ಮನಿಭಲೋಚನಃ । 
ಶ್ರೀವತ್ಸಧಾರೀ ದ್ಯುತಿಮಾನ್‌ ವಾಕ್ಯಂ ಶ್ರುತಿಸುಖಾವಹಮ್‌ Ted 


ಆಗ ಶ್ರೀವತ್ಸಧಾರಿಯಾದ, ಕಾಂತಿಯುಕ್ತನಾದ, ಪದ್ಮನೇತ್ರನಾದ ಆ ಬಾಲಕನು 
ನನ್ನ ಕಿವಿಗಳಿಗೆ ಸಂತೋಷವುಂಟಾಗುವಂತೆ ಹೀಗೆ ಮಾತನಾಡಿದನು. 


ಜಾನಾಮಿ ತ್ಹಾಂ ಪರಿಶ್ರಾಂತಂ ತತೋ ವಿಶ್ರಾಮಕಾಂಕ್ಸಿಣಮ್‌ I 
ಮಾರ್ಕಂಡೇಯ ಇಹಾಸ್ವ ತಂ ಯಾವದಿಚ್ಛಸಿ ಭಾರ್ಗವ 11೯೪॥ 


ಎಲೈ ಭಾರ್ಗವನಾದ. ಮಾರ್ಕಂಡೇಯನೇ, ನೀನು ಬಹಳ ದಣಿದು 
ವಿಶ್ರಾಂತಿಯನ್ನು ಬಯಸುತ್ತಿದ್ದೀಯೆ ಎಂದು ನಾನು ತಿಳಿದಿದ್ದೇನೆ. ಇಲ್ಲಿ ನಿನಗೆ 
ಬೇಕಾದಷ್ಟುಸಮಯದವರೆಗೆ ವಿಶ್ರಾಂತಿಯನ್ನು ಪಡೆಯುವವನಾಗು. 


ಅಭ್ಯಂತರಂ ಶರೀರೇ ಮೇ ಪ್ರವಿಶ್ಯ ಮುನಿಸತ್ತಮ । 
ಆಸ್ಚ ಭೋ ವಿಹಿತೋ ವಾಸಃ ಪ್ರಸಾದಸ್ತೇ ಕೃತೋ ಮಯಾ 11೯೫! 


ಎಲೈ ಮುನಿಶ್ರೇಷ್ಠನೇ, ನನ್ನ ಶರೀರದ ಒಳಗೆ ಪ್ರವೇಶಿಸು. ನಿನಗೆ ನಾನು 
ವಾಸಸ್ಥಾನವನ್ನು ಕಲ್ಪನೆ ಮಾಡಿದ್ದೇನೆ. ನಿನಗೆ ನಾನು ಅನುಗ್ರಹವನ್ನು ಮಾಡಿದ್ದೇನೆ 
(ಎಂದು ಹೇಳಿದನು). 


ತತೋ ಬಾಲೇನ ತೇನೈವಮುಕ್ತಸ್ಯಾಸೀತ್‌ ತದಾ ಮಮ । 
ನಿರ್ವೇದೋ ಜೀವಿತೇ ದೀರ್ಥೇ ಮನುಷ್ಯತ್ವೇ ಚ ಭಾರತ HELI 


ಎಲೈ ಭಾರತನೇ, ಆ ಬಾಲಕನಿಂದ ಈ ಮಾತುಗಳನ್ನು ಕೇಳಿದ ನನಗೆ ನನ್ನ 
ದೀರ್ಥವಾದ ಜೀವನದಲ್ಲಿಮತ್ತು ಮನುಷ್ಯಭಾವದಲ್ಲಿವೈರಾಗ್ಯವುಂಟಾಯಿತು. 


ತತೋ ಬಾಲೇನ ತೇನಾಸ್ಯಂ ಸಹಸಾ ವಿವೃತಂ ಕೃತಮ್‌ । 
ತಸ್ಯಾಹಮವಶೋ ವಕ್ವೇ ದೈವಯೋಗಾತ್‌ ಪ್ರವೇಶಿತಃ 1೯೭! 


ಆಗ ಆ ಬಾಲಕನು ಇದ್ದಕ್ಕಿದ್ದಂತೆಯೇ ತನ್ನಬಾಯನ್ನುತೆರೆದನು. ನಾನು ನನಗೆ 
ಅರಿವಿಲ್ಲದೆಯೇ ದೈವಯೋಗದಿಂದ ಅವನ ಬಾಯಿಯಲ್ಲಿ ಪ್ರವೇಶಿಸಿದೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -327- 


ತತಃ ಪ್ರವಿಷ್ಠಸ್ತತುಕ್ತಿಂ ಸಹಸಾ ಮನುಜಾಧಿಪ । 
ಸರಾಷ್ಟ್ರನಗರಾಕಾರಂ ಕೃತ್ಸ್ನಾಂ ಪಶ್ಯಾಮಿ ಮೇದಿನೀಮ್‌ Tas) 


ಎಲೈ ಮನುಜಾಧಿಪನೇ, ಅವನ ಬಾಯಿಯ ಮಾರ್ಗವಾಗಿ ಅವನ ಉದರವನ್ನು 
ಸೇರಿದವನಾಗಿ ಅಲ್ಲಿ ರಾಷ್ಟ್ರನಗರಗಳಿಂದ ಕೂಡಿದ ಸಮಗ್ರವಾದ ಭೂಮಿಯನ್ನು 
ನೋಡಿದೆ (ಮಹಾಪ್ರಳಯವನ್ನು ನನಗೆ ತೋರಿಸು ಎಂದು ಮಾರ್ಕಂಡೇಯರಿಂದ 
ಪ್ರಾರ್ಥಿತನಾದ ಭಗವಂತನಾದ ನಾರಾಯಣನು ಸಪ್ಪಕಾಲದಲ್ಲಿಭೂಧರಾದಿಗಳನ್ನು 
ಸೃಷ್ಟಿಮಾಡುವಂತೆ ತನ್ನ ಅಚಿಂತ್ಯಶಕ್ತಿಯಿಂದ ಮಹಾಪ್ರಳಯ ಪ್ರತಿನಿಧಿಯಾದ ಒಂದು 
ಪ್ರಳಯವನ್ನು ಸೃಷ್ಟಿಮಾಡಿ ಮಾರ್ಕಂಡೇಯರಿಗೆ ಅದನ್ನುತೋರಿಸಿ ತನ್ನಉದರದಲ್ಲಿದ್ದ 
ವಿನಾಶವನ್ನು ಹೊಂದದಿರುವ ಸಕಲ ಪ್ರಪಂಚವನ್ನೂ ತೋರಿಸಿದನು. ಏಕೆಂದರೆ 
ಬ್ರಹ್ಮದೇವರ ದೈನಂದಿನ ಪ್ರಳಯದಲ್ಲಿ ಬ್ರಹ್ಮದೇವರೂ ನಿದ್ರೆ ಮಾಡುವಾಗ 
ಮಾರ್ಕಂಡೇಯರು ಎಚ್ಚರದಿಂದಿರಲು ಸಾಧ್ಯವಿಲ್ಲ ಎಂದು ವಾದಿರಾಜರು 
ಲಕ್ಷಾಲಂಕಾರದಲ್ಲಿ ತಿಳಿಸುತ್ತಾರೆ). 

ಗಂಗಾಂ ಶತದ್ರುಂ ಸೀತಾಂ ಚ ಯಮುನಾಮಥ ಕೌಶಿಕೀಮ್‌ । 

ಚರ್ಮಣ್ಣತೀಂ ವೇತ್ರವತೀಂ ಚಂದ್ರಭಾಗಾಂ ಸರಸ್ವತೀಮ್‌ Taal 

ಸಿಂಧುಂ ಚೈವ ವಿಪಾಶಾಂ ಚ ನದೀಂ ಗೋದಾವರೀಮಪಿ ॥ 

ವಸ್ಹೋಕಸಾರಾಂ ನಳಿನೀಂ ನರ್ಮದಾಂ ಚೈವ ಭಾರತ 11೧೦೦॥ 

ಎಲೈ ಭಾರತನೇ, ಗಂಗಾ, ಶತದ್ರು, ಸೀತಾ, ಯಮುನಾ, ಕೌಶಿಕೀ, ಚರ್ಮಣ್ವತೀ, 
ವೇತ್ರವತೀ, ಚಂದ್ರಭಾಗಾ, ಸರಸ್ವತೀ, ಸಿಂಧು, ವಿಪಾಶಾ, Roce: 
ವಸ್ವೋಕಸಾರಾ, ನಳಿನೀ, ನರ್ಮದಾ 'ಮೊದಲಾದ ನದಿಗಳನ್ನುನೋಡಿದೆನು. 


ನದೀಂ ತಾಮ್ರಾಂ ಚ ವೇಣ್ಣಾಂ ಚ ಪುಣ್ಯತೋಯಾಂ ಶುಭಾವಹಾಮ್‌। 
ಸುವೇಣಾಂ ಕೃಷ್ಣವೇಣಾಂ ಚ 'ಆರಾಮಾಂ ಚ ಮಹಾನದೀಮ್‌ । 
ವಿತಸ್ತಾಂ ಚ ನರವ್ಯಾಘ್ರ ಕಾವೇರೀಂ ಸರಿತಾಂ ವರಾಮ್‌ 11೧೦೧ 


ಎಲೈ ನರವ್ಯಾಘುನೇ, ತಾಮ್ರನದಿ, ಪುಣ್ಯ ಜಲದಿಂದ ಕೂಡಿದ ವೇಣ್ಣ ನದಿ, 
ಕೃಷ್ಣಾನದಿ, ಇರಾಮಾ ಮಹಾನದಿ, ವಿತಸ್ತಾ ಮತ್ತು ನದಿಗಳಲ್ಲಿ ಶ್ರೇಷ್ಠವಾದ ಕಾವೇರಿ 


ಇವುಗಳನ್ನು ನೋಡಿದನು. 


-328- ಮಹಾಭಾರತ ವನಪರ್ವ 


ಶೋಣಾಂ(ಣಂ) ಚ ಪುರುಷವ್ಯಾಘ್ರ ವಿಶಲ್ಯಾಂ ಕಿಂಪುನಾಮಪಿ ॥1೧೦೨॥ 


ಏತಾಶ್ಚಾನ್ಯಾಶ್ಚ ನದ್ಯೋ5ಹಂ ಪೃಥಿವ್ಯಾಂ ಯಾ ನರೋತ್ತಮ । 
ಪರಿಕ್ರಾಮನ್‌ ಪ್ರಪಶ್ಯಾಮಿ ತಸ್ಯ ಕುಕ್ಷೌ ಮಹಾತ್ಮನಃ 1೧೦೩। 


ಎಲೈ ಪುರುಷವ್ಯಾಘ್ರನೇ, ನರೋತ್ತಮನೇ, ಶೋಣ, ವಿಶಲ್ಯಾ, ಕಿಂಪುನ ಇವೇ 
ಮೊದಲಾದ ಭೂಮಿಯಲ್ಲಿರುವ ಇನ್ನೂ ಅನೇಕ ನದಿಗಳನ್ನುಆ ಮಹಾತ್ಮನ ಕುಕ್ಟಿಯಲ್ಲಿ 
ಸಂಚಾರವನ್ನುಮಾಡುತ್ತಾ ನಾನು ನೋಡಿದೆನು. 


ತತಃ ಸಮುದ್ರಂ ಪಶ್ಯಾಮಿ ಯಾದೋಗಣನಿಷೇವಿತಮ್‌ । 
ರತ್ನಾಕರಮಮಿತ್ರಘ್ನ ಪಯಸೋ ನಿಧಿಮುತ್ತಮಮ್‌ `_ ॥೧೦೪॥ 


ಎಲೈ ಶತ್ರುಸೂದನನೇ, ಅನಂತರ ನಾನು ಜಲಚರಪ್ರಾಣಿಗಳಿಂದ ಕೂಡಿದ 
ರತ್ನಾಕರವಾದ ಶ್ರೇಷ್ಠ ಜಲನಿಧಿಯಾದ ಸಮುದ್ರವನ್ನು ನೋಡಿದೆನು. 


ತತ್ರ ಪಶ್ಯಾಮಿ ಗಗನಂ ಚಂದ್ರಸೂರ್ಯವಿರಾಜಿತಮ್‌ । 
ಜಾಜ್ವಲ್ಯಮಾನಂ ತೇಜೋಭಿಃ ಪಾವಕಾರ್ಕಸಮಪ್ರಭಮ್‌ 11೧೦೫॥ 


ಅಲ್ಲಿನಾನು ಅಗ್ನಿಸೂರ್ಯರಿಗೆ ಸಮಾನವಾದ ಪ್ರಕಾಶವುಳ್ಳ ತಮ್ಮ ತೇಜಸ್ಸಿನಿಂದ 
ಹೊಳೆಯುತ್ತಿರುವ ಚಂದ್ರಸೂರ್ಯರಿಂದ ವಿರಾಜಿತವಾದ ಗಗನವನ್ನುನೋಡಿದೆನು. 


ಪಶ್ಯಾಮಿ ಚ ಮಹೀಂ ರಾಜನ್‌ ಕಾನನೈರುಪಶೋಭಿತಾಮ್‌ । 
ಸಪರ್ವತವನದ್ದೀಪಾಂ ನಿಮ್ನಗಾಶತಸಂಕುಲಾಮ್‌ 11೧೦೬॥ಟ 


ಎಲ್ಫೆ ರಾಜನೇ, ಕಾನನಗಳಿಂದ ಶೋಭಿತವಾದ, ಪರ್ವತವನದ್ವೀಪಗಳಿಂದ 
ಕೂಡಿದ, ನೂರಾರು ನದಿಗಳಿಂದ ನಿಬಿಡವಾದ ಎಲ್ಲಭೂಮಿಯನ್ನುನೋಡಿದೆನು. 


ಯಜಂತೇ ಹಿ ತದಾ ರಾಜನ್‌ ಬ್ರಾಹ್ಮಣಾ ಬಹುಭಿರ್ಮಖೈ: । 
ಕೃತ್ರಿಯಾಶ್ಚ ಪ್ರವರ್ತಂತೇ ಸರ್ವವರ್ಣಾನುರಂಜನೈ: 11೧೦೭1! 


ಅಲ್ಲಿಬ್ರಾಹ್ಮಣರು ಅನೇಕ ವಿಧವಾದ ಯಾಗಗಳಿಂದ ದೇವರನ್ನು ಆರಾಧಿಸುತ್ತಾರೆ. 
ಕೃತ್ರಿಯರು ಎಲ್ಲ ವರ್ಣಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಾ 
ಪ್ರವೃತ್ತರಾಗುತ್ತಾರೆ. 


1. 


ಮಾರ್ಕಂಡೇಯಸಮಾಸ್ಯಾಪರ್ವ -329- 


ವೈಶ್ಯಾಃ ಕೃಷಿಂ ಯಥಾನ್ಯಾಯಂ ಕಾರಯಂತಿ ನರಾಧಿಪ । 

ಶುಶ್ರೂಷಾಯಾಂ ಚ ನಿರತಾ ದ್ವಿಜಾನಾಂ ವೃಷಲಾಸ್ತದಾ 11೧೦೮॥ 

ಎಲೈ ನರಾಧಿಪನೇ, ವೈಶ್ಯರು ನ್ಯಾಯಪ್ರಾಪ್ತವಾದ ಕೃಷಿಯನ್ನುಮಾಡಿಸುತ್ತಾರೆ. 
ಶೂದ್ರರು ದ್ವಿಜರ ಸೇವೆಯಲ್ಲಿ ನಿರತರಾಗಿದ್ದಾರೆ. 

ತತಃ ಪರಿಪತನ್‌ ರಾಜಂಸ್ತಸ್ಯ ಕುಕ್ಸೌ ಮಹಾತ್ಮನಃ । 

ಹಿಮವಂತಂ ಚ ಪಶ್ಯಾಮಿ ಹೇಮಕೂಟಂ ಚ ಪರ್ವತಮ್‌ ॥೧೦೯॥ 

ಎಲ್ಫೆ ರಾಜನೇ, ಆಗ ಹೀಗೆಯೇ ಆ ಮಹಾತ್ಮನ ಉದರದಲ್ಲಿ ಸಂಚರಿಸುತ್ತಾ 
ಹಿಮಾಲಯ ಪರ್ವತವನ್ನೂ, ಹೇಮಕೂಟಪರ್ವತವನ್ನೂನೋಡಿದನು. 

ನಿಷಧಂ ಚಾಪಿ ಪಶ್ಯಾಮಿ ಶ್ಲೇತಂ ಚ ರಜತಾನ್ವಿತಮ್‌ । 

ಪಶ್ಯಾಮಿ ಚ ಮಹೀಪಾಲ ಪರ್ವತಂ ಗಂಧಮಾದನಮ್‌ 11೧೧೦॥ 

ಎಲೈ ಮಹೀಪಾಲನೇ, ನಿಷಧಪರ್ವತವನ್ನೂ, ರಜತಾನ್ನಿತವಾದ ಶ್ವೇತ 
ಪರ್ವತವನ್ನೂ ಮತ್ತು ಗಂಧಮಾದನಪರ್ವತವನ್ನೂನೋಡಿದೆನು. 


ಮಂದರಂ ಮನುಜವ್ಯಾಘ್ರ ನೀಲಂ ಚಾಪಿ ಮಹಾಗಿರಿಮ್‌ । 
ಪಶ್ಯಾಮಿ ಚ ಮಹಾರಾಜ ಮೇರುಂ ಕನಕಪರ್ವತಮ್‌ 1೧೧೧॥॥ 


ಎಲೈ ಮನುಜವ್ಯಾಘ್ರನೇ, ಮಹಾರಾಜನೇ, ಮಂದರಪರ್ವತವನ್ನೂ 
ಮಹಾಪರ್ವತವಾದ ನೀಲವನ್ನೂ ಸುವರ್ಣಮಯವಾದ ಮೇರು ಪರ್ವತವನ್ನೂ 
ನೋಡಿದೆನು. 

ಮಾಹೇಂದ್ರಂ ಚೈವ ಪಶ್ಯಾಮಿ ವಿಂಧ್ಯಂ ಚ ಗಿರಿಮುತ್ತಮಮ್‌ । 

ಮಲಯಂ ಚಾಪಿ ಪಶ್ಯಾಮಿ ಪಾರಿಯಾತ್ರಂ ಚ ಪರ್ವತಮ್‌ ॥೧೦೧೨॥ 

ಮಹೇಂದ್ರ ಪರ್ವತವನ್ನೂ ಶಿ ಶ್ರೇಷ್ಠವಾದ ಎಂದ್ಯ ಪರ್ವತವನ್ನೂ , ಮಲಯ 
ಪರ್ವತವನ್ನೂ ಮತ್ತು ಪಾರಿಯಾತ್ರ ಪರ್ವತವನ್ನೂ ನೋಡಿದೆನು. 

ಏತೇ ಚಾನ್ಯೇ ಚ ಬಹವೋ ಯಾವಂತ: ಪೃಥಿವೀಧರಾಃ | 


ತಸ್ಯೋದರೇ ಮಯಾ ದೃಷ್ಟಾ ಸರ್ವೇ ರತ್ನವಿಭೂಷಿತಾಃ 11೧೧೩1 


-330- ಮಹಾಭಾರತ ವನಪರ್ವ 


ಇವುಗಳನ್ನೂಮತ್ತು ಇನ್ನೂ ಭೂಮಿಯಲ್ಲಿಎಷ್ಟುಪರ್ವತಗಳಿವೆಯೋ ಅಂತಹ 
ರತ್ನವಿಭೂಷಿತವಾದ ಎಲ್ಲಾಪರ್ವತಗಳನ್ನೂ ನಾನು ಅವನ ಉದರದಲ್ಲಿನೋಡಿದೆನು. 


ಸಿಂಹಾನ್‌ ವ್ಯಾಘ್ರಾನ್‌ ವರಾಹಾಂಶ್ಚ ಪಶ್ಯಾಮಿ ಮನುಜಾಧಿಪ । 
ಪೃಥಿವ್ಯಾಂ ಯಾನಿ ಚಾನ್ಯಾನಿ ಸತ್ತ್ಯಾನಿ ಜಗತೀಪತೇ 11೧೧೪॥ 


ತಾನಿ ಸರ್ವಾಣ್ಯಹಂ ತತ್ರ ಪಶ್ಯನ್‌ ಪರ್ಯಚರಂ ತದಾ 11೧೧೫॥ 


ಎಲೈ ಮನುಜಾಧಿಪನೇ, ಸಿಂಹಗಳನ್ನೂ, ವ್ಯಾಘ್ರಗಳನ್ನೂ ಮತ್ತು ವರಾಹಗಳನ್ನೂ 
ಅವನ ಉದರದಲ್ಲಿ ನೋಡಿದೆನು. ಎಲೈ ಜಗತೀಪತಿಯೇ, ಭೂಮಿಯಲ್ಲಿ ಎಷ್ಟು 
ಪ್ರಾಣಿಗಳಿವೆಯೋ ಅವೆಲ್ಲವನ್ನೂ ನಾನು. ಅವನ ಉದರದಲ್ಲಿ ನೋಡುತ್ತಾ 
ಸಂಚರಿಸಿದೆನು. 


ಕುಕ್ಸೌ ತಸ್ಯ ನರವ್ಯಾಘ್ರ ಪ್ರವಿಷ್ಠು ಸಂಚರನ್‌ ದಿಶಃ । 
ಶಕ್ರಾದೀಂಶ್ಚಾಪಿ ಪಶ್ಯಾಮಿ ಕೃತ್ಸ್ವಾನ್‌ ದೇವಗಣಾನಹಮ್‌ 1೧೧೬॥ 


ಎಲೈ ನರವ್ಯಾಪ್ರನೇ, ನಾನು ಅವನ ಉದರದಲ್ಲಿಪ್ರವೇಶ ಮಾಡಿ ಸಂಚರಿಸುತ್ತಾ 
ದಿಕ್ಕುಗಳನ್ನೂ , ಇಂದ್ರಾದಿ ಸರ್ವದೇವತಾ ಗಣವನ್ನೂ ನೋಡಿದೆನು. 


ಸಾಧ್ಯಾನ್‌ ರುದ್ರಾಂಸ್ತಥಾ55ದಿತ್ಯಾನ್‌ ಗುಹ್ಯಕಾನ್‌ ಪಿತರಸ್ತದಾ । 
ಸರ್ಪಾನ್‌ ನಾಗಾನ್‌ ಸುಪರ್ಣಾಂಶ್ಚ ವಸೂನಪೃಶ್ಚಿನಾವಪಿ ॥ 


ಸಾಧ್ಯರನ್ನೂ ರುದ್ರರನ್ನೂ ೯ ಆದಿತ್ಯರನ್ನೂ ಕ ಗುಹ್ಯಕರನ್ನೂ ಪಿತೃಗಳನ್ನೂ, 
ಸರ್ಪಗಳನ್ನೂ, ನಾಗಗಳನ್ನೂ , ಸುಪರ್ಣಗಳನ್ನೂ ? ವಸುಗಳನ್ನೂ ಮತ್ತು ಅಶ್ವಿನೀ 
ದೇವತೆಗಳನ್ನೂ ನೋಡಿದೆನು. 


ಗಂಧರ್ವಾಪರಸೋ ಯಕ್ಚಾನೃಷೀಂಶ್ಸೈವ ಮಹೀಪತೇ । 
ದೈತ್ಯದಾನವಸಂಘಾಂಶ್ಚ ನಾಗಾಂಶ್ಚ ಮನುಜಾಧಿಪ । 
ಸಿಂಹಿಕಾತನಯಾಂಶ್ಚಾಪಿ ಯೇ ಚಾನ್ಯೇ ಸುರಶತ್ರವಃ 11೧೧೭1 
ಎಲೈ ಮಹೀಪತಿಯೇ, ಗಂಧರ್ವಾಪುರಸರನ್ನೂ ಯಕ್ಷರನ್ನೂ , ಯಷಿಗಳನ್ನೂ 


ದೈತ್ಯದಾನವ ಸಮೂಹಗಳನ್ನೂ, ನಾಗಗಳನ್ನೂ, ರಾಹುಕೇತುಗಳನ್ನೂ ಮತ್ತು ಬೇರೆ 
ದೇವಶತ್ರುಗಳನ್ನೂ ನೋಡಿದೆನು. 


ಮಾರ್ಕಂಡೇಯಸಮಾಸ್ಕಾಪರ್ವ -331- 


ಯಚ್ಚ ಕಿಂಚಿನ್ನಯಾ ಲೋಕೇ ದೃಷ್ಟಂ ಸ್ಥಾವರಜಂಗಮಮ್‌ | 
ಸರ್ವಂ ಪಶ್ಯಾಮ್ಯ ಹಂ ರಾಜಂಸ್ತಸ್ಯ ಕುಕ್ಸ್‌ ಮಹಾತ್ಮನಃ 11೧೧೮॥॥ 


ಎಲೈ ರಾಜನೇ, ನಾನು ಈ ಲೋಕದಲ್ಲಿ ಎಷ್ಟು ಸ್ಥಾವರಜಂಗಮ ವಸ್ತುಗಳನ್ನು 
ನೋಡಿದ್ದೇನೆಯೋ ಅವೆಲ್ಲವನ್ನೂ ಆ ಮಹಾತ್ಮನ ಡಂ ) ನೋಡಿದೆನು. 


ಚರಮಾಣ: ಫಲಾಹಾರ: ಕೃತ್ನ್ನ ೦ ಜಗದಿದಂ ವಿಭೋ । 
ಅಂತಃಶರೀರೇ ತಸ್ಯಾಹಂ ವರ್ಷಾಣಾಮಧಿಕಂ ಶತಮ್‌ 11೧೧೯॥॥ 
ನಚ ಪಶ್ಯಾಮಿ ತಸ್ಕಾಹಂ ದೇಹಸ್ಯಾಂತಂ ಕದಾಚನ । 

ಎಲೈ ರಾಜನೇ, ವಿಭುವೇ, ನಾನು ಫಲಾಹಾರವನ್ನು ಸ್ವೀಕರಿಸುತ್ತಾ ಅವನ 


ಶರೀರದಲ್ಲಿಈ ಸಮಸ್ತ ಜಗತ್ತನ್ನು ನೋಡಿದೆ. ಅವನ ಶರೀರದೊಳಗೆ ನಾನು ನೂರು 
ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸಂಚರಿಸಿದರೂ ಆ ದೇಹದ ಅಂತವೇ ಎಂದೂ 


ಕಾಣಲಿಲ್ಲ. 
ಸತತಂ ಧಾವಮಾನಶ್ಚ ಚಿಂತಯಾನೋ ವಿಶಾಂಪತೇ 11೧೨೦॥॥ 


ಭ್ರಮಂಸ್ತತ್ರ ಮಹೀಪಾಲ ಯದಾ ವರ್ಷಗಣಾನ್‌ ಬಹೂನ್‌ । 
ಆಸಾದಯಾಮಿ ನೈವಾಂತಂ ತಸ್ಯ ರಾಜನ್‌ಮಹಾತ್ಮನ: !1೧೨೧॥ 


ಎಲ್ಫೆ ಭೂಪಾಲನೇ, ಪ್ರಜಾಪಾಲನೇ, ನಾನು ಸತತವಾಗಿ ಚಿಂತಿಸುತ್ತಾ ಶೀಘ್ರವಾಗಿ 
ಓಡುತ್ತಾ ಅನೇಕ ವರ್ಷಗಳ ಕಾಲ ಸಂಚರಿಸಿದರೂ ಆ ಮಹಾತ್ಮನ ಅಂತವು ಎಲ್ಲೂ 


ದೊರೆಯಲಿಲ್ಲ. 


ತತಸ್ತಮೇವ ಶರಣಂ ಗತೋಶಸ್ಥಿ ವಿಧಿವತ್‌ ತದಾ । 
ವರೇಣ್ಯಂ ವರದಂ ದೇವಂ ಮನಸಾ ಕರ್ಮಣೈವ ಚ 11೧೨೨! 


ಆಗ ವರೇಣ್ಯನೂ, ವರದನೂ ಆದ ಆ ದೇವನನ್ನೇ ಮನಸ್ಸಿನಿಂದಲೂ ಮತ್ತು 
ಕ್ರಿಯೆಯಿಂದಲೂ ವಿಧಿಪೂರ್ವಕವಾಗಿ ಶರಣುಹೊಂದಿದೆನು. 


ತತೋತಹಂ ಸಹಸಾ ರಾಜನ್‌ ವಾಯುವೇಗೇನ ನಿಚ್ಛತ 
ಮಹಾತ್ಮನೋ ಮುಖಾತ್‌ ತಸ್ಯ ವಿವೃತಾತ್‌ ಪುರುಷೋತ್ತಮ ॥೧೨೩॥ 


-332- ಮಹಾಭಾರತ ವನಪರ್ವ 


ಎಲೈ ಪುರುಷೋತ್ತಮನೇ, ರಾಜನೇ, ನಾನು ಆಗ ಇದ್ದಕ್ಕಿದ್ದಂತೆಯೇ ತೆರೆದ ಆ 
ಮಹಾತ್ಮನ ಬಾಯಿಯಿಂದ ವಾಯುವೇಗದಿಂದ ಹೊರಗೆ ಬಂದೆನು. 


ತತಸ್ತಸ್ಕೈವ ಶಾಖಾಯಾಂ ನ್ಯಗ್ರೋಧಸ್ಯ ವಿಶಾಂಪತೇ । 
ಆಸ್ತೇ ಮನುಜಶಾರ್ದೂಲ ಕೃತ್ನಮಾದಾಯ ವೈ ಜಗತ್‌ 11೧೨೪॥ 


ಎಲೈ ಪ್ರಜಾಪತಿಯೇ, ಎಲೈ ಮನುಜ ಶಾರ್ದೂಲನೇ, ಆಗಲೂ ಸಮಗ್ರವಾದ 
ಜಗತ್ತನ್ನು ಉದರದಲ್ಲಿಧರಿಸಿದ ಆ ಶಿಶುವು ಹಾಗೆಯೇ ಆಲದ ಮರದ ಕೊಂಬೆಯಲ್ಲಿ 
ಆಶ್ರಯವನ್ನು ಪಡೆದಿತ್ತು. 


ತೇನೈವ ಬಾಲವೇಷೇಣ ಶ್ರೀವತಕ್ಷತಲಕ್ಷಣಮ್‌ । 
ಆಸೀನಂ ತಂ ನರವ್ಯಾಘ್ರ ಪಶ್ಯಾಮ್ಯಮಿತತೇಜಸಮ್‌ 11೧೨೫॥ 


ಎಲೈ ನರವ್ಯಾಘ್ರನೇ, ನಾನು ಮೊದಲು ನೋಡಿದ ಬಾಲರೂಪದಿಂದಲೇ ಇದ್ದ 


ಶ್ರೀವತ್ಸಭೂಷಣನಾದ ಅಪರಿಮಿತ ತೇಜಸ್ವಿಯಾದ ಆ ಬಾಲಕನು ಕುಳಿತಿರುವುದನ್ನು 
ನೋಡಿದೆನು. 


ತತೋ ಮಾಮಬ್ರವೀದ್‌ ಬಾಲಃ ಸ ಪ್ರೀತಃ ಪ್ರಹಸನ್ನಿವ । 
ಶ್ರೀವತಧಾರೀ ದ್ಯುತಿಮಾನ್‌ ಪೀತವಾಸಾ ಮಹಾದ್ಯುತಿಃ (1೧೨೬1 


ಆಗ ಶ್ರೀವತ್ಸಧಾರಿಯೂ, ಕಾಂತಿಯುಕ್ತನೂ, ಪೀತಾಂಬರಧಾರಿಯೂ, 


ಮಹಾತೇಜಸ್ವಿಯೂ ಆದ ಆ ಬಾಲಕನು ನನ್ನನ್ನು ನೋಡಿ ನಗುತ್ತಾ ಹೀಗೆ 
ಮಾತನಾಡಿದನು. 


ಅಪೀದಾನೀಂ ಶರೀರೇಶಸ್ಮಿನ್‌ ಮಾಮಕೇ ಮುನಿಸತ್ತಮ । 
ಉಷಿತಸ್ತ್ವಂ ಸುವಿಶ್ರಾಂತೋ ಮಾರ್ಕಂಡೇಯ ಬ್ರವೀಮಿ ತೇ(ಹಿ ಮೇ) ॥ 


ಎಲೈ ಯಷಿಶ್ರೇಷ್ಠರಾದ ಮಾರ್ಕಂಡೇಯರೇ, ಇದುವರೆಗೆ ನನ್ನ ಶರೀರದಲ್ಲಿ 
ಸುವಿಶ್ರಾಂತವಾಗಿ ವಾಸಮಾಡಿದಿರಷ್ಟೆ? ಅದನ್ನು ನನಗೆ ಹೇಳಿ (ಎಂದು ಹೇಳಿದನು). 


ಮುಹೂರ್ತಾದಥ ಮೇ ದೃಷ್ಟಿ ಪ್ರಾದುರ್ಭೂತಾ ಪುನರ್ನವಾ । 
ಯಯಾ ನಿರ್ಮುಕ್ತಮಾತ್ಮಾನಮಪಶ್ಯಂ ಲಬ್ಧಚೇತಸಮ್‌ 11೧೨೮! 


\ | 
ಮಾರ್ಕಂಡೇಯಸಮಾಸ್ಯಾಪರ್ವ ಇಕಿ 


ಒಂದು ಮುಹೂರ್ತವು ಕಳೆದ ಮೇಲೆ ನನಗೆ ನನ ಸ ಜ್ಞೌನವೆಲ್ಲವೂ ಹೊಸದಾಗಿ 
ಪ್ರಾದುರ್ಭೂತವಾಯಿತು. ನಾನು ಆ ಪ್ರಳಯದಿಂದ ನಿರ್ಮುಕ್ಷನಾಗಿ ಸಮಾಧಾನವುಳ್ಳ 
ಮನಸ್ಸಿನಿಂದ ನಾನು ಇರುವುದನ್ನು ಗಮನಿಸಿದೆ. 


ತಸ್ಯ ತಾಮ್ರತಳೌ ತಾತ ಚರಣ ಸುಪ್ರತಿಷ್ಠಿತೌ । 

ಸುಜಾತೌ ಮೃದುರಕ್ತಾಭಿರಂಗುಲೀಭಿರ್ವಿರಾಜಿತೌ 11೧೨೯॥॥ 

ಎಲ್ಫೆ ಪ್ರೀತಿಪಾತ್ರನೇ, ಅವನ ಪಾದತಳಗಳು ಕೆಂಪಾಗಿ ಸುಪ ಪ್ರತಿಷ್ಠಿತವಾಗಿದ್ದವು. 
ಸುಕುಮಾರವಾಗಿ ಮೃದುವಾಗಿ ಕೆಂಪು ಬೆರಳುಗಳಿಂದ ಶೋಭಿಸುತ್ತಿದ್ದವು. 

ಪ್ರಯತ್ನೇನ ಮಯಾ ಮೂರ್ಧಾ ಗೃಹೀತ್ವಾ ಹ್ಯಭಿವಂದಿತೆ | 

ದೃಷ್ಟ್ವಾನಪರಿಮಿತಂ ತಸ್ಯ ಪ್ರಭಾವಮಮಿತೌಜಸಃ !1೧೩೦॥। 


ನಾನು ಅಮಿತಪರಾಕ್ರಮಿಯಾದ ಅವನ ಅಪರಿಮಿತವಾದ ಪ್ರಭಾವವನ್ನುನೋಡಿ 
ಪ್ರಯತ್ನಪೂರ್ವಕವಾಗಿ ಆ ಪಾದಗಳನ್ನುಹಿಡಿದು ಶಿರಸಾ ನಮಸ್ಕಾರವನ್ನು ಮಾಡಿದೆ. 


ವಿನಯೇನಾಂಜಲಿಂ ಕೃತ್ವಾ ಪ್ರಯತ್ನೇನೋಪಗಮ್ಯ ಹ । 
ದೃಷ್ಟೋ ಮಯಾ ಸ ಭೂತಾತ್ಮಾ ದೇವಃ ಕಮಲಲೋಚನಃ ॥೧೩೧॥ 


ಪ್ರಯತ್ನಪೂರ್ವಕವಾಗಿ ಅವನನ್ನುಸಮೀಪಿಸಿ ವಿನಯದಿಂದ ಕೈಗಳನ್ನು ಜೋಡಿಸಿ 
ಕಮಲಲೋಚನನಾದ ಸರ್ವಭೂತಾತ್ಮನಾದ ಆ ದೇವನನ್ನುನೋಡಿದೆನು. 


ತಮಹಂ ಪ್ರಾಂಜಲಿರ್ಭೂತ್ವಾ ನಮಸೃತ್ಯೇದಮಬ್ರುವಮ್‌ । 
ಜ್ಞಾತುಮಿಚ್ಛಾಮಿ ದೇವ ತ್ವಾಂ ಮಾಯಾಂ ಚೈತಾಂ ತವೋತ್ತಮಾಮ್‌ ॥ 


ನಾನು ಕೈಗಳನ್ನು ಜೋಡಿಸಿ ಅವನಿಗೆ ನಮಸ್ಕರಿಸಿ ದೇವನೇ, ನಾನು ನಿನ್ನನ್ನು ಮತ್ತು 
ನಿನ್ನ ಶ್ರೇಷ್ಠವಾದ ಈ ಸಾಮರ್ಥವನ್ನುತಿಳಿಯಲು ಬಯಸುತ್ತೇನೆ ಎಂದು ಹೇಳಿದೆನು. 
ಹ್ಮ್‌ ಶೆ ಹ್ಮ 


ಆಸ್ಕೇನಾನುಪ್ರವಿಷ್ಟೋ5ಹಂ ಶರೀರೇ ಭಗವಂಸ್ತವ । 

ದೃಷ್ಠವಾನಖಿಲಾನ್‌ ಸರ್ವಾನ್‌ ಸಮಸ್ತಾನ್‌ ಜಠರೇ ಹಿ ತೇ ॥೧೩೩॥ 

ಎಲೈ ಭಗವಂತನೇ, ನಾನು ನಿನ್ನ ಮುಖದಿಂದ ಶರೀರವನ್ನು ಪ್ರವೇಶಿಸಿ ನಿನ್ನ 
ಉದರದಲ್ಲಿಸಮಸ್ತವಾದ ಜಗತ್ತನ್ನುನೋಡಿದೆನು. 


-334- ಮಹಾಭಾರತ ವನಪರ್ವ 


ತವ ದೇವ ಶರೀರಸ್ಥಾ ದೇವದಾನವರಾಕ್ಸಸಾ: । 
ಯಕ್ಚಗಂಧರ್ವನಾಗಾಶ್ಚ ಜಗತ್‌ಸ್ಮಾವರಜಂಗಮಮ್‌ 11೧೩೪॥। 


ಎಲೈ ದೇವನೇ, ನಿನ್ನಶರೀರದಲ್ಲಿ ದೇವದಾನವ ರಾಕ್ಟಸರೂ, ಯಕ್ಷಗಂಧರ್ವ 
ನಾಗರೂ ಇದ್ದರು. ಸ್ಥಾವರಜಂಗವಾತ್ಮಕವಾದ ಸಮಸ್ತ ಪ್ರಪಂಚವೂ ಇದ್ದಿತು. 


ತ್ವತ್ವಸಾದಾಚ್ಚ ಮೇ ದೇವ ಸ್ಮತಿರ್ನ ಪರಿಹೀಯತೇ । 
ದ್ರುತಮಂತಃಶರೀರೇ ತೇ ಸತತಂ ಪರಿವರ್ತಿನಃ NOAH 


: ಎಲೈ ದೇವನೇ, ನಿನ್ನಶರೀರದೊಳಗೆ ಧಾವಿಸಿ ಸತತವಾಗಿ ಸಂಚರಿಸಿದರೂ ನಿನ್ನ 
ಅನುಗ್ರಹದಿಂದ ನನಗೆ ಸ್ಪೃತಿಯ ನಾಶವು ಉಂಟಾಗಲಿಲ್ಲ. . 


ನಿರ್ಗತೋತಹಮಕಾಮಸ್ತು ಇಚ್ಛಯಾ ತೇ ಮಹಾಪ್ರಭೋ | 

ಇಚ್ಛಾಮಿ ಪುಂಡರೀಕಾಕ್ಟ ಜ್ಞಾತುಂ ತ್ವಾನಹಮನಿಂದಿತಮ್‌ 11೧೩೬॥। 

ಎಲೆ ಮಹಾಪ್ರಭುವೇ, ನಾನು ಇದ್ದಕ್ಕಿದ್ದಂತೆಯೇ ನಿನ್ನ ಇಚ್ಛೆಯಿಂದ ನಿನ್ನ 
ಶರೀರದಿಂದ ಹೊರಗೆ ಬಂದವನಾಗಿ ಎಲೈ ಪುಂಡರೀಕಾಕ್ಟನೇ, ನಿರ್ದುಷ್ಟನಾದ ನಿನ್ನನ್ನು 
ತಿಳಿಯಲು ಬಯಸುತ್ತೇನೆ. 


ಇಹ ಭೂತ್ವಾ ಶಿಶುಃ ಸಾಕ್ಟಾತ್‌ ಕಿಂ ಭವಾನವತಿಷ್ಠತೇ । 

ಪೀತ್ವಾ ಜಗದಿದಂ ಸರ್ವಮೇತದಾಖ್ಯಾತುಮರ್ಹಸಿ 11೧೩೭1। 

ಇಲ್ಲಿ ಜಗತ್ತೆಲ್ಲವನ್ನೂ ನಿನ್ನ ಉದರದಲ್ಲಿಟ್ಟು ಶಿಶುರೂಪವನ್ನು ಧರಿಸಿ ಏಕೆ 
ನಿಂತಿದ್ದೀಯೆ! ಇದೆಲ್ಲವನ್ನೂನನಗೆ ಹೇಳಬೇಕು. 


ಕಿಮರ್ಥಂ ಚ ಜಗತ್‌ ಸರ್ವಂ ಶರೀರಸ್ಥಂ ತವಾನಘ ಟ 
ಕಿಯಂತಂ ಚ ತ್ವಯಾ ಕಾಲಮಿಹ ಸ್ಮೇಯಮರಿಂದವು 11೧೩೮ದ। 


ಎಲೈ ನಿರ್ದುಷ್ಟನೇ, ನೀನು ಏಕೆ ಎಲ್ಲಜಗತ್ತನ್ನು ನಿನ್ನ ಶರೀರದಲ್ಲಿ ಧರಿಸಿದೆ? 
ಎಲ್ಫೆ ಅರಿಂದಮನೇ, ಎಷ್ಟುಕಾಲದವರೆಗೆ ನೀನು ಇಲ್ಲಿಇರುತ್ತೀಯೆ? 


ಮಾರ್ಕಂಡೇಯಸಮಾಸ್ಕಾಪರ್ವ 335- 


ಏತದಿಚ್ಛಾಮಿ ದೇವೇಶ ಶ್ರೋತುಂ ಬ್ರಾಹ್ಮಣಕಾಮ್ಯಯಾ । 
ತ್ವತ್ತಃ ಕಮಲಪತ್ರಾಕ್ಷ ವಿಸ್ತರೇಣ ಯಥಾತಥಮ್‌ । 
ಮಹದ್‌ಹ್ಯೇತದಚಿಂತ್ಯಂ ಚ ಯದಹಂ ದೃಷ್ಠ್ಟವಾನ್‌ ಪ್ರಭೋ ॥ 


ಎಲೈ ದೇವೇಶನೇ, ಬ್ರಾಹ್ಮಣನಾದ ನನ್ನ ಮೇಲಿನ ಅನುಕಂಪದಿಂದ ನೀನು 
ಹೇಳುವ ಮಾತುಗಳನ್ನು ಕೇಳಲು ಬಯಸುತ್ತೇನೆ. ಎಲೈ ಕಮಲಪತ್ರಾಕ್ಷನೇ, ಅದನ್ನು 
ನಾನು ವಿಸ್ತಾರವಾಗಿ ಮತ್ತು ಯಥಾರ್ಥವಾಗಿ ನಿನ್ನಿಂದ ಕೇಳಬೇಕು. ಎಲೈ ಪ್ರಭುವೇ, 
ನಾನು ನೋಡಿದ ಸಂಗತಿಯು ದೊಡ್ಡ ಅದ್ಭುತವಾದುದು ಮತ್ತು ಅಚಿಂತ್ಯವಾದುದು 
(ಎಂದು ಹೇಳಿದೆನು). 

ಇತ್ಯುಕ್ತಃ ಸ ಮಯಾ ಶ್ರೀಮಾನ್‌ ದೇವದೇವೋ ಮಹಾದ್ಯುತಿಃ । 

ಸಾಂತ್ಚಯನ್‌ ಮಾಮಿದಂ ವಾಕ್ಯಮುವಾಚ ವದತಾಂ ವರಃ ॥1೧೪೦॥॥ 

ಹೀಗೆ ಹೇಳಲ್ಪಟ್ಟಮಹಾಕಾಂತಿಯುಳ್ಳ ಮಹಾತೇಜಸ್ಸುಳ್ಳ ಮಾತನಾಡುವವರಲ್ಲಿ 
ಅಗ್ರಗಣ್ಯನಾದ ಆ ದೇವದೇವನು ನನ್ನನ್ನು ಸಮಾಧಾನಪಡಿಸುತ್ತಾ ಹೀಗೆ 
ಮಾತನಾಡಿದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ತ್ರ ಶೀತ್ಯಧಿಕಶತತಮೋ5ಧ್ಯಾಯಃ ॥। 
|| ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಅಷ್ಟಮೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ಮೂರನೆಯ 
ಅಧ್ಯಾಯ ಮುಗಿಯಿತು 


XK 


-336- ಮಹಾಭಾರತ ವನಪರ್ವ 


ನೂರ ಎಂಬತ್ನಾಲ್ಕನೆಯ ಅಧ್ಯಾಯ 
ಶಿಶುರೂಪನಾದ ಹರಿಯಿಂದ ಮಾರ್ಕಂಡೇಯರಿಗೆ ತನ್ನ ಸ್ವರೂಪದ ಉಪದೇಶ. 
ಮಾರ್ಕಂಡೇಯರಿಂದ ಶ್ರೀಕೃಷ್ಣನ ಸರ್ವೋತ್ತಮತ್ವ ಪ್ರತಿಪಾದನೆ ಮತ್ತು 
ಶ್ರೀಕೃಷ್ಣನಲ್ಲಿ ಪಾಂಡವರ ಶರಣಾಗತಿ. 
ದೇವಃ 


ಕಾಮಂ ದೇವಾ ಅಪಿ ನ ಮಾಂ ವಿಪ್ರ ಜಾನಂತಿ ತತ್ತ ತಃ । 
ತ್ವತೀತ್ಯಾ ತು ಪ್ರವಕ್ಷ್ಯಾಮಿ ಯಥೇದಂ ವಿಸೃಜಾಮ್ಯಹಮ್‌ moll 


ದೇವ- ಎಲೈ ಬ್ರಾಹ್ಮಣನೇ, ದೇವತೆಗಳೂ ಸಹ ನನ್ನನ್ನು ಸರಿಯಾಗಿ 


ತಿಳಿಯುವುದಿಲ್ಲ. ನಿನ್ನಮೇಲಿನ ಪ್ರೀತಿಯಿಂದ ನಾನು ಈ ಜಗತ್ತನ್ನುಹೇಗೆ ಸೃಷ್ಟಿಸುತ್ತೇನೆ 
ಎಂದು ಹೇಳುವೆನು. 


ಪಿತ್ಛಭಕ್ತೋರಸಿ ವಿಪ್ರರ್ಷೇ ಮಾಂ ಚೈವ ಶರಣಂ ಗತಃ | 
ತತೋ ದೃಷ್ಟೋಶಸ್ಥಿ ತೇ ಸಾಕ್ಟಾತ್‌ ಬ್ರಹ್ಮಚರ್ಯಂ ಚ ತೇ ಮಹತ್‌॥೨॥ 


ಎಲೈ ವಿಪ್ರರ್ಷಿಯೇ, ನೀನು ಪಿತ್ಫಭಕ್ತನಾದವನು. ನನಗೆ ಶರಣಾಗತನಾಗಿದ್ದೀಯೆ. 
ನಿನ್ನ ಬ್ರಹ್ಮಚರ್ಯವು ಶ್ರೇಷ್ಠವಾಗಿದೆ. ಆದ್ದರಿಂದ ನೀನು ಸಾಕ್ಟಾತ್ತಾಗಿ ನನ್ನನ್ನುನೋಡಿದೆ. 
ಅಪಾಂ ನಾರಾ ಇತಿ ಪುರಾ ಸಂಜ್ಞಾಕರ್ಮ ಕೃತಂ ಮಯಾ ।ಟ 


ತೇನ ನಾರಾಯಣೋತಪ್ಸಕ್ತೋ ಮಮ ತತ್‌ ತ್ವಯನಂ ಸದಾ ॥೩॥ 


ನಾನು ಜಲಕ್ಕೆನಾರ ಎಂಬ ಸಂಜ್ಞೆಯನ್ನು ಹಿಂದೆಯೇ ಮಾಡಿದ್ದೇನೆ. ಆ ನಾರವು 
ನನಗೆ ಆಶ್ರಯವಾಗಿದೆ. ಆದ್ದರಿಂದ ನಾನು ನಾರಾಯಣಕನೆಂದು ಕರೆಸಿಕೊಳ್ಳಲ್ಪಡುತ್ತೇನೆ. 


ಅಹಂ ನಾರಾಯಣೋ ನಾಮ ಪ್ರಭವಃ ಶಾಶತೋತವ್ಯಯಃ । 
ವಿಧಾತಾ ಸರ್ವಭೂತಾನಾಂ ಸಂಹರ್ತಾ ಚ ದ್ವಿಜೋತ್ತಮ HY 


ಎಲ್ಫೆ ದ್ವಿಜೋತ್ತಮನೇ, ನಾನು ಆ ಕಾರಣದಿಂದ ನಾರಾಯಣ ಎಂಬ ನಾಮವನ್ನು 
ಧರಿಸಿದ್ದೇನೆ. ಎಲ್ಲಾಜಗತ್ತಿನ ಉತ್ಪತ್ತಿ ಸ್ಥಾನವಾಗಿದ್ದೇನೆ. ಶಾಶತನೂ, ಅವ್ಯಯನೂ, 
ಸರ್ವಭೂತಗಳ ಸೃಷ್ಟಿಕರ್ತನೂ ಮತ್ತು ಸಂಹಾರಕರ್ತನೂ ಆಗಿದ್ದೇನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -337- 


ಅಹಂ ವಿಷ್ಣುರಹಂ ಬ್ರಹ್ಮಾ ಶಕ್ರಶ್ಚಾಹಂ ಸುರಾಧಿಪಃ । 

ಅಹಂ ವೈಶ್ರವಣೋ ರಾಜಾ ಯಮಃ ಪ್ರೇತಾಧಿಪಸ್ತಥಾ 11೫ 

ನಾನು ವಿಷ್ಣು. ನಾನೇ ಬ್ರಹ್ಮ (ಬ್ರಹ್ಮನಲ್ಲಿದ್ದು ಬ್ರಹ್ಮ ಎಂಬ ಹೆಸರಿನಲ್ಲಿ 
ಕರೆಸಿಕೊಳ್ಳಲ್ಪಡುವವನು ನಾನೇ ಆಗಿದ್ದೇನೆ. ಹೀಗೆಯೇ ಮುಂದೆಯೂ ಅರ್ಥ 
ಮಾಡಿಕೊಳ್ಳಬೇಕು). ನಾನು ಸುರಾಧಿಪನಾಗಿದ್ದೇನೆ. ನಾನು ರಾಜನಾದ 


ಕುಬೇರನಾಗಿದ್ದೇನೆ. ನಾನೇ ಪ್ರೇತಾಧಿಪತಿಯಾದ ಯಮ. 
ಅಹಂ ಶಿವಶ್ಚ ಸೋಮಶ್ಚ ಕಾ(ಕ)ಶ್ಯಪೋಂಥ ಪ್ರಜಾಪತಿಃ । 
ಅಹಂ ಧಾತಾ ವಿಧಾತಾ ಚ ಯಜ್ಞಶ್ಚಾಹಂ ದ್ವಿಜೋತ್ತಮ Wn 
ಎಲೈ ದ್ವಿಜೋತ್ತಮನೇ, ನಾನೇ ಶಿವ. ನಾನೇ ಚಂದ್ರ. ನಾನೇ ಪ್ರಜಾಪತಿಯಾದ 
ಕಾಶ್ಯಪ. ನಾನೇ ಧಾತಾ, ವಿಧಾತಾ ಮತ್ತು ನಾನೇ ಯಜ್ಞ. 
ಅಗ್ನಿರಾಸ್ಯಂ ಕ್ಷಿತಿಃ ಪಾದೌ ಚಂದ್ರಾದಿತ್ಕ್‌ ಚ ಲೋಚನೇ । 
ದಿಶಶ್ಚ(ಸದಿಶಂ) ಚ ನಭಃ ಕಾಯೋ ವಾಯುರ್ಮನಸಿ ಮೇ ಸ್ಥಿತಃ ॥೭॥ 
ಅಗ್ನಿಯು ನನ್ನಮುಖ (ನನ್ನಮುಖದಿಂದ ಜನಿಸಿ ಮುಖವನ್ನು ಆಶ್ರಯಿಸಿದವನು. 
ಇದರಂತೆಯೇ ಉಳಿದುದನ್ನೂ ಅರ್ಥಮಾಡಿಕೊಳ್ಳಬೇಕು). ಭೂಮಿಯು ನನ್ನ 
ಪಾದಗಳು. ಸೂರ್ಯಚಂದ್ರರು ನನ್ನನೇತ್ರಗಳು. ದಿಕ್ಕುಗಳು ಮತ್ತು ಆಕಾಶಗಳು ನನ್ನ 
ದೇಹ. ವಾಯುವು ನನ್ನ ಮನಸಿನಲ್ಲಿನೆಲೆಸಿದ್ದಾನೆ. 
ಮಯಾ ಕ್ರತುಶತೈರಿಷ್ಟಂ ಬಹುಭಿಃ ಸ್ವಾಪ್ತದಕ್ಷಿಣೈ: । 
ಯಜಂತೇ ವೇದವಿದುಷೋ ಮಾಂ ದೇವಯಜನೇ ಸ್ಥಿತಮ್‌ 11೮॥ 
ನಾನು ಭೂರಿದಕ್ಷಿಣೆಯುಳ್ಳ ಅನೇಕ ಯಜ್ಞಗಳಿಂದ ನನ್ನನ್ನೇ ಪೂಜಿಸಿದ್ದೇನೆ. 
ದೇವತೆಗಳನ್ನು ಉದ್ದೇಶಿಸಿ ಯಾಗವನ್ನು ಮಾಡುವ ವೇದಜ್ಞರು ದೇವತೆಗಳಲ್ಲಿರುವ 
pl [AY ಷ್ಠ 
ನನ್ನನ್ನೇ ಆರಾಧಿಸುತ್ತಾರೆ. 
ಪೃಥಿವ್ಯಾಂ ಕೃತ್ರಿಯೇಂದ್ರಾಶ್ಚ ಪಾರ್ಥಿವಾಃ ಸರ್ಗಕಾಂಕ್ಷಿಣ: । 


ಯಜಂತೇ ಮಾಂ ತಥಾ ವೈಶ್ಯಾಃ ಸರ್ಗಲೋಕಜಿಗೀಷಯಾ 11೯॥ 


-338- ಮಹಾಭಾರತ ವನಪರ್ವ 


ಸ್ವರ್ಗಾಪೇಕ್ಟಿಗಳಾದ ಕ್ಷತ್ರಿಯ ಶ್ರೇಷ್ಠರಾದ ರಾಜರೂ ಭೂಲೋಕದಲ್ಲಿನನ್ನನ್ನೇ 
ಉದ್ದೇಶಿಸಿ ಯಾಗವನ್ನು ಮಾಡುತ್ತಾರೆ. ಹಾಗೆಯೇ ವೈಶ್ಯರು ಸ್ವರ್ಗಲೋಕದ 
ಪ್ರಾಪ್ತಿಯನ್ನು ಉದ್ದೇಶಿಸಿ ನನ್ನನ್ನೇ ಆರಾಧಿಸುತ್ತಾರೆ. 


ಚತುಃಮುದ್ರಪರ್ಯಂತಾಂ ಮೇರುಮಂದರಭೂಷಣಾಮ್‌ । 
ಶೇಷೋ ಭೂತ್ವಾ5 ಹಮೇವೈತಾಂ ಧಾರಯಾಮಿ ವಸುಂಧರಾಮ್‌॥॥೧೦॥ 


ಚತುಃಸಮುದ್ರಪರ್ಯಂತವಾದ ಮೇರುಮಂದರಗಳಿಂದ ಭೂಷಿತವಾದ ಈ 
ಭೂಮಿಯನ್ನುನಾನೇ ಶೇಷನಾಗಿ ಧರಿಸಿದ್ದೇನೆ. 


ವಾರಾಹಂ ರೂಪಮಾಸ್ಥಾಯ ಮಯೇಯಂ ಜಗತೀ ಪುರಾ ಚ 
ಮಜ್ಜಮಾನಾ ಜಲೇ ವಿಪ್ರ ವೀರ್ಯೇಣಾಸೀತ್‌ ಸಮುದ್ಧೃತಾ 10೦ 


ಎರೈ ವಿಪ್ರನೇ, ನೀರಿನಲ್ಲಿಮುಳುಗುತ್ತಿರುವಾಗ ನಾನು ವರಾಹರೂಪವನ್ನುಧರಿಸಿ 
ನನ್ನಸಾಮಥಣ್ಯದಿಂದ ಹಿಂದೆ ಈ ಭೂಮಿಯನ್ನುಮೇಲಕ್ಕೆತ್ತಿದೆ. 


ಅಗ್ನಿಶ್ಚ ವಡವಾವಕ್ಟ್ರೋ ಭೂತ್ವಾನಹಂ ದ್ವಿಜಸತ್ತಮ । 

ಪಿಬಾಮ್ಯಪಃ ಸಮಾವಿದ್ದಾಸ್ತಾಶ್ಚೆವ (ಸದಾ ವಿದ್ವಂಸ್ತಾಶ್ವೈವಂ) 

ವಿಸೃಜಾಮ್ಯಹಮ್‌ Tell 

ಎಲ್ಫೈ ದ್ವಿಜಶ್ರೇಷ್ಠನೇ, ನಾನೇ ಹೆಣ್ಣುಕುದುರೆಯ ಮುಖವುಳ್ಳ ಅಗ್ನಿಯಾಗಿ 
ಸಮುದ್ರದ ನೀರನ್ನುಕುಡಿದು ಪುನಃ ಅದನ್ನುಹೊರಗೆ ಬಿಡುತ್ತೇನೆ. 

ಬ್ರಹ್ಮ ವಕ್ತು ಭುಜೌ ಕೃ್ಛತ್ರಮೂರೂ ಮೇ ಸಂಸ್ಥಿತಾ ವಿಶಃ । 

ಪಾದೌ ಶೂದ್ರಾ ಭವಂತೀಮೇ ವಿಕ್ರಮೇಣ ಕ್ರಮೇಣ ಚ HOA 

ಬ್ರಾಹ್ಮಣ ಜಾತಿಯು ನನ್ನಮುಖವನ್ನು ಕ್ಷತ್ರಿಯ ಜಾತಿಯು ನನ್ನ ಭುಜವನ್ನು, 


ವೈಶ್ಯ ಜಾತಿಯು ನನ್ನ ತೊಡೆಗಳನ್ನು ಆಶ್ರಯಿಸಿದೆ. ನನ್ನಪಾದಗಳನ್ನು ಶೂದ್ರ ಜಾತಿಯು 
ಆಶ್ರಯಿಸಿದೆ. ನನ್ನಸಾಮರ್ಥವಿಶೇಷದಿಂದ ಇವೆಲ್ಲವೂ ಆಗುತ್ತದೆ. 


ಯಗ್ಗೇದಃ ಸಾಮವೇದಶ್ಚ ಯಜುರ್ಮೇದೋತಪ್ಯಥರ್ವಣಃ | 
ಮತ್ತಃ ಪ್ರಾದುರ್ಭವಂತ್ಯೇತೇ ಮಾಮೇವ ಪ್ರವಿಶಂತಿ ಚ Teal 


ಮಾರ್ಕಂಡೇಯಸಮಾಸ್ಯಾಪರ್ವ -339- 


ಯಗ್ಗೇದ, ಸಾಮವೇದ ಮತ್ತು ಅಥರ್ವಣ ವೇದವು ನನ್ನಿಂದಲೇ ಹೊರ 
ಹೊಮ್ಮುತ್ತವೆ. ಮತ್ತು ಪುನಃ ನನ್ನನ್ನೇ ಪ್ರವೇಶಿಸುತ್ತವೆ. 

ಯತಯಃ ಶಾಂತಿಪರಮಾ ಯತಾತ್ಕಾನೋ ಬುಭುತ್ತವಃ । 

ಕಾಮಕ್ರೋಧದ್ದೇಷಮುಕ್ತಾ ನಿಃಹಂಗಾ ವೀತಕಲೃಷಾಃ Tek fT 

ಸತ್ತ ಸ್ಥೌ ನಿರಹಂಕಾರಾ ನಿತ್ಯಮಧ್ಯಾತ್ಮಕೋವಿದಾಃ | 

ಮಾಮೇವ ಸತತಂ ವಿಪ್ರಾಶ್ಲಿಂತಯಂತ ಉಪಾಸತೇ 11೧೬॥ 

ಪರಮಶಾಂತರಾದ, ಪ್ರಯತ್ನಶೀಲರಾದ, ಜಿಜ್ಞಾಸುಗಳಾದ, ಕಾಮಕ್ರೋಧ 
ದ್ವೇಷರಹಿತರಾದ, ನಿಸ್ಸಂಗರಾದ, ಕಲ್ಪಷದೂರರಾದ, ಸತ್ತಗುಣದಲ್ಲಿಯೇ ಇರುವ, 
ನಿರಹಂಕಾರರಾದ, ಅಧ್ಯಾತ್ಮಕೋವಿದರಾದ, ವಿಪ್ರರಾದ ಯತಿಗಳು ನನ್ನನ್ನೇ ಸತತವಾಗಿ 
ಚಿಂತಿಸುತ್ತಾ ಉಪಾಸನೆಯನ್ನು ಮಾಡುತ್ತಾರೆ. 

ಅಹಂ ಸಂವರ್ತಕೋ ವಹಿರಹಂ ಸಂವರ್ತಕೋಯಮ: । 

ಅಹಂ ಸಂವರ್ತಕಃ ಸೂರ್ಯಸ್ತ,ಹಂ ಸಂವರ್ತಕೋತನಿಲಃ 11೧೭1 

ನಾನೇ ಸಂವರ್ತಕವಹ್ಲಿ. ನಾನೇ ಸಂವರ್ತಕ ಯಮ. ನಾನೇ ಸಂವರ್ತಕ 
ಸೂರ್ಯ. ನಾನೇ ಸಂವರ್ತಕ ವಾಯು. 

ತಾರಾರೂಪಾಣಿ ದೃಶ್ಯಂತೇ ಯಾನ್ಯೇತಾನಿ ನಭಸ್ತಳೇ । 

ಮಮ ವೈ ರೋಮಕೂಪಾಣಿ ವಿದ್ಧಿ ತ್ತಂ ದ್ವಿಜಸತ್ತಮ 

(ಮಮೈ ವೈತಾನಿ ರೂಪಾಣಿ) 

ಎಲೈ ದ್ವಿಜಶ್ರೇಷ್ಠನೇ, ಆಕಾಶದಲ್ಲಿ ಯಾವ ನಕ್ಷತ್ರಗಳು ಕಾಣುತ್ತವೆಯೋ ಅವುಗಳು 
ನನ್ನರೋಮಕೂಪಗಳೆಂದು ತಿಳಿ. (ಅವುಗಳನ್ನುನನ್ನ ರೂಪಗಳೆಂದೇ ತಿಳಿ). 


els] 


ರತ್ನಾಕರಾಃ ಸಮುದ್ರಾಶ್ಚ ಸರ್ವ ಏವ ಚತುರ್ದಿಶಮ್‌ । 

ವಸನಂ ಶಯನಂ ಚೈವ ನೀ(ವಿ)ಲಯಂ ಚೈವ ವಿದ್ಧಿ ಮೇ 

ರತ್ನಾಕರಗಳಾದ ನಾಲ್ಕುದಿಕ್ಕುಗಳಲ್ಲಿರುವ ಎಲ್ಲಾಸಮುದ್ರಗಳು ನನಗೆ ವಾಸಸ್ಥಾನ 
ಮತ್ತು ಶಯನಸ್ಥಾನ ಮತ್ತು ನನ್ನಮನೆ ಎಂದು ತಿಳಿ. 


Neal 


-340- ಮಹಾಭಾರತ ವನಪರ್ವ 


ಕಾಮಂ ಕ್ರೋಧಂ ಚ ಹರ್ಷಂ ಚ ಭಯಂ ಮೋಹಂ ತಥೈವ ಚ । 
ಮಮೈವ ವಿದ್ಧಿ ರೋಮಾಣಿ ಸರ್ವಾಣ್ಯೇತಾನಿ ಸತ್ತಮ 11೨೦॥ 


ಎಲೈ ಸಜ್ಜನರಲ್ಲಿ ಶ್ರೇಷ್ಠನೇ, ಕಾಮ-ಕ್ರೋಧ, ಹರ್ಷ-ಭಯ, ಮೋಹ 
ಇವುಗಳೆಲ್ಲವೂ ನನ್ನ ರೋಮಗಳೆಂದು ತಿಳಿ. ) ಇವುಗಳಿಗೆ ಅಭಿಮಾನಿಗಳಾದವರು 
ನನ್ನರೋಮಗಳನ್ನು ಆತ್ರಯಿಸಿದ್ದಾರೆಂದು ತಿಳಿ). 


ಪ್ರಾಪ್ನವಂತಿ ನರಾ ವಿಪ್ರಾ ಯತ್‌ ಕೃತ್ವಾ ಕರ್ಮ ಶೋಭನಮ್‌ । 
ಸತ್ಯಂ ದಾನಂ ತಪಶ್ಚ್ಟೋಗ್ರಮಹಿಂಸಾ ಚೈವ ಜಂತುಷು 11೨೧॥॥ 


ಮದ್ದಿಧಾನೇನ ವಿಹಿತಾ ಮಮ ದೇಹವಿಹಾರಿಣಃ ! 
ಮಯಾತವಿರ್ಭೂತವಿಜ್ಞಾನಾನ ವಿಚೇಷ್ಠಂತೇ ನ ಕಾಮತಃ 12೨1 


ಸಮ್ಯಗ್ವೇದಮಧೀಯಾನಾ ಯಜಂತೇ ವಿವಿಧ್ಫರ್ಮಖೈ: । 
ಶಾಂತಾತ್ಮಾನೋ ಜಿತಕ್ರೋಧಾಃ ಪ್ರಾಪ್ನುವಂತಿ ದ್ವಿಜಾತಯಃ 11೨೩ 


ಎಲ್ಫೆ ಬ್ರಾಹ್ಮಣನೇ, ಯಾವ ಶುಭಕರ್ಮವನ್ನುಮಾಡಿ ಮನುಷ್ಯರು ಸತ್ಯ, ದಾನ, 
ಉಗ್ರವಾದ ತಪಸ್ಸು, ಸರ್ವ ಜಂತುಗಳಲ್ಲಿ ಅಹಿಂಸೆ ಇಂತಹವುಗಳನ್ನು 
ಪಡೆಯುತ್ತಾರೆಯೋ ಮತ್ತು ನನ್ನ ಅನುಶಾಸನದಂತೆ ವಿಧಿಸಲ್ಪಟ್ಟಇಂತಹ ಗುಣಗಳನ್ನು 
ಪಡೆದು ವ್ಯಾಪ್ತನಾದ ನನ್ನ ದೇಹದಲ್ಲಿಯೇ ವಿಹರಿಸುತ್ತಾ, ನನ್ನ ಅನುಗ್ರಹದಿಂದ 
ದಿವ್ಯಜ್ಞಾನವನ್ನು ಪಡೆದು ಅನೇಕ ಯಜ್ಞಗಳಿಂದ ನನ್ನನ್ನು ಆರಾಧಿಸಿ ನನ್ನ ಇಚ್ಛೆಗೆ 
ಅನುಸಾರವಾಗಿ ನನ್ನ ಪೂಜಾತ್ಮಕವಾಗಿ ಮಾಡುತ್ತಾರೆಯೋ ಅಂತಹ ಶಾಂತಾತ್ನರಿಂದ 
ಕ್ರೋಧವನ್ನುಗೆದ್ದ ಬ್ರಾಹ್ಮಣರಿಂದ ಪ್ರಾಪ್ಯನಾದವನು ನಾನು. 


ಪ್ರಾಪುಂ ನ ಶಕ್ಕೋ ಯೋ ವಿದ್ದನ್‌ ನರೈರ್ದುಷ್ಛತಕರ್ಮಭಿಃ । 
ಲೋಭಾಭಿಭೂತೈ: ಕೃಪಣೈೆರನಾಯೆಣ್ಸರಕೃತಾತ್ಮಭಿಃ W೨2೪ 


ಎಲ್ಫೆ ವಿದ್ವಾಂಸನೇ, ನಾನು ದುಷ್ಕರ್ಮಕಾರಿಗಳಾದ, ಲೋಭವಶರಾದ, 
ಕೃಪಣರಾದ, ಅನಾರ್ಯರಾದ, ಅಸಂಸ್ಕತರಾದ ಮನುಷ್ಯರಿಂದ ಎಂದೂ 


ಪ್ರಾಪ್ಯನಾಗುವುದಿಲ್ಲ. 


ಮಾರ್ಕಂಡೇಯಸಮಾಸ್ಯಾಪರ್ವ -341- 


ತಂ ಮಾಂ ಮಹಾಫಲಂ ವಿದ್ಧಿ ನರಾಣಾಂ ಭಾವಿತಾತ್ಮನಾಮ್‌ | 
ಸುದುಷ್ಠಾಪಂ ವಿಮೂಢಾನಾಂ ಮಾರ್ಗಂ ಯೋಗೈರ್ನಿಷೇವಿತಮ್‌ || 


ಅಂತಹ ನನ್ನನ್ನು ಶುದ್ಧವಾದ ಮನಸ್ಸುಳ್ಳ ಮನುಷ್ಯರಿಗೆ ದೊರೆಯಬಹುದಾದ 
ಮಹಾಫಲವೆಂದು ತಿಳಿ. ನಾನು ವಿಮೂಢರಿಗೆ ಅಪ್ರಾಪ್ಯನಾದವನು. ಭಕ್ಕಾದಿ 
ಉಪಾಯಗಳಿಂದ ನನ್ನ ಸೇವೆ ಮಾಡುವವರಿಗೆ ನಾನೇ ಮಾರ್ಗಭೂತನಾದವನು. 


ಯದಾ ಯದಾ ಚ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ(ಸತ್ತಮ) । 
ಅಭ್ಯುತ್ಥಾನಮಧರ್ಮಸ್ಯ ತದಾ55ತ್ಕಾನಂ ಸೃಜಾಮ್ಯಹಮ್‌ NT 


ಎಲೈ ಭಾರತನೇ, ಯಾವಾಗ ಯಾವಾಗ ಧರ್ಮದಗ್ಗಾನಿ ಉಂಟಾಗುತ್ತದೆಯೋ 
ಮತ್ತು ಅಧರ್ಮದ ಉನ್ನತಿ ಉಂಟಾಗುತ್ತದೆಯೋ ಆಗ ನನ್ನನ್ನು ನಾನೇ ಸೃಷ್ಟಿ 
ಮಾಡಿಕೊಳ್ಳುತ್ತೇನೆ (ನಾನು ಅವತರಿಸುತ್ತೇನೆ). 

ದೈತ್ಯಾ ಹಿಂಸಾನುರಕ್ತಾಶ್ಚ ಅವಧ್ಯಾ: ಸುರಸತ್ತಮೈ: । 

ರಾಕ್ಷಸಾಶ್ಟಾಪಿ ಲೋಕೇಶಸ್ಮಿನ್‌ ಯದೋತತ |೨ಂತಿ ದಾರುಣಾ: । 


ಬಯಕೆ 


ತದಾ5ಹಂ ಸಂಪ್ರಸೂಯಾಮಿ ಗೃಹೇಷು ಶುಭಕರ್ಮಣಾಮ್‌ ॥೨೭॥ 
ಪ್ರವಿಷ್ಟೋ ಮಾನುಷಂ ದೇಹಂ ಸರ್ವಂ ಪ್ರಶಮಯಾಮ್ಯಹಮ್‌ ॥1೨೮॥ 


ಹಿಂಸಾನುರಕ್ತರಾದ, ಶ್ರೇಷ್ಠದೇವತೆಗಳಿಂದಲೂ ಅವಧ್ಯರಾದ, ಘೋರರಾದ 
ದೈತ್ಯರು ಮತ್ತು ರಾಕ್ಷಸರು ಯಾವಾಗ ಈ ಲೋಕದಲ್ಲಿ ಜನಿಸುವರೋ ಆಗ ನಾನು 
ಶುಭಕರ್ಮವನ್ನು ಆಚರಿಸುವವರ ಗೃಹದಲ್ಲಿ ಮಾನುಷ ದೇಹವನ್ನು ಧರಿಸಿ 
ಅವತಾರವನ್ನುಮಾಡಿ ಎಲ್ಲಅನರ್ಥಗಳನ್ನೂನಾಶಗೊಳಿಸುತ್ತೇನೆ. 

ಸೃಷ್ಟ್ವಾ ದೇವಮನುಷ್ಯಾಂಸ್ತು ಗಂಧರ್ವೋರಗರಾಕ್ಸಸಾನ್‌ 

ಸ್ಥಾವರಾಣಿ ಚ ಭೂತಾನಿ ಸಂಹಾರಮ್ಯಾತ್ಮಮಾಯಯಾ 11೨೯1 

ದೇವತೆಗಳನ್ನೂ, ಮನುಷ್ಯರನ್ನೂ, ಗಂಧರ್ವೋರಗ ರಾಕ್ಷಸರನ್ನೂ, 
ವೃಕ್ಷಪರ್ವತಾದಿ ಸ್ಥಾವರಗಳನ್ನೂ ಸೃಷ್ಟಿಮಾಡಿ ನನ್ನಇಚ್ಛೆಮತ್ತು ಸಾಮಧಣ್ಯದಿಂದಲೇ 
ಸಂಹಾರ ಮಾಡುತ್ತೇನೆ. 


-342- ಮಹಾಭಾರತ ವನಪರ್ವ 


ಕರ್ಮಕಾಲೇ ಪುನರ್ದೇಹಮವಿಚಿಂತ್ಯಂ ಸೃಜಾಮ್ಯಹಮ್‌ । 
ಆವಿಶ್ಯ ಮಾನುಷಂ ದೇಹಂ ಮರ್ಯಾದಾಬಂಧಕಾರಣಾತ್‌ ॥೩೦॥ 


ಪಾಲನಕರ್ಮಕಾಲದಲ್ಲಿ ಅಚಿಂತ್ಯವಾದ ದೇಹವನ್ನು ತೆಗೆದುಕೊಂಡು ಮತ್ತು 
ಮನುಷ್ಯದೇಹವನ್ನು ಪ್ರವೇಶಿಸಿ ಲೋಕಮರ್ಯಾದೆಯನ್ನುಸ್ಥಾಸಪಿಸುತ್ತೇನೆ. 


ಶೇತಃ ಕೃತಯುಗೇ ವರ್ಣಃ ಪೀತಸ್ವ್ರೇತಾಯುಗೇ ಮಮ । 
ರಕ್ತೋ ದ್ವಾಪರಮಾಸಾದ್ಯ ಕೃಷ್ಣಃ ಕಲಿಯುಗೇ ತಥಾ 11೩೧॥ 


ನಾನು ಕೃತಯುಗದಲ್ಲಿಶ್ಲೇತವರ್ಣವನ್ನೂ ತ್ರೇತಾಯುಗದಲ್ಲಿಪೀತವರ್ಣವನ್ನೂ, 
ದ್ವಾಪರಯುಗದಲ್ಲಿರಕ್ತವರ್ಣವನ್ನೂ ಕಲಿಯುಗವು ಪ್ರಾಪ್ತವಾದಾಗ ಕೃಷ್ಣವರ್ಣವನ್ನೂ 
ಹೊಂದಿರುತ್ತೇನೆ. 


ತ್ರಯೋ ಭಾಗಾ ಹೃಧರ್ಮಸ್ಯ ತಸ್ಮಿನ್‌ ಕಾಲೇ ಭವಂತಿ ಚ 1 
ಯದಾ ಭವತಿ ಮೇ ವರ್ಣಃ ಕೃಷ್ಣೋ ವೈ ಮುನಿಸತ್ತಮ 11೩ ೨1 


ಎಲೈ ಮುನಿಶ್ರೇಷ್ಠನೇ, ಯಾವ ಕಾಲದಲ್ಲಿ ಅಧರ್ಮದ ಮೂರು ಪಾದಗಳು 
ಉಂಟಾಗುತ್ತವೋ ಆಗ ನನ್ನ ವರ್ಣವು ಕೃಷ್ಣವರ್ಣವಾಗುತ್ತದೆ (ತಪಸ್ಸು ಶೌಚ, 
ದಯಾ, ಸತ್ಯ ಎಂಬುವು ಧರ್ಮದ ನಾಲ್ಕುಪಾದಗಳು. ಅಹಂಕಾರ, ಸಂಗ, ಮದ 
ಮತ್ತು ಅನ್ಫತ ಎಂಬುವು ಅಧರ್ಮದ ನಾಲ್ಕು ಪಾದಗಳು. ಈ ಅಧರ್ಮದ ಪಾದಗಳು 
ಕ್ರಮವಾಗಿ ಧರ್ಮದ ಪಾದಗಳನ್ನು ನಾಶಮಾಡುತ್ತವೆ. ಕಲಿಯುಗದಲ್ಲಿ ಮಯಸಂಗ 
ಮದಗಳಿಂದ ಧರ್ಮದ ಮೂರುಪಾದಗಳಾದ ತಪಸ್ಸು ಶೌಚ ಮತ್ತು ದಯವೆಂಬ 
ಪಾದಗಳು ನಾಶವಾಗಿ ಸತ್ಯ ಎಂಬ ಒಂದೇ ಪಾದವು ಉಳಿಯುತ್ತದೆ. ಅನೃತವು 
ಅದಕ್ಕೆ ವಿರೋಧಿಯಾದುದು). 


ಅಂತಕಾಲೇ ಚ ಸಂಪ್ರಾಪ್ತೇ ಕಾಲೋ ಭೂತ್ತಾತಿದಾರುಣಃ । 
ತ್ರೈಲೋಕ್ಕಂ ನಾಶಯಾಮ್ಯೇಕಃ ಕೃತ್ನಂ ಸ್ಥಾವರಜಂಗಮಮ್‌ 11೩೩1 


ಅಂತಕಾಲವು ಪ್ರಾಪ್ತವಾದಾಗ ಅತಿಘೋರವಾದ ಕಾಲನಾಮಕನಾಗಿ ನಾನೊಬ್ಬನೇ 
ಎಲ್ಲಾಸ್ಥಾವರ ಜಂಗಮಗಳಿಂದ ಕೂಡಿದ ಮೂರುಲೋಕಗಳನ್ನೂನಾಶಮಾಡುತ್ತೇನೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -343- 


ಅಹಂ ತ್ರಿವರ್ತ್ಮಾ ವಿಶ್ವಾತ್ಮಾ ಸರ್ವಲೋಕಸುಖಾವಹಃ । 
ಆವಿರ್ಭೂಃ ಸರ್ವಗೋಠನಂತೋ ಹೃಷೀಕೇಶ ಉರುಕ್ರಮಃ 1ಃ೩೪॥ 


ನಾನು ಸರ್ಗ-ನರಕ-ಭೂಮಿ ಎಂಬ ಮೂರು ಮಾರ್ಗಗಳಿಗೂ ಪ್ರೇರಕನಾದವನು 
(ಅಥವಾ ದೇವತೆಗಳ, ಮನುಷ್ಯರ ಮತ್ತು ಅಸುರರ ಮೂರು ಗತಿಗಳಿಗೂ 
ಪ್ರೇರಕನಾದವನು. ವಿಶ್ವವ್ಯಾಪಿಯಾದವನು. ಸರ್ವಲೋಕಕ್ಕೆ ಸುಖವನ್ನು 
ಕೊಡುವವನು). ನನಗೆ ನಾನೇ ಆವಿರ್ಭೂತನಾದವನು. ಸರ್ವತ್ರ ವ್ಯಾಪ್ತನಾದವನು. 
ಅನಂತನಾದವನು. ಇಂದ್ರಿಯಸ್ವಾಮಿಯಾದವನು ಮತ್ತು ಉರುಕ್ರಮನಾದವನು. 


ಕಾಲಚಕ್ರಂ ನಯಾಮ್ಯೇಕೋ ಬ್ರಹ್ಮನ್ನಹಮರೂಪಕಮ್‌ । 
ಶಮನಂ ಸರ್ವಭೂತಾನಾಂ ಸರ್ವಲೋಕಕೃತೋದ್ಯಮಮ್‌ 11೩೫1 


ಎಲೈ ಬ್ರಾಹ್ಮಣನೇ, ನಾನೊಬ್ಬನೇ ಸರ್ವಪ್ರಾಣಿಗಳಿಗೆ ನಾಶಕವಾದ, ಸರ್ವಲೋಕದ 
ಕಾರ್ಯಗಳಿಗೆ ಕಾರಣವಾದ ಅದೃಶ್ಯವಾದ ಕಾಲಚಕ್ರವನ್ನುತಿರುಗಿಸುತ್ತೇನೆ. 

ಏವಂ ಪ್ರಣಿಹಿತಃ ಸಮ್ಯಜ್‌ ಮಮಾತ್ಮಾ ಮುನಿಸತ್ತಮ । 

ಸರ್ವಭೂತೇಷು ವಿಪ್ರೇಂದ್ರ ನ ಚ ಮಾಂ ವೇತ್ತಿ ಕಶ್ಚನ । 

ಸರ್ವಲೋಕೇ ಚ ಮಾಂ ಭಕ್ತಾ: ಪೂಜಯಂತಿ ಚ ಸರ್ವಶಃ ॥೩೬॥ 

ಎಲೈ ಮುನಿಶ್ರೇಷ್ಠನೇ, ಹೀಗೆ ನನ್ನ ಸ್ವರೂಪವು ಸರ್ವ ಜಡಚೇತನಗಳಲ್ಲಿಯೂ 
ಸನ್ನಿಹಿತವಾಗಿದೆ. ಎಲೈ ವಿಪ್ರೇಂದ್ರನೇ, ಆದರೆ ಯಾರೂ ನನ್ನನ್ನು ತಿಳಿದಿಲ್ಲ. ಎಲ್ಲ 
ಲೋಕಗಳಲ್ಲಿರುವ ಭಕ್ತರು ಎಲ್ಲರೀತಿಯಿಂದಲೂ ನನ್ನನ್ನು ಪೂಜೆ ಮಾಡುತ್ತಾರೆ. 

ಯಚ್ಚ ಕಿಂಚಿತ್‌ ತ್ವಯಾ ಪ್ರಾಪ್ತಂ ಮಯಿ ಕ್ಲೇಶಾತ್ಮಕಂ ದ್ವಿಜ 1 

ಸುಖೋದಯಾಯ ತತ್‌ಸರ್ವಂ ಶ್ರೇಯಸೇ ಚ ತವಾನಘ 1೩೭ 

ಎಲೈ ಬ್ರಾಹ್ಮಣನೇ, ನನ್ನ ಉದರದಲ್ಲಿರುವಾಗ ನೀನು ಏನು ಕ್ಲೇಶಗಳನ್ನು 
ಅನುಭವಿಸಿದೆಯೋ ಅದೆಲ್ಲವೂ ಎಲೈ ಅನಘನೇ, ನಿನ್ನಸುಖೋದಯಕ್ಕೂಮತ್ತು 
ಶ್ರೇಯಸ್ಸಿಗೂ ಕಾರಣವಾಗುತ್ತವೆ. 


-344- ಮಹಾಭಾರತ ವನಪರ್ವ 


ಯಚ್ಚ ಕಿಂಚಿತ್‌ ತಯಾ ಲೋಕೇ ದೃಷ್ಟಂ ಸ್ಮಾವರಜಂಗಮಮ್‌ I 
ವಿಹಿತಃ ಸರ್ವಥೈವಾಸೌ ಮಮಾತ್ಮಾ ಭೂತಭಾವನಃ HAC 


ನೀನು ಲೋಕದಲ್ಲಿಯಾವ ಸ್ಥಾವರಜಂಗಮವನ್ನು ನೋಡಿದ್ದೀಯೋ ಆ ಎಲ್ಲ 
ಪ್ರಾಣಿಗಳನ್ನು ಸೃಷ್ಟಿಸುವ ನನ್ನ ಸ್ವರೂಪವು ಹಾಗೆಯೇ ಎಂದರೆ ಹಿಂದೆ ಹೇಳಿದ 
ಗುಣಗಳಿಂದ ವಿಶಿಷ್ಠವಾಗಿಯೇ ನಿಹಿತವಾಗಿದೆ. 


ಅರ್ಧಂ ಮಮ ಶರೀರಸ್ಯ ಸರ್ವಲೋಕಪಿತಾಮಹಃ | 
ಅಹಂ ನಾರಾಯಣೋ ನಾಮ ಶಂಖಚಕ್ರಗದಾಧರಃ HAE 


ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ನನ್ನಶರೀರದಿಂದ ಒಂದು ಭಾಗ. ನಾನು 
ಶಂಖ- ಚಕ್ರ-ಗದಾಧಾರಿಯಾದ ನಾರಾಯಣನು. 


ಯಾವದ್‌ ಯುಗಾನಾಂ ವಿಪ್ರರ್ಷೇ ಸಹಸ್ರಪರಿವರ್ತನಾತ್‌ ಟ 
ತಾವತ್‌ ಸ್ಥಪಿಮಿ ವಿಶ್ವಾತ್ಮಾ ಸರ್ವಭೂತಾನಿ ಮೋಹಯನ್‌ WO 


ಎಲೈ ವಿಪ್ರರ್ಷಿಯೇ, ವಿಶ್ವಾಂತರ್ಯಾಮಿಯಾದ ನಾನು ಎಲ್ಲಪ್ರಾಣಿಗಳಿಗೂ 
ನಿದ್ರೆಯಿಂದ ಮೋಹವನ್ನುಂಟುಮಾಡಿ ಸಹಸ್ರ ಚತುರ್ಯುಗಗಳನ್ನುಕಳೆಯುವವರೆಗೆ 
ಯೋಗನಿದ್ರೆಯನ್ನುಮಾಡುತ್ತೇನೆ. 


ಏವಂ ಸರ್ವಮಹಂ ಕಾಲಮಿಹಾಸ್ಟೇ ಮುನಿಸತ್ತಮ । 
ಅಶಿಶುಃ ಶಿಶುರೂಪೇಣ ಯಾವದ್‌ ಬ್ರಹ್ಮಾ ನ ಬುಧ್ಯತೇ 11೪೧॥ 


ಹೀಗೆ ಎಲೈ ಮುನಿಶ್ರೇಷ್ಠನೇ, ಆ ಸರ್ವಕಾಲವನ್ನೂ ಎಂದರೆ ಬ್ರಹ್ಮದೇವರು 
ಎಚ್ಚರಗೊಳ್ಳುವವರೆಗೆ ಇರುವ ಕಾಲವನ್ನು ಶಿಶುವಲ್ಲದ ನಾನು ಶಿಶುರೂಪದಿಂದಲೇ 
ಇದ್ದುಇಲ್ಲಿಕಳೆಯುತ್ತೇನೆ. 


ಮಯಾ ಚ ದತ್ತೋ ವಿಪ್ರಾಗ್ರ್ಯ ವರಸ್ತೇ ಬ್ರಹ್ಮರೂಪಿಣಾ । 


೨೨ ಕಿ 


ಅಸಕೃತ್ತರಿತುಷ್ಟೇನ ವಿಪ್ರರ್ಷಿಗಣಪೂಜಿತ YU 


ಎಲೈ ವಿಪ್ರಶ್ರೇಷ್ಠನೇ, ವಿಪ್ರರ್ಷಿಗಣಪೂಜಿತನೇ, ಪುನಃ ಪುನಃ ನನ್ನನ್ನು 
ಸಂತೋಷಪಡಿಸಿದ ನಿನಗೆ ನಾನು ಬ್ರಹ್ಮನ ಅಂತರ್ಯಾಮಿಯಾಗಿದ್ದು ವರವನ್ನು 
ನೀಡಿದ್ದೇನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -345- 


ಸರ್ವಮೇಕಾರ್ಣವಂ ದೃಷ್ಟ್ವಾ ನಷ್ಟಂ ಸ್ಥಾವರಜಂಗಮಮ್‌ । 
ವಿಕ್ಚ್ವದೋ5ಸಿ ಮಯಾ ಜ್ಞಾತಸ್ತತಸ್ತೇ ದರ್ಶಿತಂ ಜಗತ್‌ IVA 


ಜಗತ್ತೆಲ್ಲವೂ ಏಕಾರ್ಣವವಾದುದನ್ನು, ಸ್ಥಾವರಜಂಗಮವೆಲ್ಲವೂ ನಷ್ಟವಾದುದನ್ನು 
ನೋಡಿ ನೀನು ಗಾಬರಿಗೊಂಡಿದ್ದೀಯೆ ಎಂದು ನಾನು ತಿಳಿದು ಅದಕ್ಕಾಗಿ ನಿನಗೆ ನಾನು 
ನನ್ನಉದರದಲ್ಲಿ ಜಗತ್ತನ್ನು ತೋರಿಸಿದೆ. 


ಅಭ್ಯಂತರಂ ಶರೀರಸ್ಯ ಪ್ರವಿಷ್ಟೋ5ಸಿ ಯದಾ ಮಮ । 

ದೃಷ್ಟ್ವಾ ಲೋಕಂ ಸಮಸ್ತಂ ಚ ವಿಸ್ಥಿತೋ ನಾವಬುಧ್ಯಸೇ TUT 

ನನ್ನ ಶರೀರದೊಳಗೆ ಪ್ರವೇಶಿಸಿ ಎಲ್ಲಾಲೋಕಗಳನ್ನೂ ನೋಡಿ ವಿಸ್ಥಿತನಾಗಿ ನೀನು 
ಅವಬೋಧವನ್ನೇ ಪಡೆಯಲಿಲ್ಲ. 

ತತೋಶಸಿ ವಕ್ಷಾದ್‌ ವಿಪ್ರರ್ಷೇ ದ್ರುತಂ ನಿಹಾರಿತೋ ಮಯಾ । 

ಆಖ್ಯಾತಸ್ತೇ ಮಯಾ ಚಾತ್ಮಾ ದುರ್ಜೇಯೋ ಹಿ ಸುರಾಸುರೈಃ 11೪೫ 

ಎಲೈ ವಿಪ್ರರ್ಷಿಯೇ, ಆದ್ದರಿಂದ ನಾನು ನಿನ್ನನ್ನುನನ್ನ ಮುಖದಿಂದ ಶೀಘ್ರವಾಗಿ 
ಹೊರದೂಡಿದೆ ಮತ್ತು ಸುರಾಸುರರಿಂದ ತಿಳಿಯಲು ಸಾಧ್ಯವಿಲ್ಲದ ನನ್ನಸರೂಪವನ್ನು 
ನಿನಗೆ ಉಪದೇಶವನ್ನು ಮಾಡಿದೆ. 

ಯಾವತ್‌ ಸ ಭಗವಾನ್‌ ಬ್ರಹ್ಮಾ ನ ಬುಧ್ಯೇತ ಮಹಾತಪಾಃ । 

ತಾವತ್‌ ತ್ವಮಿಹ ವಿಪ್ರರ್ಷೇ ವಿಸ್ರಬ್ಧಶ್ನರ ವೈ ಸುಖಮ್‌ IVE 

ಎಲೈ ವಿಪ್ರರ್ಷಿಯೇ, ಮಹಾತಪಸ್ವಿಗಳಾದ ಪೂಜ್ಯರಾದ ಬ್ರಹ್ಮದೇವರು 
ಎಚ್ಚರಗೊಳ್ಳುವವರೆಗೆ ನೀನು ಇಲ್ಲಿಸುಖವಾಗಿ ವಿಶ್ವಾಸದಿಂದ ಇರು. 

ತತೋ ವಿಬುದ್ಧೇ ತಸ್ಮಿಂಸ್ತು ಸರ್ವಲೋಕಪಿತಾಮಹೇ । 

ಏಕೀಭೂಯ ಹಿ ಸ್ರಕ್ನ್ಯಾಮಿ ಶರೀರಾಣಿ ದ್ವಿಜೋತ್ತಮ 

ಎಲೈ ದ್ವಿಜೋತ್ತಮನೇ, ಅನಂತರ ಸರ್ವಲೋಕಪಿತಾಮಹರಾದ ಆ ಬ್ರಹ್ಮದೇವರು 
ಎದ್ದಮೇಲೆ ಅವರಲ್ಲಿಪ್ರವೇಶವನ್ನು ಮಾಡಿ ಎಲ್ಲಶರೀರಗಳನ್ನೂಸೃಷ್ಟಿಸುವೆನು. 


Mal 


-346- ಮಹಾಭಾರತ ವನಪರ್ವ 


ಆಕಾಶಂ ಪೃಥಿವೀಂ ಜ್ಯೋತಿರ್ವಾಯುಂ ಸಲಿಲಮೇವ ಚ । 
ಲೋಕೇ ಯಚ್ಚ ಭವೇಚ್ಛೇಷಮಿಹ ಸ್ಥಾವರಜಂಗಮಮ್‌ Iv 


ಆಕಾಶ, ಪೃಥಿವೀ, ಅಗ್ನಿ, ವಾಯು, ಜಲ ಮತ್ತು ಈ ಲೋಕದಲ್ಲಿ ಏನೇನು 
ಸ್ಥಾವರಜಂಗಮವಿದೆಯೋ (ಅವೆಲ್ಲವನ್ನೂ ಸೃಷ್ಠಿಸುವೆನು). 
ಮಾರ್ಕಂಡೇಯಃ 
ಇತ್ಯುಕ್ತಾ 5ಂತರ್ಹಿತಸ್ತಾತ ಸ ದೇವಃ ಪರಮಾದ್ದುತಃ । 


ಶವದ 


ಪ್ರಜಾಶ್ಚೇಮಾಃ ಪ್ರಪಶ್ಯಾಮಿ ವಿಚಿತ್ರಾ ವಿವಿಧಾಃ ಕೃತಾಃ al 


ಚ 


ಮಾರ್ಕಂಡೇಯ- ಎಲೈ ಪ್ರೀತಿಪಾತ್ರನೇ, ಹೀಗೆ ಹೇಳಿ ಆ ಪರಮಾದ್ಭುತನಾದ 
ದೇವನು ಅಂತರ್ದಾನವನ್ನು ಹೊಂದಿದನು. ಅನಂತರ ಈ ಪ್ರಜೆಗಳನ್ನು ಅವನು 
ವಿಧವಿಧವಾಗಿ ಸೃಷ್ಟಿಸುತ್ತಿರುವುದನ್ನು ನೋಡುತ್ತಿದ್ದೇನೆ. 


ಏವಂ ದೃಷ್ಟಂ ಮಯಾ ರಾಜಂಸ್ತಸ್ಮಿನ್‌ ಪ್ರಾಪ್ತೇ ಯುಗಕ್ಷಯೇ । 

ಆಶ್ಚರ್ಯಂ ಭರತಶ್ರೇಷ್ಠ ಸರ್ವಧರ್ಮಬೃತಾಂ ವರ WSO 

ಎಲೈ ಭರತಶ್ರೇಷ್ಠನೇ, ಎಲೈ ಎಲ್ಲಾ ಧರ್ಮಿಷ್ಠನಲ್ಲಿ ಶ್ರೇಷ್ಠನಾದವನೇ, ಎಲ್ಫೆ 
ರಾಜನೇ, ಯುಗಕ್ಷಯವು ಪ್ರಾಪ್ತವಾದಾಗ ಹೀಗೆ ನಾನು ಆಶ್ಚರ್ಯವನ್ನುನೋಡಿದೆನು. 

ಯಃ ಸ ದೇವೋ ಮಯಾ ದೃಷ್ಟ ಪುರಾ ಪದ್ಮಾಯತೇಕ್ಷಣಃ I 

ಸ ಏಷ ಪುರುಷವ್ಯಾಘ್ರ ಸಂಬಂಧೀ ತೇ ಜನಾರ್ದನಃ 11೫೧ 


ಎಲ್ಫೆ ಪುರುಷವ್ಯಾಘ್ರನೇ, ನಾನು ಹಿಂದೆ ಯಾವ ಪದ್ಧನೇತ್ರನಾದ ದೇವದೇವನನ್ನು 
ನೋಡಿದೆನೋ ಅವನೇ ನಿನ್ನಸಂಬಂಧಿಯಾದ ಈ ಜನಾರ್ದನ (ಕೃಷ್ಣನಾಗಿದ್ದಾನೆ). 


ಅಸ್ಕೈವ ವರದಾನಾದ್ಧಿ ಸ್ಮೃತಿರ್ನ ಪ್ರಜಹಾತಿ ಮಾಮ್‌ । 
ದೀರ್ಫ್ಥಮಾಯುಶ್ಚ ಕೌಂತೇಯ ಸೃಚ್ಛಂದಮರಣಂ ಮಮ 11೫೨1 


ಎಲ್ಫೆ ಕೌಂತೇಯನೇ, ಇವನ ವರದಾನದ ಬಲದಿಂದಲೇ ನನಗೆ ಸ್ಪೃತಿಯು 
ನಾಶವಾಗಿಲ್ಲಮತ್ತು ದೀರ್ಫಾಯುಷ್ಯ ಮತ್ತು ಸ್ವಚ್ಚಂದ ಮರಣಗಳು ಉಂಟಾಗಿವೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -347- 


ಸ ಏಷ ಕೃಷ್ಣೋ ವಾರ್ಷ್ಗೇಯಃ ಪುರಾಣಪುರುಷೋ ವಿಭುಃ । 

ಆಸ್ತೇ ಹರಿರಚಿಂತ್ಯಾತ್ಮಾ ಕ್ರಿ ಕ್ರೀಡನ್ನಿವ ಮಹಾಭುಜಃ 11221 

ವೃಷ್ಟಿಕುಲದಲ್ಲಿ ಜನಿಸಿದ ಈ ಕೃಷ್ಣನೇ ಆ ಪುರಾಣ ಪುರುಷನಾದ ವಿಭುವಾದ 
ಅಚಿಂತ (ಸ್ವರೂಪನಾದ ಹರಿಯು. ಮಹಾಭುಜನಾದ ಇವನು ಕ್ರೀಡೆಯನ್ನು 
Fis ಇದ್ದಾನೆ. 

ಏಷ ಧಾತಾ ವಿಧಾತಾ ಚ ಸಂಹರ್ತಾ ಚೈವ ಶಾಶ್ವತಃ । 

ಶ್ರೀವತ್ಸವಕ್ನಾ ಗೋವಿಂದಃ ಪ್ರಜಾಪತಿಪತಿಃ ಪ್ರಭುಃ 11೫೪ 

ಇವನೇ ಧಾತಾ; ವಿಧಾತಾ; ಸಂಹಾರವನ್ನು ಮಾಡುವವನು; ಶಾಶ್ತತನಾದವನು; 
ಶ್ರೀವತ್ಸವಕ್ಟಸ್‌ಸ್ಕಲವುಳ್ಳವನು; ವೇದಪ್ರತಿಪಾದ್ಯನಾದವನು; ಪ್ರಜಾಪತಿಗೆ 
ಪತಿಯಾದವನು; ಸರ್ವಸಮರ್ಥನಾದವನು. 

ದೃಷ್ಟೇಮಂ ವೃಷ್ಟಿಪ್ರವರಂ ಸ್ಥ: ಸತಿರ್ಮಾಮಿಯಮಾಗತಾ । 


bh ESA ಜಿಷ್ಣುಂ ಪುರುಷಂ ಪೀತವಾಸಸಮ್‌ 11೫೫1! 
ಸರ್ವೇಷಾಮೇವ ಭೂತಾನಾಂ ಪಿತಾ ಮಾತಾ ಚ ಮಾಧವ: । 
ಗಚ್ಛದ್ದಮೇನಂ ಶರಣಂ ಶರಣ್ಯಂ ಕೌರವರ್ಷಭಾಃ ALN 


ಈ ಆದಿದೇವನಾದ ಅಜನಾದ ಜಯಶೀಲನಾದ ಪೀತಾಂಬರಧಾರಿಯಾದ 
ಪುರುಷನಾದ ವೃಷ್ಟಿತ್ರೇಷ್ಠನನ್ನುನೋಡಿ ನನಗೆ ಹಿಂದಿನ ಸ್ಪೃತಿಯೆಲ್ಲವೂ ಉಂಟಾಯಿತು. 
ಮಧುಕುಲದಲ್ಲಿ ಜನಿಸಿದ ಈ ಕೃಷ್ಣನು ಎಲ್ಲ ಜೀವರಿಗೂ ತಂದೆಯೂ ಹೌದು, 
ತಾಯಿಯೂ ಹೌದು. ಎಲೈ ಕೌರವಶ್ರೇಷ್ಠರೇ, ಶರಣುಹೊಂದಲು ಯೋಗ್ಯವಾದ 
ಇವನನ್ನು ಸರ್ವಾತ್ಮನಾ ಶರಣು ಹೊಂದಿ. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಚತುರಶೀತ್ಯಧಿಕಶತತಮೋತಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಕ್ಯಾಪರ್ವಣಿ ನವಮೋ5ಧ್ಯಾಯಃ it 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ನಾಲ್ಕನೆಯ 
ಆಧ್ಯಾಯ ಮುಗಿಯಿತು 


Xk 


-348- ಮಹಾಭಾರತ ವನಪರ್ವ 


ನೂರ ಎಂಬತ್ತೈದನೆಯ ಅಧ್ಯಾಯ 


ಶ್ರೀಕೃಷ್ಣನಲ್ಲಿ ಪಾಂಡವರ ಶರಣಾಗತಿ. ಕೃಷ್ಣನಿಂದ ಅವರಿಗೆ ಸಾಂತ್ವನ. 
ಮಾರ್ಕಂಡೇಯರಿಂದ ಕಲಿಯುಗದ ಧರ್ಮದ ಮತ್ತು 
ಕಲ್ಕಿಯ ಅವತಾರದ ವರ್ಣನೆ. 


ವೈಶಂಪಾಯನಃ 


ಏವಮುಕ್ತಾಶ್ಚತೇ ಪಾರ್ಥಾ ಯಮೌ ಚ ಪುರುಷರ್ಷಭೌ । 
ದ್ರೌಪದ್ಯಾ ಸಹಿತಾಃ ಸರ್ವೇ ನಮಶ್ನಕ್ರುರ್ಜನಾರ್ದನಮ್‌ Well 


ವೈಶಂಪಾಯನ- ಹೀಗೆ ಹೇಳಲ್ಲಟ್ಟ ಕುಂತೀಪುತ್ರರು ಮತ್ತು ಪುರುಷಶ್ರೇಷ್ಠರಾದ 
ನಕುಲಸಹದೇವರು ದ್ರೌಪದಿಯಿಂದ ಸಹಿತರಾಗಿ ಎಲ್ಲರೂ ಕೃಷ್ಣನಿಗೆ ನಮಸ್ಕಾರವನ್ನು 
ಮಾಡಿದರು. 


ಸ ಚೈತಾನ್‌ ಪುರುಷವ್ಯಾಘ್ರ ಸಾಮ್ನಾ ಪರಮವಲ್ಲುನಾ । 
ಸಾಂತ್ರಯಾಮಾಸ ಮಾನಾರ್ಹೋ ಮಾನ್ಯಮಾನೋ ಯಥಾವಿಧಿ 1೨॥ 


ಎಲೈ ಪುರುಷವ್ಯಾಪುನೇ, ಸನ್ಮಾನಕ್ಕೆ ಯೋಗ್ಯನಾದ ಮತ್ತು ಹೀಗೆ ವಿಧಿವತ್ತಾಗಿ 
ಸನ್ಮಾನಿಸಲ್ಪಟ್ಟ ಶ್ರೀಕೃಷ್ಣನು ಪರಮಮಧುರವಾದ ಮಾತುಗಳಿಂದ ಅವರನ್ನು 
ಸಮಾಧಾನಪಡಿಸಿದನು. 


ಯುಧಿಷ್ಠಿರಸ್ತು ಕೌಂತೇಯೋ ಮಾರ್ಕಂಡೇಯಂ ಮಹಾಮುನಿಮ್‌ । 
ಪುನಃ ಪಪ್ರಚ್ಛ ಧರ್ಮಾತ್ಮಾ ಭವಿಷ್ಯಾಂ ಜಗತೋ ಗತಿಮ್‌ 11೩1 


ಧರ್ಮಾತ್ಮನಾದ ಕುಂತೀಪುತ್ರನಾದ ಯುಧಿಷ್ಠಿರನು ಮಾರ್ಕಂಡೇಯ 
ಮಹಾಮುನಿಯನ್ನುಕುರಿತು ಮುಂದೆ ಉಂಟಾಗಲಿರುವ ಜಗತ್ತಿನ ಸ್ಥಿತಿಯನ್ನು ಕುರಿತು 
ಪುನಃ ಹೀಗೆ ಪ್ರಶ್ನೆಯನ್ನು ಮಾಡಿದನು. 

ಆಶ್ಚರ್ಯಭೂತಂ ಭವತಃ ಶ್ರುತಂ ನೋ ವದತಾಂ ವರ ॥ 

ಮುನೇ ಭಾರ್ಗವ ಯದ್‌ ವೃತ್ತಂ ಯುಗಾದೌ ಪ್ರಭವಾತ್ಯಯಮ್‌ ॥೪॥ 


ಮಾರ್ಕಂಡೇಯಸಮಾಸ್ಯಾಪರ್ವ -349- 


ಎಲೈ ಭಾರ್ಗವ ಯಷಿಗಳೇ, ಮಾತನಾಡುವವರಲ್ಲಿ ಶ್ರೇಷ್ಠರಾದವರೇ, ಯುಗದ 
ಪ್ರಾರಂಭದಲ್ಲಿಉಂಟಾದ ಆಶ್ಚರ್ಯಭೂತವಾದ ಸೃಷ್ಟಿಸಂಹಾರಗಳನ್ನು ನಾವು ನಿಮ್ಮಿಂದ 
ಕೇಳಿದೆವು. 


ಅಸ್ಮಿನ್‌ ಕಲಿಯುಗೇ ತಸ್ತಿ ಪುನಃ ಕೌತೂಹಲಂ ಮಮ । 


ಸಮಾಕುಲೇಷು ಧರ್ಮೇಷು ಕಿಂ ನು ಶೇಷಂ ಭವಿಷ್ಯತಿ 11೫1! 
ಈ ಕಲಿಯುಗದ ವಿಷಯದಲ್ಲಿನನಗೆ ಪುನಃ ಕುತೂಹಲವಿದೆ. ಎಲ್ಲಾಧರ್ಮಗಳು 
ಸಂಕಟಕ್ಕೆ ಒಳಗಾದಾಗ ಏನು ಉಳಿಯುವುದು? 


ಕಿಂವೀರ್ಯಾ ಮಾನವಾಸ್ತತ್ರ ಕಿಮಾಹಾರವಿಹಾರಿಣಃ । 
ಕಿಮಾಯುಷಃ ಕಿಂವಸನಾ ಭವಿಷ್ಯಂತಿ ಯುಗಕ್ಷಯೇ IW 


ಯುಗಕ್ಚಯದ ಸಮಯದಲ್ಲಿ ಮಾನವರಿಗೆ ಎಂತಹ ಸಾಮರ್ಥವಿರುತ್ತದೆ? 
ಎಂತಹ ಆಹಾರವಿಹಾರಗಳು ಇರುತ್ತವೆ? ಅವರ ಆಯುಷ್ಯವೆಷ್ಟು? ಅವರಿಗೆ ಎಂತಹ 
ವಸ್ತ್ರಗಳು ಇರುವವು? 

ಕಾಂ ಚ ಕಾಷ್ಕಾಂ ಸಮಾಸಾದ್ಯ ಪುನಃ ಸಂಪತ್ಸ್ಯತೇ ಕೃತಮ್‌ । 

ವಿಸ್ತರೇಣ ಮುನೇ ಬ್ರೂಹಿ ವಿಚಿತ್ರಾಣೀಹ ಭಾಷಸೇ 11೭1 

ಯಾವ ಅಧರ್ಮದ ತುದಿಯನ್ನು ಮುಟ್ಟಿ ಪುನಃ ಕೃತಯುಗವು 
ಪ್ರಾರಂಭವಾಗುವುದು? ಎಲೈ ಹುಷಿಗಳೇ, ಈ ವಿಷಯಗಳನ್ನು ವಿಸ್ತಾರವಾಗಿ 
ನಿರೂಪಿಸಿ. ನೀವು ವಿಚಿತ್ರವಾಗಿ ಮಾತನಾಡುತ್ತೀರಿ (ಎಂದು ಪ್ರಶ್ನೆಮಾಡಿದನು). 

ಇತ್ಯುಕ್ತಃ ಸ ಮುನಿಶ್ರೇಷ್ಠಃ ಪುನರೇವಾಭ್ಯಭಾಷತ । 

ರಮಯನ್‌ ವೃಷ್ಟಿಶಾರ್ದೂಲಂ ಪಾಂಡವಾಂಶ್ಚ ಮಹಾನೃಷಿಃ 

ಹೀಗೆ ಹೇಳಲ್ಪಟ್ಟ ಆ ಯಪಷಿಶ್ರೇಷ್ಠರು ವೃಷ್ಟಿವೀರನಾದ ಕೃಷ್ಣನನ್ನು ಮತ್ತು 
ಪಾಂಡವರನ್ನು ಸಂತೋಷಪಡಿಸುತ್ತಾ ಪುನಃ ಮಾತನಾಡಿದರು. 


ey 


ಭವಿಷ್ಯಂ ಸರ್ವಲೋಕಸ್ಯ ವೃತ್ತಾಂತಂ ಭರತರ್ಷಭ | 


ಕಲುಷಂ ಕಾಲಮಾಸಾದ್ಯ ಕಥ್ಯಮಾನಂ ನಿಬೋಧ ಮೇ HE 


-350- ಮಹಾಭಾರತ ವನಪರ್ವ 


ಎಲೈ ಭರತರ್ಷಭನೇ, ಯುಗಕ್ಷಯದ ಕೆಟ್ಟ ಕಾಲವನ್ನು ತಲುಪಿದಾಗ 
ಸರ್ವಲೋಕದ ವೃತ್ತಾಂತವು ಮುಂದೆ ಹೇಗಿರುವುದೆಂದು ನಾನು ಹೇಳುವುದನ್ನುನೀನು 
ಆಲಿಸು. 


ಕೃತೇ ಚತುಷ್ಟಾತ್‌ ಸಕಲೋ ನಿರ್ವಾಜೋಪಾಧಿವರ್ಜಿತಃ । 
ವೃಷಃ ಪ್ರತಿಷ್ಠಿತೋ ಧರ್ಮೋ ಮನುಷ್ಯೇ ಭರತರ್ಷಭ 11೧೦॥ 


ಎಲೈ ಭರತಶ್ರೇಷ್ಠನೇ, ಕೃತಯುಗದಲ್ಲಿ ಯಾವ ಕಪಟವೂ, ಫಲೋದ್ದೇಶವೂ 
ಇಲ್ಲದೆ ಪೂರ್ಣವಾದ ಶ್ರೇಷ್ಠವಾದ ಧರ್ಮವು ನಾಲ್ಕುಪಾದಗಳಿಂದ ಕೂಡಿ 
ಮನುಷ್ಯರಲ್ಲಿ ಪ್ರತಿಷ್ಠಿತವಾಗಿರುತ್ತದೆ. 

ಅಧರ್ಮಪಾದವಿದ್ದಸ್ತು ತ್ರಿಭಿರಂಶೈಃ ಪ್ರತಿಷ್ಠಿತ: | 

ತ್ರೇತಾಯಾಂ ದ್ವಾಪರೇ5ರ್ಧೇನ ವ್ಯಾಮಿಶ್ರೋ ಧರ್ಮ ಉಚ್ಯತೇ॥!೧೧॥ 


ತ್ರೇತಾಯುಗದಲ್ಲಿ ಅಹಂಕಾರ ಎಂಬ ಅಧರ್ಮಪಾದದಿಂದ ತಪಸ್ಗೆಂಬ 
ಧರ್ಮಪಾದವು ನಷ್ಟವಾಗಿ ಉಳಿದ ಶೌಚ, ದಯಾ ಮತ್ತು ಸತ್ಯ ಎಂಬ 
ಮೂರುಪಾದಗಳಿಂದ ಪ್ರತಿಷ್ಠಿತವಾಗಿರುತ್ತದೆ. ದ್ವಾಪರಯುಗದಲ್ಲಿ ವಿಷಯಾಸಕ್ಕಿಯಿಂದ 


ಶೌಚವು ನಷ್ಟವಾಗಿ ಅಧರ್ಮ ಕಲುಷಿತವಾದ ಧರ್ಮವು ಎರಡು ಪಾದಗಳಿಂದ 
ಉಳಿದಿರುತ್ತದೆ. 


ತ್ರಿಭಿರಂಶೈರಧರ್ಮಸ್ತು ಲೋಕಾನಾಕ್ರಮ್ಯ ತಿಷ್ಠತಿ । 
ಚತುರ್ಥಾಂಶೇನ ಧರ್ಮಸ್ತು ಮನುಷ್ಯಾನುಪತಿಷ್ಯತಿ 11೧೨॥ 


ಕಲಿಯುಗದಲ್ಲಿಅಧರ್ಮವು ಸ್ಮಯ, ಸಂಗ, ಮದ ಎಂಬ ಮೂರು ಪಾದದಿಂದ 
ಜಗತ್ತನ್ನುಆಕ್ರಮಿಸಿದಾಗ ಮನುಷ್ಯರಲ್ಲಿಸತ್ಯ ಎಂಬ ಒಂದೇ ಪಾದದಿಂದ ಧರ್ಮವು 
ಉಳಿಯುತ್ತದೆ. 


ತಾಮಸಂ ಯುಗಮಾಸಾದ್ಯ ತದಾ ಭರತಸತ್ತಮ । 
ಆಯುರ್ವೀರ್ಯಮಥೋ ಬುದ್ಧಿರ್ಬಲಂ ತೇಜಶ್ಚ ಪಾಂಡವ ।ಟ 
ಮನುಷ್ಯಾಣಾಮನುಯುಗಂ ಹ್ರಸತೀತಿ ನಿಬೋದ ಮೇ 11೧೩ 


ಮಾರ್ಕಂಡೇಯಸಮಾಸ್ಕಾಪರ್ವ -351- 


ಎಲೈ ಪಾಂಡವನೇ, ಮನುಷ್ಯರ ಆಯುಸ್ಸು, ವೀರ್ಯ, ಬುದ್ಧಿ, ಬಲ, 
ತೇಜಸುಗಳು ಯುಗದಿಂದ ಯುಗಕೆ ಕ ಹೋಗುತ್ತಾ ಕಡಿಮೆಯಾಗುತ್ತವೆ ಬ ನನ್ನಿಂದ 
ತಿಳಿ, 


ರಾಜಾನೋ ಬ್ರಾಹ್ಮಣಾ ವೈಶ್ಯಾಃ ಶೂದ್ರಾಶ್ಚೆವ ಯುಧಿಷ್ಠಿರ । 
ವ್ಯಾಜೈರ್ಧರ್ಮಂ ಚರಿಷ್ಕಂತಿ 'ಧರ್ಮವೈತಂಸಿಕಾ ನರಾಃ 11೧೪॥ 


ಎಲ್ಫೆ ಯುಧಿಷ್ಠಿರನೇ, ರಾಜರು, ಬ್ರಾಹ್ಮಣರು, ವೈಶ್ಯರು ಮತ್ತು ಶೂದ್ರರು ಫಲದ 
ಉದ್ದೇಶದಿಂದ ಧರ್ಮವನ್ನು ಆಚರಿಸುವರು. ಮನುಷ್ಯರು ಕುಟಿಲತೆಯಿಂದ 
ಧರ್ಮವನ್ನು ಆಚರಿಸುವರು. 

ಸತ್ಯಂ ಸಂಕ್ಷೇಪ್ಸ ತೇ ಲೋಕೇ ನರೈಃ: ಪಂಡಿತಮಾನಿಭಿಃ । 

ಸತ್ಯಹಾನ್ಯಾ ತತಸ್ತೇಷಾಮಾಯುರಲ್ಪಂ ಭವಿಷ್ಯತಿ 11೧೫1! 

ತಮ್ಮನ್ನು ಪಂಡಿತರೆಂದು ತಿಳಿದ ಮನುಷ್ಯರು ಲೋಕದಲ್ಲಿ ಸತ್ಯವನ್ನು ವಿನಾಶ 
ಮಾಡುತ್ತಾರೆ. ಸತ್ಯದ ನಾಶದಿಂದ ಅವರಿಗೆ ಅಲ್ದಾಯುಸ್ತುಉಂಟಾಗುವುದು. 

ಆಯುಪಃ ಪ್ರಕ್ಷಯಾದ್‌ ವಿದ್ಯಾಂ ನ ಶಕ್ಚ್ಯಂತ್ಯುಪಜೀವಿತುಮ್‌ | 

ವಿದ್ಯಾಹೀನಾನವಿಜ್ಞಾನಾಲ್ಲೋಭೋತಪ್ಯಭಿಭವಿಷ್ಯತಿ 11೧೬॥। 

ಆಯುಸಿನ ಕ್ಷಯ ಉಂಟಾಗುವುದರಿಂದ ಅವರು ವಿದ್ಯೆಯನ್ನು ಸಂಪಾದಿಸಿ 
ಉಪಜೀವನವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ವಿದ್ಯಾಹೀನರಾದವರಿಗೆ 
ಅಜ್ಞಾನದಿಂದ ಲೋಭವು ಉಂಟಾಗುವುದು. 

ಲೋಭಕ್ರೋಧಪರಾ ಮೂಢಾ: ಕಾಮಾಸಕ್ತಾಶ್ಚ ಮಾನವಾಃ । 

ವೈರಬದ್ಧಾ ಭವಿಷ್ಯಂತಿ ಪರಸ್ಪರವಧೈಷಿಣಃ 

ಲೋಭ ಕ್ರೋಧಗಳಿಗೆ ವಶರಾಗಿ ಜ್ಞಾನಶೂನ್ಯರಾಗಿ ಕಾಮಾಸಕ್ತರಾದ ಮನುಷ್ಯರು 
ಪರಸ್ಪರ ವಧೆಯನ್ನು ಬಯಸಿ ವೈರವನ್ನುಮಾಡುವರು. 

ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾಃ ಸಂಕೀರ್ಯಂತಃ ಪರಸ್ಪರಮ್‌ । 

ಶೂದ್ರತುಲ್ಯಾ ಭವಿಷ್ಯಂತಿ ತಪಹತ್ಯವಿವರ್ಜಿತಾಃ । 

ಅಂತ್ಯಾ ಮಧ್ಯಾ ಭವಿಷ್ಯಂತಿ ಮಧ್ಯಾಶ್ನಾಂತ್ಯಾ ನ ಸಂಶಯಃ 


Neral 


11೧೮॥॥ 


-352- ಮಹಾಭಾರತ ವನಪರ್ವ 


ಬ್ರಾಹ್ಮಣರು, ಕೃತ್ರಿಯರು ಮತ್ತು ವೈಶ್ಯರು ಪರಸ್ಪರ ವರ್ಣಸಾಂಕರ್ಯವನ್ನು 
ಮಾಡುತ್ತಾ ತಪಸತ್ಯವಿವರ್ಜಿತರಾಗಿ ಶೂದ್ರರಿಗೆ ಸಮಾನರಾಗಿ ಆಗುವರು. ನೀಚರಾದ 
ಮನುಷ್ಯರು ಮಧ್ಯಮಸ್ಥಿತಿಗೂ, ಮಧ್ಯಮ ಸ್ಥಿತಿಯಲ್ಲಿದ್ದಮನುಷ್ಯರು ನೀಚ ಸ್ಥಿತಿಗೂ 


ಬರುವರು. ಇದರಲ್ಲಿಸಂಶಯವಿಲ್ಲ. 
ಈದೃಶೋ ಭವಿತಾ ಲೋಕೋ ಯುಗಾಂತೇ ಪರ್ಯುಪಸ್ಥಿತೇ eal 
ಯುಗಾಂತ ಉಪಸ್ಥಿತವಾದಾಗ ಎಲ್ಲವೂ ಹೀಗೆ ವ್ಯತ್ಯಾಸವಾಗುತ್ತದೆ. 


ವಸ್ಟ್ರಾಣಾಂ ಪ್ರವರಾ ಶಾಣೀ ಧಾನ್ಯಾನಾಂ ಕೋರದೂಷಕಾಃ । 
ಭಾರ್ಯಾವಿತ್ರಾಶ್ಚ ಪುರುಷಾ ಭವಿಷ್ಯಂತಿ ಯುಗಕ್ಚಯೇ 11೨೦॥॥ 


ಯುಗಾಂತವು ಸಮೀಪಿಸಿದಾಗ ಒಂದು ಒರಟಾದ ತುಂಡು ವಸ್ಟವೇ ಶ್ರೇಷ್ಠವಾದ 
ವಸ್ತುವಾಗುವುದು. ಕೋರದೂಷಕ ಎಂದರೆ ಹಾರಕ ಎಂಬ ಧಾನ್ಯವೇ ಶ್ರೇಷ್ಠವಾದ 
ಧಾನ್ಯವಾಗುವುದು. ಪುರುಷರಿಗೆ ಹೆಂಡತಿಯೇ ಮಿತ್ರಳಾಗುವಳು. 


ಮತ್ಸ್ಯಾಮಿಷೇಣ ಜೀವಂತೋ ದುಹಂತಶ್ಚಾಪ್ಯಜೈಡಕಮ್‌ । 
ಗೋಷು ನಷ್ಟಾಸು ಪುರುಷಾ ಯೇಪಪಿ ನಿತ್ಯಂ ಧೃತವ್ರತಾಃ । 


ತೇ5ಪಿ ಲೋಭಸಮಾಯುಕ್ತಾ ಭವಿಷ್ಯಂತಿ ಯುಗಕ್ಷಯೇ 11೨೧॥॥ 


ಮನುಷ್ಯರು ಮೀನಿನ ಮಾಂಸವನ್ನು ತಿಂದು ಬದುಕುವರು. ಗೋವುಗಳು 
ನಷ್ಟವಾಗುವುದರಿಂದ ಆಡು, ಕುರಿಗಳ ಹಾಲನ್ನುಉಪಯೋಗಿಸುವರು. ಯುಗ ಕ್ಷಯದ 


ಸಮಯದಲ್ಲಿ ವ್ರತವನ್ನು ಮಾಡುವ ಮನುಷ್ಯರೂ ಸಹ ಲೋಭದಿಂದ 
ಕೂಡಿದವರಾಗುವರು. 


ಅನ್ಯೋನ್ಯಂ ಪರಿಮುಷ್ಗಂತೋ ಹಿಂಸಯಂತಶ್ಚ ಮಾನವಾಃ । 

ಅಜಪಾ ನಾಸ್ತಿಕಾಃ ಸ್ತೇನಾ ಭವಿಷ್ಯಂತಿ ಯುಗಕ್ಷಯೇ 11೨೨1 

ಯುಗಕ್ಸಯದ ಸಮಯದಲ್ಲಿಮನುಷ್ಯರು ಜಪವನ್ನು ಬಿಟ್ಟುನಾಸ್ತಿಕರಾಗಿ ಪರಸ್ಪರ 
ಹಿಂಸೆಯನ್ನು ಮಾಡುತ್ತಾರೆ. ಪರಸ್ಪರ ವಸ್ತುಗಳನ್ನುಕದಿಯುತಾ ಕಳರಾಗುವರು. 


ಮಾರ್ಕಂಡೇಯಸಮಾಸ್ಯಾಪರ್ವ 353- 


ಸರಿತ್ತೀರೇಷು ಕುದ್ದಾಲೈರ್ವಾಪಯಿಷ್ಯಂತಿ ಚೌಷಧೀಃ । 

ತಾಶ್ಸಾಪ್ಯಲ್ಲಫಲಾಸ್ತೇಷಾಂ ಭವಿಷ್ಯಂತಿ ಯುಗಕ್ಷಯೇ 11೨೩ 

ಯುಗಕ್ಷಯದ ಸಮಯದಲ್ಲಿ ನದೀತೀರಗಳಲ್ಲಿ ಹಾರೆಗಳಿಂದ ಔಷಧಿಯ 
ಬೀಜಗಳನ್ನು ಬಿತ್ತುವರು. ಅವಾದರೂ ಕೂಡ ಅವರಿಗೆ ಅಲ್ಪ ಫಲಗಳನ್ನೇ ಕೊಡುವುವು. 

ಶ್ರಾದ್ದೇ ದೈವೇ ಚ ಪುರುಷಾ ಯೇಪಪಿ ನಿತ್ಯಂ ಧೃತವ್ರತಾಃ । 

ತೇ5ಪಿ ಲೋಭಸಮಾಯುಕ್ತಾ ಭೋಕ್ಚ್ಯಂತೀಹ ಪರಸ್ಪರಮ್‌ ॥೨೪॥ 


ನಿತ್ಯದಲ್ಲಿವ್ರತವನ್ನು ಧರಿಸಿದ ಮನುಷ್ಯರೂ ಸಹ ಲೋಭದಿಂದ ಕೂಡಿದವರಾಗಿ 
ಶ್ರಾದ್ದದಲ್ಲಿಮತ್ತು ದೈವೋತ್ಸವದಲ್ಲಿಪರಸ್ಪರವಾಗಿ ಭೋಜನವನ್ನು ಮಾಡುವರು. 

ಪಿತಾ ಪುತ್ರಸ್ಯ ಭೋಕ್ತಾ ಚ ಪಿತುಃ ಪುತ್ರಸ್ತಥೈವ ಚ । 

ಅತಿಕ್ರಾಂತಾನಿ ಭೋಜ್ಯಾನಿ ಭವಿಷ್ಯಂತಿ ಯುಗಕ್ಷಯೇ 11೨೫11 

ತಂದೆಗೆ ಮಗನೇ ಭೋಕ್ಕವಾಗುತ್ತಾನೆ. ಪುತ್ರನಿಗೆ ತಂದೆಯೇ ಭೋಕ್ಸವಾಗುತ್ತಾನೆ 
(ಭೋಜನಕ್ಕೆ ನಿಮಂತ್ರಿಸಲ್ಪಟ್ಟ ಬ್ರಾಹ್ಮಣನಾಗುತ್ತಾನೆ). ಯುಗಕ್ಷಯದಲ್ಲಿ ಭೋಜ್ಯ 
ವಸ್ತುಗಳೆಲ್ಲವೂ ತಮ್ಮ ಗುಣಧರ್ಮಗಳನ್ನು ಕಳೆದುಕೊಳ್ಳುವವು. 


ರಾತ್ರೌ ಭೋಕ್ಸ್ಯಂತಿ ವ್ರತಿನೋ ಗೃಹಿಣೋಪಪಿ ಯುಗಕ್ಷಯೇ । 


ಏವಂವಿಧಂ ಕರಿಷ್ಯಂತಿ ಕಲೌ ಶಾಸ್ತವಿಮೋಹಿತಾಃ 1೨೫.0 


ವ್ರತವನ್ನು ಧರಿಸಿದ ಗೃಹಸ್ಥರೂ ಸಹ ಯುಗಕ್ಷಯ ಸಮಯದಲ್ಲಿ ರಾತ್ರಿಯಲ್ಲಿ 
ಭೋಜನವನ್ನು ಮಾಡುವರು. ಕಲಿಯುಗದ ಕೊನೆಯಲ್ಲಿ ಶಾಸ್ತ್ರವಿಮೋಹಿತರಾದ 
ಜನರು ಈ ರೀತಿಯಲ್ಲಿಆಚರಿಸುವರು. 


ನ ವ್ರತಾನಿ ಚರಿಷ್ಯಂತಿ ಬ್ರಾಹ್ಮಣಾ ವೇದನಿಂದಕಾಃ । 


ನ ಯಕ್ಷ್ಯಂತಿ ನ ಹೋಷ್ಯಂತಿ ಹೇತುವಾದವಿಮೋಹಿತಾಃ 11೨೬1! 
ಗ 


ಕುತರ್ಕಗಳಿಂದ ವಿಮೋಹಿತರಾದ ಬ್ರಾಹ್ಮಣರು ವ್ರತಗಳನ್ನು ಮಾಡುವುದಿಲ್ಲ. 
ವೇದಗಳನ್ನು ನಿಂದಿಸುವರು. ಯಾಗವನ್ನು ಮಾಡುವುದಿಲ್ಲ. ಹೋಮವನ್ನು 


ಮಾಡುವುದಿಲ್ಲ. 


-354- ಮಹಾಭಾರತ ವನಪರ್ವ 


ನಿಮ್ದೇ ಕೃಷಿಂ ಕರಿಷ್ಯಂತಿ ಯೋಕ್ಸ್ಯಂತಿ ಧುರಿ ಧೇನುಕಾಃ । 
ಏಕಹಾಯನವತ್ಪಾಂಶ್ಚ ಯೋಜಯಿಪ್ಯಂತಿ ಮಾನವಾಃ 11೨೭1! 


ತಗ್ಗು ಪ್ರದೇಶಗಳಲ್ಲಿ ಮಾತ್ರ ಕೃಷಿಯನ್ನು ಮಾಡುವರು. ಗಾಡಿಗಳಿಗೆ ಮತ್ತು 
ನೇಗಿಲಿಗೆ ಹಸುಗಳನ್ನು ಕಟ್ಟುವರು. ಮನುಷ್ಯರು ಒಂದು ವರ್ಷದ ಕರುಗಳನ್ನೂನೊಗಕ್ಕೆ 
ಹೂಡುವರು. 


ಪುತ್ರಃ ಪಿತ್ಠವಧಂ ಕೃತ್ವಾ ಪಿತಾ ಪುತ್ರವಧಂ ತಥಾ । 
ಸ್ವಿಯೋಪಪಿ ಪತಿಪುತ್ರಾದಿ ವಧಿಷ್ಯಂತಿ ಯುಗಕ್ಷಯೇ । 
ನಿರುದ್ದೇಗೋ ಬೃಹದ್ದಾದೀ ನ ನಿಂದಾಮುಪಲಪ್ಪ ತೇ 11೨೮॥ 


ಮಗನು ತಂದೆಯ ವಧೆಯನ್ನುಮಾಡುವನು. ಹಾಗೆಯೇ ತಂದೆಯೂ ಮಗನ 
ವಧೆಯನ್ನು ಮಾಡುವನು. ಯುಗಕ್ಸಯದ ಕಾಲದಲ್ಲಿ ಸ್ಟ್ರೀಯರು ಪತಿಪುತ್ರಾದಿಗಳ 
ವಧೆಯನ್ನುಮಾಡುವರು. ನಿರ್ಭಯವಾಗಿ ಗಟ್ಟಿಯಾಗಿ ಮಾತನಾಡುವವನು ಯಾವ 
ಅಪವಾದಕ್ಕೂಸಿಲುಕುವುದಿಲ್ಲ. 


ಮ್ಲೇಚ್ಛಭೂತಂ ಜಗತ್ಸರ್ವಂ ನಿಷ್ಠಿಯಂ ಯಜ್ಞವರ್ಜಿತಮ್‌ । 
ಭವಿಷ್ಯತಿ ನಿರಾನಂದಮನುತ್ತವಮಥೋ ತಥಾ 1೨೯1 


ಜಗತ್ತು ಮ್ಲೇಚ್ಛಮಯವಾಗುತ್ತದೆ. ಯಾವ ಸತ್ತ್ರಿಯಗಳೂ, ಯಜ್ಞಗಳೂ 
ಇರುವುದಿಲ್ಲ. ಯಾವ ಉತ್ಸವಗಳೂ ಇಲ್ಲದೇ ನಿರಾನಂದವಾಗುವುದು. 

ಪ್ರಾಯಶಃ ಕೃಪಣಾನಾಂ ಹಿ ತಥಾ ಬಂಧುಮತಾಮಷಿ । 

ವಿಧವಾನಾಂ ಚ ವಿತ್ತಾನಿ ಹರಿಷ್ಯಂತೀಹ ಮಾನವಾಃ 11೩೦ 

ಲೋಭಿಗಳಾದವರ ಮತ್ತು ಬಂಧುಗಳನ್ನುಳ್ಳವರ ಮತ್ತು ವಿಧವೆಯರ ವಿತ್ತವನ್ನು 
ಮನುಷ್ಯರು ಅಪಹರಿಸುವರು. 

ಸ್ವಲ್ಪವೀರ್ಯಬಲಾಃ ಸ್ತಬ್ಧಾ ಲೋಭಮೋಹಪರಾಯಣಾಃ । 

ತತ್ಕಥಾದಾನಸಂತುಷ್ಟಾ ಶಿಷ್ಟಾನಾಮಪಿ ಬಾಂಧವಾಃ 11೩೧॥ 


ಮಾರ್ಕಂಡೇಯಸಮಾಸ್ಕಾಪರ್ವ 355. 


ಮನುಷ್ಯರು ಸ್ವಲ್ಪ ವೀರ್ಯಬಲವುಳ್ಳವರಾಗಿಯೂ, ಅಹಂಕಾರದಿಂದ 
ಕೂಡಿದವರಾಗಿಯೂ ಮತ್ತು ಲೋಭ ಮೋಹಗಳಿಂದ ಕೂಡಿದವರಾಗಿಯೂ 
ಆಗುವರು. ಶಿಷ್ಟರಾದವರ ಬಾಂಧವರೂ ಸಹ ಕಾಮಕ್ರೋಧಗಳ ಕಥೆಯಿಂದ ಮತ್ತು 
ಅಕಥೆಯಿಂದ ಸಂತುಪ್ಠರಾಗುವರು. 


ಪರಿಗ್ರಹಂ ಕರಿಷ್ಯಂತಿ ಮಾಯಾಚಾರಪರಿಗ್ರಹಾಃ । 
ಸಂಘಾತಯಂತಃ ಕೌಂತೇಯ ರಾಜಾನಃ ಪಾಪಬುದ್ಧಯಃ 11೩೨! 
_ ಎಲೈ ಕೌಂತೇಯನೇ, ರಾಜರು ಪಾಪಬುದ್ಧಿಯುಳ್ಳವರಾಗಿ ಗುಂಪುಗಳನ್ನು 
ಕಟ್ಟಿಕೊಂಡು ಕಪಟದಿಂದ ಕೂಡಿದ ಆಚಾರವನ್ನು ಮಾಡುವವರಾಗಿ ಪರಿಗ್ರಹವನ್ನು 
ಮಾಡುವರು. 
ಪರಸ್ಪರವಧೋದ್ಯುಕ್ತಾ ಮೂರ್ಪಾಃ ಪಂಡಿತಮಾನಿನಃ । 
ಭವಿಷ್ಯಂತಿ ಯುಗಸ್ಯಾಂತೇ ಕ್ಷತ್ರಿಯಾ ಲೋಕಕಂಟಕಾಃ 11೩೩ 


ಯುಗಾಂತ ಸಮಯದಲ್ಲಿ ಕೃತ್ರಿಯರು ಮೂರ್ಯರಾದರೂ ತಮ್ಮನ್ನು 
ಪಂಡಿತರೆಂದು ತಿಳಿದು ಪರಸ್ಪರ ವಧೋದ್ಯುಕ್ತರಾಗಿ ಲೋಕಕಂಟಕರಾಗುವರು. 


ಅರಕ್ಷಿತಾರೋ ಲುಬ್ಬಾಶ್ಚ ಮಾನಾಹಂಕಾರದರ್ಪಿತಾಃ । 

ಕೇವಲಂ ದಂಡರುಚಯೋ ಭವಿಷ್ಯಂತಿ ಯುಗಕ್ಷಯೇ 11೩೪। 

ಯುಗಕ್ಷಯದ ಕಾಲದಲ್ಲಿಅವರು ಯಾರನ್ನೂ ರಕ್ಷಿಸುವುದಿಲ್ಲ . ಲೋಭ, ಮಾನ, 
ಅಹಂಕಾರ ಮತ್ತು ದರ್ಪಗಳಿಂದ ಕೂಡಿದವರಾಗಿ ಕೇವಲ ಶಿಕ್ಷೆಯನ್ನು 
ಕೊಡುವುದರಲ್ಲಿಯೇ ಅಭಿರುಚಿಯುಳ್ಳವರಾಗುವರು. 

ಆಕ್ರಮ್ಯಾಕ್ರಮ್ಯ ಸಾಧೂನಾಂ ದಾರಾಂಶ್ಚಾಪಿ ಧನಾನಿ ಚ । 

ಭೋಕ್ಷ ೦ತೇ ನಿರನುಕ್ರೋಶಾ ರುದತಾಮಪಿ ಭಾರತ 

ಎಲೈ ಭಾರತನೇ, ಸಜ್ಜನರನ್ನು ಮೆಟ್ಟಿಮೆಟ್ಟಿ ಅವರು ಅಳುತ್ತಿದ್ದರೂ ಅವರ ಧನ 
ಮತ್ತು ಪತ್ನಿಯರನ್ನು ನಿರ್ದಯವಾಗಿ ಭೋಗಿಸುವರು. 


HAR 


-356- ಮಹಾಭಾರತ ವನಪರ್ವ 


ನ ಕನ್ಯಾಂ ಯಾಚತೇ ಶಶ್ಚಿನ್ನಾಪಿ ಕನ್ಯಾ ಪ್ರದೀಯತೇ 1 
ಸ್ಹಯಂಗ್ರಾಹಾ ಭವಿಷ್ಯಂತಿ ಯುಗಾಂತೇ ಸಮುಪಸ್ಥಿತೇ 11೩೬।॥ 


ಯಾರೂ ಕನ್ಯೆಯನ್ನು ಯಾಚಿಸುವುದಿಲ್ಲ. ಯಾರೂ ಕನ್ಯಾದಾನವನ್ನೂ 
ಮಾಡುವುದಿಲ್ಲ. ಯುಗಾಂತವು ಪ್ರಾಪ್ತವಾದಾಗ ಸ್ವತಃ ತಾವಾಗಿಯೇ ಕನ್ಯೆಯನ್ನು 
ಗ್ರಹಣ ಮಾಡುವರು. 


ರಾಜಾನಶ್ಚಾಹ್ಯಸಂತುಷ್ಟಾ ಪರಾರ್ಥಾನ್‌ಮೂಢಚೇತಸಃ । 
ಸರ್ವೋಪಾಯೈರ್ಹರಿಷ್ಯಂತಿ ಯುಗಾಂತೇ ಪರ್ಯುಪಸ್ಥಿತೇ Hac 


ಯುಗಾಂತವು ಸನ್ನಿಹಿತವಾದಾಗ ರಾಜರೂ ಸಹ ಮೂಢಬುದ್ಧಿಯುಳ್ಳವರಾಗಿ 
ಅತೃಪ್ತಿಯುಳವರಾಗಿ ಇನ್ನೊಬ್ಬರ ಧನವನ್ನು ಎಲ್ಲ ಉಪಾಯಗಳಿಂದಲೂ 
ಅಪಹರಿಸುವರು. 


ಮ್ಲೇಚ್ಛೀಭೂತಂ ಜಗತ್ಸರ್ವಂ ಭವಿಷ್ಯತಿ ನ ಸಂಶಯಃ । 
ಹಸ್ತಾದ್ಧಸ್ತಂ ಪರಿಮುಷೇದ್ಯುಗಾಂತೇ ಸಮುಪಸ್ಥಿತೇ 11೩೮॥ 


ಜಗತ್ತೆಲ್ಲವೂ ನಿಸ್ಸಂಶಯವಾಗಿ ಮ್ಲೇಚ್ಛಮಯವಾಗುವುದು. ಯುಗಾಂತದ 
ಸಮಯದಲ್ಲಿ ಕಳ್ಳತನ ಮಾಡಿದ ವಸ್ತುಗಳು ಒಬ್ಬನ ಕೈಯಿಂದ ಇನ್ನೊಬ್ಬನ ಕೈಗೆ 
ಸಾಗಿಸಲ್ಪಡುವವು. 


ಸತ್ಯಂ ಸಂಕ್ಷಿಪ್ಯತೇ ಲೋಕೇ ನರೈಃ ಪಂಡಿತಮಾನಿಭಿಃ । 
ಸ್ಮವಿರಾ ಬಾಲಮತಯೋ ಬಾಲಾಃ ಸ್ಥವಿರಬುದ್ದಯಃ 11೩೯1 


ಲೋಕದಲ್ಲಿತಮ್ಮನ್ನು ಪಂಡಿತರೆಂದು ತಿಳಿದುಕೊಳ್ಳುವ ಮನುಷ್ಯರು ಸತ್ಯವನ್ನು 


ನಾಶಮಾಡುವರು. ವೃದ್ಧರಿಗೆ ಬಾಲಕರ ಬುದ್ಧಿಯೂ, ಬಾಲಕರಿಗೆ ವೃದ್ಧರ ಬುದ್ಧಿಯೂ 
ಉಂಟಾಗುವುದು. 


ಭೀರುಸ್ತಥಾ ಶೂರಮಾನೀ ಶೂರಾ ಭೀರುವಿವಾ(ಷಾ)ದಿನಃ । 
ನ ವಿಶ್ವಸಂತಿ ಚಾನ್ಯೋನ್ಯಂ ಯುಗಾಂತೇ ಪರ್ಯುಪಸ್ಥಿತೇ oll 


ಮಾರ್ಕಂಡೇಯಸಮಾಸ್ಯಾಪರ್ವ -357- 


ಭೀರುಗಳಾದವರು ತಮ್ಮನ್ನು ಶೂರರೆಂದು ತಿಳಿಯುವರು. ಶೂರರು ಭಯದಿಂದ 
ವಿಷಾದ ಪಡುವರು. ಯುಗಾಂತವು ಸನ್ನಿಹಿತವಾದಾಗ ಒಬ್ಬರಲ್ಲೊಬ್ಬರು ವಿಶ್ವಾಸವನ್ನು 
ಮಾಡುವುದಿಲ್ಲ. 

ಏಕಹಾರ್ಯಂ ಯುಗಂ ಸರ್ವಂ ಲೋಭಮೋಹವ್ಯವಸ್ಥಿತಮ್‌ I 

ಅಧರ್ಮೋ ವರ್ದತೇ ತತ್ರ ನ ತು ಧರ್ಮಃ ಪ್ರವರ್ತತೇ WO 


ಜನಗಳ ಆಹಾರವೆಲ್ಲವೂ ಯುಗಾಂತದಲ್ಲಿ ಒಂದೇ ವಿಧವಾಗಿರುತ್ತದೆ. ಲೋಭ 
ಮೋಹಗಳು ಸುಪ್ರತಿಷ್ಠಿತವಾಗಿರುತ್ತದೆ. ಅಧರ್ಮವು ಅಭಿವೃದ್ಧಿಯನ್ನು ಹೊಂದುತ್ತವೆ. 
ಆದರೆ ಧರ್ಮವು ಪ್ರವೃತ್ತವಾಗುವುದಿಲ್ಲ. 

ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾನ ಶಿಷ್ಯಂತಿ ಜನಾಧಿಪ । 

ಏಕವರ್ಣಸ್ತದಾ ಲೋಕೋ ಭವಿಷ್ಯತಿ ಯುಗಕ್ಷಯೇ 11೪೨ 

ಎಲೈ ಜನಾಧಿಪನೇ, ಯುಗಕ್ಷಯದ ಸಮಯದಲ್ಲಿ ಬ್ರಾಹ್ಮಣ, ಕೃತ್ರಿಯ, ವೈಶ್ಯ 
ವರ್ಣಗಳು ಇರುವುದಿಲ್ಲ. ಲೋಕದಲ್ಲಿಒಂದೇ ವರ್ಣವು ಉಳಿಯುತ್ತದೆ. (ಎಲ್ಲರೂ 
ಶೂದ್ರರಾಗಿರುವರು). 

ನ ಕ್ಷಂಸ್ಕತಿ ಪಿತಾ ಪುತ್ರಂ ಪುತ್ರಶ್ವ ಪಿತರಂ ತಥಾ । 

ಭಾರ್ಯಾಶ್ಚ ಪತಿಶುಶ್ರೂಷಾಂ ನ ಕರಿಷ್ಯಂತಿ ಸಂಕ್ಷಯೇ 11೪೩।॥ 

ಯುಗಕ್ಷಯದ ಸಮಯದಲ್ಲಿತಂದೆಯು ಮಗನನ್ನು ಕ್ಷಮಿಸುವುದಿಲ್ಲ. ಹಾಗೆಯೇ 
ಮಗನೂ ತಂದೆಯನ್ನು ಕ್ಷಮಿಸುವುದಿಲ್ಲ. ಹಾಗೆಯೇ ಪತ್ನಿಯು ಪತಿಸೇವೆಯನ್ನು 
ಮಾಡುವುದಿಲ್ಲ. 

ಯೇ ಯವಾನ್ನಾ ಜನಪದಾ ಗೋಧೂಮಾನಾಸ್ತಥೈವ ಚ। 

ತಾನ್‌ ದೇಶಾನ್‌ಸಂಶ್ರಯಿಷ್ಯಂತಿ ಯುಗಾಂತೇ ಪರ್ಯುಪಸ್ಥಿತೇ ॥೪೪॥ 


ಯುಗಾಂತವು ಸನ್ನಿಹಿತವಾದಾಗ ಮನುಷ್ಯರು ಜವೇ ಗೋಧಿ ಮತ್ತು ಗೋಧಿ 
ಯನು ಆಹಾರವಾಗಿ ಉಪಯೋಗಿಸುವ ದೇಶಗಳಿಗೆ ಹೋಗಿ ನೆಲೆಸುವರು. 
ಷ 


-358- ಮಹಾಭಾರತ ವನಪರ್ವ 


ಸ್ವೈರಾಚಾರಾಶ್ಚ ಪುರುಷಾ ಯೋಷಿತಶ್ಚ ವಿಶಾಂಪತೇ । 


ಅನ್ಯೋನ್ಯಂ ನ ಸಹಿಷ್ಯಂತಿ ಯುಗಾಂತೇ ಪರ್ಯುಪಸ್ಥಿತೇ 11೪೫ 

ಎಲೈ ರಾಜನೇ, ಪುರುಷರು ಮತ್ತು ಸ್ತ್ರೀಯರು ತಮ್ಮ ಮನಸ್ಸಿಗೆ ಬಂದಂತೆ 
ನಡೆದುಕೊಳ್ಳುವರು. ಯುಗಾಂತವು ಸನ್ನಿಹಿತವಾದಾಗ ಒಬ್ಬರನ್ನೊಬ್ಬರು ನೋಡಿ 
ಸಹಿಸುವುದಿಲ್ಲ. 

ಮ್ಲೇಚ್ಛಭೂತಂ ಜಗತ್‌ಸರ್ವಂ ಭವಿಷ್ಯತಿ ಯುಧಿಷ್ಠಿರ । 

ನ ಶ್ರಾದ್ಧ ಕೈಸ್ತರ್ಪಯಿಷ್ಯಂತಿ ದೈವತಾನೀಹ ಮಾನವಾಃ 11೪೬। 

ಎಲೈ ಯುಧಿಷ್ಠಿರನೇ, ಜಗತ್ತೆಲ್ಲವೂ ಮ್ಲೇಚ್ಛರಿಂದ ತುಂಬುವುದು. ಮನುಷ್ಯರು 
ಶ್ರಾದ್ಧಗಳಿಂದ ಪಿತೃದೇವತೆಗಳನ್ನು ಸಂತೋಷಪಡಿಸುವುದಿಲ್ಲ. 


ನ ಕಶ್ಚಿತ್‌ ಕಸ್ಯಚಿಚ್ಛೋತಾ ನ ಕಶ್ಚಿತ್‌ ಕಸ್ಯಚಿದ್‌ ಗುರುಃ । 
ತಮೋಗ್ರಸ್ತಸ್ತದಾ ಲೋಕೋ ಭವಿಷ್ಯತಿ ಜನಾಧಿಪ 11೪೭ 


ಎಲೈ ಜನಾಧಿಪನೇ, ಯಾರಿಗೆ ಯಾರೂ ಶಿಷ್ಯರಿರುವುದಿಲ್ಲ. ಯಾರಿಗೆ ಯಾರೂ 
ಗುರುವಿರುವುದಿಲ್ಲ. ಆಗ ಜನರೆಲ್ಲರೂ ಅಜ್ಞಾನಗ್ರಸ್ತರಾಗುವರು. 


ಪರಮಾಯುಶ್ಚ ಭವಿತಾ ತದಾ ವರ್ಷಾಣಿ ಷೋಡಶ । 

ತತಃ ಪ್ರಾಣಾನ್‌ ವಿಮೋಕ್ಚ್ಯಂತಿ ಯುಗಾಂತೇ ಸಮುಪಸ್ಥಿತೇ 1೪೮॥ 

ಯುಗಾಂತವು ಸನ್ನಿಹಿತವಾದಾಗ ಹದಿನಾರು ವರ್ಷಗಳೇ 
ಪರಮಾಯುಷ್ಯವಾಗುವುದು. ಅನಂತರ ಮರಣವು ಉಂಟಾಗುವುವು. 

ಪಂಚಮೇ ವಾಥ ಷಷ್ಠೇ ವಾ ವರ್ಷೇ ಕನ್ಯಾ ಪ್ರಸೂಯತೇ । 

ಸಪ್ತವರ್ಷಾಷ್ಟವರ್ಷಾಶ್ಚ ಪ್ರಜಾಸ್ಯಂತಿ ನರಾಸ್ತದಾ 11೪೯॥ 

ಐದು ಅಥವಾ ಆರನೆಯ ವರ್ಷದಲ್ಲಿ ಕನ್ಯಯರೂ, ಏಳೆಂಟು ವರ್ಷದ 
ಪುರುಷರೂ ಮಕ್ಕಳನ್ನು ಪಡೆಯುವರು. 


ಪತ್ಯೌ ಸ್ತ್ರೀ ತು ತದಾ ರಾಜನ್‌ ಪುರುಷೋ ವಾ ಸ್ವಿಯಂ ಪ್ರತಿ । 
ಯುಗಾಂತೇ ರಾಜಶಾರ್ದೂಲ ನ ತೋಷಮುಪಯಾಸ್ಯತಿ 11೫೦! 


ಮಾರ್ಕಂಡೇಯಸಮಾಸ್ಯಾಪರ್ವ -359- 


ಎಲೈ ರಾಜಶಾರ್ದೂಲನೇ, ಯುಗಾಂತದಲ್ಲಿ ಪತ್ನಿಯು ಪತಿಯಲ್ಲಾಗಲೀ, 
ಪತಿಯು ಪತ್ನಿಯಲ್ಲಾಗಲೀ ಸಂತೋಷ ತೃಪ್ತಿಗಳನ್ನು ಪಡೆಯುವುದಿಲ್ಲ. 

ಅಲ್ಪದ್ರವ್ಯಾ ವೃಥಾಲಿಂಗಾ ಹಿಂಸಾ ಚ ಪ್ರಭವಿಷ್ಯತಿ । 

ನ ಕಶ್ಚಿತ್‌ ಕಸ್ಯಚಿದ್‌ ದಾತಾ ಭವಿಷ್ಯತಿ ಯುಗಕ್ಷಯೇ !1೫೧॥ 


ಅಲ್ಪ ದ್ರವ್ಯವುಳ್ಳವರಾಗಿ, ವ್ಯರ್ಥವಾಗಿ ಪುರುಷಸ್ತ್ರೀ ಚಿಹ್ನೆಯನ್ನು ಧರಿಸಿ ಹಿಂಸೆಯಲ್ಲಿ 
ತೊಡಗುವರು. ಯುಗಕ್ಷಯದ ಕಾಲದಲ್ಲಿ ಯಾರಿಗೆ ಯಾರೂ ದಾನವನ್ನು 
ಕೊಡುವುದಿಲ್ಲ. 

ಅಟ್ಟಶೂಲಾ ಜನಪದಾಃ ಶಿವಶೂಲಾಶ್ಚತುಷ್ಟಥಾ: । 

ಕೇಶಶೂಲಾಃ ಸ್ವ್ರಿಯಶ್ಟಾಪಿ ಭವಿಷ್ಯಂತಿ ಯುಗಕ್ಷಯೇ 11೫೨11 

ಜನರು ಅನ್ನವಿಕ್ರಯವನ್ನು ಮಾಡುವರು. ಬ್ರಾಹ್ಮಣರು ವೇದವಿಕ್ರಯವನ್ನು 
ಮಾಡುವರು. ಸ್ತ್ರೀಯರು ಯುಗಕ್ಷಯಕಾಲದಲ್ಲಿತಮ್ಮ ಭಗವನ್ನುವಿಕ್ರಯ ಮಾಡುವರು. 

ಮ್ಲೇಚ್ಛಾಚಾರಾಃ ಸರ್ವಭಕ್ಷಾ ದಾರುಣಾಃ ಸರ್ವಕರ್ಮಸು । 

ಭಾವಿನಃ ಪಶ್ಚಿಮೇ ಕಾಲೇ ಮನುಷ್ಯಾನಾತ್ರ ಸಂಶಯಃ 11೫೩ 

ಮನುಷ್ಯರು ಸರ್ವಭಕ್ಷರಾಗಿ ಮ್ಲೇಚ್ಛರಂತೆ ನಡೆದುಕೊಳ್ಳುವರು. ಅಂತ್ಯಕಾಲದಲ್ಲಿ 
ಎಲ್ಲಕರ್ಮಗಳಲ್ಲಿಘೋರರಾಗಿರುವರು. ಈ ವಿಷಯದಲ್ಲಿಸಂಶಯವಿಲ್ಲ. 


ಕ್ರಯವಿಕ್ರಯಕಾಲೇ ಚ ಸರ್ವಃ ಸರ್ವಸ್ಯ ವಂಚನಮ್‌ । 

ಯುಗಾಂತೇ ಭರತಶ್ರೇಷ್ಠ ವಿತ್ತಲೋಭಾತ್‌ ಕರಿಷ್ಯತಿ 

ಎಲೈ ಭರತಶ್ರೇಷ್ಠನೇ, ಯುಗಾಂತ ಸಮಯದಲ್ಲಿ ಕ್ರಯವಿಕ್ರಯ 
ಮಾಡುವವರೆಲ್ಲರೂ ಧನಲೋಭದಿಂದ ಎಲ್ಲರಿಗೂ ವಂಚನೆಯನ್ನು ಮಾಡುವರು. 


11೫೪ 


ಜ್ಞಾನಾನಿ ಚಾಪ್ಯವಿಜ್ಞಾಯ ಕರಿಷ್ಯಂತಿ ಕ್ರಿಯಾಸ್ತಥಾ । 


ಆತಚಂದೇನ ವರ್ತಂತೇ ಯುಗಾಂತೇ ಸಮುಪಸ್ಥಿತೇ 11೫೫11 
ಅಟ 


-360- ಮಹಾಭಾರತ ವನಪರ್ವ 


ಯುಗಾಂತದಲ್ಲಿಮಾನವರು ವಿದ್ಯೆಯನ್ನುಕಲಿಯದೆ ಕ್ರಿಯೆಗಳನ್ನುಮಾಡುವರು 
ಮತ್ತು ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವರು. 


ಸಭಾವಾತ್‌ ಕ್ರೂರಕರ್ಮಾಣಶ್ಚಾನ್ಯೋನ್ಯಮಭಿಶಂಸಿನಃ । 

ಭವಿತಾರೋ ಜನಾಃ ಸರ್ವೇ ಸಂಪ್ರಾಪ್ತೇ ತು ಯುಗಕ್ಷಯೇ HBL 

ಯುಗಕ್ಷಯವು ಪ್ರಾಪ್ತವಾದಾಗ ಮನುಷ್ಯರು ಸ್ವಾಭಾವಿಕವಾಗಿ ಕ್ರೂರ ಕರ್ಮಗಳನ್ನು 
ಮಾಡುವರು. ಪರಸರವಾಗಿ ನಿಂದಿಸುವರು. 

ಆರಾಮಾಂಶ್ಚೆವ ವೃಶ್ಚಾಂಶ್ಚ ನಾಶಯಿಷ್ಯಂತಿ ನಿರ್ವೃಥಾಃ 1 

ಭವಿತಾ ಸಂಶಯೋ ಲೋಕೇ ಜೀವಿತಸ್ಯ ಹಿ ದೇಹಿನಾಮ್‌ 11೫೭! 

ಉದ್ಯಾನಗಳನ್ನು ಮತ್ತು ವೃಕ್ಚಗಳನ್ನು ಯಾವ ವ್ಯಥೆಯೂ ಇಲ್ಲದೇ ನಾಶ 
ಮಾಡುವರು. ಮನುಷ್ಯರು ಜೀವಿಸಿರುವುದೇ ಸಂಶಯಗ್ರಸ್ತವಾಗುವುದು. 

ತಥಾ ಲೋಭಾಭಿಭೂತಾಶ್ಚ ಭವಿಷ್ಯಂತಿ ನರಾ ನೃಪ । 

ಬ್ರಾಹ್ಮಣಾಂಶ್ಚ ಹನಿಷ್ಯಂತಿ ಬ್ರಾಹ್ಮಣಸ್ಟೋಪಭೋಗಿನಃ 11೫೮ 

ಎಲ್ಫೆ ರಾಜನೇ, ಹಾಗೆ ಮನುಷ್ಯರು ಲೋಭದಿಂದ ಕೂಡಿದವರಾಗುವರು. 
ಬ್ರಾಹ್ಮಣರನ್ನುಕೊಂದು ಅವರ ಧನವನ್ನೂ ಉಪಭೋಗಿಸುವರು. 

ಹಾಹಾಕೃತಾ ದ್ವಿಜಾಶ್ಚೆವ ಭಯಾರ್ತಾ ವೃಷಲಾರ್ದಿತಾಃ । 

ತ್ರಾತಾರಮಲಭಂತೋ ವೈ ಭ್ರಮಿಷ್ಯಂತಿ ಮಹೀಮಿಮಾಮ್‌ 11೫೯ 

ಶೂದ್ರರಿಂದ ಹಿಂಸಿತರಾದ ದ್ವಿಜರು ಭಯಾರ್ತರಾಗಿ ಹಾಹಾಕಾರವನ್ನು 
ಮಾಡುವರು. ಯಾರೂ ರಕ್ಷಕರಿಲ್ಲದೆ ಭೂಮಿಯಲ್ಲೆಲ್ಲಾಅಲೆದಾಡುವರು. 

ಜೀವಿತಾಂತಕರಾಃ ಕ್ರೂರಾ ರೌದ್ರಾಃ ಪ್ರಾಣಿವಿಹಿಂಸಕಾಃ । 

ಯದಾ ಭವಿಷ್ಯಂತಿ ನರಾಸ್ತದಾ ಸಂಕ್ಷೇಪ್ಸ್ಯತೆ€ ಯುಗಮ್‌  ॥೬೦॥ 

ಮನುಷ್ಯರು ಯಾವಾಗ ಕ್ರೂರರೂ, ಭಯಂಕರರೂ, ಪ್ರಾಣಿಹಿಂಸೆಯನ್ನು 


ಮಾಡುವವರೂ, ಇನ್ನೊಬ್ಬರನ್ನು ಕೊಲ್ಲುವವರೂ ಆಗುವರೋ ಆಗ ಯುಗವು 
ಸಮಾಪ್ತಿಯನ್ನು ಹೊಂದುವುದು. 


ಮಾರ್ಕಂಡೇಯಸಮಾಸ್ಯಾಪರ್ವ -361- 


ಆಶ್ರಯಿಷ್ಯಂತಿ ಚ ನದೀಃ ಪರ್ವತಾನ್‌ ವಿಷಮಾಣಿ ಚ | 

ಪ್ರಧಾವಮಾನಾ ವಿತ್ರಸ್ತಾ ದ್ವಿಜಾಃ ಕುರುಕುಲೋದ್ದಹ MLO 

ಎಲೈ ಕುರುಕುಲೋದ್ದಹನೇ, ಹೆದರಿದ ದ್ವಿಜರು ಓಡಿಹೋಗಿ ನದಿಗಳನ್ನೂ 
ಪರ್ವತಗಳನ್ನೂ, ದುರ್ಗಮಪ ಪ್ರದೇಶಗಳನ್ನೂ ಆಶ್ರಯಿಸುವರು. 

ದಸ್ಯುಭಿಃ ಪೀಡಿತಾ ರಾಜನ್‌ ಕಾಕಾ ಇವ ದ್ವಿಜೋತ್ತಮಾಃ । 

ಕುರಾಜಭಿಶ್ವ ಸತತಂ ಕರಭಾರಪ್ರಪೀಡಿತಾಃ ೬೨ 

ಎಲ್ಫೆ ರಾಜನೇ, ದ್ವಿಜಶ್ರೇಷ್ಠರು, ದಸ್ಯುಗಳಿಂದ ಪೀಡಿತರಾಗಿ ಕಾಗೆಗಳಂತೆ ಅಂತಹ 
ಪ್ರದೇಶವನ್ನು ಆಶ್ರಯಿಸುವರು. ಕೆಟ ರಾಜರುಗಳು ಬಂದು ಸತತವಾಗಿ ಪ್ರಜೆಗಳನ್ನು 

ಆ ಆ ಷ್ಠ 

ತೆರಿಗೆಯ ಭಾರದಿಂದ ಪೀಡಿಸುವರು. 

ಧೈರ್ಯಂ ತ್ಯಕ್ತ್ವಾ ಮಹೀಪಾಲ ದಾರುಣೇ ಯುಗಸಂಕ್ಷಯೇ । 

ವಿಕರ್ಮಾಣಿ ಕರಿಷ್ಯಂತಿ ಶೂದ್ರಾಣಾಂ ಪರಿಚಾರಕಾಃ 


ಎಲ್ಫೆ ರಾಜನೇ, ಘೋರವಾದ ಯುಗಸಂಕ್ಷಯ ಕಾಲದಲ್ಲಿದ್ದಿಜರು ಧೈರ್ಯವನ್ನು 
ತ್ಯಜಿಸಿ ಶೂದ್ರರ ಪರಿಚಾರಕರಾಗಿ ವಿಕರ್ಮಗಳನ್ನು ಮಾಡುವರು. 


NLA 


ಶೂದ್ರಾ ಧರ್ಮಂ ಪ್ರವಕ್ಚ್ಯಂತಿ ಬ್ರಾಹ್ಮಣಾ: ಪರ್ಯುಪಾಸಕಾಃ । 

ಶ್ರೋತಾರಶ್ಚ ಭವಿಷ್ಯಂತಿ ಪ್ರಾಮಾಣ್ಯೇನ ವ್ಯವಸ್ಥಿತಾಃ 

ಶೂದ್ರರು ಧರ್ಮೋಪದೇಶವನ್ನುಮಾಡುವರು. ಬ್ರಾಹ್ಮಣರು ಅವರ ಸೇವೆಯನ್ನು 
ಮಾಡಿ ಅವರಿಂದ ಶ್ರವಣವನ್ನು ಮಾಡಿ ಅವರು ಹೇಳಿದುದರಲ್ಲಿ ಪ್ರಾಮಾಣ್ಯ 


LVI 


ಬುದ್ಧಿಯುಳ್ಳವರಾಗುವರು. 
ವಿಪರೀತಶ್ಚ ಲೋಕೋ5 ಯಂ ಭವಿಷ್ಯತ್ಯಧರೋತ್ತರ: । 
ಏಡೂಕಾನ್‌ ಪೂಜಯಿಷ್ಯಂತಿ ವರ್ಜಯಿಪ್ಯಂತಿ ದೇವತಾಃ 11೭೫1 
WEL 


ಶೂದ್ರಾ: ಪರಿಚರಿಷ್ಯಂತಿ ನ ದ್ವಿಜಾನ್ಯುಗಸಂಕ್ಷಯೇ 


-362- ಮಹಾಭಾರತ ವನಪರ್ವ 


ಲೋಕವೆಲ್ಲವೂ ವಿಪರೀತ ಆಚಾರಗಳಿಂದ ಕೂಡಿ ತಲೆಕೆಳಗಾಗುವುದು. ಯಾರೂ 
ದೇವತೆಗಳನ್ನು ಪೂಜಿಸುವುದಿಲ್ಲ. ಟಗರು ಹೋತಗಳನ್ನು ಪೂಜಿಸುವರು. ಯುಗಾಂತ 
ಕಾಲದಲ್ಲಿಶೂದ್ರರು ದ್ವಿಜರ ಸೇವೆಯನ್ನುಮಾಡುವುದಿಲ್ಲ. 


ಆಶ್ರಮೇಷು ಮಹರ್ಷೀಣಾಂ ಬ್ರಾಹ್ಮಣಾವಸಥೇಷು ಚ । 


ದೇವಸ್ಥಾನೇಷು ಚೈತ್ಯೇಷು ನಾಗಾನಾಮಾಲಯೇಷು ಚ 1೬೭1 
ಜಾಲೂಕಚಿಹ್ನಾ ಪೃಥಿವೀ ನ ದೇವಗೃಹಭೂಷಿತಾ । 
ಭವಿಷ್ಯತಿ ಯುಗೇ ಕ್ಷೀಣೇ ತದ್ಯುಗಾಂತಸ್ಯ ಲಕ್ಷಣಮ್‌ 11೬೮! 


ಮಹರ್ಷಿಗಳ ಆಶ್ರಮದಲ್ಲಿ ಬ್ರಾಹ್ಮಣರ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಪೂಜ್ಯ 
ವೃಕ್ಷಗಳ ಸನ್ನಿಧಾನದಲ್ಲಿ ನಾಗಬನಗಳಲ್ಲಿ ಭೂಮಿಯು ವನಜಲೂಕ ಪ್ರಾಣಿಗಳ 
ಚಿಹ್ನೆಗಳಿಂದ ಕೂಡಿರುವುದು. ದೇವಗೃಹಗಳಿಂದ ಭೂಷಿತವಾಗಿರುವುದಿಲ್ಲ. ಯಾವಾಗ 
ಈ ರೀತಿಯಾಗುವುದೋ ಆಗ ಯುಗಾಂತವು ಸಮೀಪಿಸಿದೆ ಎಂದು ತಿಳಿಯಬೇಕು. 


ಯದಾ ರೌದ್ರಾ ಧರ್ಮಹೀನಾ ಮಾಂಸಾದಾಃ ಪಾನಪಾಸ್ತಥಾ । 
ಭವಿಷ್ಯಂತಿ ನರಾ ನಿತ್ಯಂ ತದಾ ಸಂಕ್ಷೇಪ್ಸ್ಯತೇ ಯುಗಮ್‌ MLE 


ಯಾವಾಗ ಎಲ್ಲ ಮನುಷ್ಯರು ಧರ್ಮಹೀನರೂ, ಮಾಂಸಭಕ್ಷಕರೂ, 
ಮದ್ಯಪಾನಿಗಳೂ ಮತ್ತು ಘೋರ ಸ್ವಭಾವದವರೂ ಆಗುವರು ಆಗ ಯುಗವು 
ಸಮಾಪ್ತಿಗೊಳ್ಳುವುದು. 


ಪುಷ್ಪ ಪುಷ್ಟೇ ಯದಾ ರಾಜನ್‌ ಫಲೇ ವಾ ಫಲಮಾಶ್ರಿತಮ್‌ । 
ಪ್ರಜಾಸ್ಯತಿ ಮಹಾರಾಜ ತದಾ ಸಂಕ್ಷೇಪ್ಸ್ಯತೇ ಯುಗಮ್‌ । 
ಅಕಾಲವರ್ಷೀ ಪರ್ಜನ್ಯೋ ಭವಿಷ್ಯತಿ ಗತೇ ಯುಗೇ 11೭೦॥( 


ಎಲೈ ಮಹಾರಾಜನೇ, ಯಾವಾಗ ಪುಷ್ಪದಲ್ಲಿ ಪುಷವೂ, ಫಲದಲ್ಲಿ ಫಲವೂ 


ಉಂಟಾಗುವುದೋ ಆಗ ಯುಗವು ಸಮಾಪ್ತಿಗೊಳ್ಳುವುದು. ಆಗ ಪರ್ಜನ್ಯನು 
ಅಕಾಲದಲ್ಲಿಮಳೆಯನ್ನು ಸುರಿಸುವನು. 


ಅಕ್ರಮೇಣ ಮನುಷ್ಯಾಣಾಂ ಭವಿಷ್ಯಂತಿ ತದಾ ಕ್ರಿಯಾಃ । 
ವಿರೋಧಮಥ ಯಾಸ್ಯಂತಿ ವೃಷಲಾ ಬ್ರಾಹ್ಮಣೈಃ ಸಹ 11೭೧॥| 


ಮಾರ್ಕ ಂಡೇಯಸಮಾಸ್ಕಾಪರ್ವ -363- 


ಮನುಷ್ಯರ ಎಲ್ಲಾಕ್ರಿಯೆಗಳು ಕ್ರಮವ್ಯತ್ಯಾಸದಿಂದ ಉಂಟಾಗುವುದು. ಶೂದ್ರರು 
ಉಳಿದ ಬ್ರಾಹ್ಮಣರ ಜೊತೆಯಲ್ಲಿ ವಿರೋಧವನ್ನುಮಾಡುವರು. 


ಮಹೀ ಮ್ಲೇಚ್ಛಜನಾಕೀರ್ಣಾ ಭವಿಷ್ಯತಿ ತತೋಇಚಿರಾತ್‌ HL 
ಕರಭಾರಭಯಾದ್ವಿಪ್ರಾ ಭಜಿಷ್ಯಂತಿ ದಿಶೋ ದಶ । 
ಅನ್ಯಾಯವರ್ತ್ತಿನಶ್ಚಾಪಿ ಭವಿಷ್ಯಂತಿ ನರಾಧಿಪಾಃ ENT 


ಆಗ ಶೀಘ್ರದಲ್ಲಿಯೇ ಭೂಮಿಯು ಮ್ಲೇಚ್ಛ ಜನರಿಂದ ತುಂಬುವುದು. ಬ್ರಾಹ್ಮಣರು 
ತೆರಿಗೆಯ ಭಾರದ ಭಯದಿಂದ ಹತ್ತು ದಿಕ್ಕುಗಳನ್ನು ಆಶ್ರಯಿಸುವರು. ರಾಜರು ಅನ್ಯಾಯ 
ಮಾರ್ಗದಲ್ಲಿಯೇ ನಡೆಯುವರು. | 


ನಿರ್ವಿಶೇಷಾ ಜನಪದಾಸ್ತಥಾ ವಿಷ್ಠಿಕರಾರ್ದಿತಾಃ । 
ಆಶ್ರಮಾನುಪಲಪ್ಪ್ಯಂತಿ ಫಲಮೂಲೋಪಜೀವಿನಃ A IT 


ದೇಶವಾಸಿಗಳೆಲ್ಲರೂ ಬಿಟ್ಟಿಯ ಕೆಲಸ ಮತ್ತು ತೆರಿಗೆಗಳಿಂದ ಹಿಂಸೆಗೊಳಗಾಗಿ 
ಒಂದೇ ರೀತಿಯಲ್ಲಿ ಇರುವರು. ಕಂದಮೂಲಫಲಗಳನ್ನು ಸೇವಿಸುತ್ತಾ ಆಶ್ರಮಗಳಲ್ಲಿ 
ನೆಲೆಸುವರು. 


ಏವಂ ಪರ್ಯಾಕುಲೇ ಲೋಕೇ ಮರ್ಯಾದಾ ನ ಭವಿಷ್ಯತಿ | 


ನ ಸ್ವಾಸ್ಯಂತ್ಕುಪದೇಶೇ ಚ ಶಿಷ್ಕಾ ವಿಪ್ರಿಯಕಾರಿಣಃ 11೭೫ 
ಅರ್‌ ಜೆ 


ಹೀಗೆ ಲೋಕವು ಪರ್ಯಾಕುಲವಾಗುತ್ತಿರಲು ಯಾವ ಒಂದು ಒಳ್ಳೆಯ 
ನಡತೆಯೂ ಉಳಿಯುವುದಿಲ್ಲ. ಶಿಷ್ಯರು ಗುರುಗಳ ಉಪದೇಶವನ್ನು ಕೇಳುವುದಿಲ್ಲ 


ಮತ್ತು ಗುರುಗಳಿಗೆ ವಿಪ್ರಿಯವನ್ನುಮಾಡುತ್ತಾರೆ. 
ಬ್ರಾಹ್ಮಣಾಃ ಕ್ಷತ್ರಿಯಾ: ವೈಶ್ಯಾಃ ಪರಿತ್ಯಕ್ಷ್ಯಂತಿ ಸತ್ತಿಯಾಮ್‌ ॥॥ 
ಆಚಾರ್ಯೊಪನಿಧಿಕ್ಷೆವ ಭರ್ತ್ಸ್ನೃತೇ ತದನಂತರಮ್‌ 


ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರೆಲ್ಲರೂ ಸತಿಯೆಗಳನ್ನು ತ್ಯಜಿಸುತ್ತಾರೆ. ಗುರುಗಳ 
ಪ್ರತಿನಿಧಿಗಳಾದವರು ಗುರುವಿಗೆ ಅವಮಾನ ಮಾಡಿದಮೇಲೆ ಅವಮಾನಿತರಾಗುತ್ತಾರೆ. 


LI 


-362- ಮಹಾಭಾರತ ವನಪರ್ವ 


ಲೋಕವೆಲ್ಲವೂ ವಿಪರೀತ ಆಚಾರಗಳಿಂದ ಕೂಡಿ ತಲೆಕೆಳಗಾಗುವುದು. ಯಾರೂ 
ದೇವತೆಗಳನ್ನು ಪೂಜಿಸುವುದಿಲ್ಲ. ಟಗರು ಹೋತಗಳನ್ನು ಪೂಜಿಸುವರು. ಯುಗಾಂತ 
ಕಾಲದಲ್ಲಿಶೂದ್ರರು ದ್ವಿಜರ ಸೇವೆಯನ್ನುಮಾಡುವುದಿಲ್ಲ. 


ಆಶ್ರಮೇಷು ಮಹರ್ಷೀಣಾಂ ಬ್ರಾಹ್ಮಣಾವಸಥೇಷು ಚ ಟ 


ದೇವಸ್ಥಾನೇಷು ಚೈತ್ಯೇಷು ನಾಗಾನಾಮಾಲಯೇಷು ಚ ILL 
ಜಾಲೂಕಚಿಹ್ನಾ ಪೃಥಿವೀ ನ ದೇವಗೃಹಭೂಷಿತಾ । 
ಭವಿಷ್ಯತಿ ಯುಗೇ ಕ್ಷೀಣೇ ತದ್ಯುಗಾಂತಸ್ಯ ಲಕ್ಷಣಮ್‌ LOI 


ಮಹರ್ಷಿಗಳ ಆಶ್ರಮದಲ್ಲಿ ಬ್ರಾಹ್ಮಣರ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಪೂಜ್ಯ 
ವೃಕ್ಷಗಳ ಸನ್ನಿಧಾನದಲ್ಲಿ ನಾಗಬನಗಳಲ್ಲಿ ಭೂಮಿಯು ವನಜಲೂಕ ಪ್ರಾಣಿಗಳ 
ಚಿಹ್ನೆಗಳಿಂದ ಕೂಡಿರುವುದು. ದೇವಗೃಹಗಳಿಂದ ಭೂಷಿತವಾಗಿರುವುದಿಲ್ಲ. ಯಾವಾಗ 
ಈ ರೀತಿಯಾಗುವುದೋ ಆಗ ಯುಗಾಂತವು ಸಮೀಪಿಸಿದೆ ಎಂದು ತಿಳಿಯಬೇಕು. 


ಯದಾ ರೌದ್ರಾ ಧರ್ಮಹೀನಾ ಮಾಂಸಾದಾಃ ಪಾನಪಾಸ್ತಥಾ । 
ಭವಿಷ್ಯಂತಿ ನರಾ ನಿತ್ಯಂ ತದಾ ಸಂಕ್ಷೇಪ್ಸ ತೇ ಯುಗಮ್‌ LE 


ಯಾವಾಗ ಎಲ್ಲ ಮನುಷ್ಯರು ಧರ್ಮಹೀನರೂ, ಮಾಂಸಭಕ್ಕಕರೂ, 


ಮದ್ಯಪಾನಿಗಳೂ ಮತ್ತು ಘೋರ ಸ್ವಭಾವದವರೂ ಆಗುವರು ಆಗ ಯುಗವು 
ಸಮಾಪ್ತಿಗೊಳುವುದು. 


ಪುಷ್ಪ ಪುಷ್ಟೇ ಯದಾ ರಾಜನ್‌ ಫಲೇ ವಾ ಫಲಮಾಶ್ರಿತಮ್‌ । 
ಪ್ರಜಾಸ್ಯತಿ ಮಹಾರಾಜ ತದಾ ಸಂಕ್ಷೇಪ್ಟ್ಯತೇ ಯುಗಮ್‌ । 
ಅಕಾಲವರ್ಷೀ ಪರ್ಜನ್ಯೋ ಭವಿಷ್ಯತಿ ಗತೇ ಯುಗೇ HOI 


ಎಲೆ ಮಹಾರಾಜನೇ, ಯಾವಾಗ ಪುಷ್ಪದಲ್ಲಿ ಪುಷ್ಪವೂ, ಫಲದಲ್ಲಿ ಫಲವೂ 
ಉಂಟಾಗುವುದೋ ಆಗ ಯುಗವು ಸಮಾಪ್ತಿಗೊಳ್ಳುವುದು. ಆಗ ಪರ್ಜನ್ಯನು 
ಅಕಾಲದಲ್ಲಿಮಳೆಯನ್ನು ಸುರಿಸುವನು. 


ಅಕ್ರಮೇಣ ಮನುಷ್ಯಾಣಾಂ ಭವಿಷ್ಯಂತಿ ತದಾ ಕ್ರಿಯಾಃ । 


ವಿರೋಧಮಥ ಯಾಸ್ಯಂತಿ ವೃಷಲಾ ಬ್ರಾಹ್ಮಣೈಃ ಸಹ 11೭೧॥ 


ಮಾರ್ಕಂಡೇಯಸಮಾಸ್ಯಾಪರ್ವ -363- 


ಮನುಷ್ಯರ ಎಲ್ಲಾ ಕ್ರಿಯೆಗಳು ಕ್ರಮವ್ಯತ್ಯಾಸದಿಂದ ಉಂಟಾಗುವುದು. ಶೂದ್ರರು 
ಉಳಿದ ಬ್ರಾಹ್ಮಣರ ಜೊತೆಯಲ್ಲಿವಿರೋಧವನ್ನು ಮಾಡುವರು. 


ಮಹೀ ಮ್ಲೇಚ್ಛಜನಾಕೀರ್ಣಾ ಭವಿಷ್ಯತಿ ತತೋತಚಿರಾತ್‌ 11೭೨॥ 

ಕರಭಾರಭಯಾದ್ವಿಪ್ರಾ ಭಜಿಷ್ಯಂತಿ ದಿಶೋ ದಶ । 

ಅನ್ಯಾಯವರ್ತ್ತಿನಶ್ಚಾಪಿ ಭವಿಷ್ಯಂತಿ ನರಾಧಿಪಾಃ 11೭೩ 

ಆಗ ಶೀಘ್ರದಲ್ಲಿಯೇ ಭೂಮಿಯು ಮ್ಲೇಚ್ಛಜನರಿಂದ ತುಂಬುವುದು. ಬ್ರಾಹ್ಮಣರು 
ತೆರಿಗೆಯ ಭಾರದ ಭಯದಿಂದ ಹತ್ತು ದಿಕ್ಕುಗಳನ್ನು ಆಶ್ರಯಿಸುವರು. ರಾಜರು ಅನ್ಯಾಯ 
ಮಾರ್ಗದಲ್ಲಿಯೇ ನಡೆಯುವರು. | 


ನಿರ್ವಿಶೇಷಾ ಜನಪದಾಸ್ತಥಾ ವಿಷ್ಠಿಕರಾರ್ದಿತಾಃ । 

ಆಶ್ರಮಾನುಪಲಪ್ಪ್ಯಂತಿ ಫಲಮೂಲೋಪಜೀವಿನಃ 11೭೪॥ 

ದೇಶವಾಸಿಗಳೆಲ್ಲರೂ ಬಿಟ್ಟಿಯ ಕೆಲಸ ಮತ್ತು ತೆರಿಗೆಗಳಿಂದ ಹಿಂಸೆಗೊಳಗಾಗಿ 
ಒಂದೇ ರೀತಿಯಲ್ಲಿಇರುವರು. ಕಂದಮೂಲಫಲಗಳನ್ನು ಸೇವಿಸುತ್ತಾ ಆಶ್ರಮಗಳಲ್ಲಿ 
ನೆಲೆಸುವರು. 

ಏವಂ ಪರ್ಯಾಕುಲೇ ಲೋಕೇ ಮರ್ಯಾದಾ ನ ಭವಿಷ್ಯತಿ । 

ನ ಸ್ವಾಸ್ಯಂತ್ಯುಪದೇಶೇ ಚ ಶಿಷ್ಯಾ ವಿಪ್ರಿಯಕಾರಿಣ: 11೭೫ 


ಹೀಗೆ ಲೋಕವು ಪರ್ಯಾಕುಲವಾಗುತ್ತಿರಲು ಯಾವ ಒಂದು ಒಳ್ಳೆಯ 
ನಡತೆಯೂ ಉಳಿಯುವುದಿಲ್ಲ. ಶಿಷ್ಯರು ಗುರುಗಳ ಉಪದೇಶವನ್ನು ಕೇಳುವುದಿಲ್ಲ 


ಮತ್ತು ಗುರುಗಳಿಗೆ ವಿಪ್ರಿಯವನ್ನು ಮಾಡುತ್ತಾರೆ. 
ಬ್ರಾಹ್ಮಣಾಃ ಕೃತ್ರಿಯಾಃ ವೈಶ್ಯಾಃ ಪರಿತ್ಯಕ್ಷ್ಯಂತಿ ಸತ್ತಿಯಾಮ್‌ I 
ಆಚಾರ್ಯೊಪನಿಧಿಶ್ಚೆವ ಭತ್ಸ್ಯ ೯ತೇ ತದನಂತರಮ್‌ 


ಬ್ರಾಹ್ಮಣ, ಕ್ಷತ್ರಿಯ ಮತ್ತು ಸು ವೈಶ್ಯರೆಲ್ಲರೂ ಸತ್ತಿಯೆಗಳನ್ನು ತ್ಯಜಿಸುತ್ತಾರೆ. ಗುರುಗಳ 
ಪ್ರತಿನಿಧಿಗಳಾದವರು ಗುರುವಿಗೆ ಅವಮಾನ ಮಾಡಿದಮೇಲೆ ಸಿ 


HEI 


-364- ಮಹಾಭಾರತ ವನಪರ್ವ 


ಅರ್ಥಯುಕ್ಕಾ ಪ್ರವತ್ಯ್ಯಂತಿ ಮಿತ್ರಸಂಬಂಧಿಬಾಂಧವಾಃ । 
ಅಭಾವಃ ಸರ್ವಭೂತಾನಾಂ ಯುಗಾಂತೇ ಸಂಭವಿಷ್ಯತಿ 11೭೭! 


ಮಿತ್ರ ಸಂಬಂಧಿ ಬಾಂಧವರು ಧನದ ಉದ್ದೇಶದಿಂದ ಜೊತೆಯಲ್ಲಿ ವಾಸ 
ಮಾಡುವರು. ಎಲ್ಲಪ್ರಾಣಿಗಳ ಅಭಾವವು ಯುಗಾಂತದಲ್ಲಿ ಉಂಟಾಗುವುದು. 


ದಿಶಃ ಪ್ರಜಲಿತಾಃ ಸರ್ವಾ ನಕತ್ರಾಣ್ಯಪ್ರಭಾಣಿ ಚ । 
ವ ed 
ಜ್ಯೋತೀಂಷಿ ಪ್ರತಿಕೂಲಾನಿ ವಾತಾಃ ಪರ್ಯಾಕುಲಾಸ್ತಥಾ 11೭೮॥॥ 


ಎಲ್ಲದಿಕ್ಕುಗಳು ಉರಿಯುತ್ತವೆ. ನಕ್ಷತ್ರಗಳು ತಮ್ಮಕಾಂತಿಯನ್ನು ಕಳೆದುಕೊಳ್ಳುವವು. 
ಗೃಹಗಳು ಪ್ರತಿಕೂಲವಾಗುವವು. ವಾಯುಗಳು ವ್ಯತ್ಯಸ್ತವಾಗಿ ಬೀಸುವವು. 


ಉಲ್ಫಾಹಾತಾಶ್ಚ ಬಹವೋ ಮಹಾಭಯನಿದರ್ಶಕಾಃ । 
ಷಡ್‌ಭಿರನ್ಯೈಶ್ಚ ಸಹಿತೋ ಭಾಸ್ಕರಃ ಪ್ರತಪಿಷ್ಯತಿ । 
ತುಮುಲಾಶ್ಟಾಪಿ ನಿರ್ಪ್ರಾದಾ ದಿಗ್ದಾಹಾಶ್ಚಾಪಿ ಸರ್ವಶಃ 11೭೯॥॥ 


ಮಹಾಭಯವನ್ನು ಸೂಚಿಸುವ ಅನೇಕ ಉಲ್ಫಾಪಾತಗಳು ಉಂಟಾಗುವುವು. 
ಸೂರ್ಯನು ಉಳಿದ ಆರು ಸೂರ್ಯರ ಜೊತೆಯಲ್ಲಿಸೇರಿ ಜಗತ್ತನ್ನು ಸುಡುವನು. 


ಘೋರವಾದ ಸಿಡಿಲುಗಳು ಮತ್ತು ಎಲ್ಲಾ ದಿಕ್ಕುಗಳಲ್ಲಿಯೂ ದಾಹಗಳು 
ಉಂಟಾಗುವುವು. 


ಕಬಂಧಾಂತರ್ಹಿತೋ ಭಾನುರುದಯಾಸ್ತಮನೇ ತದಾ । 

ಅಕಾಲವರ್ಷೀ ಭಗವಾನ್‌ ಭವಿಷ್ಯತಿ ಸಹಸ್ರದ್ಧಕ್‌ 11೮೦॥॥ 

ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಲ್ಲಿ ಸೂರ್ಯನು ಮೋಡಗಳಿಂದ 
ಆಚ್ಚಾದಿತನಾಗುವನು. ಪೂಜ್ಯನಾದ ಇಂದ್ರನು ಅಕಾಲದಲ್ಲಿಮಳೆಯನ್ನುಸುರಿಸುವನು. 

ಸಸ್ಕಾನಿ ಚನ ರೋಕ್ಷ 6೦3 ಯುಗಾಂತೇ ಪರ್ಯುಪಸ್ಥಿತೇ 11೮೧॥ 


ಅಭೀಕ್ಷ್ಮಂ ಕ್ರೂರವಾದಿನ್ಯ: ಪರುಷಾ ರುದತಿಪ್ರಿಯಾ: । 
ಭರ್ತ್ವೃಣಾಂ ವಚನೇ ಚೈವ ನ ಸ್ಥಾಸ್ಯಂತಿ ತತಃ ಸ್ತ್ರಿಯಃ 11೮೨ 


ಮಾರ್ಕಂಡೇಯಸಮಾಸ್ಯಾಪರ್ವ -365- 


ಯುಗಾಂತವು ಸನ್ನಿಹಿತವಾದಾಗ ಸಸ್ಯವು ಬೆಳೆಯುವುದಿಲ್ಲ. ಸ್ತ್ರೀಯರು ಆಗ 
ಯಾವಾಗಲೂ ಕ್ರೂರವಾದ ಮತ್ತು ಒರಟಾದ ಮಾತನ್ನಾಡುತ್ತಾ ರೋದನ 
ಪ್ರಿಯರಾಗುವರು. ಪತಿಗಳ ಮಾತನ್ನು ಸ್ತ್ರೀಯರು ಪಾಲಿಸುವುದಿಲ್ಲ. 
ಪುತ್ರಾಶ್ಚ ಮಾತಾಪಿತರೌ ಹನಿಷ್ಯಂತಿ ಯುಗಕ್ಷಯೇ । 
ಸೂದಯಿಪ್ಯಂತಿ ಚ ಪತೀನ್‌ ಸಿಯಃ ಪುತ್ರಾನುಪಾಶ್ರಿತಾಃ NSA 
ಯುಗಕ್ಷಯದಲ್ಲಿಮಕ್ಕಳು ತಂದೆ ತಾಯಿಗಳನ್ನು ಕೊಲ್ಲುವರು. ಸ್ವೀಯರು ಪುತ್ರರನ್ನು 
ಅವಲಂಬಿಸಿ ಪತಿಗಳನ್ನು ಕೊಲ್ಲುವರು. 
ಅಪರ್ವಣಿ ಮಹಾರಾಜ ಸೂರ್ಯಂ ರಾಹುರುಪೈಷ್ಯತಿ । 
ಯುಗಾಂತೇ ಹುತಭುಕ್‌ಚಾಪಿ ಸರ್ವತಃ ಪ್ರಜಲಿಷ್ಯತಿ 11೮೪॥ 
ಎಲೈ ಮಹಾರಾಜನೇ, ರಾಹುವು ಪರ್ವಕಾಲವಲ್ಲದ ಕಾಲದಲ್ಲಿಸೂರ್ಯನನ್ನು 
ಸಮೀಪಿಸಿ ಹಿಡಿಯುವನು. ಯುಗಾಂತ ಸಮಯದಲ್ಲಿಎಲ್ಲಕಡೆಯಲ್ಲಿಯೂ ಅಗ್ನಿಯು 
ಉಂಟಾಗುವುದು. 
ಪಾನೀಯಂ-ಭೋಜನಂ ಚಾಪಿ ಯಾಚಮಾನಾಸ್ತದಾ5ಧ್ದಗಾ: । 
ನ ಲಪ್ಪ್ಯಂತೇ ನಿವಾಸಂ ಚ ನಿರಸ್ತಾಃ ಪಥಿ ಶೇರತೇ !1೮೫॥ 
ದಾರಿಹೋಕರು ಅನ್ನಪಾನಗಳನ್ನು ಯಾಚಿಸಿದರೂ ಅವರಿಗೆ ಅದನ್ನು ನೀಡದೆ 
ಅವರು ಮಾರ್ಗದಲ್ಲೇ ವಾಸವನ್ನುಮಾಡಿ ಮಲಗುವರು. 
ನಿರ್ಫಾತವಾಯಸಾ ನಾಗಾಃ ಶಕುನಾಃ ಸಮೃಗಾದ್ವಿಜಾ: । 
ರೂಕ್ಷಾ ವಾಚೋ ವಿಮೋಕ್ಸ್ಯಂತಿ ಯುಗಾಂತೇ ಪರ್ಯುಪಸ್ಥಿತೇ । 
ಮಿತ್ರಸಂಬಂಧಿನಶ್ಚಾಪಿ ಸಂತ್ಯಕ್ಷ್ಯಂತಿ ನರಾಸ್ತದಾ 
ಅಪಶಕುನವನ್ನುನುಡಿಯುವ ಕಾಗೆಗಳು, ಸರ್ಪಗಳು, ಶಕುನ ಪಕ್ಷಿಗಳು ಮತ್ತು 
ಉಳಿದ ಎಲ್ಲಾಮೃಗಪಕ್ಷಿಗಳೆಲ್ಲಾಯುಗಾಂತವು ಸನ್ನಿಹಿತವಾದಾಗ ಒರಟಾದ ಮತ್ತು 
ಭಯಂಕರವಾದ ಧ್ವನಿಗಳನ್ನು ಮಾಡುವವು. ಮನುಷ್ಯರು ಮಿತ್ರರನ್ನೂ ಮತ್ತು ಸಂಬಂಧಿ 
ಗಳನ್ನು ತ್ಯಜಿಸುವರು. 


11೮೬॥॥ 


_366- ಮಹಾಭಾರತ ವನಪರ್ವ 


ಜನಂ ಪರಿಜನಂ ಚಾಪಿ ಯುಗಾಂತೇ ಪರ್ಯುಪಸ್ಥಿತೇ । 
ಅಥ ದೇಶಾನ್‌ದಿಶಾಶ್ಚಾಪಿ ಪತ್ತನಾನಿ ಪುರಾಣಿ ಚ । 
ಕ್ರಮಶಃ ಸಂಶ್ರಯಿಷ್ಯಂತಿ ಯುಗಾಂತೇ ಪರ್ಯುಪಸ್ಥಿತೇ 11೮೭ 


ಯುಗಾಂತವು ಸನ್ನಿಹಿತವಾದಾಗ ಜನರು ಮತ್ತು ಪರಿವಾರದವರು ಬೇರೆ ಬೇರೆ 
ದಿಕ್ಕುಗಳನ್ನು, ದೇಶಗಳನ್ನು, ಪಟ್ಟಣ ಮತ್ತು ಪುರಗಳನ್ನು ಕ್ರಮವಾಗಿ ಆಶ್ರಯಿಸುವರು. 


ಹಾ ತಾತ ಹಾ ಸುತೇತ್ಯೇವಂ ತದಾ ವಾಚಃ ಸುದಾರುಣಾಃ । 
ವಿಕ್ರೋಶಮಾನಶ್ಚಾನ್ಯೋನ್ಯಂ ಜನೋ ಗಾಂ ಪರ್ಯಟಿಷ್ಯತಿ . 11೮೮॥ 


ಅಯ್ಯೋ ತಂದೆಯೇ, ಅಯ್ಯೋ ಪುತ್ರನೇ ಎಂಬ ದಾರುಣವಾದ ಶಬ್ದಗಳಿಂದ 
ಪರಸ್ಪರವಾಗಿ ಕಿರುಚುತ್ತಾ ಜನರು ಭೂಮಿಯಲ್ಲಿತಿರುಗಾಡುವರು. 
ಭೋವಾದಿನಸ್ತಥಾ ಶೂದ್ರಾ: ಬ್ರಾಹ್ಮಣಾ ಪ್ರಾಕೃತಪ್ರಿಯಾಃ । 
ಪಾಷಂಡಜನಸಂಕೀರ್ಣಾ ಭವಿಷ್ಯಂತಿ ಯುಗಕ್ಷಯೇ 11೮೯॥ 
ಯುಗಕ್ಷಯಕಾಲದಲ್ಲಿ ಶೂದ್ರರು ಬ್ರಾಹ್ಮಣರನ್ನು ಎಲವೋ ಎಂದು ಕರೆಯುವರು. 


ಬ್ರಾಹ್ಮಣರು ಪ್ರಾಕೃತ ಭಾಷೆಯ ಪ್ರಿಯರಾಗುವರು. ಪಾಷಂಡ ಜನರು ಎಲ್ಲ 
ಕಡೆಯಲ್ಲಿಯೂ ತುಂಬುವರು. 


ತತಸ್ತುಮುಲಸಂಘಾತೇ ವರ್ತಮಾನೇ ಯುಗಕ್ಸಯೇ । 
ದ್ವಿಜಾತಿಪೂರ್ವಕೋ ಲೋಕಃ ಕ್ರಮೇಣ ಪ್ರಭವಿಷ್ಯತಿ 11೯೦॥ 


ಯುಗಕ್ಷಯದ ಕಾಲದಲ್ಲಿ ಇಂತಹ ಘೋರವಾದ ಸಂಘರ್ಷವು ಉಂಟಾಗುತ್ತಿರಲು 
ಲೋಕದಲ್ಲಿಕ್ರಮವಾಗಿ ಹೆಣ್ಣು, ಗಂಡು ಎಂಬ ಎರಡೇ ಜಾತಿಗಳು ಉಳಿಯುವವು. 


ತತಃ ಕಾಲಾಂತರೇಶನ್ಯಸ್ಮಿನ್‌ ಪುನರ್ಲೋಕವಿವೃದ್ದಯೇ [ 
ಭವಿಷ್ಯತಿ ಪುನದೆ್ಸವಮನುಕೂಲಂ ಯದೃಚ್ಛಯಾ Tall 


ಅನಂತರ ಅನುಕೂಲವಾದ ಕಾಲವು ಒದಗಿದಾಗ ಪುನಃ ಲೋಕದ ಏಳಿಗೆಗಾಗಿ 
ತನ್ನ ಇಚ್ಛೆಯಿಂದಲೇ ದೈವವು ಅನುಕೂಲವಾಗುವುದು. 


ಮಾರ್ಕಂಡೇಯಸಮಾಸ್ಯಾಪರ್ವ -367- 


ಯದಾ ಸೂರ್ಯಶ್ಚ ಚಂದ್ರಶ್ಚ ತಥಾ ತಿಷ್ಯಬೃಹಸ್ಪತೀ । 

ಏಕರಾಶೌ ಸಮೇಷ್ಯಂತಿ ಪ್ರಪತ್ಚ್ಯತಿ ತದಾ ಕೃತಮ್‌ 11೯೨ 

ಸೂರ್ಯ, ಚಂದ್ರ ಮತ್ತು ಬ್ರಹ್ಮಸ್ಪತಿಗಳು ಯಾವಾಗ ಕರ್ಕಾಟಕ ರಾಶಿಯಲ್ಲಿ 
ಪುಷ್ಯನಕ್ಸತ್ರದಲ್ಲಿ ಏಕಕಾಲದಲ್ಲಿ ಪ್ರವೇಶಿಸುವರೋ ಆಗ ಕೃತಯುಗವು 
ಪ್ರಾರಂಭವಾಗುವುದು. 


ಕಾಲವರ್ಷೀ ಚ ಪರ್ಜನ್ಯೋ ನಕ್ಛತ್ರಾಣಿ ಶುಭಾನಿ ಚ । 
ಪ್ರದಕ್ಷಿಣಾ ಗ್ರಹಾಶ್ಚಾಪಿ ಭವಿಷ್ಯಂತ್ಯನುಲೋಮಗಾಃ WFAN 


ಕ್ಷೇಮಂ ಸುಭಿಕ್ಚಮಾರೋಗ್ಯಂ ಭವಿಷ್ಯತಿ ನರಾಮಯಮ್‌  ॥೯೪॥ 

ಪರ್ಜನ್ಯನು ಕಾಲಕಾಲಕ್ಕೆ ಮಳೆಯನ್ನು ಸುರಿಸುವನು. ನಕ್ಷತ್ರಗಳು 
ಶುಭಪ್ರದಗಳಾಗುವುವು. ಎಲ್ಲಗ್ರಹಗಳು ಅನುಕೂಲವಾಗಿ ದಲ್ಲಿಪ್ರದಕ್ಷಿಣಾಕಾರದಲ್ಲಿ 
ಚಲಿಸುವವು. ಕ್ಷೇಮವೂ, ಸುಭಿಕ್ಷವೂ, ಆರೋಗ್ಯವೂ, ನಿರುಪದ್ರವವೂ 
ಉಂಟಾಗುವುವು. 

ಕಲ್ಕೀ ವಿಷ್ಣುಯಶಾ ನಾಮ ದ್ವಿಜಃ ಕಾಲಪ್ರಜೋದಿತಃ । 

ಉತತ್ಸೃತೇ ಮಹಾವೀರ್ಯೋ ಮಹಾಬುದ್ಧಿಪರಾಕ್ರಮಃ 11೯೫1 


ಇರೆ 

ವಿಷ್ಣುವು ಅನುಕೂಲವಾದ ಕಾಲದಲ್ಲಿ ಮಹಾವೀರ್ಯನೂ, ಮಹಾಬುದ್ಧಿ 
ಪರಾಕ್ರಮವನ್ನು ಉಳ್ಳವನೂ ಆಗಿ ವಿಷ್ಣುಯಶಸ್‌ ಎಂಬ ಬ್ರಾಹ್ಮಣನ ಮನೆಯಲ್ಲಿ 
ತಾನೂ ವಿಷ್ಣುಯಶಸ್‌ ಎಂಬ ಬ್ರಾಹ್ಮಣನಾಗಿ ಕಲ್ಕಿ ಎಂಬ ಹೆಸರಿನಿಂದ ಅವತಾರ 
ಮಾಡುವನು. 

ಸಂಭೂತಃ ಸಂಭಲಗ್ರಾಮೇ ಬ್ರಾಹ್ಮಣವಸಥೇ ಶುಭೇ । 

ಮಹಾತ್ಮಾ ತಸ್ಯ ಸರ್ವಾಣಿ ವಾಹನಾನ್ಯಾಯುಧಾನಿ ಚಿ! 

ಉಪಸ್ಸಾಸ್ಯಂತಿ ಯೋಧಾಶ್ಚ ಶಸ್ತ್ರಾಣಿ ಕವಚಾನಿ ಚ 

ಎಲೈ ರಾಜನೇ, ಆ ಮಹಾತ್ಮನು ಸಂಭಲಗ್ರಾಮದಲ್ಲಿ ( ಶಂಬಲ ಗ್ರಾಮದಲ್ಲಿ) 
ಶುದ್ಧವಾದ ಬ್ರಾಹ್ಮಣನ ಮನೆಯಲ್ಲಿ ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವ ಸಲುವಾಗಿ 


11೯ ೭!1 


-368- ಮಹಾಭಾರತ ವನಪರ್ವ 


ಒಳ್ಳೆಯ ನಡತೆಯುಳ್ಳವನಾಗಿ ಅವತರಿಸುವನು. ಅವನು ಮನಸಿನಲ್ಲಿಯೋಚಿಸಿದ 
ತಕ್ಷಣ ಎಲ್ಲಾ ವಾಹನಗಳೂ, ಆಯುಧಗಳೂ, ಯೋಧರೂ, ಶಸ್ತ್ರಗಳೂ ಮತ್ತು 
ಕವಚಗಳು ಅವನ ಸುತ್ತಲೂ ಸೇರುವವು. 


ಸ ಧರ್ಮವಿಜಯೀ ರಾಜಾ ಚಕ್ರವರ್ತಿ ಭವಿಷ್ಯತಿ । 
ಸ ಚೇಮಂ ಸಂಕುಲಂ ಲೋಕಂ ಪ್ರಸಾದಮುಪನೇಷ್ಯತಿ 11೯೮॥ 


ಅವನು ಧರ್ಮವಿಜಯವನ್ನು ಸಂಪಾದಿಸಿ ಜನಗಳನ್ನು ರಂಜಿಸುವ 
ಚಕ್ರವರ್ತಿಯಾಗುವನು. ಅದಕ್ಕಿಂತ ಮೊದಲು ಸಂಕಟಕ್ಕೆ ಒಳಗಾದ ಲೋಕದಲ್ಲಿರುವ 
ದುಷ ಷ್ಠರನ್ನೆಲ್ಲಾ ES 


ಉತ್ಲಿತೋ ಬ್ರಾಹ್ಮಣೋ ದೀಪು ಕ್ಹಯಾಂತಕೃದುದಾರಧೀಃ । 
ಸಂಕ್ಷೇಪಕೋ ಹಿ ಸರ್ವಸ್ಯ ಯುಗಸ್ಯ ಪರಿವರ್ತಕ: 11೯೯॥ 


ಬ್ರಾಹ್ಮಣರ ಮನೆಯಲ್ಲಿ ಉದಿಸಿ, ಕಾಂತಿಯುಳ್ಳವನಾಗಿ, ಉದಾರವಾದ 
ಬುದ್ಧಿಯುಳ್ಳವನಾಗಿ ಕಲಿಯುಗದ ಕ್ಷಯವನ್ನು ಉಂಟುಮಾಡಿ ಅನಂತರ ಕೃತಯುಗದ 
ಪ್ರವರ್ತಕನಾಗುವನು. 


ಸ ಸರ್ವತ್ರ ಗತಾನ್‌ ಕ್ಷುದ್ರಾನ್‌ ಬ್ರಾಹ್ಮಣೈಃ ಪರಿವಾರಿತಃ । 

ಉತ್ಸಾದಯಿಷ್ಯತಿ ತದಾ ಸರ್ವಮ್ಲೇಚ್ಛಗಣಾನ್‌ ದ್ವಿಜಃ (1೧೦೦॥ 

ಬ್ರಾಹ್ಮಣನಾದ ಅವನು, ಬ್ರಾಹ್ಮಣರಿಂದ ಸುತ್ತುವರಿಯಲ್ಪಟ್ಟು ದಿಕ್ಕುದಿಕ್ಕುಗಳಲ್ಲಿರುವ 
ಸರ್ವಮ್ಲೇಚ್ಛರ ಸಮೂಹಗಳನ್ನುವಿನಾಶಗೊಳಿಸುವನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಪಂಚಾಶೀತ್ರ [ಧಿಕಶತತಮೋ 5 ಧ್ಯಾಯಃ I 
| ಇತಿ ಮಾರ್ಕಂಡೇಯಸ ಮಾಸ್ಕಾ ಪರ್ವಣಿ ದಶಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಂಬತ್ತೈದನೆಯ 
ಅಧ್ಯಾಯ ಮುಗಿಯಿತು 


Xk 


ಮಾರ್ಕಂಡೇಯಸಮಾಸ್ಯಾಪರ್ವ -369- 


ನೂರ ಎಂಬತಾರನೆಯ ಅಧ್ಯಾಯ 


ಮಾರ್ಕಂಡೇಯರಿಂದ ಕಲ್ಕಿಯು ಮಾಡುವ ಕೃತಯುಗಸ್ಥಾಪನೆಯ ಕಥನ 
ಮತ್ತು ಯುಧಿಷ್ಠಿರನಿಗೆ ಮಾರ್ಕಂಡೇಯರಿಂದ ಧರ್ಮೋಪದೇಶ. 


ಮಾರ್ಕಂಡೇಯಃ 
ತತಶ್ನೋರಕ್ಷಯಂ ಕೃತ್ವಾ ದ್ವಿಜೇಭ್ಯಃ ಪೃಥಿವೀಮಿಮಾಮ್‌ । 
ವಾಜಿಮೇಧೇ ಮಹಾಯಜ್ಞೇ ವಿಧಿವತ್‌ ಕಲ್ಪಯಿಷ್ಯತಿ el 


ಮಾರ್ಕಂಡೇಯ- ಅನಂತರ ಚೋರರನ್ನು ವಿನಾಶಮಾಡಿ ವಾಜಿಮೇಧ 
ಮಹಾಯಾಗವನ್ನು ಮಾಡಿ ಅದರಲ್ಲಿ ಬ್ರಾಹ್ಮಣರಿಗೆ ವಿಧಿಪೂರ್ವಕವಾಗಿ ಈ 
ಭೂಮಿಯನ್ನು ಕೊಡುವನು. 


ಸ್ಥಾಪಯಿತ್ವಾ ಚ ಮರ್ಯಾದಾಃ ಸ್ಹಯಂಭುವಿಹಿತಾಃ ಶುಭಾಃ । 
ವನಂ ಪುಣ್ಯ ಯಶಃಕರ್ಮಾ ಜರಯಾ ಸಂಶ್ರ(ಕ್ಷ)ಯಿಷ್ಯತಿ । 
ತಚ್ಛೀಲಮನುವತ್ಸ 6೯೦ತಿ ಮನುಷ್ಯಾ ಲೋಕವಾಸಿನಃ TET 


ಬ್ರಹ್ಮದೇವರಿಂದ ವಿಹಿತವಾದ ಎಲ್ಲಾ ಶುಭವಾದ ಲೋಕಮರ್ಯಾದೆಗಳನ್ನು 
ಸ್ಥಾಪಿಸಿ ಪುಣ್ಯವಾದ ಕೀರ್ತಿಯನ್ನು ಹೊಂದಿ, ಪುಣ್ಯವಾದ ಕರ್ಮವನ್ನು 
ಮಾಡುವವನಾಗಿ, ನಿರ್ಜನವಾದ ವನಗಳನ್ನು ನಾಶಮಾಡಿ ಬ್ರಾಹ್ಮಣಗ್ರಾಮದಿಂದ 
ತುಂಬುವನು. ಲೋಕದಲ್ಲಿವಾಸಿಸುವ ಜನರು ಅವನ ಶೀಲವನ್ನೇ ಅನುಸರಿಸುವರು. 


ವಿಪೈೆಶ್ಲೋರಕ್ಷಯೇ ಚೈವ ಕೃತೇ ಕ್ಷೇಮಂ ಭವಿಷ್ಯತಿ 11೩1! 
ಚೋರಕ್ಷಯವು ಉಂಟಾಗುತ್ತಿರಲು ವಿಪ್ರರಿಂದ ಲೋಕಕ್ಕೆ ಕ್ಷೇಮವಾಗುವುದು. 
ಕೃಷ್ಣಾಜಿನಾನಿ ಶಕ್ತೀಶ್ಚ ತ್ರಿಶೂಲಾನ್ಯಾಯುಧಾನಿ ಚ ! 

ಸ್ಮಾಪಯನ್‌ ವಿಪ್ರಶಾರ್ದೂಲಾನ್‌ ದೇಶೇಷು ವಿಜಿತೇಷು ಚ 11೪। 


ತನ್ನಿಂದ ವಿಜಿತವಾದ ದೇಶಗಳಲ್ಲಿ ಕೃಷ್ಣಾಜಿನಗಳನ್ನೂ ಮತ್ತು ಶಕ್ತಿತ್ರಿಶೂಲ 
ಮೊದಲಾದ ಆಯುಧಗಳನ್ನು ಸ್ಥಾಪಿಸುವವನಾಗುತ್ತಾನೆ (ಶಕ್ತಿ, ತ್ರಿಶೂಲ ಮೊದಲಾದ 
ಆಯುಧಗಳನ್ನು ನೋಡಿ ಕಳ್ಳರು ಹೆದರುವಂತೆ ಬ್ರಾಹ್ಮಣರ ಕೃಷ್ಣಾಜಿನವನ್ನುನೋಡಿಯೂ 
ಚೋರರು ಹೆದರಿ ಓಡುವಂತೆ ಮಾಡುತ್ತಾನೆ). 


-370- ಮಹಾಭಾರತ ವನಪರ್ವ 


ಸಂಸ್ತೂಯಮಾನೋ ವಿಪ್ರೇಂದೈರ್ಮಾನಯಾನೋ ದ್ವಿಜೋತ್ತಮಾನ್‌ । 
ಕಲ್ಲೀ ಚರಿಷ್ಯತಿ ಮಹೀಂ ಸದಾ ದಸ್ಯುವಧೇ ರತಃ 11೫1 


ವಿಪ್ರಶ್ರೇಷ್ಠರಿಂದ ಸ್ತೋತ್ರಮಾಡಲ್ಪಟ್ಟು ಶ್ರೇಷ್ಠರಾದ ವಿಪ್ರರಿಗೆ ಸನ್ಮಾನವನ್ನು 
ಮಾಡುತ್ತಾ ಸದಾ ದಸ್ಯುವಧೆಯಲ್ಲೇ ನಿರತನಾಗಿ ಕಲ್ಕಿಯು ಭೂಮಿಯಲ್ಲಿ 
ಸಂಚರಿಸುವನು. 


ಹಾ ಮಾತಸ್ತಾತ ಪುತ್ರೇತಿ ತಾಸ್ತಾ ವಾಚಃ ಸುದಾರುಣಾಃ | 
ವಿಕ್ರೋಶಮಾನಾನ್‌ ಸುಭ್ಭಶಂ ದಸ್ಯೂನ್‌ ನೇಷ್ಯತಿ ಸಂಕ್ಷಯಮ್‌ ॥೬॥ 


ಅಯ್ಯೋ ತಾಯಿಯೇ, ಅಯ್ಯೋ ಮಗನೇ ಎಂಬ ಧಾರುಣವಾದ ಮಾತುಗಳಿಂದ 
ವಿಕ್ರೋಶಮಾಡುತ್ತಿರುವ ದಸ್ಯುಗಳನ್ನು ಪೂರ್ಣವಾಗಿ ನಾಶಗೊಳಿಸುವನು. 


ತತೋತಧರ್ಮವಿನಾಶೋ ವೈ ಧರ್ಮವೃದ್ಧಿಶ್ಚ ಭಾರತ । 
ಭವಿಷ್ಯತಿ ಕೃತೇ ಪ್ರಾಪ್ತೇ ಕ್ರಿಯಾವಾಂಶ್ಚ ಜನಸ್ತಥಾ 11೭! 


ಎಲೈ ಭಾರತನೇ, ಆಗ ಕೃತಯುಗವು ಪ್ರಾಪ್ತವಾಗಲು ಅಧರ್ಮದ ವಿನಾಶವೂ 
ಮತ್ತು ಧರ್ಮದ ವೃದ್ಧಿಯೂ ಉಂಟಾಗುವುದು. ಜನರು ಸತ್ಕಾರ್ಯಗಳಲ್ಲಿ 
ನಿರತರಾಗುವರು. 


ಆರಾಮಾಶ್ಹೆವ ಚೈತ್ಯಾಶ್ಚ ತಟಾಕಾವಸಥಾಸ್ತಥಾ । 


ಯಜ್ಞಕ್ರಿಯಾಶ್ಚ ವಿವಿಧಾ ಭವಿಷ್ಯಂತಿ ಕೃತೇ ಯುಗೇ । 
ಬ್ರಾಹ್ಮಣಾಃ ಸಾಧವಶ್ಚೆವ ಮುನಯಶ್ಚ ತಪಸ್ವಿನಃ WOH 


ಉದ್ಯಾನವನಗಳು, ಪೂಜಾವೃಕ್ಟಗಳು, ಸರೋವರಗಳು, ಬ್ರಾಹ್ಮಣರ 
ಅಗ್ರಹಾರಗಳು, ವಿವಿಧವಾದ ಯಜ್ಞಕ್ರಿಯೆಗಳು ಕೃತಯುಗದಲ್ಲಿಉಂಟಾಗುವುವು. 
ಸಾಧುಗಳಾದ ಬ್ರಾಹ್ಮಣರೂ, ತಪಸ್ವಿಗಳಾದ ಯಷಿಗಳೂ ಉಂಟಾಗುವರು. 


ಆಶ್ರಮಾಶ್ಚಾವಿಪಾಷಂಡಾ: ಸ್ಥಿತಾಃ ಸತ್ಯೇ ಜನಾಸ್ತದಾ । 
ಜಾಯಂತಿ ಸರ್ವಭೂತಾನಿ ಶುಧ್ಯಮಾನಾನಿ ಚೈವ ಹಿ 11೯1 


ಆಶ್ರಮಗಳು ಸಂಪೂರ್ಣವಾಗಿ ಪಾಷಂಡರಹಿತವಾಗುವುವು. ಜನರು 


ಸತ್ಯದಲ್ಲಿಯೇ ರತರಾಗುವರು. ಎಲ್ಲ ಪ್ರಾಣಿಗಳು ಶುದ್ಧವಾದ ತಮ್ಮ ಮರಿಗಳನ್ನು 
ಪ್ರಸವಿಸುವುವು. 


ಮಾರ್ಕಂಡೇಯಸಮಾಸ್ಯಾಪರ್ವ -371- 


ಸರ್ವೇಷ್ಟೃತುಷು ರಾಜೇಂದ್ರ ಸರ್ವಂ ಸಸ್ಯಂ ಭವಿಷ್ಯತಿ moon 
ಎಲ್ಫೆ ರಾಜೇಂದ್ರನೇ, ಎಲ್ಲಯತುಗಳಲ್ಲಿಯೂ ಎಲ್ಲಾಸಸ್ಯಗಳೂ ಬೆಳೆಯುವವು. 


ನರಾ ದಾನೇಷು ನಿರತಾ ವ್ರತೇಷು ನಿಯಮೇಷು ಚ । 
ಜಪಯಜ್ಞಪರಾ ವಿಪ್ರಾ ಧರ್ಮಕಾಮಾ ಮುದಾ ಯುತಾಃ । 
ಪಾಲಯಿಷ್ಯಂತಿ ರಾಜಾನೋ ಧರ್ಮೇಣೇಮಾಂ ವಸುಂಧರಾಮ್‌ ॥ 


ಮನುಷ್ಯರು ದಾನಗಳಲ್ಲಿಯೂ, ವ ತನಿಯಮಗಳಲ್ಲಿಯೂ ನಿರತರಾಗುವರು. 
ಬ್ರಾಹ್ಮಣರು ಜಪಯಜ್ಞಪರರಾಗಿ ಧರ್ಮವನ್ನೇ ಬಯಸಿ ಸಂತೋಷದಿಂದ ಇರುವರು. 
ರಾಜರು ಧರ್ಮದಿಂದ ಈ ಭೂಮಿಯನ್ನು ಪಾಲಿಸುವರು. 


ವ್ಯವಹಾರರತಾ ವೈಶ್ಯಾ ಭವಿಷ್ಯಂತಿ ಕೃತೇ ಯುಗೇ । 
ಷಟ್‌ಕರ್ಮನಿರತಾ ವಿಪ್ರಾಃ ಕ್ಷತ್ರಿಯಾ ವಿಕ್ರಮೇ ರತಾಃ 11೧೨॥॥ 


ಶುಶ್ರೂಷಾಯಾಂ ರತಾಃ ಶೂದ್ರಸ್ತಥಾ ವರ್ಣತ್ರಯಸ್ಯ ಚ 11೧೩ 


ಕೃತಯುಗದಲ್ಲಿ ವೈಶ್ಯರು ವ್ಯಾಪಾರಾದಿ ವ್ಯವಹಾರಗಳಲ್ಲಿ ನಿರತರಾಗುವರು. 
ಬ್ರಾಹ್ಮಣರು ಷಟ್‌ಕರ್ಮಗಳಲ್ಲಿ ನಿರತರಾಗುವರು. ಕ್ಷತ್ರಿಯರು ಪರಾಕ್ರಮಗಳಲ್ಲಿ 
ನಿರತರಾಗುವರು. ಶೂದ್ರರು ಮೂರುವರ್ಣಗಳ ಸೇವೆಯಲ್ಲಿನಿರತರಾಗುವರು. 


ಏಷ ಧರ್ಮಃ ಕೃತಯುಗೇ ತ್ರೇತಾಯಾಂ ದ್ವಾಪರೇ ತಥಾ । 

ಪಶ್ಚಿಮೇ ಯುಗಕಾಲೇ ಚ ಯಃ ಸ ತೇ ಸಂಪ್ರಕೀರ್ತಿತಃ । 

ಸರ್ವಲೋಕಸ್ಯ ವಿದಿತಾ ಯುಗಸಂಖ್ಯಾ ಚ ಪಾಂಡವ 11೧೪॥ 

ಇದು ಕೃತಯುಗದ ಧರ್ಮ. ತ್ರೇತಾಯುಗದಲ್ಲಿ ದ್ಹಾಪರಯುಗದಲ್ಲಿಮತ್ತು 
ಕೊನೆಯದಾದ ಕಲಿಯುಗದ ಕಾಲದಲ್ಲಿ ಧರ್ಮವು ಹೇಗಿರುತ್ತದೆ ಎಂದು ನಿನಗೆ 
ಮೊದಲೇ ತಿಳಿಸಿದ್ದೇನೆ. ಯುಗಸಂಖ್ಯೆಯೂ ಸಹ ಎಲ್ಲಜನರಿಗೂ ತಿಳಿದಿದೆ. 


ಏತತ್‌ ತೇ ಸರ್ವಮಾಖ್ಯಾತಮತೀತಾನಾಗತಂ ತಥಾ | 

ವಾಯುಪ್ರೋಕ್ತಮನುಸ್ಥೃತ್ಯ ಪುರಾಣಮೃಷಿಸಂಸ್ತುತಮ್‌ 

ಯಷಿಗಳಿಂದ ಪ್ರಶಂಸಿಸಲ್ಪಟ್ಟು ವಾಯುಪ್ರೋಕ್ತ ಪುರಾಣವನ್ನು ಅನುಸರಿಸಿ ನಾನು 
ನಿನಗೆ ಅತೀತವಾದ ಮತ್ತು ಅನಾಗತವಾದ ಎಲ್ಲವನ್ನೂ ತಿಳಿಸಿದ್ದೇನೆ. 


11೧೫!! 


-372- ಮಹಾಭಾರತ ವನಪರ್ವ 


ಏವಂ ಸಂಸಾರಮಾರ್ಗಾ ಮೇ ಬಹುಶಶ್ಚಿರಜೀವಿನಾ I 


ದೃಷ್ಠಾಶ್ಚೆವಾನುಭೂತಾಶ್ನ ತಾಂಸ್ತೇ ಕಥಿತವಾನಹಮ್‌ 11೧೬॥| 
ಚಿರಜೀವಯಾದ ನಾನು ನೋಡಿ ಅನುಭವಿಸಿದ ಈ ವಿಧವಿಧವಾದ ಸಂಸಾರ 
ಮಾರ್ಗಗಳನ್ನುನಾನು ನಿನಗೆ ಹೇಳಿದ್ದೇನೆ. 


ಇದಂ ಚೈವಾಪರಂ ಭೂಯಃ ಸಹ ಭ್ರಾತೃಭಿರಚ್ಯುತ । 
ಧರ್ಮಸಂಶಯಮೋಕ್ಬಾರ್ಥಂ ನಿಬೋಧ ವಚನಂ ಮಮ 11೧೭! 


ಎಲೈ ಭಕ್ತಾಧಿಗಳಿಂದ ಚ್ಯುತನಾಗದವನೇ, ಧರ್ಮವಿಷಯದಲ್ಲಿ ಸಂಶಯ 
ಪರಿಹಾರಕ್ಕಾಗಿ ನಾನು ಹೇಳುವ ಈ ಮಾತನ್ನು ತಮ್ಮಂದಿರ ಜೊತೆಯಲ್ಲಿ ಕೇಳು. 


ಧರ್ಮೇ ತ್ಹಯಾತತತ್ಮಾ ಸಂಯೋಜ್ಯೋ ನಿತ್ಯಂ ಧರ್ಮಬೃತಾಂ ವರ । 

ಧರ್ಮಾತ್ಮಾ ಹಿ ಸುಖಂ ರಾಜನ್‌ ಪ್ರೇತ್ಯ ಚೇಹ ಚ ವಿಂದತಿ । 

ನಿಬೋಧ ಚ ಶುಭಾಂ ವಾಣೀಂ ಯಾಂ ಪ್ರವಕ್ಷಾ ಮಿ ತೇ5ನಘ 1೧೮1 

ಎಲ್ಫೆ ಧರ್ಮಿಷ್ಠರಲ್ಲಿಶ್ರೇಷ್ಠನೇ, ನೀನು ಯಾವಾಗಲೂ ನಿನ್ನನ್ನು ಧರ್ಮದಲ್ಲಿಯೇ 
ತೊಡಗಿಸಿಕೊಳ್ಳಬೇಕು. ಎಲ್ಫೆ ರಾಜನೇ, ಧರ್ಮಾತ್ಮನಾದವನೇ ಈ ಲೋಕದಲ್ಲಿಮತ್ತು 


ಪರಲೋಕದಲ್ಲಿ ಸುಖವನ್ನು ಹೊಂದುವನು. ಎಲೈ ಅನಘನೇ, ನಾನು ಹೇಳುವ 
ಇನ್ನೊಂದು ಶುಭವಾದ ಮಾತನ್ನುಕೇಳು. 


ನ ಬ್ರಾಹ್ಮಣೇ ಪರಿಭವಃ ಕರ್ತವ್ಯಸ್ತೇ ಕದಾಚನ । 

ಬ್ರಾಹ್ಮಣಃ ಕುಪಿತೋ ಹನ್ಯಾದಪಿ ಲೋಕಾನ್‌ ಪ್ರತಿಜ್ಞಯಾ 11೧೯॥ 

ಬ್ರಾಹ್ಮಣನಿಗೆ ನೀನು ಎಂದೂ ಅವಮಾನವನ್ನು ಮಾಡಬಾರದು. ಕುಪಿತನಾದ 
ಬ್ರಾಹ್ಮಣನು ತನ್ನ ಪ್ರತಿಜ್ಞೆಯಿಂದಲೇ ಲೋಕಗಳನ್ನು ನಾಶಮಾಡಿಯಾನು. 

ವೈಶಂಪಾಯನಃ 

ಮಾರ್ಕಂಡೇಯವಚಃ ಶ್ರುತ್ವಾ ಕುರೂಣಾಂ ಪ್ರವರೋ ನೃಪಃ । 

ಉವಾಚ ವಚನಂ ಧೀಮಾನ್‌ ಪರಮಂ ಪರಮದ್ಯುತಿಃ W920 

ವೈಶಂಪಾಯನ- ಮಾರ್ಕಂಡೇಯರ ಮಾತುಗಳನ್ನು ಕೇಳಿದ ಮೇಧಾವಿಯಾದ, 
ಪರಮಕಾಂತಿಯುಕ್ತನಾದ, ಕುರುಶ್ರೇಷ್ಠನಾದ ಧರ್ಮರಾಜನು ಹೀಗೆ ಮಾತನಾಡಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ -373- 


ಏತತ್‌ಶ್ರುತ್ಹಾ ಮಯಾ ಕಿಂ ಸ್ಯಾತ್‌ ಕರ್ತವ್ಯಂ ಮುನಿಸತ್ತಮ । 
ಕಥಂ ಚಾಯಂ ಜಿತೋ ಲೋಕೋ ರಕ್ಷಿತವ್ಯೋ ಭವಿಷ್ಯತಿ 11೨೧1 


ಎಲೈ ಮುನಿಶ್ರೇಷ್ಠರೇ, ನಿಮ್ಮ ಮಾತನ್ನು ಕೇಳಿ ನಾನು ಏನು ಮಾಡಬೇಕು? 
ಜಿತವಾದ ಈ ಲೋಕವನ್ನುನಾನು ಹೇಗೆ ರಕ್ಷಿಸಬೇಕು? 


ಮಾರ್ಕಂಡೇಯಃ 


ದಯಾವಾನ್‌ ಸರ್ವಭೂತೇಷು ಹಿತೋ ರಕ್ತೋ5ನಸೂಯಕಃ । 
ಸತ್ಯವಾದೀ ಮೃದುರ್ದಾಂತಃ ಪ್ರಜಾನಾಂ ರಕ್ಷಣೇ ರತಃ 11೨೨ 


ಚರ ಧರ್ಮಂ ತ್ಯಜಾಧರ್ಮಂ ಪಿತ್ಕ್ಶನ್‌ ದೇವಾಂಶ್ಚ ಪೂಜಯ । 
ಪ್ರಮಾದಾದ್‌ ಯತ್ಛತಂ ತೇ5 ಭೂತ್‌ ಸಮ್ಯಗ್ಹಾನೇನ ತಜ್ಜ್ಞಪ ॥೨೩॥ 


ಮಾರ್ಕಂಡೇಯರು- ಸರ್ವಪ್ರಾಣಿಗಳಲ್ಲಿಯೂ ದಯೆಯನ್ನು ಮಾಡಿ, 
ಎಲ್ಲರಲ್ಲಿಯೂ ಸ್ನೇಹವನ್ನು ಮಾಡಿ, ಎಲ್ಲರಿಗೂ ಹಿತನಾಗಿದ್ದು, ಅಸೂಯೆಯನ್ನು 
ಮಾಡದೆ, ಸತ್ಯವಚನವನ್ನುನುಡಿದು, ಮೃದುವೂ, ಇಂದ್ರಿಯ ನಿಗ್ರಹವುಳ್ಳವನೂ, 
ಪ್ರಜಾಪಾಲನೆಯಲ್ಲಿನಿರತನಾದವನೂ ಆಗಿ ಧರ್ಮವನ್ನು ಆಚರಿಸು. ಅಧರ್ಮವನ್ನು 
ತ್ಯಜಿಸು. ಪಿತೃಗಳನ್ನು ಮತ್ತು ದೇವತೆಗಳನ್ನು ಪೂಜಿಸು. ಪ್ರಮಾದದಿಂದ ಉಂಟಾದ 
ಪಾಪವನ್ನು ಒಳ್ಳೆಯ ದಾನವನ್ನು ಕೊಡುವುದರಿಂದ ಜಯಿಸು. 


ಅಲಂ ತೇ ಮಾನಮಾಶ್ರಿತ್ಯ ಸತತಂ ಪರವಾನ್‌ ಭವ । 
ವಿಜಿತ್ಯ ಪೃಥಿವೀಂ ಸರ್ವಾಂ ಮೋದಮಾನಃ ಸುಖೀ ಭವ 11೨೪।॥ 
ಅಹಂಕಾರವನ್ನು ಪಡಬೇಡ. ನಿತ್ಯದಲ್ಲಿಯೂ ಎನೀತನಾಗಿರು. ಸಮಗ್ರವಾದ 

ಭೂಮಿಯನ್ನು ಗೆದ್ದುಸಂತೋಷಪಡುತ್ತಾ ಸುಖವಾಗಿರು. 
ಏಷ ಭೂತೋ ಭವಿಷ್ಯಶ್ಚ ಧರ್ಮಸ್ತೇ ಸಮುದೀರಿತಃ । 
ನ ತೇಠಸ್ಕವಿದಿತಂ ಕಿಂಚಿದತೀತಾನಾಗತಂ ಭುವಿ 


ಭೂತಕಾಲದ ಮತ್ತು ಭವಿಷ್ಯಕಾಲದ ಈ ಧರ್ಮಗಳನ್ನುನಾನು ನಿನಗೆ ಹೇಳಿದ್ದೇನೆ. 
ಭೂಮಿಯಲ್ಲಿಭೂತಭವಿಷ್ಯತ್‌ ಕಾಲದಲ್ಲಿನಿನಗೆ ತಿಳಿಯದಿರುವ ವಸ್ತುವು ಯಾವುದೂ 


11೨೫।| 


ಇಲ್ಲ. 


-374- ಮಹಾಭಾರತ ವನಪರ್ವ 


ತಸ್ಮಾದಿಮಂ ಪರಿಕ್ಲೇಶಂ ತಂ ತಾತ ಹೃದಿ ಮಾ ಕೃಥಾಃ | 
ಪ್ರಾಜ್ಞಾಸ್ತಾತ ನ ಮುಹ್ಯಂತಿ ಕಾಲೇನಾಪಿ ಪ್ರಪೀಡಿತಾಃ TENT 


ಎಲೈ ಪ್ರೀತಿಪಾತ್ರನೇ, ಆದ್ದರಿಂದ ಈಗ ಅನುಭವಿಸುತ್ತಿರುವ ಕ್ಲೇಶವನ್ನು ಮನಸ್ಸಿನಲ್ಲಿ 
ಹಚ್ಚಿಕೊಳ್ಳಬೇಡ. ಪ್ರೀತಿಪಾತ್ರನೇ, ಕಾಲಚಕ್ರದಲ್ಲಿಪೀಡೆಗೆ ಒಳಗಾದರೂ ಸಹ ಪ್ರಾಜ್ಞರು 
ಮೋಹಕ್ಕೆ ಒಳಗಾಗುವುದಿಲ್ಲ. 


ಏಷ ಕಾಲೋ ಮಹಾಬಾಹೋ ಅಪಿ ಸರ್ವದಿವೌಕಸಾಮ್‌ ॥ 
ಮುಹ್ಯಂತೇ ಹಿ ಪ್ರಜಾಸ್ತಾತ ಕಾಲೇನಾಪಿ ಪ್ರಚೋದಿತಾಃ 11೨೭1 


ಎಲೈ ಮಹಾಬಾಹುವೇ, ಕಾಲನಾಮಕ ಪರಮಾತ್ಮನ ಸಾಮಥಣ್ಯವು ಅಂತಹುದು. 
ದೇವತೆಗಳ ಮಕ್ಕಳೂ ಸಹ ಅವನಿಂದ ಪ್ರೇರಿತರಾಗಿ ಮೋಹಕ್ಕೆ ಒಳಗಾಗುತ್ತಾರೆ. 


ಮಾ ಚ ತತ್ರ ವಿಶಂಕಾಭೂದ್‌ ಯನ್ನಯೋಕ್ಷಂ ತವಾನಘ । 
ಆಶಂಕ್ಯ ಮದ್ದಚೋ ಹ್ಯೇತದ್‌ ಧರ್ಮಲೋಪೋ ಭವೇತ್‌ ತವ ॥೨೮॥ 


ಎಲ್ಫೆ ಅನಘನೇ, ನಾನು ಹೇಳಿದ ವಿಷಯದಲ್ಲಿ. ಸಂಶಯವನ್ನು ಪಡಬೇಡ. ನನ್ನ 
ಮಾತಿನಲ್ಲಿಸಂಶಯವನ್ನು ಪಟ್ಟರೆ ನಿನಗೆ ಧರ್ಮಲೋಪವು ಉಂಟಾದೀತು. 


ಜಾತೋಶಪಿ(ಸಿ) ಪಶ್ಚಿಮೇ ವಂಶೇ ಕುರೂಣಾಂ ಭರತರ್ಷಭ । 
ಕರ್ಮಣಾ ಮನಸಾ ವಾಚಾ ಸರ್ವಮೇತತ್‌ ಸಮಾಚರ 11೨೯1 


ಎಲೈ ಭರತರ್ಷಭನೇ, ಕುರುಗಳ ಚರಮವಂಶದಲ್ಲಿ ಜನಿಸಿದ್ದೀಯೆ. ನೀನು 
ಕರ್ಮದಿಂದಲೂ, ಮನಸಿನಿಂದಲೂ ಮತ್ತು ಮಾತಿನಿಂದಲೂ ನಾನು ಹೇಳಿದ 
ಎಲ್ಲವನ್ನೂ ಆಚರಿಸು. 
ಯುಧಿಷ್ಠಿರಃ 
ಯತ್‌ ತ್ವಯೋಕ್ತಂ ದ್ವಿಜಶ್ರೇಷ್ಠ ವಾಕ್ಯಂ ಶ್ರುತಿಮನೋಹರಮ್‌ । 
ತಥಾ ಕರಿಷ್ಯೇ ಯತ್ನೇನ ಭವತಃ ಶಾಸನಂ ವಿಭೋ HAO 


ಮಾರ್ಕಂಡೇಯಸಮಾಸ್ಕಾಪರ್ವ -375- 


ಯುಧಿಷ್ಠಿರ- ಎಲೈ ದ್ವಿಜಶ್ರೇಷ್ಠರೇ, ಶ್ರವಣ ಮನೋಹರವಾದ ಮಾತುಗಳನ್ನು 
ಏನು ನೀವು ಆಡಿದ್ದೀರೋ ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡುವನು . 
ಸಮರ್ಥರಾದವರೇ, ನಿಮ ಶಾಸನವನ್ನು ಪ್ತ ಪ್ರಯತ್ನಪೂರ್ವಕವಾಗಿ ಆಚರಿಸುವೆನು. 


ನ ಮೇ ಲೋಭೋಶಸ್ತಿ ವಿಪ್ರೇಂದ್ರನ ಭಯಂ ನಚ ಮತ್ತರ: । 

ಕರಿಷ್ಯಾಮಿ ಹಿ ತತ್ತರ್ವಮುಕ್ತಂ ಯತ್‌ ತೇ ಮಯಿ ಪ್ರಭೋ ॥ಃ೩೧॥ 

ಎಲೈ ವಿಪ್ರೇಂದ್ರರೇ, ನನಗೆ ಲೋಭವಿಲ್ಲ. ಭಯವಾಗಲೀ, ಮತ್ತರವಾಗಲೀ 
ಇಲ್ಲ. ಪ್ರಭುಗಳೇ, ನೀವು ಹೇಳಿದ ಎಲ್ಲವನ್ನೂನಾನು ಮಾಡುವೆನು. 

| ವೈಶಂಪಾಯನಃ 

ಶ್ರುತ್ವಾ ತು ವಚನಂ ತಸ್ಯ ಮಾರ್ಕಂಡೇಯಸ್ಯ ಧೀಮತಃ । 

ಸಂಹೃಷ್ಟಾ ಪಾಂಡವಾ ರಾಜನ್‌ ಸಹಿತಾಃ ಶಾರ್ಜಧನ್ನನಾ 1೩೨ 

ವೈಶಂಪಾಯನ- ಎಲೈ ರಾಜನೇ, ಮೇಧಾವಿಗಳಾದ ಆ ಮಾರ್ಕಂಡೇಯರ 
ಮಾತುಗಳನ್ನು ಕೇಳಿ ಕೃಷ್ಣನಿಂದ ಸಹಿತರಾದ ಪಾಂಡವರು ಸಂತೋಷಪಟ್ಟರು. 

ವಿಪ್ರರ್ಷಭಾಶ್ಚ ತೇ ಸರ್ವೇ ಯೇ ತತ್ರಾಸನ್‌ ಸಮಾಗತಾಃ । 

ತಥಾ ಕಥಾಂ ಶುಭಾಂ ಶ್ರುತ್ವಾ ಮಾರ್ಕಂಡೇಯಸ್ಯ ಧೀಮತಃ । 

ವಿಸಿತಾಃ ಸಮಪದ್ಕಂತ ಪುರಾಣಸ್ಕ ನಿವೇದನಾತ್‌ 11೩೩1 

೪ ರೆ ಶೆ 

ಮೇಧಾವಿಗಳಾದ ಮಾರ್ಕಂಡೇಯರ ಶುಭವಚನಗಳನ್ನುಕೇಳಿ ಅಲ್ಲಿಗೆ ಪ್ರಾಪ್ತರಾದ 

ವಿಪ್ರಶ್ರೇಷ್ಠರೂ ಸಹ ಪುರಾಣದ ಜ್ಞಾನದಿಂದ ವಿಸ್ಥಿತರಾದರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಡಶೀತ್ಯಧಿಕಶತತಮೋ5ಧ್ಯಾಯಃ ॥ 
|! ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಯುಧಿಷ್ಠಿರಾನುಶಾಸನೇ 
ಏಎಕಾದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ತಾರನೆಯ ಅಧ್ಯಾಯ ು ಮುಗಿಯಿತು 


La A ೯1 


-376- ಮಹಾಭಾರತ ವನಪರ್ವ 


ನೂರ ಎಂಬತ್ತೇಳನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಮಂಡೂಕೋಪಾಖ್ಯಾನ ಕಥನ. 
ವೈಶಂಪಾಯನಃ 
ಭೂಯ ಏವ ಬ್ರಾಹ್ಮಣಮಾಹಾತ್ಮ್ಯಂ ವಕ್ತುಮರ್ಹಸೀತ್ಯಬ್ರವೀತ್‌ 
ಪಾಂಡವೇಯೋ ಮಾರ್ಕಂಡೇಯಮ್‌ Hou 
ವೈಶಂಪಾಯನ- ಪಾಂಡುಪುತ್ರನಾದ ಧರ್ಮರಾಜನು ಮಾರ್ಕಂಡೇಯರನ್ನು 
ಕುರಿತು ಪುನಃ ಬ್ರಾಹ್ಮಣ ಮಹಾತ್ಮ್ಯವನ್ನು ತಾವು ಹೇಳಬೇಕು ಎಂದು ಕೇಳಿದನು. 

ಅಥಾಚಪ್ಪಮಾರ್ಕಂಡೇಯೋತಪೂರ್ವಮಿದಂ 

ಶ್ರೂಯತಾಂ ಬ್ರಾಹ್ಮಣಾನಾಂ ಚರಿತಮ್‌ 11೨। 


ಆಗ ಮಾರ್ಕಂಡೇಯರು ಅಪೂರ್ವವಾದ ಈ ಬ್ರಾಹ್ಮಣ ಚರಿತ್ರೆಯನ್ನು ಕೇಳು 
ಎಂದು ಹೇಳಿದರು. 


ಮಾರ್ಕಂಡೇಯಃ 
ಅಯೋಧ್ಯಾಯಾಮಿಕ್ಷಾಕುಕುಲೋದ್ದಹಃ ಪಾರ್ಥಿವಃ 
ಪರೀಕ್ಸಿನ್ನಾಮ ಮೃಗಯಾಮಗಮತ್‌ 11೩11 


ಮಾರ್ಕಂಡೇಯರು- ಆಯೋಧ್ಯೆಯಲ್ಲಿಇಕ್ಟಾಕು ವಂಶದಲ್ಲಿಜನಿಸಿದ ಪರೀಕ್ಷಿತ 
ಎಂಬ ರಾಜನು ಬೇಟೆಗೆ ಹೋದನು. 


ತಮೇಕಾಶ್ಲೇನ ಮೃಗಮನುಸರಂತಂ ಮೃಗೋ ದೂರಮಪಾಹರತ್‌ 11೪11 


ಒಂದು ಅಶ್ವದ ಮೇಲೆ ಮೃಗವನ್ನು ಅನುಸರಿಸಿ ಹೋದ ಅವನನ್ನು ಮೃಗವು 
ದೂರಕ್ಕೆ ಕೊಂಡೊಯ್ದಿತು. 


ಅಧ್ಭನಿ ಜಾತಶ್ರಮಃ ಕ್ಲುತ್ಸಷ್ಠ್ನಾಭಿಭೂತಶ್ಪೆಕಸ್ಸಿನ್‌ 
ದೇಶೇ ನೀಲಂ ಗಹನಂ ವನಖಂಡಮಪಶ್ಯತ್‌ 151 


ಮಾರ್ಗದಲ್ಲಿಬಳಲಿದವನಾಗಿ ಹಸಿವು ನೀರಡಿಕೆಗಳಿಂದ ಪರಾಭೂತನಾಗಿ ಅವನು 
ಒಂದು ಪ್ರದೇಶದಲ್ಲಿದಟ್ಟವಾದ, ನೀಲವಾದ ಒಂದು ವನಪ್ರದೇಶವನ್ನುನೋಡಿದನು. 
PN 


ಮಾರ್ಕಂಡೇಯಸಮಾಸ್ಯಾಪರ್ವ -377- 


ತಚ್ಚ ವಿವೇಶ ತತಸ್ತಸ್ಯ ವನಖಂಡಸ್ಯ ಮಧ್ಯೇತತೀವ 
ರಮಣೇಯಂ ಸರೋ ದೃಷ್ಟ್ವಾ ಸಾಶ್ಚ ಏವ ವ್ಯಗಾಹತ 11೬ 


ಅದನ್ನು ಪ್ರವೇಶಿಸಿದನು. ಅನಂತರ ಅಲ್ಲಿ ಆ ವನಖಂಡದ ಮಧ್ಯದಲ್ಲಿ ಇದ್ದ 


ಸಡಾ ವಾದ ಸರೋವರವನ್ನು ನೋಡಿ ಅಶ್ಚದ ಜೊತೆಯಲ್ಲಿಅಲ್ಲಿ ಸ್ನಾನವನ್ನು 


ಮಾಡಿದನು. 


ತ 
ಹಾಕಿ, ಸರೋವರದ ತೀರದಲ್ಲಿಮಲಗಿದನು. ಅಲ್ಲಿಮಲಗಿ ಅವನು ಮಧುರವಾದ 
ಗಾನವನ್ನು ಕೇಳಿದನು. 


ಅಥಾಶ್ವಸ್ತಃ ಸ ಬಿ ಬಿಸಮೃಣಾಲಮಶ್ಚಾಯಾಗ್ರತೋ 
ನಿಕ್ಷಿಪ್ಯ ಪುಷ್ಕರಿಣೀತೀರೇ ಸಂವಿವೇಶ । 
ತತಃ ಶಯಾನೋ ಮಧುರಂ ಗೀತಮಶೃಣೋತ್‌ 11೭ 


ಸ್ವಲ್ಪಸಮಾಧಾನವನ್ನುಪಡೆದ ಅವನು ಕಮಲದ ದಂಟುಗಳನ್ನು ಅಶ್ವದ ಮುಂದೆ 


ಸ ಶ್ರುತ್ವಾನಚಿಂತಯನ್ನೇಹ ಮನುಷ್ಯಗತಿಂ 

ಪಶ್ಯಾಮಿ ಕಸ್ಯ ಖಲ್ಲಯಂ ಗೀತಶಬ್ದ ಅತಿ 11೮!। 
ಅಥಾಪಶ್ಯತ್‌ ಕನ್ಯಾಂ ಪರಮರೂಪದರ್ಶನೀಯಾಂ 
ಪುಷ್ಪಾಣ್ಯವಚಿನ್ದಂತೀಂ ಗಾಯಂತೀಂ ಚ ॥ 

ಅಥ ಸಾ ರಾಜ್ಯು ಸಮೀಪೇ ಪರ್ಯಕ್ರಾಮತ್‌ Tal 


ಅವನು ಅದನ್ನು ಕೇಳಿ ಇಲ್ಲಿಮನುಷ್ಯರ ಗಮನವೇ ಇಲ್ಲಎಂದು ಕಾಣುತ್ತಿದೆ. 


ಈ ಗೀತಶಬ್ದವು ಯಾರದ್ದಾಗಿರಬಹುದು? ಎಂದು ಯೋಚಿಸಿದನು. ಅನಂತರ ಅವನು 
ಪರಮಸುಂದರಿಯಾದ ಒಬ್ಬಕನ್ಯೆಯು ಹೂವುಗಳನ್ನು ಬಿಡಿಸುತ್ತಾ ಹಾಡುತ್ತಿರುವುದನ್ನು 
ನೋಡಿದನು. ಆಗ ಅವಳು ರಾಜನ ಸಮೀಪಕ್ಕೆ ಬಂದಳು. 


ತಾಮಬ್ರವೀತ್‌ ಸರಾಜಾ ಕಸ್ಯಾಸಿ ಭದ್ರೇ ಕಾ ವಾ ತ್ವಮಿತಿ Tele] 
ರಾಜನು ಅವಳನ್ನು ಕುರಿತು ಮಂಗಳಸ್ಟರೂಪಳೇ, ನೀನು ಯಾರು ಮತ್ತು ಯಾರಿಗೆ 


ಸೇರಿದವಳು ಎಂದು ಕೇಳಿದನು. 


-378- ಮಹಾಭಾರತ ವನಪರ್ವ 


ಸಾ ಪ್ರತ್ಯುವಾಚ ಕನ್ಯಾರಸ್ಥೀತಿ WOO 
ಅವಳು ನಾನು ಕನ್ಯೆ ಎಂದು ಉತ್ತರವನ್ನು ಕೊಟ್ಟಳು. 
ತಾಂ ರಾಜೋವಾಚಾರ್ಥೀ ತ್ಹಯಾರಹಮಿತಿ 11೧೨! 


ಆಗ ರಾಜನು ನಾನು ನಿನ್ನ ಉದ್ದೇಶದಿಂದ ಕನ್ಯಾರ್ಥಿಯಾಗಿದ್ದೇನೆ ಎಂದು 
ಹೇಳಿದನು. 


ಅಥೋವಾಚ ಕನ್ಯಾ ಸಮಯೇನಾಹಂ ಶಕ್ಯಾ 
ತಯಾ ಲಬ್ಲುಂ ನಾನ್ಯಥೇತಿ OA 


ವ ಎ 


ಆಗ ಕನ್ಯೆಯು ಒಂದು ಷರತ್ತಿನ ಮೇಲೆ ನೀನು ನನ್ನನ್ನು ಪಡೆಯಲು ಸಾಧ್ಯ. 
ಇಲ್ಲದಿದ್ದರೆ ಇಲ್ಲಎಂದು ಹೇಳಿದಳು. 


ರಾಜಾ ತಾಂ ಸಮಯಮಪೃಚ್ಛತ್‌ | ಕಃ ಸಮಯ ಇತಿ 11೧೪॥॥ 
ರಾಜನು ಏನು ಷರತ್ತು ಎಂದು ಅವಳನ್ನು ಷರತ್ತಿನ ವಿಷಯದಲ್ಲಿ ಪ್ರಶ್ನಿಸಿದನು. 
ಕನ್ಯೋವಾಚ ನೋದಕಂ ಮೇ ದರ್ಶಯಿತವ್ಯಮಿತಿ Mek 
ಕನ್ಯೆಯು ನನಗೆ ನೀರನ್ನು ತೋರಿಸಬಾರದು ಎಂದು ಹೇಳಿದಳು. 


ಸ ರಾಜಾ ತಾಂ ಬಾಢಮಿತ್ಯುಕ್ತಾ ತಾಮುಪಯೇಮೇ 
ಕೃತೋದ್ವಾಹಶ್ಚ ರಾಜಾ ಪರೀಕ್ಷಿತ್‌ ಕ್ರೀಡಮಾನೋ ಮುದಾ 
ಪರಮಯಾ ಯುಕ್ತಸ್ತೂಷ್ಲೀಂ ಸಂಗಮ್ಯ ತಯಾ ಸಹಾಸ್ತೇ WHOL 


ಆ ರಾಜನು ಹಾಗೆಯೇ ಆಗಲಿ ಎಂದು ಹೇಳಿ ಅವಳನ್ನು ವಿವಾಹವಾದನು. 
ವಿವಾಹಿತನಾದ ಪರೀಕ್ಷಿತ್‌ ರಾಜನು ಅವಳ ಜೊತೆಯಲ್ಲಿ ವಿಹರಿಸುತ್ತಾ ಪರಮ 
ಸಂತೋಷದಿಂದ ಕೂಡಿದವನಾಗಿ ಅವಳ ಜೊತೆಯಲ್ಲಿ ಸುಮ್ಮನೆ ಕಾಲವನ್ನು ಕಳೆದನು. 


ತತಸ್ತತ್ರೈವಾಸೀನೇ ರಾಜನಿ ಸೇನಾಠನ್ನಗಚ್ಛತ್‌ । 
ಸಾ ಸೇನೋಪವಿಷ್ಠಂ ರಾಜಾನಂ ಪರಿವಾರ್ಯಾತಿಷ್ಠತ್‌ 11೧೭ಟ 


ಮಾರ್ಕಂಡೇಯಸಮಾಸ್ಯಾಪರ್ವ -379- 


ರಾಜನು ಅಲ್ಲಿಯೇ ಇರುತ್ತಿರಲು ಸೇನೆಯು ಅವನನ್ನು ಹಿಂಬಾಲಿಸಿತು. ಆ 
ಸೇನೆಯು ಕುಳಿತಿದ ರಾಜನನು ಸುತ್ತುವರಿದು ನಿಂತಿತು. 


ಪರ್ಯಾಶಸ್ತಶ್ಚ ರಾಜಾ ತಯ್ಕೆವ ಸಹ ಶಿಬಿಕಯಾ 
ಪ್ರಾಯಾದವಘೋಟಿತಯಾ ಸ ಸ್ಪಂ ನಗರಮನುಪ್ರಾಪ್ಯ 
ರಹಸಿ ತಯಾ ಸಹಾಸ್ಟೇ 11೧೮॥ 


ಸುಧಾರಿಸಿಕೊಂಡಿದ್ದರಾಜನು ಸೈನ್ಯವು ತಂದ ಪರದೆ ಇದ್ದಶಿಬಿಕೆಯಲ್ಲಿಅವಳ 
ಜೊತೆಯಲ್ಲಿನಗರವನ್ನು ತಲುಪಿ ಏಕಾಂತದಲ್ಲಿ ಅವಳ ಜೊತೆಯಲ್ಲಿಇರುತ್ತಿದ್ದನು. 


ತತ್ರಾಭ್ಯಾಶಸ್ನೋಂಪಿ ಕಶ್ಚಿನ್ನಾಪಶ್ಯದಥ 
ಪ್ರಧಾನಾಮಾತ್ಯೋತಭ್ಯಾಶಚರಾಸ್ತಸ್ಯ ಸ್ತಿಯೋತಪೃಚ್ಛತ್‌ | 
ಕಿಮತ್ರ ಪ್ರಯೋಜನಂ ವರ್ತತೇ ಇತ್ಯಥಾಬ್ರುವಂಸ್ತಾ: ಸ್ವಿಯಃ ॥೧೯॥ 


ಅಪೂರ್ವಮಿವ ಪಶ್ಯಾಮ ಉದಕಂ ನಾತ್ರ ನೀಯತ 11೨೦॥| 


ಇತ್ಯಥಾಮಾತ್ಯೋತನುದಕಂ ವನಂ ಕಾರಯಿತ್ತೋದಾರವೃಕ್ನಂ 
ಬಹುಪುಷ್ಪಫಲಮೂಲಂ ತಸ್ಯ ಮಧ್ಯೇ ಮುಕ್ತಾಜಾಲಮಯೀಂ 

ಪಾರ್ಶ್ವೇ ವಾಪೀಂ ಗೂಢಾಂ ಸುಧಾಸಲಿಲಲಿಪ್ತಾಂ ಸ 

ರಹಸ್ಯುಪಗಮ್ಯ ರಾಜಾನಮಬ್ರವೀತ್‌ ॥ 
ವನಮಿದಮುದಾರಮನುದಕಂ ಸಾಧ್ರತ್ರ ರಮ್ಯತಾಮಿತಿ [Jo] 


ಅಲ್ಲಿಸಮೀಪದಲ್ಲಿದ್ದವರೂ ಸಹ ಯಾರೂ ಅವನನ್ನುನೋಡಲು ಆಗುತ್ತಿರಲಿಲ್ಲ. 
ಆಗ ಪ್ರಧಾನಾಮಾತ್ಯನು ರಾಜನ ಸಮೀಪದಲ್ಲಿಇರುವ ಸ್ಲೀಯರನ್ನುಕುರಿತು ಇದರಲ್ಲಿ 
ಏನು ಪ್ರಯೋಜನವಿದೆ ಎಂದು ಕೇಳಿದನು. ಆಗ ಆ ಸ್ತ್ರೀಯರು ಹೀಗೆ ಹೇಳಿದರು. 
ಇದು ಅಪೂರ್ವವಾಗಿ ನೋಡುತ್ತಿದ್ದೇವೆ. ಇಲ್ಲಿ ನೀರನ್ನು ತೆಗೆದುಕೊಂಡು 
ಹೋಗುವುದಿಲ್ಲ ಎಂದು ಹೇಳಿದರು. ಆಗ ಅಮಾತ್ಯನು ಉದಕವಿಲ್ಲದ, ಬಹು 
ಪುಷ್ಪಫಲಮೂಲಗಳನ್ನುಳ್ಳ ಅನೇಕ ವೃಕ್ಷಗಳುಳ್ಳ ವನವನ್ನು ಮಾಡಿಸಿ ಅದರ ಮಧ್ಯದಲ್ಲಿ 
ಮುಕ್ತಾಜಾಲಗಳಿಂದ ಗೃಹವನ್ನು ನಿರ್ಮಿಸಿ, ಅದರ ಪಕ್ಕದಲ್ಲಿ ಒಂದು 
ಸುಣ್ಣದಿಂದ ಬಳಿದ ಗೂಢವಾದ ಮುತ್ತಿನ ಸಮೂಹದಂತೆ ತೋರುವ ಒಂದು 


-380- ಮಹಾಭಾರತ ವನಪರ್ವ 


ಬಾವಿಯನ್ನುನಿರ್ಮಿಸಿ, ಏಕಾಂತದಲ್ಲಿರಾಜನನ್ನುಸಮೀಪಿಸಿ ಈ ಶ್ರೇಷ್ಠವಾದ ವನವು 
ಜಲರಹಿತವಾಗಿದೆ. ಇಲ್ಲಿನೀನು ಚೆನ್ನಾಗಿ ವಿಹರಿಸಬಹುದು ಎಂದು ಹೇಳಿದನು. 


ಸ ತಸ್ಯ ವಚನಾತ್‌ ತಯೈವ ಸಹ ದೇವ್ಯಾ ತದ್ವನಂ ಪ್ರಾವಿಶತ್‌ ॥1೨೨॥ 


ರಾಜನು ಅವನ ಮಾತಿನಂತೆ ಆ ದೇವಿಯ ಜೊತೆಯಲ್ಲಿಯೇ ಆ ವನವನ್ನು 
ಪ್ರವೇಶಿಸಿದನು. 


ಸ ಕದಾಚಿತ್‌ ತಸ್ಮಿನ್‌ಕಾನನೇ ರಮ್ಯೇ ತಯೈವ ಸಹ ವ್ಯವಾಹರದಥ 
ಕ್ಷುತೃಷ್ಠಾರ್ದಿತಃ ಶ್ರಾಂತೋಶತಿಮುಕ್ತಕಾಗಾರಮಪಶ್ಯತ್‌ 11೨೩ 


ಅವನು ಒಮ್ಮೆ ಆ ರಮ್ಯವಾದ ಕಾನನದಲ್ಲಿ ಅವಳ ಜೊತೆಯಲ್ಲೇ 
ವ್ಯವಹರಿಸುತ್ತಿದ್ದವು. ಒಮ್ಮೆ ಹಸಿವು ನೀರಡಿಕೆಗಳಿಂದ ಬಳಲಿ ಮುತ್ತಿಗಿಂತ ಶುಭ್ರವಾದ 
ಆ ಮನೆಯನ್ನುನೋಡಿದನು. 


ತತ್ನವಿಶ್ಯ ರಾಜಾ ಸಹ ಪ್ರಿಯಯಾ ಸುಧಾಕೃತಾಂ 

ವಿಮಲಾಂ ಸಲಿಲಪೂರ್ಣಾಂ ವಾಪೀಮಪಶ್ಯತ್‌ WIV 

ರಾಜನು ಅದನ್ನು ತನ್ನ ಪ್ರಿಯೆಯ ಜೊತೆಯಲ್ಲಿ ಪ್ರವೇಶಿಸಿ, ಸ್ವಚ್ಛವಾದ ಸುಣ್ಣದಿಂದ 
ಬಳಿದಿದ್ದನೀರಿನಿಂದ ತುಂಬಿದ ಬಾವಿಯನ್ನುನೋಡಿದನು. 

ದೃಷ್ಟ್ಟೃವ ಚ ತಾಂ ತಸ್ಯಾಶ್ಚ ತೀರೇ ಸಹೈವ 

ತಯಾ ದೇವ್ಯಾವಾತಿಷ್ಠತ್‌ 1೨೫ 


ಆ ಬಾವಿಯನ್ನು ನೋಡಿದ ಕೂಡಲೇ ಅದರ ತೀರದಲ್ಲಿ ಆ ದೇವಿಯ 
ಜೊತೆಯಲ್ಲಿಯೇ ನಿಂತನು. 


ಅಥ ತಾಂ ದೇವೀಂ ಸ ರಾಜಾತಬ್ರವೀತ್‌ 


ಸಾಧ್ವವತರ ವಾಪೀಸಲಿಲಮಿತಿ 11೨೬।। 


ಅನಂತರ ಆ ರಾಜನು ಆ ದೇವಿಯನ್ನು ಕುರಿತು ಬಾವಿಯ ನೀರಿನಲ್ಲಿ 
ಜಾಗರೂಕವಾಗಿ ಇಳಿ ಎಂದು ಹೇಳಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ -381- 


ಸಾ ತದ್ವಚಃ ಶ್ರುತ್ವಾಂವತೀರ್ಯ ವಾಪೀಂ 
ನ್ಯಮಜ್ಜನ್ನ ಪುನರುದಮಜ್ಜತ್‌ ೨೭H 


ಅವಳು ಅವನ ಮಾತನ್ನು ಕೇಳಿ ಬಾವಿಯಲ್ಲಿ ಇಳಿದು ಮುಳುಗಿದಳು. ಪುನಃ 
ಮೇಲೆ ಬರಲಿಲ್ಲ. 


ತಾಂ ಸ ಮೃಗಯಮಾಣೋ ರಾಜಾ ನಾಪಶ್ಯತ್‌ 

ವಾಪೀಮಪಿ ನಿಃಸ್ರಾವ್ಯ ಮಂಡೂಕಂ ಶ್ಲಭ್ರಮುಖೇ 

ದೃಷ್ಟ್ವಾ ಕ್ರುದ್ಧ ಆಜ್ಞಾಪಯಾಮಾಸ ಸ ರಾಜಾ । 

ಸರ್ವತ್ರ ಮಂಡೂಕವಧಃ ಕ್ರಿಯತಾಮಿತಿ ಯೋ ಮಯಾರ್ಥೀ 

ಸಮಾಂ ಮೃತಮಂಡೂಕೋಪಾಯನಮಾದಾಯೋಪತಿಷ್ಠೆದಿತಿ 11೨೮॥॥ 


ರಾಜನು ಅವಳನ್ನು ಹುಡುಕಿದರೂ ಅವಳು ಕಾಣಲಿಲ್ಲ. ಅವನು ಬಾವಿಯ 
ನೀರನ್ನೆಲ್ಲಾತೆಗೆದು ಆ ಗುಂಡಿನ ಮೇಲಿನ ಪ್ರದೇಶದಲ್ಲಿ ಒಂದು ಮಂಡೂಕವನ್ನು 
ನೋಡಿ ಕೋಪದಿಂದ ಎಲ್ಲಕಡೆಯಲ್ಲಿಯೂ ಮಂಡೂಕಗಳನ್ನುವಧೆ ಮಾಡಿರಿ. ಯಾರು 
ನನ್ನನ್ನು ನೋಡಲು ಬಯಸುವರೋ ಅವರು ಮೃತಮಂಡೂಕವನ್ನುಕಾಣಿಕೆಯಾಗಿ 
ತೆಗೆದುಕೊಂಡು ನನ್ನ ಬಳಿಗೆ ಬರಬೇಕು ಎಂದು ಆಜ್ಞೆಯನ್ನು ಮಾಡಿದನು. 


ಅಥ ಮಂಡೂಕವಧೇ ಘೋರೇ ಕ್ರಿಯಮಾಣೇ 

ದಿಕ್ಷು ಸರ್ವಾಸು ಮಂಡೂಕಾನ್‌ ಭಯಮಾವಿವೇಶ ॥ 

ತೇ ಭೀತಾ ಮಂಡೂಕರಾಜ್ಞೇ ಯಥಾವೃತ್ತಂ ನ್ಯವೇದಯನ್‌ 11೨೯॥ 

ಆಗ ಘೋರವಾದ ಮಂಡೂಕವಧೆಯು ಎಲ್ಲ ದಿಕ್ಕುಗಳಲ್ಲಿಯೂ 
ಮಾಡಲ್ಪಡುತ್ತಿರಲು ಮಂಡೂಕಗಳಿಗೆ ಭಯವುಂಟಾಯಿತು. ಅವು ಭೀತಗಳಾಗಿ 
ಮಂಡೂಕರಾಜನಿಗೆ ಎಲ್ಲಘಟನೆಯನ್ನೂ ನಿವೇದಿಸಿದವು. 

ತತೋ ಮಂಡೂಕರಾಟ್‌ ತಾಪಸವೇಷಧಾರೀ 

ರಾಜಾನಮಭ್ಯಗಚ್ಚದುಪೇತ್ಯ ಚೈನಮುವಾಚ 

ಆಗ ಮಂಡೂಕರಾಜನು ತಾಪಸವೇಷವನ್ನು ಧರಿಸಿ ರಾಜನ ಬಳಿಗೆ ಬಂದು 
ಅವನನ್ನುಕುರಿತು ಹೀಗೆ ಮಾತನಾಡಿದನು. 


aol 


-382- ಮಹಾಭಾರತ ವನಪರ್ವ 


ಮಾ ರಾಜನ್‌ ಕ್ರೋಧವಶಂ ಗಮಃ ಪ್ರಸಾದಂ ಕುರು | 
ನಾರ್ಹಸಿ ಮಂಡೂಕಾನಾಮನಪರಾಧಿನಾಂ ವಧಂ ಕರ್ತುಮಿತಿ ॥೩೧॥ 


ರಾಜನೇ, ಕ್ರೋಧಕ್ಕೆ ವಶನಾಗಬೇಡ. ಅನುಗ್ರಹವನ್ನು ಮಾಡು. ನಿರಪರಾಧಿಗಳಾದ 
ಮಂಡೂಕಗಳ ವಧೆಯನ್ನುಮಾಡುವುದು ಉಚಿತವಲ್ಲಎಂದು ಹೇಳಿದನು. 


ಈ ವಿಷಯದಲ್ಲಿ ಈ ಶ್ಲೋಕಗಳಿವೆ- 


ಮಾ ಮಂಡೂಕಾನ್‌ ಜಿಘಾಂಸ ತ್ವಂ ಕೋಪಂ ಸಂಧಾರಯಾಚ್ಯುತ । 
ಪ್ರಕ್ಷೀಯಂತೇ ವಧಾದ್ದೇಕಾ ಜನಾನಾಮವಿಜಾನತಾಮ್‌ 12೨1 


ಎಲೈ ಅಚ್ಯುತರಾಜನೇ, ನೀನು ಮಂಡೂಕವನ್ನು ಕೊಲ್ಲಬೇಡ. ಕೋಪವನ್ನು 


ತಡೆದುಕೋ. ಜನಗಳಿಗೆ ತಿಳಿಯದಂತೆಯೇ ಮಂಡೂಕಗಳು ವಧೆಯಿಂದ ಕ್ಹಯವನ್ನು 
ಹೊಂದುತ್ತಿವೆ. 


ಪ್ರತಿಜಾನೀಹಿ ನೈತಾಂಸ್ತ್ರಂ ಪ್ರಾಪ್ಯ ಕ್ರೋಧಂ ವಿಮೋಕ್ಸ್ಯಸಿ । 
ಅಲಂ ಕೃತ್ವಾ ತವಾಧರ್ಮಂ ಮಂಡೂಕೈ: ಕಿಂ ಹತೈರ್ಹಿ ತೇ (1೩೩1 


ಮಂಡೂಕಗಳನ್ನು ಕೊಲ್ಲುವೆನೆಂದು ಪ್ರತಿಜ್ಞೆಯನ್ನು ಮಾಡಬೇಡ. ನಿನ್ನ 
ಪ್ರಿಯಯನ್ನುಹೊಂದಿ ಕ್ರೋಧವನ್ನು ಬಿಡುವವನಾಗು. ಅಧರ್ಮವನ್ನುಮಾಡಿದುದು 
ಸಾಕು. ಮಂಡೂಕಗಳನ್ನುಕೊಲ್ಲುವುದರಿಂದ ನಿನಗೆ ಏನು ಪ್ರಯೋಜನ? 


ತಮೇವಂವಾದಿನಮಿಷ್ಠಜನಶೋಕಪರೀತಾತ್ಮಾ ರಾಜಾಥೋವಾಚ ।ಟ 

ನಹಿ ಕ್ಹಮ್ಮತೇ ತನ್ಮಯಾ ಹನಿಷ್ಕಾಮ್ಯೇತಾನೇತೈರ್ದುರಾತೃಭಿಃ 

ಪ್ರಿಯಾ ಮೇ ಭಕ್ಷಿತಾ ಸರ್ವಥೈವ ಮೇ ವಧ್ಯಾ ಮಂಡೂಕಾ 

ನಾರ್ಹಸಿ ವಿದ್ವನ್‌ ಮಾಮುಪರೋದ್ದುಮಿತಿ AVI 


ಸ ತದ್ದಾಕೃಮುಪಲಭ್ಯ ವ್ಯಧಿತೇಂದ್ರಿಯಮನಾಃ ಪ್ರೋವಾಚ 
ಪ್ರಸೀದ ರಾಜನ್ನಹಮಾಯುರ್ನಾಮ ಮಂಡೂಕರಾಜೋ 
ಮಮ ಸಾ ದುಹಿತಾ ಸುಶೋಭನಾ ನಾಮ ॥ 

ತಸ್ಕಾ ಹಿ ದೌ:ಃಶೀಲ್ಯಮೇತದ್ದದ್‌ ಬಹವಸ್ತಯಾ 


ರಾಜಾನೋ ವಿಪ್ರಲಬ್ಧಃ ಪೂರ್ವಾ ಇತಿ 11೩೫! 


ಮಾರ್ಕಂಡೇಯಸಮಾಸ್ಯಾಪರ್ವ _383- 


ಹೀಗೆ ಮಾತನಾಡಿದ ಆ ಮಂಡೂಕರಾಜನನ್ನುಕುರಿತು ಪ್ರಿಯಜನ ಶೋಕದಿಂದ 
ತುಂಬಿದ ಮನಸ್ಸುಳ್ಳ ರಾಜನು ನಾನು ಆ ಅಪರಾಧವನ್ನು ಕ್ಷಮಿಸುವುದಿಲ್ಲ. ನಾನು 
ಇವುಗಳನ್ನು ಕೊಂದೇ ಕೊಲ್ಲುವೆನು. ಈ ದುರಾತ್ಮೆಗಳು ನನ್ನ ಪ್ರಿಯಯನ್ನು ತಿಂದಿವೆ. 
ಆದ್ದರಿಂದ ಅವುಗಳನ್ನು ನಾನು ಸರ್ವಪ್ರಕಾರದಿಂದ ಕೊಲ್ಲುವನು. ಎಲ್ಫೆ ವಿದ್ದಾಂಸನೇ, 
ನನಗೆ ನೀನು ಹೀಗೆ ಒತ್ತಾಯವನ್ನು ಮಾಡಬಾರದು ಎಂದು ಹೇಳಿದನು. ಆ 
ಮಾತುಗಳನ್ನು ಕೇಳಿದ ಮಂಡೂಕರಾಜನು ಮನಸ್ಸಿನಲ್ಲಿಯೂ ಮತ್ತು 
ಇಂದ್ರಿಯಗಳಲ್ಲಿಯೂ ವ್ಯಥೆಯನ್ನು ಹೊಂದಿದವನಾಗಿ, ರಾಜನೇ, ಪ್ರಸನ್ನನಾಗು. ನಾನು 
ಆಯು ಎಂಬ ಮಂಡೂಕರಾಜ. ನಿನ್ನ ಪ್ರಿಯೆಯು ಸುಶೋಭನಾ ಎಂಬ ಹೆಸರುಳ್ಳ 
ನನ್ನಮಗಳು. ಅವಳಿಗೆ ಇದೊಂದು ದುಷ್ಪಸ್ಲಭಾವ. ಅವಳು ಹಿಂದೆ ಅನೇಕ ರಾಜರನ್ನು 
ವಂಚಿಸಿದ್ದಾಳೆ ಎಂದು ಹೇಳಿದನು. 


ತಮಬ್ರವೀದ್‌ ರಾಜಾ ತಯಾ ಸಹಾ5ಹಮರ್ಥಿೀ 

ಸಾ ಮೇ ದೀಯತಾಮಿತಿ Haku 

ಆಗ ರಾಜನು ಅವನನ್ನು ಕುರಿತು ನಾನು ಅವಳಿಂದ ಅರ್ಥಿಯಾಗಿದ್ದೇನೆ. ಅವಳನ್ನು 
ನನಗೆ ಕೊಡು ಎಂದು ಹೇಳಿದನು. 

ಅಥೈನಾಂ ರಾಜ್ಞೇ ಪಿತಾದಾದಬ್ರವೀಚ್ಛೆನಾಮೇನಂ 

ರಾಜಾನಂ ಶ್ರುಶೂಪಸ್ಟೇತಿ 12೭4 

ಆಗ ಆ ತಂದೆಯಾದ ಮಂಡೂಕರಾಜನು ರಾಜನಿಗೆ ಅವಳನ್ನು ಕೊಟ್ಟುಅವಳನ್ನು 
ಕುರಿತು ಈ ರಾಜನ ಸೇವೆಯನ್ನು ಮಾಡು ಎಂದು ಹೇಳಿದನು. 

ಸ ಏವಮುಕ್ತಾ ದುಹಿತರಂ ಕ್ರುದ್ಧ ಶಶಾಪ ಯಸ್ಮಾತ್‌ 
ತಯಾ ರಾಜಾನೋ ವಿಪ್ರಲಬ್ದಾ ಬಹವಸ್ತಸ್ಥಾದಬ್ರಹ್ನಣ್ಯಾನಿ 
ತವಾಪತ್ಕಾ ನಿ ಭವಿಷ್ಯಂತ್ಯಾನ್ಸ ನೃತಿಕತ್ವಾತ್‌ ತವೇತಿ 


ರಾಜನನ್ನು ಕುರಿತು ಹೀಗೆ ಹೇಳಿ ಅವನು ಕೋಪದಿಂದ ತನ್ನ ಮಗಳನ್ನುಕುರಿತು 
ನೀನು ಅನೇಕ ಜನ ರಾಜರನ್ನು ವಂಚಿಸಿರುವುದರಿಂದ ಮತ್ತು ನೀನು. ಅನೃತ 
ಭಾಷಿಣಿಯಾಗಿರುವುದರಿಂದ ನಿನ್ನ ಮಕಳು ಅಬ್ರಹ್ಮಣ್ಯ ರಾಗುವರು ಎಂದು ಶಾಪವನ್ನು 


ನೀಡಿದನು. 


all 


-384- ಮಹಾಭಾರತ ವನಪರ್ವ 


ಸ ಚ ರಾಜಾ ತಾಮುಪಲಭ್ಯ ತಸ್ಯಾಂ ಸುರತಗುಣನಿಬದ್ಗಹೃದಯೋ 
ಲೋಕತ್ರಯೈಶ್ಚರ್ಯ-ಮಿವೋಪಲಭ್ಯ ಹರ್ಷೇಣ 

ಬಾಷ್ತಕಲಯಾ ವಾಚಾ ಪ್ರಣಿಪತ್ಯಾಭಿಪೂಜ್ಯ 
ಮಂಡೂಕರಾಜಮಬ್ರವೀದನುಗೃಹೀತೋಶಸ್ಥೀತಿ al 


ಆ ರಾಜನಾದರೂ ತೈಲೋಕ್ಯದ ಐಶ್ವರ್ಯವನ್ನು ಪಡೆದವನಂತೆ ಅವಳನ್ನು 
ಪಡೆದು, ಅವಳ ಸುರತದಲ್ಲಿ ಆಸಕ್ತವಾದ ಮನಸ್ತುಳ್ಳವನಾಗಿ ನೀರು ತುಂಬಿದ 
ಕಣ್ಣುಗಳಿಂದ ಕೂಡಿ ಮಾತಿನಿಂದಲೇ ಮಂಡೂಕರಾಜನಿಗೆ ನಮಸರಿಸಿ ಪೂಜೆಯನ್ನು 
ಮಾಡಿ, ನಾನು ನಿನ್ನಿಂದ ಅನುಗ್ರಹೀತನಾಗಿದ್ದೇನೆ ಎಂದು ಹೇಳಿದನು. 


ಸಚ ಮಂಡೂಕರಾಜೋ ದುಹಿತರಮನುಜ್ಞಾಫ್ಯ 
ಯಥಾಗತಮಗಚ್ಛತ್‌ voll 


ಆ ಮಂಡೂಕರಾಜನು ಮಗಳ ಅನುಮತಿಯನ್ನು ಪಡೆದು ತಾನು ಬಂದ 
ದಾರಿಯಲ್ಲಿಯೇ ಹಿಂದಿರುಗಿದನು. 


ಅಥ ಕಸ್ಯಚಿತ್‌ ಕಾಲಸ್ಯ ತಸ್ಯಾಂ ಕುಮಾರಾಸ್ತ್ರಯಸ್ತಸ್ನ 


ರಾಜ್ಞು ಸಂಬಭೂವುಃ ಆ ದಲೋ ಬಲಶ್ನೇತಿ 11೪೧॥ 


ಸ್ವಲ್ಪಕಾಲವು ಕಳೆದ ಮೇಲೆ ರಾಜನಿಗೆ ಅವಳಲ್ಲಿಶಲ, ದಲ ಮತ್ತು ಬಲ ಎಂಬ 
ಮೂರು ಮಕ್ಕಳು ಜನಿಸಿದರು. 


ತತಸ್ತೇಷಾಂ ಜ್ಯೇಷ್ಠಂ ಶಲಂ ಸಮಯೇ ಪಿತಾ 
ರಾಜೆ ೇ5ಭಿಷಿಚ್ಯ ತಪಸಿ ಧೃತಾತ್ಮಾ ವನಂ ಜಗಾಮ Ub] 


ಅನಂತರ ಯೋಗ್ಯವಾದ ಸಮಯದಲ್ಲಿಆ ರಾಜನು ತನ್ನ ಜ್ಯೇಷ್ಠ ಪುತ್ರನಾದ 


ಶಲನಿಗೆ ರಾಜ್ಯದಲ್ಲಿ ಅಭಿ ಷೇಕವನ್ನು ಮಾಡಿ ತಪಸ್ಸನ್ನು ನಿಷವಿಡಾಗಿ ನಿಶ್ಚಯಿಸಿ 
ಕಾಡಿಗೆ ಹೋದನು. 


ಅಥ ಕದಾಚಿಚ್ಛಲೋ ಮೃಗಯಾಮನುಚರನ್‌ 
ಮೃಗಮಾಸಾದ್ಯ ರಥೇನಾನ್ದಧಾವತ್‌ ಸೂತಂ ಚೋವಾಚ ।ಟ 


ಮಾರ್ಕಂಡೇಯಸಮಾಸ್ಯಾಪರ್ವ -385- 


ಶೀಘ್ರಂ ಮಾಂ ವಾಹಯಸ್ಸೇತಿ । 
ಸ ತಥೋಕ್ತಃ ಸೂತೋ ರಾಜಾನಮಬ್ರವೀತ್‌ 11೪೩। 


ಅನಂತರ ಒಮ್ಮೆ ಶಲನು ಬೇಟೆಯಾಡುತ್ತಾ ಒಂದು ಮೃಗವನ್ನು ಕಂಡು ರಥದಿಂದ 
ಅದನ್ನು ಹಿಂಬಾಲಿಸಿದನು. ತನ್ನ ಸೂತನನ್ನು ಕುರಿತು ನನ್ನ ರಥವನ್ನು ಬೇಗ ನಡೆಸು 
ಎಂದು ಹೇಳಿದನು. 

ಮಾ ಕ್ರಿಯತಾಮನುಬಂಧೋ ನೈಷ ಶಕ್ಕಸ್ತ ಫಾ ಮೃಗೋಂಯಂ 

ಗ್ರಹೀತುಂ ಯದ್ಯಪಿ ತೇ ರಥೇ ಯುಕ್ತೌ ವಾಮ್ಕೌ ಸ್ಯಾತಾಮಿತಿ ॥೪೪॥ 

ಆಗ ಸೂತನು ರಾಜನನ್ನು ಕುರಿತು ನನಗೆ ಒತ್ತಾಯವನ್ನು ಮಾಡಬೇಡ. ನಿನಗೆ 
ವಾಮದೇವ ಖುಷಿಗಳ ಕುದುರೆಗಳು ದೊರೆತರೂ ಆ ಮೃಗವನ್ನುಹಿಡಿಯಲು ನಿನ್ನಿಂದ 
ಸಾಧ್ಯವಿಲ್ಲಎಂದು ಹೇಳಿದನು. 

ತತೋತಬ್ರವೀದ್‌ ರಾಜಾ ಸೂತಮಾಚಕ್ಚ್ವ 

ಮೇ ವಾಮ್ಕೌ, ಹನ್ಮಿ ಚ ತ್ವಾಮಿತಿ YH 

ಆಗ ರಾಜನು ಸೂತನನ್ನುಕುರಿತು ವಾಮದೇವರ ಕುದುರೆಗಳು ಎಂದರೆ ಯಾವುವು. 
ಅದನ್ನು ನನಗೆ ಹೇಳು. ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುವೆನು ಎಂದು ಹೇಳಿದನು. 


ಸ ಏವಮುಕ್ತೋ ರಾಜಭಯಭೀತಃ ಸೂತೋ 

ವಾಮದೇವಶಾಪಭೀತಶ್ಚ ಸನ್ನಾಚಖ್ಕೌ ರಾಜ್ಞೇ 

ವಾಮದೇವಸ್ಕಾಶ್ವೌ ವಾಮ್ಕೌ ಮನೋಜವಾವಿತಿ 

ಹೀಗೆ ಹೇಳಲ್ಪಟ್ಟಸೂತನು ರಾಜನ ಭಯದಿಂದಲೂ, ವಾಮದೇವ ಯಷಿಗಳ 
ಶಾಪದ ಭಯದಿಂದಲೂ ಕೂಡಿದವನಾಗಿ ರಾಜನನ್ನು ಕುರಿತು ವಾಮ್ಯ ಎಂದರೆ 
ವಾಮದೇವರ ಕುದುರೆಗಳು ಎಂದರ್ಥ. ಅವು ಮನೋವೇಗವುಳ್ಳವು ಎಂದು 
ಹೇಳಿದನು. 


ಅಥೈನಮೇವಂ ಬ್ರುವಾಣಮಬ್ರವೀದ್‌ ರಾಜಾ 
ವಾಮದೇವಾಶ್ರಮಂ ಪ್ರಯಾಹೀತಿ 


11೪೬॥ 


11೪೭!। 


-3 86- ಮಹಾಭಾರತ ವನಪರ್ವ 


ಆಗ ರಾಜನು ಅವನನ್ನು ಕುರಿತು ವಾಮದೇವಾಶ್ರಮಕ್ಕೆ ರಥವನ್ನು ತೆಗೆದುಕೊಂಡು 
ಹೋಗು ಎಂದು ಹೇಳಿದನು. 


ಸ ಗತ್ವಾ ವಾಮದೇವಾಶ್ರಮಂ ತಮೃಷಿಮಬ್ರವೀತ್‌ । 
ಭಗವನ್‌ ಮೃಗೋ ಮೇ ವಿದ್ಧಃ ಪಲಾಯತೇ 
ಸಂಭಾವಯಿತುಮ್‌ ಅರ್ಹಸಿ ವಾಮ್ಯೌ ದಾತುಮಿತಿ 11೪೮॥ 


ರಾಜನು ವಾಮದೇವಾಶ್ರಮವನ್ನುತಲುಪಿ ಆ ಯಷಿಗಳನ್ನುಕುರಿತು "ಪೂಜ್ಯರೇ, 
ನನ್ನಿಂದ ಹೊಡೆಯಲ್ಪಟ್ಟಮೃಗವು ಓಡಿಹೋಗುತ್ತಿದೆ. ನನ್ನನ್ನು ಸಮಾಧಾನಪಡಿಸಬೇಕು. 


ನೀವು ವಾಮ್ಯ ಎಂದು ಕರೆಯಲ್ಪಡುವ ಎರಡು ಕುದುರೆಗಳನ್ನು ನನಗೆ ನೀಡಬೇಕು' 
ಎಂದು ಹೇಳಿದನು. 


ತಮಬ್ರವೀದೃಷಿರ್ದದಾನಿ ತೇ ವಾಮ್ಯೌ ॥ 
ಕೃತಕಾರ್ಯೇಣ ಭವತಾ ಮಮೈವ ವಾಮ್ಯೌ ನಿರ್ಯಾತ್ಯೌ ಕ್ಲಿಪ್ರಮಿತಿ ॥ 


ಯಷಿಗಳು ರಾಜನನ್ನು ಕುರಿತು "ನಿನಗೆ ಆ ಎರಡು ವಾಮ್ಯ ಕುದುರೆಗಳನ್ನು 


ಕೊಟ್ಟೇನು. ನಿನ್ನಕಾರ್ಯ ಮುಗಿದ ಮೇಲೆ ಶೀಘ್ರವಾಗಿ ನನಗೇ ಆ ಕುದುರೆಗಳನ್ನು 
ಹಿಂದಿರುಗಿಸಬೇಕು' ಎಂದು ಹೇಳಿದರು. 


ಸ ಚ ತಾವಶ್ಚ್‌ ಪ್ರತಿಗೃಹ್ಯಾನುಜ್ಞಾಪ್ಯ ಯಷಿಂ ಪ್ರಾಯಾದ್‌ 
ವಾಮೀಪ್ರಯುಕ್ತೇನ ರಥೇನ ಮೃಗಂ ಪ್ರತಿಗಚ್ಛಂಶ್ಚಾಬ್ರವೀತ್‌ 

ಸೂತಮ್‌ ಅಶ್ಚರತ್ನಾವಿಮಾವಯೋಗ್ಯಾ ಬ್ರಾಹ್ಮಣಾನಾಂ 

ನೈತೌ ಪ್ರತಿದೇಯೌ ವಾಮದೇವಾಯೇತ್ಕುಕ್ತ್ವಾ ಮೃಗಮವಾಪ್ಯ 
ಸ್ವನಗರಮೇತ್ಯಾ ಶ್ವಾವಂತಃಪುರೇ5ಸ್ಥಾಪಯತ್‌ 11೫೦! 


ರಾಜನು ಆ ಅಶ್ವಗಳನ್ನುತೆಗೆದುಕೊಂಡು ಯಷಿಗಳ ಅನುಮತಿಯನ್ನುಪಡೆದು 
ಆ ಕುದುರೆಗಳನ್ನು ಹೂಡಿದ 'ರಥದಲ್ಲಿ ಮೃಗವನ್ನುಹಿಂಬಾಲಿಸುತ್ತಾ ಸೂತನನ್ನು ಕುರಿತು 
"ಇವು ಅಶ್ವರತ್ತಗಳು, ಬ್ರಾಹ್ಮಣರಿಗೆ ಯೋಗ್ಯವಲ್ಲ. ಇದನ್ನು ವಾಮದೇವರಿಗೆ ಪುನಃ 


ಕೊಡಬಾರದು' ಎಂದು ಹೇಳಿ ಆ ಮೃಗವನ್ನುತೆಗೆದುಕೊಂಡು ತನ್ನನಗರಕ್ಕೇ ಹಿಂದಿರುಗಿ 
ಕುದುರೆಗಳನ್ನುತನ್ನಅಂತಃಪುರದಲ್ಲಿಇಟ್ಟನು. 


ಮಾರ್ಕಂಡೇಯಸಮಾಸ್ಯಾಪರ್ವ -387- 


ಅಥರ್ಷಿಶ್ಲಿಂತಯಾಮಾಸ ತರುಣೋ ರಾಜಪುತ್ರ: ಕಲ್ಯಾಣಂ 
ಪತ್ರಮಾಸಾದ್ಯ ರಮತೇ ನ ಪ್ರತಿನಿರ್ಯಾತಯತ್ಯಹೋ ಕಷ್ಟಮಿತಿ ೫೧॥ 
ಆಗ ಯಷಿಗಳು ತರುಣನಾದ ರಾಜಪುತ್ರನು ಮಂಗಳಕರವಾದ ವಾಹನಗಳನ್ನು 


ಪಡೆದು ವಿಹರಿಸುತ್ತಿದ್ದಾನೆ. ನನಗೆ ಹಿಂದಿರುಗಿಸುತ್ತಿಲ್ಲ. ಎಂತಹ ಕಷ್ಟವು ಪ್ರಾಪ್ತವಾಯಿತು 
ಎಂದು ಚಿಂತಿಸಿದರು. 


ಸ ಮನಸಾ ವಿಚಿಂತ್ಯ ಮಾಸಿ ಪೂರ್ಣೇ ಶಿಷ್ಯಮಬ್ರವೀತ್‌ । 

ಗಚ್ಛಾತ್ರೇಯ ರಾಜಾನಂ ಬ್ರೂಹಿ ಯದಿ ಪರ್ಯಾಪ್ತಂ 

ನಿರ್ಯಾತಯೋಪಾಧ್ಯಾಯವಾಮ್ಯಾವಿತಿ 11೫೨ 

ಅವರು ಮನಸ್ಸಿನಲ್ಲಿ ಹೀಗೆ ಯೋಚಿಸಿ ಒಂದು ತಿಂಗಳು ಕಳೆದ ಮೇಲೆ ತಮ್ಮ 
ಶಿಷ್ಯನನ್ನು ಕುರಿತು, "ಆತ್ರೇಯನೇ, ನೀನು ರಾಜನ ಬಳಿಗೆ ಹೋಗಿ ನಿನ್ನ ಕೆಲಸವು 
ಮುಗಿದಿದ್ದರೆ ಉಪಾಧ್ಯಾಯರ ಅಶ್ಚಗಳನ್ನು ಹಿಂದಿರುಗಿಸು ಎಂದು ಹೇಳು' ಎಂದು 
ಹೇಳಿದರು. 

ಸ ಗತ್ವೈವಂ ತಂ ರಾಜಾನಮಬ್ರವೀತ್‌ ತತ್‌ 1೫೩ 

ಆ ಶಿಷ್ಯನು ಹೋಗಿ ರಾಜನನ್ನು ಕುರಿತು ಹಾಗೆಯೇ ಹೇಳಿದನು. 


ಜಾ ಪ್ರತ್ಯುವಾಚ ರಾಜ್ಞಾಮೇತದ್‌ ವಾಹನಮನರ್ಹಾ 
ಬ್ರಾಹ್ಮಣಾ ರತ್ನಾನಾಮೇವಂವಿಧಾನಾಂ | 
ಕಿಂ ಬ್ರಾಹ್ಮಣಾನಾಮ್‌ ಅಶ್ವೈಃ ಕಾರ್ಯಂ | 
ಸಾಧು ಗಮ್ಯತಾಮ್‌ 
ರಾಜನು "ಈ ಕುದುರೆಗಳು ರಾಜನಿಗೆ ಯೋಗ್ಯವಾದವು. ಬ್ರಾಹ್ಮಣರು ಇಂತಹ 
ರತ್ನಗಳನ್ನು ಹೊಂದಿರುವುದು ಯೋಗ್ಯವಲ್ಲ. ಇಂತಹ ಕುದುರೆಗಳಿಂದ ಬ್ರಾಹ್ಮಣರಿಗೆ 
ಏನಾಗಬೇಕಿದೆ. ನಿನ್ನಪಾಡಿಗೆ ನೀನು ಹೋಗು' ಎಂದು ಹೇಳಿದನು. 


WAV 


ಸ ಗತ್ವೈತದುಪಾಧ್ಯಾಯಾಯಾಚಪ್ಪ 11೫೫11 


ಆ ಶಿಷ್ಯನು ಹೋಗಿ ಉಪಾಧ್ಯಾಯರಿಗೆ ಇದನ್ನು ತಿಳಿಸಿದನು. 


-388- ಮಹಾಭಾರತ ವನಪರ್ವ 


ತಚ್ಛುತ್ವಾ ವಚನಮಪ್ರಿಯಂ ವಾಮದೇವಃ ಕ್ರೋಧಪರೀತಾತ್ಮಾ 

pd 

ಸಯಮೇವ ರಾಜಾನಮಭಿಗಮ್ಯಾಶಾರ್ಥಮಚೋದಯತ್‌ 

ನ ಚಾದದಾದ್‌ ರಾಜಾ WSL 


ಆ ಅಪ್ರಿಯವಾದ ಮಾತುಗಳನ್ನು ಕೇಳಿದ ವಾಮದೇವರು ಕ್ರೋಧದಿಂದ 
ತುಂಬಿದವರಾಗಿ ತಾವೇ ರಾಜನ ಬಳಿಗೆ ಹೋಗಿ ಅಶ್ವಗಳನ್ನು ಕೊಡುವಂತೆ ಒತ್ತಾಯ 
ಮಾಡಿದರು. ಆದರೆ ರಾಜನು ಕೊಡಲಿಲ್ಲ. 


ಪ್ರಯಚ್ಛ ವಾಮ್ಕೌ ಮಮ ಪಾರ್ಥಿವ ತ್ವಂ 

ಕೃತಂ ಹಿ ತೇ ಕಾರ್ಯಮನ್ಯೈರ(ಮಾಭ್ಯಾಮ)ಶಕ್ಕಮ್‌ । 

ಮಾ ತ್ವಾ ವಧೀದ್‌ ವರುಣೋ ಘೋರಪಾಶೈ: 

ಬ್ರಹ್ಮಕ್ರತ್ರಸ್ಕಾಂತರೇ ವರ್ತಮಾನಃ BLN 


ವಾಮದೇವ- ಎಲೈ ರಾಜನೇ, ನನಗೆ ವಾಮ್ಯಾಶ್ಚಗಳನ್ನು ಕೊಟ್ಟುಬಿಡು. ಅವು 
ಬೇರೆ ಅಶ್ಚಗಳಿಂದ ಅಸಾಧ್ಯವಾದ ಕೆಲಸವನ್ನುನಿನಗೆ ಮಾಡಿಕೊಟ್ಟಿವೆ. ಬ್ರಾಹ್ಮಣರು 


ಮತ್ತು ಕೃತ್ರಿಯರಿಗೆ ವಿರೋಧವುಂಟಾದರೆ ವರುಣನು ತನ್ನ ಪಾಶಗಳಿಂದ ನಿನ್ನನ್ನು 
ಕೊಲ್ಲದಿರಲಿ. 


ರಾಜಾ 
ಅನಡ್‌ವಾಹೌ ಸುವ್ರತೌ ಸಾಧು ದಾಂತಾ- 
ವೇತದ್‌ ವಿಪ್ರಾಣಾಂ ವಾಹನಂ ವಾಮದೇವ । 
ತಾಭ್ಯಾಂ ಯಾಹಿ ತ್ತಂ ತತ್ರ ಕಾಮೋ ಮಹರ್ಷೇ 
ಛಂದಾಂಸಿ ವೈ ತಾದೃಶಂ ಸಂವಹಂತಿ 11೫೮॥ಟ 


ರಾಜ- ಎಲ್ಫೆ ವಾಮದೇವರೇ, ಚೆನ್ನಾಗಿ ಪಳಗಿದ ಶಾಂತವಾದ ಒಳ್ಳೆಯ ಕೆಲಸವನ್ನು 
ಮಾಡುವ ಎತ್ತುಗಳು ಬ್ರಾಹ್ಮಣರಿಗೆ ವಾಹನ. ಅವುಗಳನ್ನು ತೆಗೆದುಕೊಂಡು ನಿನಗೆ 
ಇಷ್ಟಬಂದಂತೆ ಹೋಗು. ನಿನ ಸ್ನ ಕಾರ್ಯವು ಅದರಿಂದ ಪೂರ್ಣವಾಗುತ್ತದೆ. ಎಲೈ 
ಮಹರ್ಷಿಯೇ, ನಿಮ್ಮಂತಹವರನ್ನು ಛಂದಸುಗಳೇ ಹೊರುತ್ತವೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -389- 


ವಾಮದೇವ: 
ಛಂದಾಂಸಿ ವೈ ಮಾದೃಶಂ ಸಂವಹಂತಿ 
ಲೋಕೇತಮುಷ್ಠಿನ್‌ ಪಾರ್ಥಿವ ಯಾನಿ ಸಂತಿ । 
ಅಸ್ಥಿಂಸ್ತು ಲೋಕೇ ಮಮ ಯಾನಮೇತದ್‌ 
ಅಸ್ಪದ್ಧಿಧಾನಾಮಪರೇಷಾಂ ಚ ರಾಜನ್‌ Thal 


ವಾಮದೇವ- ಎಲೈ ರಾಜನೇ, ಪರಲೋಕದಲ್ಲಿ ನನ್ನಂತಹವರನ್ನು ಛಂದಸ್ಸುಗಳು 
ಹೊತ್ತುಕೊಂಡು ಹೋಗುತ್ತವೆ. ಆದರೆ ಎಲೈ ರಾಜನೇ, ಈ ಲೋಕದಲ್ಲಿನನಗೂ 
ಮತ್ತು ನನ್ನಂತಹ ಬೇರೆಯವರಿಗೂ ಇವೇ ವಾಹನಗಳು. 

ರಾಜಾ 

ಚತ್ಪಾರಸ್ತ್ಯಾಂ ವಾ ಗರ್ದಭಾಃ ಸಂವಹಂತು 

ಶ್ರೇಷ್ಠಾಶತರ್ಯೋ ಹರಯೋ ವಾತರಂಹಾಃ । 

ತೈಸ್ತ್ವಂ ಯಾಹಿ ಕೃತ್ರಿಯಸ್ಕೈವ ವಾಹೋ 

ಮಮೈವ ವಾಮ್ಕೌ ನ ತವೈತೌ ಹಿ ವಿದ್ಧಿ 11೬೦॥॥ 


ರಾಜ- ನಾಲ್ಕು ಕತ್ತೆಗಳು ನಿಮ್ಮನ್ನು ಕರೆದುಕೊಂಡು ಹೋಗಲಿ. ಅಥವಾ 
ವಾಯುವೇಗವುಳ್ಳ ಶ್ರೇಷ್ಠವಾದ ನಾಲ್ಕು ಹೇಸರಕತ್ತೆಗಳು ನಿಮ್ಮನ್ನು ಕರೆದುಕೊಂಡು 
ಹೋಗಲಿ. ನೀವು ಅದನ್ನು ಹೂಡಿದ ರಥದಲ್ಲಿ ಹೋಗಿ. ಈ ವಾಹನಗಳಾದ 
ವಾಮ್ಯಾಶಗಳು ಮಾತ್ರ ಕ್ಷತ್ರಿಯನಾದ ನನಗೇ ಸೇರಿದವುಗಳು. ಅವು ನಿಮ್ಮದಲ್ಲ. ಎಂದು 
ತಿಳಿಯಿರಿ. 
ವಾಮದೇವ: 


ಘೋರಂ ವ್ರತಂ ಬ್ರಾಹ್ಮಣಸ್ಯೈತದಾಹು- 

ರೇತದ್‌ ರಾಜನ್‌ ಯದಿಹಾಜೀವಮಾನಃ । 

ಅಯಸ್ಥಯಾ ಘೋರರೂಪಾ ಮಹಾಂತ- 

ಶ್ಹತ್ವಾರೋ ವಾ ಯಾತುಧಾನಾಃ ಸುರೌದ್ರಾ: । 

ಮಯಾ ಪ್ರಯುಕಾಸ್ತದ್ವಧಮೀಪ್ಲಮಾನಾ 

ವಹಂತು ತ್ವಾಂ ಶಿತಶೂಲಾಶ್ಚತುರ್ಧಾ We 


-390- ಮಹಾಭಾರತ ವನಪರ್ವ 


ವಾಮದೇವ- ಎಲೈ ರಾಜನೇ, ಬ್ರಾಹ್ಮಣರ ಸ್ಪತ್ತನ್ನು ಕೃತ್ರಿಯನು 
ಉಪಜೀವಿಸಿಕೊಂಡು ಬದುಕುವುದು ಘೋರವಾದ ಕಾರ್ಯವೆಂದು ತಿಳಿದವರು 
ಹೇಳುತ್ತಾರೆ. ನನ್ನಿಂದ ಪ್ರಯುಕ್ತರಾದ ಕಬ್ಬಿಣದಂತಿರುವ ಘೋರ ರೂಪವನ್ನು 
ಹೊಂದಿರುವ ದೊಡ್ಡ ಆಕೃತಿಯನ್ನು ಹೊಂದಿರುವ, ಸುಭೀಷಣರಾದ ನಾಲ್ಕು ಜನ 
ರಾಕ್ಸಸರು ನಿನ್ನವಧೆಯನ್ನು ಬಯಸುತ್ತಾ ನಿಶಿತವಾದ ಶೂಲಗಳನ್ನು ಹಿಡಿದು ನಿನ್ನನ್ನು 
ನಾಲ್ಕುಭಾಗವನ್ನಾಗಿ ಮಾಡಲಿ. 


ರಾಜಾ 

ಯೇ ತ್ವಾಂ ವಿದುರ್ಬ್ರಾಹ್ಮಣಂ ವಾಮದೇವ 

ವಾಚಾ ಹಂತುಂ ಮನಸಾ ಕರ್ಮಣಾ ವಾ । 

ತೇ ತ್ವಾಂ ಸಶಿಷ್ಯಮಿಹ ಪಾತಯಂತು 

ಮದ್ದಾಕ್ಕನುನ್ನಾಃ ಶಿತಶೂಲಾಸಿಹಸ್ತಾ: 11೬.೨11 


ರಾಜ- ಎಲೈ ವಾಮದೇವರೇ, ಮಾತಿನಿಂದಲೂ, ಮನಸ್ಸಿನಿಂದಲೂ ಮತ್ತು 
ಕ್ರಿಯೆಯಿಂದಲೂ ಕೊಲ್ಲಲು ಬಯಸುವ ನಿನ್ನನ್ನು ಯಾರು ಬ್ರಾಹ್ಮಣನೆಂದು 
ತಿಳಿಯುವರೋ ಅಂತಹ ಶಿಷ್ಯರಿಂದೊಡಗೂಡಿದ ನಿನ್ನನ್ನು ನನ್ನ ವಾಕ್ಯದಿಂದ 


ಪ್ರೇರಿತರಾದ ನಿಶಿತವಾದ ಶೂಲ ಮತ್ತು ಖಡ್ಗಗಳನ್ನು ಧರಿಸಿದ ನನ್ನ ಸೇವಕರು ಹೂಡೆದು 
ಉರುಳಿಸಲಿ. 


ವಾಮದೇವಃ 
ನಾನುಯೋಗಾ ಬ್ರಾಹ್ಮಣಾನಾಂ ಭವಂತಿ 
ವಾಚಾ ರಾಜನ್‌ ಮನಸಾ ಕರ್ಮಣಾ ವಾ । 
ಯಸ್ತೇವಂ ಬ್ರಹ್ಮ ತಪಸಾತತ್ಯೇತಿ ವಿದ್ವಾನ್‌ 
ತೇನ ಶ್ರೇಷ್ಠೋ ಭವತಿ ಹಿ ಜೀವಮಾನಃ 11೬೩ 


ವಾಮದೇವ- ಎಲೈ ರಾಜನೇ, ಬ್ರಾಹ್ಮಣರಿಗೆ ಮನಸ್ಸಿನಿಂದಾಗಲೀ, 
ಕ್ರಿಯೆಯಿಂದಾಗಲೀ ಅಥವಾ ಮಾತಿನಿಂದಾಗಲೀ ಹೀಗೆ ಶಾಪವನ್ನು ಕೊಡಲು 
ಬರುವುದಿಲ್ಲ. ಯಾವನು ಬ್ರಾಹ್ಮಣನು ತನ್ನ ತಪಸ್ಸಿನಿಂದ ಶ್ರೇಷ್ಠನಾಗಿ ಎಲ್ಲರನ್ನೂ 


ಮೀರುವನು ಎಂದು ತಿಳಿಯುವನೋ ಅಂತಹ ಮನುಷ್ಯನು ಶ್ರೇಷ್ಠನಾಗಿ 
ಜೀವಿಸುವನು. 


ಮಾರ್ಕಂಡೇಯಸಮಾಸ್ಯಾಪರ್ವ -391- 


ಮಾರ್ಕಂಡೇಯಃ 
ಏವಮುಕ್ತೇ ವಾಮದೇವೇನ ರಾಜನ್‌ 
ಸಮುತ್ತಸ್ಥೂ ರಾಕ್ಷಸಾ ಘೋರರೂಪಾ । 
ತೈಃ ಶೂಲಹಸ್ತೈರ್ವಧ್ಯಮಾನಃ ಸ ರಾಜಾ 
ಪ್ರೋವಾಚೇದಂ ವಾಕ್ಕಮುಚ್ಚೆಸ್ತದಾನೀಮ್‌ 11೬೪॥ 


ಮಾರ್ಕಂಡೇಯ- ಎಲೆ ರಾಜನೇ, ವಾಮದೇವರು ಹೀಗೆ ಹೇಳುತ್ತಿರಲು ಘೋರ 
ರೂಪರಾದ ರಾಕ್ಷಸರು ಮೇಲಕ್ಕೆದ್ದರು. ಶೂಲಹಸ್ತರಾದ ಅವರಿಂದ ಪ್ರಹಾರಕ್ಕೆ ಒಳಗಾದ 
ರಾಜನು ಆಗ ಗಟ್ಟಿಯಾಗಿ ಈ ಮಾತನ್ನು ಆಡಿದನು. 


ಐಕ್ಟ್ವಾಕವೋ ಯದಿ ಬ್ರಹ್ಮನ್‌ ದಲೋ ವಾ 

ವಿಧೇಯಾ ಮೇ ಯದಿ ವಾನ್ಯೇ ವಿಶೋಪಪಿ । 

ನೋತ್ತಕ್ಷೆ 65ಹಂ ವಾಮದೇವಸ್ಯ ವಾಮ್ಕೌ 

ನೈವಂವಿಧಾ ಧರ್ಮಶೀಲಾ ಭವಂತಿ NLA 


ಎಲೈ ಬ್ರಾಹ್ಮಣರೇ, ನೀವು ನನ್ನ ತಮ್ಮನಾದ ಇಕ್ಲಾಕು ವಂಶದ ದಲನನ್ನಾಗಲೀ 
ಅಥವಾ ಇಕ್ಷಾಕು ವಂಶದ ಬೇರೆಯವರನ್ನಾಗಲೀ ಇಕ್ಷ್ವಾಕು ವಂಶಕ್ಕೆ ಅಧಿಪತಿಯನ್ನಾಗಿ 
ಮಾಡಬಹುದು. ನಾನು ವಾಮದೇವರ ಕುದುರೆಗಳನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ. 
ಇಂತಹವರು (ನಿಮ್ಮಂತಹವರು) ಧರ್ಮಶೀಲರಲ್ಲ. | 

ಏವಂ ಬ್ರುವನ್ನೇವ ಸ ಯಾತುಧಾನೈಃ- 

ಹತೋ ಜಗಾಮಾಶು ಮಹೀಂ ಕ್ಷಿತೀಶ: । 

ತತೋ ವಿದಿತ್ವಾ ನೃಪತಿಂ ನಿಪಾತಿತ- 

ಮಿಕ್ಸ್ವಾಕವೋ ವೈ ದಲಮಭ್ಯಷಿಂಚನ್‌ 

ಹೀಗೆ ಹೇಳುತ್ತಿರುವಾಗಲೇ ಆ ರಾಜನು ರಾಕ್ಷಸರಿಂದ ಕೊಲ್ಲಲ್ಪಟ್ಟು ಭೂಮಿಯ 
ಮೇಲೆ ಉರುಳಿದನು. ಆಗ ರಾಜನು ಮೃತನಾದುದನ್ನು ತಿಳಿದು, ದಲನಿಗೆ 
ರಾಜ್ಯಾಭಿಷೇಕವನ್ನು ಮಾಡಿದರು. 


HELI 


-392- ಮಹಾಭಾರತ ವನಪರ್ವ 


ರಾಜ್ಯೇ ತದಾ ತತ್ರ ಗತ್ವಾಸ ವಿಪ್ರಃ 

ಪೋವಾಚೇದಂ ವಚನಂ ವಾಮದೇವ: । 

ದಲಂ ರಾಜಾನಂ ಬ್ರಾಹ್ಮಣಾನಾಂ ಹಿ ದೇಯಂ 

ಏವಂ ರಾಜನ್‌ ಸರ್ವಧರ್ಮೇಷು ದೃಷ್ಠಮ್‌ WLI 


ಆಗ ಬ್ರಾಹ್ಮಣರಾದ ವಾಮದೇವರು ಅಲ್ಲಿಗೆ ಹೋಗಿ ರಾಜನಾದ ದಲನನ್ನು ಕುರಿತು 
ಬ್ರಾಹ್ಮಣರ ಸತ್ತನ್ನು ಬ್ರಾಹ್ಮಣರಿಗೇ ಕೊಡಬೇಕು. ಹೀಗೆ ಎಲ್ಲಾ ಧರ್ಮದಲ್ಲಿಯೂ 
ದೃಷ್ಟವಾಗಿದೆ ಎಂದು ಹೇಳಿದರು. | 


ಬಿಭೇಷಿ ಚೇತ್‌ ತ್ಮಮಧರ್ಮಾನ್ನರೇಂದ್ರ 

ಪ್ರಯಚ್ಛ ಮೇ ಶೀಘ್ರಮೇವಾದ್ಯ ವಾಮ್ಯೌ । 

ಏತತ್‌ಶ್ರುತ್ವಾ ವಾಮದೇವಸ್ಯ ವಾಕ್ಯಂ 

ಸ ಪಾರ್ಥಿವಃ ಸೂತಮುವಾಚ ರೋಷಾತ್‌ 11೬೮॥ 


ಎಲೈ ನರೇಂದ್ರನೇ, ನೀನು ಅಧರ್ಮಕ್ಕೆ ಹೆದರುವುದಾದರೆ ಶೀಘ್ರವಾಗಿ 
ವಾಮ್ಯಾಶ್ಚಗಳನ್ನು ಈಗಲೇ ಕೊಡು (ಎಂದು ಹೇಳಿದರು). ವಾಮದೇವರ ಈ 
ವಾಕ್ಯವನ್ನು ಕೇಳಿ ರಾಜನು ರೋಷದಿಂದ ಸೂತನನ್ನು ಕುರಿತು ಹೀಗೆ ಹೇಳಿದನು. 


ಏಕಂ ಹಿ ಸಾಯಕಂ ಚಿತ್ರರೂಪಂ 

ದಿಗ್ಗಂ ವಿಷೇಣಾಹರ ಸ ಸಂಗೃಹೀತಮ್‌ । 

ಯೇನ ವಿದ್ಧೋ ವಾಮದೇವ: ಶಯೀತ 

ಸಂದಶ್ಯಮಾನಃ ಶಭಿರಾರ್ತರೂಪಃ WE 


ಸೂತನೇ, ವಿಷದಿಂದ ಲಿಪ್ತವಾದ ಒಳ್ಳೆಯ ಆಕಾರವುಳ್ಳ ಒಂದು ಬಾಣವನ್ನು 
ನಮ್ಮ ಕೋಶದಿಂದ ತೆಗೆದುಕೊಂಡು ಬಾ. ಅಡರೂಡ ಹೊಡೆಯಲ್ಪಟ್ಟು ವಾಮದೇವ. 
ಯು ಆರ್ತರೂಪವನ್ನುಹೊಂದಿ ನಾಯಿಗಳಿಂದ ತಿನ್ನಲ್ಪಟ್ಟು ಬೂಮಿಯ ಮೇಲೆ 
ಮಲಗುವನು. 
ವಾಮದೇವ: 
ಜಾನಾಮಿ ಪುತ್ರಂ ದಶವರ್ಷಂ ತವಾಹಂ 
ಜಾತಂ ಮಹಿಷ್ಯಾಂ ಶ್ಯೇನಜಿತಂ ನರೇಂದ್ರ । 


ಮಾರ್ಕಂಡೇಯಸಮಾಸ್ಯಾಪರ್ವ -393- 


ತಂ ಜಹಿ ತ್ವಂ ಮದ್ದಚನಾತ್‌ ಪ್ರಣುನ್ನಃ 
ತೂರ್ಣಂ ಪ್ರಿಯ್ಯೆಃ(ಯಂ) ಸಾಯಕೈರ್ಫೊರರೂಪೈ: on 


ವಾಮದೇವ- ಎಲೈ ನರೇಂದ್ರನೇ, ನಾನು ನಿನಗೆ ರಾಣಿಯಲ್ಲಿ ಜನಿಸಿದ 
ಶ್ಯೇನಜಿತನೆಂಬ ಹತ್ತು ವರ್ಷದ ಮಗನನ್ನು ತಿಳಿದಿದ್ದೇನೆ. ನನ್ನಮಾತಿನಿಂದ ಪ್ರೇರಿತನಾಗಿ 
ನೀನು ಘೋರರೂಪವಾದ ಬಾಣಗಳಿಂದ ಶೀಘ್ರವಾಗಿ ನಿನ್ನ ಆ ಪ್ರಿಯಪುತ್ರನನ್ನು 
ಕೊಲ್ಲು. 

ಮಾರ್ಕಂಡೇಯಃ 

ಏವಮುಕ್ತೋ ವಾಮದೇವೇನ ರಾಜನ್‌ 

ಅಂತಃಪುರೇ ರಾಜಪುತ್ರಂ ಜಘಾನ । 

ಸ ಸಾಯಕತ್ತಿಗೃತೇಜಾ ವಿಸೃಷ್ಟ 

ಶ್ರುತ್ವಾ ದಲಸ್ತತ್ರ ವಾಕ್ಯಂ ಬಭಾಷೇ non 

ಮಾರ್ಕಂಡೇಯ- ಎಲೈ ರಾಜನೇ, ವಾಮದೇವಕ ಹೀಗೆ ಹೇಳುತ್ತಿರಲು ಆ 
ರಾಜನಿಂದ ಬಿಡಲ್ಪಟ್ಟಬಾಣವು ಅಂತಃಪುರದಲ್ಲಿದ್ದ ರಾಜಪುತ್ರನನ್ನು ಕೊಂದಿತು. ಅದನ್ನು 
ಕೇಳಿದ ದಲನು ಹೀಗೆ ಮಾತನಾಡಿದನು. 


ಇಕ್ಲಾಕವೋ ಹಂತ ಚರಾಮಿ ವಃ ಪ್ರಿಯಂ 

ನಿಹನ್ನೀಮಂ ವಿಪ್ರಮದ್ಯ ಪ್ರಮಥ್ಯ । 

ಆನೀಯತಾಮಪರಸ್ತಿಗ್ಛತೇಜಾಃ 

ಪಶ್ಯಧ್ದಂ ಮೇ ವೀರ್ಯಮದ್ಯ ಕ್ಲಿತೀಶಾ: 11೭೨! 
ವಿ ಅಷ್ಟು 


ಎಲೈ ಇಕ್ಲಾಕು ವಂಶದವರೇ, ನಿಮಗೆ ಪ್ರಿಯವನ್ನು ಮಾಡುತ್ತೇನೆ. ಈ 


ಬ್ರಾಹ್ಮಣನನ್ನು ನನ್ನ ಬಲದಿಂದ ಈ ದಿನ ಕೊಲ್ಲುವೆನು. ತೀಕ್ಷ್ಣ ತೇಜಸ್ಸುಳ್ಳ ಇನ್ನೊಂದು 
ಬಾಣವನ್ನುತೆಗೆದುಕೊಂಡು ಬನ್ನಿ. ಈ ದಿನ ರಾಜರು ನನ್ನಪರಾಕ್ರಮವನ್ನು ನೋಡಲಿ. 


ವಾಮದೇವ: 


ಯತ್‌ ತ್ವಮೇನಂ ಸಾಯಕಂ ಘೋರರೂಪಂ 
ವಿಷೇಣ ದಿಗ್ಗಂ ಮಮ ಸಂದಧಾಸಿ ! 


-394- ಮಹಾಭಾರತ ವನಪರ್ವ 


ನ ತ್ಹೇತಂ ತ್ವಂ ಶರವರ್ಷಂ ವಿಮೋಕ್ತುಂ 
ಸಂಧಾತುಂ ವಾ ಶಕ್ಕಸೇ ಮಾನವೇಂದ್ರ 11೭೩। 


ವಾಮದೇವ- ಎಲೈ ಮಾನವೇಂದ್ರ, ನನ್ನ ಮೇಲೆ ಪ್ರಯೋಗಿಸಲು ಯಾವ 
ವಿಷದಿಗ್ಗವಾದ ಭಯಂಕರವಾದ ಈ ಬಾಣವನ್ನು ಹೂಡುತ್ತಿರುವೆಯೋ, ನೀನು ಆ 
ಬಾಣವನ್ನು ಹೂಡುವುದಕ್ಕಾಗಲೀ ಅಥವಾ ಆ ಬಾಣವನ್ನು ಪ್ರಯೋಗಿಸುವುದಕ್ಕಾಗಲೀ 
ಶಕ್ಸನಾಗುವುದಿಲ್ಲ. 

ರಾಜಾ 

ಇಕ್ಲಾಕವಃ ಪಶ್ಯತ ಮಾಂ ಗೃಹೀತಂ ' 

ನ ವೈ ಶಕ್ನೋಮ್ಯೇಷ ಶರಂ ವಿಮೋಕ್ತಮ್‌ । 

ನ ಚಾಸ್ಯ ಕರ್ತುಂ ನಾಶಮಭ್ಯುತ್ತಹಾಮಿ 

ಆಯುಷ್ಕಾನ್‌ ವೈ ಜೀವತು ವಾಮದೇವ: 11೭೪ 


ರಾಜ-ಎಲ್ಫೆ ಇಕ್ಬ್ವಾಕುವಂಶದವರೇ, ಸ್ಪಂಭಿತನಾದ ನನ್ನನ್ನು ನೋಡಿ. ಈ ನಾನು 
ಬಾಣವನ್ನು ಪ್ರಯೋಗಿಸಲು ಸಾಧ್ಯವಾಗುತ್ತಿಲ್ಲ. ಈ ವಾಮದೇವರ ನಾಶವನ್ನು 
ಮಾಡಲು ನಾನು ಬಯಸುವುದಿಲ್ಲ. ವಾಮದೇವ ಯಷಿಗಳು ಪೂರ್ಣಾಯುಷ್ಯವನ್ನು 
ಹೊಂದಿದವರಾಗಿ ಜೀವಿಸಲಿ. 


ವಾಮದೇವ: 


ಸಂಸ್ಕೃಶ್ಯೈನಾಂ ಮಹಿಷೀಂ ಸಾಯಕೇನ 
ತತಸ್ತಸ್ಥಾದೇನಸೋ ಮೋಕ್ಸ್ಯಸೇ ತಮ್‌ 11೭೪॥ 


ವಾಮದೇವ- ಬಾಣದಿಂದ ಈ ನಿನ್ನರಾಣಿಯನ್ನುಸ್ಪರ್ಶಮಾಡು. ಆಗ ನೀನು 
ನಿನ್ನಪಾಪದಿಂದ ಮುಕ್ತನಾಗುವಿ. 
ಮಾರ್ಕಂಡೇಯಃ 
ತತಸ್ತಥಾ ಕೃತವಾನ್‌ ಪಾರ್ಥಿವಸ್ತು ತತೋ 


ಮುನಿಂ ರಾಜಪುತ್ರೀ ಬಭಾಷೇ 11೭೫। 


ಮಾರ್ಕಂಡೇಯಸಮಾಸ್ಯಾಪರ್ವ -395- 


ಮಾರ್ಕಂಡೇಯ- ರಾಜನಾದ ದಲನು ಹಾಗೆಯೇ ಮಾಡಿದನು. ಆ 
ರಾಜಪುತ್ರಿಯು (ರಾಣಿಯು) ಯಷಿಯನ್ನು ಕುರಿತು ಹೀಗೆ ಮಾತನಾಡಿದಳು. 


ಯಥಾ ಯುಕ್ತಾ ವಾಮದೇವಾಹಮೇನಂ 

ದಿನೇ ದಿನೇ ಸಂದಿಶಂತೀ ನೃಶಂಸಮ್‌ । 

ಬ್ರಾಹ್ಮಣೇಭ್ಯೋ ಮೃಗಯತೀ ಸೂನೃತಾನಿ 

ತಥಾ ಬ್ರಹ್ಮನ್‌ ಪುಣ್ಯಲೋಕಂ ಲಭೇಯಮ್‌ ANT 

ಎಲೈ ವಾಮದೇವ ಯಷಿಗಳೇ, ನನಗೆ ಈ ನನ್ನ ಪತಿಯು ಪ್ರತಿದಿವಸದಲ್ಲಿಯೂ 
ಬ್ರಾಹ್ಮಣನನ್ನು ಕುರಿತು ಕ್ರೂರವಾದುದನ್ನೇ ಉಪದೇಶ ಮಾಡಿದರೂ ನಾನು ಬ್ರಾಹ್ಮಣರಿಗೆ 
ಒಳ್ಳೆಯ ಮಾತುಗಳನ್ನೇ ಹುಡುಕಿ ಆಡಿದ್ದೇನೆ. ಎಲೈ ಬ್ರಾಹ್ಮಣರೇ, ಅದರಿಂದ ನನಗೆ 
ಪುಣ್ಯಲೋಕ ಪ್ರಾಪ್ತಿಯಾಗಲಿ. 

ವಾಮದೇವಃ 

ತ್ವಯಾ ತ್ರಾತಂ ರಾಜಕುಲಂ ಶುಭೇಕ್ಟಣೇ 

ವರಂ ವೃಣೀಷ್ಟಾಪ್ರತಿಮಂ ದದಾನಿ ತೇ 1 

ಪ್ರಶಾಧೀಮಂ ಸ್ವಜನಂ ರಾಜಪುತ್ರಿ 

ಇಕ್ಟ್ಟಾಕುರಾಜ್ಯಂ ಸುಮಹಚ್ಛಾಪ್ಯನಿಂದ್ಯೇ 11೭೭! 

ವಾಮದೇವ- ಎಲೌ ಶುಭನೇತ್ರೆಯೇ, ನೀನು ರಾಜಕುಲವನ್ನು ರಕ್ಷಿಸಿದ್ದೀಯೆ. 
ವರವನ್ನು ಕೇಳು. ಅಸದೃಶವಾದ ವರವನ್ನುನಾನು ಕೊಡುವೆನು. ಎಲೌ ಅನಿಂದಿತಳಾದ 
ರಾಜಕುಮಾರಿಯಾದ ನೀನು ಈ ದೊಡ್ಡದಾದ ಇಕ್ಷ್ವಾಕು ರಾಜ್ಯವನ್ನು ಮತ್ತು ಈ 
ಸ್ವಜನರನ್ನು ಆಳುವವಳಾಗು. 

ರಾಜಪುತ್ರೀ 
ವರಂ ವೃಣೇ ಭಗವಂಸ್ತೆ ನವಮೇಷ 
ವಿಮುಚ್ಕತಾಂ ಕಿಲ್ಪಿಷಾದದ್ಯ ಭರ್ತಾ ।॥ 


ಶಿವೇನ ಚಾದ್ಯಾಹಿ ಸಪುತ್ರಬಾಂಧವಂ 


ವರೋ ವೃತೋ ಹ್ಯೇಷ ಮಯಾ ದ್ವಿಜಾಗ್ರ, 11೭೮ 


-396- ಮಹಾಭಾರತ ವನಪರ್ವ 


ರಾಜಪುತ್ರೀ- ಎಲೈ ಪೂಜ್ಯರೇ, ನಾನು ನಿಮ್ಮನ್ನು ಈ ವರವನ್ನು ಕೇಳುತ್ತಿದ್ದೇನೆ. 
ಈ ದಿನ ನನ್ನಪತಿಯು ಈ ಪಾಪದಿಂದ ಬಿಡುಗಡೆಯನ್ನು ಹೊಂದಲಿ. ಪುತ್ರಬಾಂಧವ 
ಸಹಿತನಾದ ರಾಜನಿಗೆ ಮಂಗಳವನ್ನು ಆಶಂಸನೆ ಮಾಡಿ. ಎಲ್ಪೆ ದ್ವಿಜಶ್ರೇಷ್ಠರೇ, ನಾನು 
ಈ ವರವನ್ನು ಕೇಳುತ್ತಿದ್ದೇನೆ. 


ಮಾರ್ಕಂಡೇಯಃ 
ಶ್ರುತ್ನಾ ವಚಃ ಸ ಮುನೀ ರಾಜಪುತ್ರಾ,ಃ 


ತಥಾಸ್ತಿತಿ ಪ್ರಾಹ ಕುರುಪ್ರವೀರ । 
ತತಃ .ಸ ರಾಜಾ ಮುದಿತೋ ಬಭೂವ 


ವಾಮ್ಯೌ ಚಾಸ್ಮೈ ಪ್ರದದೌ ಸಂಪ್ರಣಮ್ಯ 11೭೯॥ 


ಮಾರ್ಕಂಡೇಯ-ಎಲೈ ಕುರುಪ್ರವೀರನಾದ ಯುಧಿಷ್ಠಿರನೇ, ರಾಜಕುಮಾರಿಯ 
ಮಾತನ್ನು ಕೇಳಿ ಆ ಯಷಿಗಳು ಹಾಗೆಯೇ ಆಗಲಿ ಎಂದು ಹೇಳಿದರು. ಆಗ ಆ 


ರಾಜನು ಸಂತುಷ್ಟನಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ವಾಮ್ಯಾಶ್ಚಗಳನ್ನು ಅವರಿಗೆ 
ಹಿಂದಿರುಗಿಸಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಸಪ್ತಾಶೀತ್ಯಧಿಕಶತತಮೋಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ದ್ವಾದಶೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಂಬತ್ತೇಳನೆಯ 
ಅಧ್ಯಾಯ ಮುಗಿಯಿತು 


Xk 


ಮಾರ್ಕಂಡೇಯಸಮಾಸ್ಯಾಪರ್ವ -397- 


ನೂರ ಎಂಬತೆಂಟನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಪಾಂಡವರನ್ನು ಕುರಿತು ಸ್ಪರ್ಗವಾಸವನ್ನು ಕುರಿತು 
ಕೀರ್ತಿಯು ಕಾರಣ ಎಂಬ ನಿರೂಪಣೆ. 
ವೈಶಂಪಾಯನಃ 


ಮಾರ್ಕಂಡೇಯಮೃಷಯಃ ಪಾಂಡವಾಶ್ಚ ಪರ್ಯಪೃಚ್ಛನ್‌ 
ಅಸ್ತಿ ಕಶ್ಚಿತ್‌ ಭವತಶ್ಚಿರಜಾತತರ ಇತಿ 11೧11 


ವೈಶಂಪಾಯನ- ಮಾರ್ಕಂಡೇಯರನ್ನು ಯಷಿಗಳು ಮತ್ತು ಪಾಂಡವರು 
ನಿಮಗಿಂತಲೂ ಮೊದಲು ಜನಿಸಿದವರು ಯಾರಾದರೂ ಇದ್ದಾರೆಯೇ? ಎಂದು 
ಕೇಳಿದರು. 


ಸ ತಾನುವಾಚ ಅಸ್ತಿ ಖಲು ರಾಜರ್ಷಿರಿಂದ್ರದ್ಕುಮ್ನೋ ನಾಮ 

ಕ್ಷೀಣಪುಣ್ಯೋ ತ್ರಿದಿವಾತ್‌ ಪ್ರಚ್ಯುತಃ ಕೀರ್ತಿಸ್ತಸ್ಯ ವಿಚ್ಛುತೇತಿ । 

ಸ ಮಾಮುಪಾತಿಷ್ಠದಥ ಪ್ರತ್ಯಾಭಿಜಾನಾತಿ ಮಾಂ ಭವಾನಿತಿ 11೨1! 

ಮಾರ್ಕಂಡೇಯರು ಅವರನ್ನು ಕುರಿತು ಹೇಳಿದರು. ರಾಜರ್ಷಿಯಾದ 
ಇಂದ್ರದ್ಯುಮನು ಇದ್ದಾನಷ್ಟೆ. ಭೂಲೋಕದಲ್ಲಿ ಅವನ ಕೀರ್ತಿಯು ನಷ್ಟವಾದುದರಿಂದ 
ತನ್ನ ಪುಣ್ಯವನ್ನು ಕಳೆದುಕೊಂಡು ಅವನು ಸ್ಪರ್ಗದಿಂದ ಬಿದ್ದನು. ಅವನು ನನ್ನ ಬಳಿಗೆ 
ಬಂದು ನನ್ನನ್ನು ಗುರುತಿಸುತ್ತೀರಾ ಎಂದು ಕೇಳಿದನು. 


ತಮಹಮಬ್ರವಂ ವಯಂ ರಸಾಯನಿಕಾಃ ನ 
ಶರೀರೋಪತಾಪೇನಾತ್ಮನ: ಸಮಾರಭಾಮಹೇ5ರ್ಥಾ- 
ನಾಮನುಷ್ಕಾನಮೇವ ನ ಭವಂತಂ ಪ್ರತ್ಯಭಿಜಾನೀಮ ಇತಿ 11೩1 


ನಾನು ಅವನನ್ನು ಕುರಿತು ಭೂಮಿಯಲ್ಲಿ ವಾಸಮಾಡುವ ನಾವು ಶರೀರದ 
ಬಾಧೆಗಳಿಂದ ನಮಗೆ ಅರ್ಥಪ್ರದವಾದ ಕಾರ್ಯಗಳ ಅನುಷ್ಠಾನವನ್ನೂ ಸಹ 
ಆರಂಭಿಸಲು ಸಾಧ್ಯವಾಗುತ್ತಿಲ್ಲ. ನಿನ್ನನ್ನುನಾನು ಗುರುತಿಸಲಾರೆ ಎಂದು ಹೇಳಿದೆನು. 


ಏವಮುಕ್ತೋ ರಾಜರ್ಷಿರಿಂದ್ರದ್ಕುಮ್ನಃ ಪುನರ್ಮಾಮಬ್ರವೀತ್‌ । 


ಅಸ್ತಿ ಖಲು ಅಥಾಸ್ತಿ ಕಶ್ಚಿತ್ತ ತಶ್ಚಿರಜಾತತರ ಇತಿ 11೪ 


-398- ಮಹಾಭಾರತ ವನಪರ್ವ 


ಹೀಗೆ ಹೇಳಲ್ಪಟ್ಟ ರಾಜರ್ಷಿಯಾದ ಇಂದ್ರದ್ಯುಮ್ನನು ಪುನಃ ನನ್ನನ್ನು ಕುರಿತು 
ನೀವು ಬಹುಕಾಲದಿಂದ ಇದ್ದೀರಿ. ಆದರೆ ನಿಮಗಿಂತ ಮೊದಲು ಜನಿಸಿದವರು 
ಯಾರಾದರೂ ಇದ್ದಾರೆಯೇ? ಎಂದು ಕೇಳಿದನು. 


ತಂ ಪುನಃ ಪ್ರತ್ಯಬ್ರವಮ್‌ - ಅಸ್ತಿ ಖಲು ಹಿಮವತಿ 
ಪ್ರಾಕಾರಕರ್ಣೋ ನಾಮೋಲೂಕಃ ಪ್ರತಿವಸತಿ ಸ್ಮ; 
ಸ ಮತ್ತಶ್ಚಿರಜಾತಃ ಭವಂತಂ ಸ ಯದಿ ಜಾನೀಯಾದ್‌ ವಿಪ್ರಕೃಷ್ಟೇ 


ಚಾಧ್ವನಿ ತತೋ ಹಿಮವಾನ್‌ ಯತ್ರಾಸೌ ಪ್ರತಿವಸತೀತಿ 11೫! 


ನಾನು ಅವನನ್ನು ಕುರಿತು ಪುನಃ ಹಿಮಾಲಯದಲ್ಲಿಪ್ರಾಕಾರಕರ್ಣನೆಂಬ ಗೂಬೆಯು 
ವಾಸಮಾಡುತ್ತದೆ. ಅವನು ನಿನ್ನನ್ನು ಒಂದುಪಕ್ಚತಿಳಿದಿರಬಹುದು. ಹಿಮಾಲಯದಲ್ಲಿ 
ದೂರದಲ್ಲಿರುವ ಮಾರ್ಗದಲ್ಲಿಅವನು ವಾಸಿಸುತ್ತಾನೆ ಎಂದು ಹೇಳಿದೆನು. 


ಸ ಮಾಮಶ್ಟೋ ಭೂತ್ವಾ ತತ್ರಾವಹದ್‌ ಯತ್ರ ಬಭೂವೋಲೂಕ:ಃ ॥೬॥ 


ಅವನು ಅಶ್ಚರೂಪವನ್ನು ಧರಿಸಿ ಆ ಉಲೂಕನಿದ್ದಕಡೆಗೆ ನನ್ನನ್ನು ಕರೆದುಕೊಂಡು 
ಹೋದನು. 

ಅಥೈನಂ ಸ ರಾಜರ್ಷಿಃ ಪರ್ಯಪೃಚ್ಛತ್‌ - 

ಪ್ರತ್ಯಭಿಜಾನಾತಿ ಮಾಂ ಭವಾನಿತಿ 11೭11 


ಅನಂತರ ಆ ರಾಜರ್ಷಿಯು ಅವನನ್ನುಕುರಿತು ನನ್ನನ್ನು ಗುರುತಿಸುತ್ತೀಯಾ? 
ಎಂದು ಕೇಳಿದನು. 


ಸ ಮುಹೂರ್ತಂ ಧ್ಯಾತ್ವಾಂಬ್ರವೀದೇನಂ 
ನಾಭಿಜಾನೇ ಭವಂತಮಿತಿ HS 


ಆ ಉಲೂಕವು ಒಂದುಮುಹೂರ್ತ ಚಿಂತಿಸಿ ಅವನನ್ನು ಕುರಿತು ನಾನು ನಿನ್ನನ್ನು 
ಗುರುತಿಸಲಾರೆ ಎಂದು ಹೇಳಿತು. 


ಸ ಏವಮುಕ್ತೋ ರಾಜರ್ಷಿರಿಂದ್ರದ್ಯುಮ್ನಃ ಪುನಸ್ತಮೂಲಕಮಬ್ರವೀತ್‌ - 
ಅಥಾಸ್ತಿ ಶಶ್ಚಿತ್‌ ತ್ವತ್ರಶ್ಚಿರಜಾತತರ ಆತಿ al 


ಮಾರ್ಕಂಡೇಯಸಮಾಸ್ಯಾಪರ್ವ -399- 


ಹೀಗೆ ಹೇಳಲ್ಪಟ್ಟ ಶ್ಬಿರಾಜರ್ಷಿಯಾದ ಇಂದ್ರದ್ದು ಮನು ಪುನಃ ಆ ಉಲೂಕವನ್ನು 
ಕುರಿತು ನಿನಗಿಂತ ಮೊದಲು ಜನಿಸಿದವರು ಯಾರಾದರೂ ಇದ್ದಾರೆಯೇ ನಿನ 
ಕೇಳಿದನು. 

ಸ ಏವಮುಕ್ತೋತಬ್ರವೀದೇನಮ್‌ - ಅಸ್ತಿ ಖಲ್ಲಿಂದ್ರದ್ಯುಮಸರೋ 

ನಾಮ; ತಸ್ಮಿನ್‌ ನಾಲೀಜಂಘೋ ನಾಮ ಬಕ: ಪ್ರತಿವಸತಿ; 

ಸೋತಸ್ತತ್ತಶಿಚರಜಾತತರಃ ತಂ ಪೃಚ್ಛೇ !1೧೦।( 


ಹೀಗೆ ಕೇಳಲ್ಪಟ್ಟಉಲೂಕವು ಅವನನ್ನು ಕುರಿತು ಇಂದ್ರದ್ಯುಮ್ನ ಸರೋವರವೆಂಬ 
ಒಂದು ಸರೋವರವಿದೆ. ಅಲ್ಲಿನಾಲೀಜಂಘವೆಂಬ ಒಂದು ಬಕವು ವಾಸಿಸುತ್ತದೆ. 
ಅದು ನನಗಿಂತಲೂ ಮೊದಲು ಹುಟ್ಟಿದುದು. ಅದನ್ನು ಕೇಳು ಎಂದು ಹೇಳಿತು. 


ತತ ಇಂದ್ರದ್ಯುಮ್ನೋ ಮಾಮುಲೂಕಂ ಚಾದಾಯ 

ತತ್‌ ಸರೋಠಗಚ್ಛತ್‌; ಯತ್ರಾಸೌ ನಾಲೀಜಂಘೋ 

ನಾಮ ಬಕೋ ಬಭೂವ [ele 

ಅನಂತರ ಇಂದ್ರದ್ಯುಮ್ನನು ನನ್ನನ್ನೂ ಮತ್ತು ಉಲೂಕವನ್ನೂ ಕರೆದುಕೊಂಡು 
ನಾಲೀಜಂಘವೆಂಬ ಬಕವು ವಾಸಿಸುವ ಸರೋವರಕ್ಕೆ ಹೋದನು. 

ಸೋತಸ್ಥಾಭಿಃ ಪೃಷ್ಟ - ಭವಾನಿಮಮಿಂದ್ರದ್ಯುಮ್ನಂ 

ರಾಜಾನಂ ಪ್ರತ್ಯಭಿಜಾನಾತೀತಿ 11೧೨! 

ನಾವು ಆ ಬಕವನ್ನು ಕುರಿತು ನೀನು ಈ ಇಂದ್ರದ್ಯುಮ್ನರಾಜನನ್ನು 
ಗುರುತಿಸಬಲ್ಲೆಯಾ? ಎಂದು ಕೇಳಿದೆವು. 

ಸ ಏವಮುಕ್ತೋ ಮುಹೂರ್ತಂ ಧ್ಯಾತ್ವಾಂಬ್ರವೀತ್‌ - 

ನಾಭಿಜಾನಾಮಿ ಭವಂತಮಿಂದ್ರದ್ಯುಮ್ನಂ ರಾಜಾನಮಿತಿ 11೧೩1 
ಆ ಬಕವು ಒಂದು ಮುಹೂರ್ತಕಾಲ ಯೋಚಿಸಿ ಇಂದ್ರದ್ಯುಮ್ನ ರಾಜನಾದ 


ನಿನ್ನನ್ನುನಾನು ಗುರುತಿಸಲಾರೆ ಎಂದು ಹೇಳಿತು. 


-400- ಮಹಾಭಾರತ ವನಪರ್ವ 


ತತಃ ಸೋತಸ್ಕಾಭಿಃ ಪೃಷ್ಠ - ಅಸ್ತಿ ಶಶ್ಚಿದ್‌ 
ಭವತೋರನೃಶ್ಚಿರಜಾತತರ ಇತಿ 11೧೪॥ 


ಆಗ ನಾವು ಆ ಬಕವನ್ನು ನಿನಗಿಂತ ಮೊದಲು ಜನಿಸಿದವರು ಯಾರಾದರೂ 
ಇದ್ದಾರೆಯೇ? ಎಂದು ಕೇಳಿದೆನು. 


ಸ ನೋತಬ್ರವೀತ್‌ - ಅಸ್ತಿ ಖಲ್ಲಿಹೈವ ಸರಸ್ಯಕೂಪಾರೋ 
ನಾಮ ಕಚ್ಚಪಃ ಪ್ರತಿವಸತಿ; ಸ ಮತ್ತಶ್ಚಿರಜಾತತರಃ ಸ ಯದಿ 
ಕಥಂಚಿದ್‌ ವಿಜಾನೀಯಾದಿಮಂ ರಾಜಾನಂ ತಂ ಪೃಚ್ಛಾಮೇತಿ Mek] 


ಆ ಬಕವು ನಮ್ಮನ್ನು ಕುರಿತು ಇಲ್ಲಿಯೇ ಸರೋವರದಲ್ಲಿ ಅಕೂಪಾರವೆಂಬ 
ಆಮೆಯು ವಾಸಿಸುತ್ತಿದೆ. ಅದು ನನಗಿಂತ ಮೊದಲು ಜನಿಸಿದುದು. ಅದು ಒಂದುಪಕ್ಷ 
ಈ ರಾಜನನ್ನು ತಿಳಿದಿರಬಹುದು. ಅದನ್ನು ಕೇಳೋಣ ಎಂದು ಹೇಳಿತು. 


ತತಃಸ ಬಕಸ್ತಮಕೂಪಾರಂ ಕಚ್ಚಪಂ ವಿಜ್ಞಾಪಯಾಮಾಸ - 

ಅಸ್ಮಾಕಮಭಿಪ್ರೇತಂ ಭವಂತಂ ಕಂಚಿದರ್ಥಮಭಿಪ್ರಷ್ಟುಂ 

ಸಾಧ್ವಾಗಮೃತಾಂ ತಾವದಿತಿ 11೧೬॥ 

ಅನಂತರ ಆ ಬಕವು ಆ ಅಕೂಪಾರ ಆಮೆಗೆ ನಾವು ನಮಗೆ ಅಭಿಪ್ರೇತವಾದ 
ಒಂದು ಅರ್ಥವನ್ನು ಕೇಳಲು ನಿಮ್ಮ ಬಳಿಗೆ ಬಂದಿದ್ದೇವೆ. ಮೊದಲು ಹೊರಗೆ ಬಾ 
ಎಂದು ವಿಜ್ಞಾಪನೆಯನ್ನು ಮಾಡಿತು. 


ತತ್‌ ಶ್ರುತ್ವಾ ಕಚ್ಚಪಸ್ತಸ್ನಾತ್‌ ಸರಸ ಉತ್ಕಾಯಾಭ್ಯಾಗಚ್ಛದ್‌ 
ಯತ್ರ ತಿಷ್ಠಾಮೋ ವಯಮ್‌ 11೧೭।॥ 
ಅದನ್ನುಕೇಳಿದ ಆಮೆಯು ಸರೋವರದಿಂದ ಮೇಲೆದ್ದುನಾವಿದ್ದಕಡೆಗೆ ಬಂದಿತು. 
ತಸ್ಯ ಸರಸಸ್ತೀರೇ ಆಗತಂ ಚೈನಂ ವಯಂ ಪೃಚ್ಛಾಮಃ - 

ಭವಾನಿಂದ್ರದ್ಯುಮ್ನಂ ರಾಜಾನಮಭಿಜಾನಾತೀತಿ 11೧೮॥ 


ಸರೋವರದ ತೀರಕ್ಕೆ ಬಂದ ಆ ಆಮೆಯನ್ನು ಕುರಿತು ನಾವು ನೀನು ಈ 
ಇಂದ್ರದ್ಯುಮ್ಸರಾಜನನ್ನು ಬಲ್ಲೆಯಾ ಎಂದು ಕೇಳಿದೆವು. 


ಮಾರ್ಕಂಡೇಯಸಮಾಸ್ಕಾಪರ್ವ -401- 


ಸ ಮುಹೂರ್ತಂ ಧ್ಯಾತ್ವಾ ಬಾಷ್ಟಸಂಪೂರ್ಣನಯನ 

ಉದ್ದಿಗ್ಗಹೃದಯೋ ವೇಪಮಾನೋ ವಿಸಂಜ್ಯಕಲ್ಪಃ ಪ್ರಾಂಜಲಿರಬ್ರವೀತ್‌ - 
ಕಿಮಹಮೇನಂ ನ ಪ್ರತ್ಯಭಿಜಾನಾಮಿ ಅಹಂ ಹ್ಯನೇನಾ 

ಸಕೃತ್‌ ತತ್ರ ಅಗ್ನಿಚಿತಿಷು ಪಾತಿತಪೂರ್ವಃ 11೧೯॥ 


ಅದು ಒಂದು ಮುಹೂರ್ತದ ಕಾಲ ಯೋಚಿಸಿ ಕಣ್ಣುಗಳಲ್ಲಿ ನೀರನ್ನು 
ತುಂಬಿಕೊಂಡು ಉದೆ ಸೇಗವುಳ್ಳ ಮನಸ್ಸಿನಿಂದ ನಡುಗುತ್ತಾ ಜ್ಞಾನವನ್ನೇ 
ಕಳೆದುಕೊಂಡವರಂತೆ ಆಗಿ ಕೈಗಳನ್ನು ಜೋಡಿಸಿ ನಾನು ಇವನನ್ನು ಹೇಗೆ ತಿಳಿಯದೇ 
ಇರಲು ಸಾಧ್ಯ! ಇವನು ಯಾಗಗಳನ್ನು ಮಾಡುವಾಗ ಅನಸಟುರ ನನ್ನನ್ನು ಹಿಂದೆ 
ಅಗ್ನಿಯಿಲ್ಲದ ಕಟ್ಟಿಗೆಗಳಲ್ಲಿ (ಸಮಿತ್ತುಗಳಲ್ಲಿ) ಕೆಡವಿದ್ದಾನೆ (ಇದರಿಂದ ಇಂದ್ರದ್ಯುಮ್ನನ 
ದಯೆಯು ತಿಳಿದುಬರುತ್ತದೆ). 


ಸರಶ್ಚೇದಮಸ್ಕ ದಕ್ಷಿಣೋದಕದತ್ತಾಭಿರ್ಗೋಭಿರತಿಕ್ರಮಮಾಣಾಭಿ: 
ಕೃತಮ್‌; ಅತ್ರ ಚಾಹಂ ಪ್ರತಿವಸಾಮೀತಿ 11೨೦।॥ 


ಈ ಸರೋವರವಾದರೂ ಅವನು ದಕ್ಷಿಣಾಜಲಪೂರ್ವಕವಾಗಿ ದಾನಮಾಡಿದ 
ಗೋವುಗಳು ಆ ದಕ್ಷಿಣಾಜಲವನ್ನು ದಾಟುವಾಗ ಉಂಟಾದುದು. ಇಲ್ಲಿ ನಾನು 
ವಾಸಮಾಡುತ್ತೇನೆ. 

ಅಥೈತತ್‌ ಕಚ್ಛಹೇನೋದಾಹೃತಂ ಶ್ರುತ್ವಾ ಸಮನಂತರಂ 

ದೇವಲೋಕಾದ್‌ ದೇವರಥಃ ಪ್ರಾದುರಾಸೀದ್‌ ವಾಚೋ5ಶ್ರೂಯಂತ 

ಇಂದ್ರದ್ಯುಮ್ಸಂ ಪ್ರತಿ - ಪ್ರಸ್ತುತಸ್ತೇ ಸ್ಪರ್ಗೋ ಯಥೋಚಿತಂ 

ಸ್ಥಾನಂ ಪ್ರತಿಪದ್ಯಸ್ವ ಕೀರ್ತಿಮಾನವ್ಯಗ್ರೋ ಯಾಹೀತಿ 11೨೧॥ 

ಆಮೆಯು ಹೇಳಿದ ಈ ಮಾತುಗಳನ್ನುನಾವು ಕೇಳಿದ ತಕ್ಷಣವೇ ದೇವಲೋಕದಿಂದ 
ದೇವರಥವು ಪ್ರಾದುರ್ಭೂತವಾಯಿತು. ಇಂದ್ರದ್ಕು ಮನನ್ನು ಕುರಿತು ಆಡಿದ "ನಿನ್ನ 
ಸ್ಪರ್ಗವು ನಿನಗೆ ಮುಂದುವರಿದಿದೆ. ನೀನು ಯೋಗ್ಯವಾದ ಸ್ಥಾನವನ್ನು ಪುನಃ ಹೊಂದು. 
ನಿನ್ನ ಕೀರ್ತಿಯು ಭೂಲೋಕದಲ್ಲಿ ಸ್ಥಿರವಾಗಿದೆ. ಯಾವ ವಿಷಾದವಿಲ್ಲದೆ ಇಲ್ಲಿಂದ 
ಹೊರಡು' ಎಂಬ ಮಾತುಗಳು ಕೇಳಿಬಂದವು. 


-402- ಮಹಾಭಾರತ ವನಪರ್ವ 


ದಿವಂ ಸ ಶತಿ ಭೂಮಿಂ ಚ ಶಬ್ದಃ ಪುಣ್ಯಸ್ಯ ಕರ್ಮಣಃ । 
ಯಾವತ್‌ ಸ ಶಬ್ದೋ ಭವತಿ ತಾವತ್‌ ಸ್ವರ್ಗೇ ಮಹೀಯತೇ 11೨೨॥ 


ಮನುಷ್ಯನು ಮಾಡಿದ ಪುಣ್ಯಕರ್ಮದ ಶಬ್ದವು (ಕೀರ್ತಿಯು) ಎಲ್ಲಿಯವರೆಗೆ 
ಸರ್ಗ ಮತ್ತು ಭೂಮಿಗಳನ್ನು ಸ್ಫರ್ಶಮಾಡುತ್ತದೆಯೋ ಅಲ್ಲಿಯವರೆಗೆ ಮನುಷ್ಯನು 
ಸ್ಪರ್ಗದಲ್ಲಿಮೆರೆಯುತ್ತಾನೆ. 


ಅಕೀರ್ತಿಃ ಕೀರ್ತತೇ ಲೋಕೇ ಯಸ್ಯ ಭೂತಸ್ಯ ಕಸ್ಯಚಿತ್‌ । 
ಪತತ್ಯೇವಾಧಮಾಂಲ್ಲೋಕಾನ್‌ ಯಾವಚ್ಚಬ್ಬ ಸ ಕೀರ್ತತೇ 11೨೩। 


ಯಾವನಿಗೆ ಭೂಲೋಕದಲ್ಲಿ ಅಕೀರ್ತಿಯು ಹೇಳಲ್ಲಡುತ್ತದೆಯೋ ಅವನು 


ಅಕೀರ್ತಿಯ ಶಬ್ದವಿರುವವರೆಗೆ ಅಧಃಪಾತವನ್ನು ಹೊಂದಿ ಅಧಮಲೋಕಗಳಲ್ಲಿ 
ಇರುತ್ತಾನೆ. 


ತಸ್ಮಾತ್‌ - ಕಲ್ಯಾಣವೃತ್ತಃ ಸ್ಯಾದತ್ಯಂತಾಯ ನರೋ ಭಾವಿ । 
ವಿಹಾಯ ವೃತ್ತಂ ಪಾಪಿಷ್ಯಂ ಧರ್ಮಮೇವಾಭಿಸಂಶ್ರಯೇತ್‌ ॥೨೪॥ 


ಆದುದರಿಂದ ಭೂಮಿಯಲ್ಲಿ ಮನುಷ್ಯನು ಅತ್ಯಂತ ಕಲ್ಯಾಣಯುಕ್ತವಾದ 


ನಡತೆಯನ್ನು ಹೊಂದಿರಬೇಕು. ಪಾಪಿಷ್ಠವಾದ ನಡತೆಯನ್ನು ಬಿಟ್ಟುಧರ್ಮವನ್ನೇ 
ಆಶ್ರಯಿಸಬೇಕು. 


ಇತ್ಯೇತಚ್ಚುತಾ ಸ ರಾಜಾಂಬವೀತ್‌ - 
ಲ್ರ ಎ ು 
ತಿಷ್ಠ ತಾವದ್ಯಾವದಿದಾನೀಮಿಮೌ ವೃದ್ಧೌ 
ಯಥಾಸ್ಥಾನಂ ಪ್ರತಿಪಾದಯಾಮೀತಿ ೨೫ 


ಈ ಮಾತನ್ನು ಕೇಳಿದ ಆ ಇಂದ್ರದ್ಯುಮ್ನರಾಜನು (ದೇವದೂತನನ್ನುಕುರಿತು) 
ನಾನು ಈ ಇಬ್ಬರು ವೃದ್ಧರನ್ನೂ ಅವರ ಸ್ಥಾನಕ್ಕೆ ಸೇರಿಸಿ ಬರುವವರೆಗೆ ಸ್ವಲ್ಪ ನಿಲ್ಲು 
ಎಂದು ಹೇಳಿದನು. 


ಮಾಂ ಪ್ರಕಾರಕರ್ಣ ಚೋಲೂಕಂ ಯಥೋಚಿತೇ ಸ್ಥಾನೇ ಪ್ರತಿಪಾದ್ಯ ಸಃ 
ದೇವಯಾನೇನ ಸಂಸಿದ್ದೋ ಯಥೋಚಿತಂ ಸ್ಥಾನಂ ಪ್ರತಿಪನ್ನಃ 11೨೬॥ 


ಮಾರ್ಕಂಡೇಯಸಮಾಸ್ಯಾಪರ್ವ -403- 


ನನ್ನನ್ನೂಪ್ರಾಕಾರಕರ್ಣ ಉಲೂಕನನ್ನೂಯೋಗ್ಯವಾದ ಸ್ಥಾನದಲ್ಲಿಸೇರಿಸಿ ಅವನು 
ಸಂಸಿದ್ಧನಾಗಿ ದೇವಯಾನದಿಂದ ಪ್ರಯಾಣ ಮಾಡಿ ತನಗೆ ಉಚಿತವಾದ ಸ್ಥಾನವನ್ನು 
ಹೊಂದಿದನು. 


ಏವಂ ಮಯಾತನುಭೂತಂ ಚಿರಜೀವಿನಾ ದೃಷ್ಟಮಿತಿ 
ಪಾಂಡವಾನುವಾಚ ಮಾರ್ಕಂಡೇಯಃ 1೨೭1 


ಇದು ಚಿರಜೀವಿಯಾದ ನನ್ನಿಂದ ಅನುಭೂತವಾದುದು ಮತ್ತು ನೋಡಲ್ಪಟ್ಟದ್ದು 
ಎಂದು ಪಾಂಡವರನ್ನುಕುರಿತು ಮಾರ್ಕಂಡೇಯರು ಹೇಳಿದರು. 


ತಮೃಷಿಂ ಪಾಂಡವಾಶ್ಟೋಚು: ಪ್ರೀತಾ: ಸಾಧು ಶೋಭನಂ 
ಕೃತಂ ಭವತಾ; ರಾಜಾನಮಿಂದ್ರದ್ಯುಮ್ನಂ ಸ್ಪರ್ಗಲೋಕಾಚ್ಚ್ಯುತಂ 
ಪುನಃ ಸ್ವರ್ಗಲೋಕಂ ಪ್ರತಿಪಾದಯತೇತಿ 11೨೮॥ 


ಪಾಂಡವರೂ ಆ ಖಯಷಿಗಳೂ ಕುರಿತು ನಾವು ಸಂತುಷ್ಟ್ಠರಾಗಿದ್ದೇವೆ. 
ಸ್ವರ್ಗಲೋಕದಿಂದ ಬಿದ್ದ ಇಂದ್ರದ್ಯುಮ್ನರಾಜನನ್ನು ಪುನಃ ಸ್ವರ್ಗಲೋಕಕ್ಕೆ ಸೇರಿಸಿ ನೀವು 
ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ ಎಂದು ಹೇಳಿದರು. 


ಅಥೈತಾನ್‌ ಪ್ರತ್ಯಬ್ರವೀದಸೌ - ನನು ದೇವಕೀಪುತ್ರೇಣಾಪಿ 
ಕೃಷ್ಣೇನ ನರಕೇ ಮಜ್ಜಮಾನೋ ರಾಜರ್ಷಿರ್ನ್ಯಗಸ್ತಸ್ಕಾತ್‌ 


ಕೃಚ್ಚಾತ್‌ ಪುನಃ ಸಮೃದ್ಧೃತ್ಯ ಸ್ಪರ್ಗಂ ಪ್ರತಿಪಾದಿತ ಇತಿ 12೯ 


ಆಗ ಆ ಮಾರ್ಕಂಡೇಯರು ಅವರನ್ನು ಕುರಿತು ದೇವಕೀಪುತ್ರನಾದ ಕೃಷ್ಣನೂ 
ಸಹ ನರಕದಲ್ಲಿಮುಳುಗುತ್ತಿದ್ದರಾಜರ್ಷಿಯಾದ ನೃಗನನ್ನುಆ ಕಷ್ಟದಿಂದ ಪಾರುಮಾಡಿ 
ಸ್ಪರ್ಗಕ್ಕೆ ಸೇರಿಸಿದನಷ್ಟೆ ಎಂದು ಹೇಳಿದರು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟುಶೀತ್ಯಧಿಕಶತತಮೋ5 ಧ್ಯಾಯಃ 
i ಇತಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ ರಾಜಮಾಹಾತ್ಮೇ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ಎಂಬತ್ತೆಂಟನೆಯ ಅಧ್ಯಾಯ ಮುಗಿಯಿತು 
XX 


-404- ಮಹಾಭಾರತ ವನಪರ್ವ 


ನೂರ ಎಂಬತೊಂಬತನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಧುಂಧುಮಾರೋಪಾಖ್ಯಾನದ ಆರಂಭ. 
ಉದಂಕನ ತಪಸ್ಸು, ವಿಷ್ಣುವಿನ ವರದಾನ, ಉದಂಕನಿಂದ 
ಕುವಲಾಶ್ಚನಿಗೆ ಧುಂಧುವಿನ ವಧೆಯ ಪ್ರೇರಣೆ. 
ವೈಶಂಪಾಯನಃ 
ಯುಧಿಷ್ಠಿರೋ ಧರ್ಮರಾಜಃ ಪಪ್ರಚ್ಛೆ ಭರತರ್ಷಭ । 
ಮಾರ್ಕಂಡೇಯಂ ತಪೋವೃದ್ಧಂ ದೀರ್ಫಾಯುಷಮಕಲ್ಯಷಮ್‌ ell 


ವೈಶಂಪಾಯನ- ಧರ್ಮರಾಜನಾದ ಯುಧಿಷ್ಠಿರನು ದೀರ್ಪಾಯುಷಿಗಳಾದ 
ಪಾಪರಹಿತರಾದ ತಪೋವೃದ್ಧರಾದ ಮಾರ್ಕಂಡೇಯರನ್ನು ಪ್ರಶ್ನೆ ಮಾಡಿದನು. 


ವಿದಿತಾಸ್ತವ ಧರ್ಮಜ್ಞ ದೇವದಾನವರಾಕ್ಷಸಾಃ । 
ರಾಜವಂಶಾಶ್ಚ ವಿವಿಧಾ ಯಷಿವಂಶಾಶ್ಚ ಶಾಶ್ಚತಾಃ । 
ನ ತೇತಸ್ವವಿದಿತಂ ಕಿಂಚಿದ್‌ ಅಸ್ಮಿಂಲ್ಲೋಕೇ ದ್ವಿಜರ್ಷಭ 11೨1 


ಧರ್ಮಜ್ಞನರೇ, ನೀವು ದೇವದಾನವರಾಕ್ಸಸರನ್ನೂ , ಅನೇಕ ರಾಜವಂಶಗಳನ್ನೂ 
ಮತ್ತು ಶಾಶ್ವತವಾದ ಯಷಿವಂಶಗಳನ್ನೂ ತಿಳಿದಿದ್ದೀರಿ. ಬ್ರಾಹ್ಮಣಶ್ರೇಷ್ಠರೇ, ಈ 
ಲೋಕದಲ್ಲಿನಿಮಗೆ ತಿಳಿಯದಿದ್ದುದು ಯಾವುದೂ ಇಲ್ಲ. 


ಕಥಂ ವೇತ್ತಿ ಮುನೇ ವಂಶಾನ್‌ ಮನುಷ್ಯೋರಗರಕ್ಟಸಾಮ್‌ । 

ಸುಪರ್ಣಕಿನ್ನರಾಣಾಂ ಚ ಯಕ್ಷಾಣಾಂ ಚ ಮಹೌಜಸಾಮ್‌ 11೩1! 
ಏತದಿಚ್ಛಾಮಿ ಭಗವನ್‌ ತತ್ತ್ವೇನ ಕಥಿತಂ ದ್ವಿಜ Mal 
ಎಲೈ ಯಷಿಗಳೇ, ನೀವು ಮನುಷ್ಯೋರಗರಾಕ್ಷಸರ ವಂಶಗಳನ್ನೂ, ಸುಪರ್ಣ 


ಕಿನ್ನರರ ವಂಶಗಳನ್ನೂ, ಮಹಾಪ್ರತಾಪಶಾಲಿಗಳಾದ ಯಕ್ಷರ ವಂಶಗಳನ್ನೂ ಹೇಗೆ 


ತಿಳಿದಿದ್ದೀರಿ? ಪೂಜ್ಯರಾದ ಬ್ರಾಹ್ಮಣರೇ, ನಾನು ಇದನ್ನು ನಿಮ್ಮಮಾತಿನಿಂದ ತಿಳಿಯಲು 
ಬಯಸುತ್ತೇನೆ. 


ಕುವಲಾಶ್ವ ಇತಿ ಖ್ಯಾತ ಇಕ್ಲಾಕುರಪರಾಜಿತಃ I 
ಕಥಂ ನಾಮವಿಪರ್ಯಾಸಾದ್‌ ಧುಂಧುಮಾರತ್ವಮಾಗತಃ 11೫1 


ಮಾರ್ಕಂಡೇಯಸಮಾಸ್ಯಾಪರ್ವ -405- 


ಕುವಲಾಶನೆಂದು ಪ್ರ ಸಿದ್ಧನಾದ ಜಯಶಾಲಿಯಾದ ಇಕಾ ್ಲಕುರಾಜನಿಗೆ ಹೆಸರು 
ವ್ಯತ್ಯಾಸವಾಗಿ ಹೇಗೆ ಕು ಉತ ಹೆಸರು ಬೂ 

ಏತದಿಚ್ಛಾಮಿ ತತ್ತ್ವೇನ ಜ್ಞಾತುಂ ಭಾರ್ಗವಸತ್ತಮ । 

ವಿಷರ್ಯಸ್ತಂ ಯಥಾ ನಾಮ ಕುವಲಾಶ್ವಸ್ಯ ಧೀಮತಃ TN 

ಎಲೈ ಭಾರ್ಗವಶ್ರೇಷ್ಠರೇ, ಮೇಧಾವಿಯಾದ ಕುವಲಾಶನಿಗೆ ಈ 
ನಾಮವಿಪರ್ಯಾಸವು ಹೇಗೆ ಉಂಟಾಯಿತೆಂದು ಸರಿಯಾಗಿ ತಿಳಿಯಲು 
ಬಯಸುತ್ತೇನೆ. 

ಮಾರ್ಕಂಡೇಯಃ 

ಹಂತತೇ ಕಥಯಿಷ್ಯಾಮಿ ಶೃಣು ರಾಜನ್‌ ಯುಧಿಷ್ಠಿರ । 

ಧರ್ಮಿಷ್ಠಮಿದಮಾಖ್ಯಾನಂ ಧುಂಧುಮಾರಸ್ಯ ತಚ್ಚ ಕ್ಸೈಣು Wa 

ಮಾರ್ಕಂಡೇಯ- ರಾಜನಾದ ಯುಧಿಷ್ಠಿರನೇ, ಬಹಳ ಸಂತೋಷ. ನಿನಗೆ 
ಧರ್ಮಿಷ್ಠವಾದ ಈ ಧುಂಧುಮಾರನ ಕಥೆಯನ್ನುಹೇಳುವೆನು. ಅದನ್ನುಕೇಳು. 

ಯಥಾ ಸ ರಾಜಾ ಏಕ್ಟ್ಟಾಕಃ ಕುವಲಾಶ್ಟೋ ಮಹೀಪತಿಃ । 

ಧುಂಧುಮಾರತ್ಹಮಗಮತ್‌ ತಚ್ಛ್ರಣುಷ್ಟ ಮಹೀಪತೇ 

ಎಲೈ ಮಹೀಪತಿಯೇ, ಇಕ್ಲಾ; ಕು ವಂಶದ ರಾಜನಾದ ಕುವಲಾಶನು ಹೇಗೆ 
ಧುಂಧುಮಾರನಾದನು ಎಂಬುದನ್ನೂ ಕೇಳು. 

ಮಹರ್ಷಿರ್ವಿಶ್ರುತಸ್ತಾತ ಉದಂಕ ಇತಿ ಭಾರತ । 

ಮರುಧನ್ವಸು ರಮ್ಯೇಷು ಆಶ್ರಮಸ್ತಸ್ಯ ಕೌರವ 

ಎಲೈ ಭಾರತನೇ, ಉದಂಕನೆಂಬ ಪ್ರಖ್ಯಾತನಾದ ಮಹರ್ಷಿ ಇದ್ದನು. ಎಲ್ಫೈ 
ಪ್ರೀತಿಪಾತ್ರನಾದ ಕೌರವನೇ, ಮರುಭೂಮಿಯ ಒಂದು ರಮ್ಯವಾದ ಪ್ರದೇಶದಲ್ಲಿ 
ಅವನ ಆಶ್ರಮವಿದ್ದಿತು. 


ಉದಂಕಸ್ತು ಮಹಾತೇಜಾಃ ತಪೋತತಪ್ಯತ್‌ ಸುದುಶ್ಚರಮ್‌ । 
ಆರಿರಾಧಯಿಷುರ್ವಿಷ್ಟುಂ ಬಹೂನ್‌ ವರ್ಷಗಣಾನ್‌ ವಿಭೋ 


11೮॥ 


HE 


11೧೦॥॥ 


-406- ಮಹಾಭಾರತ ವನಪರ್ವ 


ಎಲೈ ವಿಭುವೇ, ಮಹಾತೇಜಸ್ವಿಯಾದ ಉದಂಕನು ವಿಷ್ಣುವನ್ನು ಆರಾಧಿಸುತ್ತಾ 
ಅನೇಕವರ್ಷಗಳ ಕಾಲ ಬಹಳ ದುಷ್ಪರವಾದ ತಪಸ್ಸನ್ನುಮಾಡಿದನು. 


ತಸ್ಯ ಪ್ರೀತಃ ಸ ಭಗವಾನ್‌ ಸಾಕ್ಟಾದರ್ಶನಮೇಯಿವಾನ್‌ । 
ದೃಷ್ಟ್ವಾ ಮಹರ್ಷಿರ್ವಿಷ್ಟುಂ ತು ತುಷ್ಟಾವ ವವಿಧೈಃಸ್ತವೈ: 1೧೧॥ 


ಅವನಿಗೆ ಪ್ರಸನ್ನನಾದ ಭಗವಂತನು ತಾನೇ ದರ್ಶನವನ್ನು ಕೊಟ್ಟನು. ಮಹರ್ಷಿಯು 
ವಿಷ್ಣುವನ್ನುನೋಡಿ ಅನೇಕ ಸ್ತೋತ್ರಗಳಿಂದ ಸ್ತೋತ್ರಮಾಡಿದನು. 


ತ್ವಯಾ ದೇವ ಪ್ರಜಾಃಸರ್ವಾಃ ಸಸುರಾಸುರಮಾನವಾಃ । 


ಸ್ಥಾವರಾಣಿ ಚ ಭೂತಾನಿ ಜಂಗಮಾನಿ ಚ ಸರ್ವಶಃ HOS 
ಬ್ರಹ್ಮ ವೇದಾಶ್ಚ ವೇದ್ಯಂ ಚ ತ್ವಯಾ ಸೃಷ್ಟಂ ಮಹಾದ್ಯುತೇ । 
ಶಿರಸ್ತೇ ಗಗನಂ ದೇವ ನೇತ್ರೇ ಶಶಿದಿವಾಕರೌ 11೧೩॥ 


ಶ್ಲಾಸಃ ಪವನಶ್ಚಾಪಿ ತೇಜೋಶಸ್ಟಿಶ್ಚ ತವಾಚ್ಯುತ । 
ಬಾಹವಸ್ತೇ ದಿಶಃ ಸರ್ವಾಃ ಕುಕ್ಚಿಶ್ಚಾಪಿ ಮಹಾರ್ಣವಃ 11೧೪॥ 


ಊರೂ ತೇ ಪರ್ವತಾ ದೇವ ಖಂ ನಾಭಿರ್ಮಧುಸೂದನ ಟ 
ಪಾದೌ ತೇ ಪೃಥಿವೀ ಚೈವ ರೋಮಾಣ್ಯೋಷಧಯಸ್ತವ Merl 


ಎಲೈ ಮಹಾಕಾಂತಿಯುಳ್ಳ ದೇವನೇ, ನೀನು ಸುರರನ್ನೂ, ಅಸುರರನ್ನೂ, 
ಮಾನವರನ್ನೂಎಲ್ಲಾಸ್ಥಾವರಜಂಗಮ ಪ್ರಾಣಿಗಳನ್ನೂಬ್ರಾಹ್ಮಣಾದಿ ಜಾತಿಗಳನ್ನೂ, 
ವೇದಗಳನ್ನೂ, ವೇದ್ಯವಾದ ಎಲ್ಲಾವಸ್ತುಗಳನ್ನೂ ಸ್ಫಷ್ಟಿಸಿದ್ದೀಯೆ. ದೇವನೇ, ನಿನ್ನ 
ಶಿರಸ್ಲಿನಿಂದ ಗಗನವು ಜನಿಸಿದೆ. ನೇತ್ರಗಳಿಂದ ಚಂದ್ರಸೂರ್ಯರು ಜನಿಸಿದ್ದಾರೆ. 
ಶ್ವಾಸದಿಂದ ವಾಯುವು, ತೇಜಸ್ಸಿನಿಂದ ಅಗ್ನಿಯು, ಬಾಹುಗಳಿಂದ ದಿಕ್ಕುಗಳು, 
ಉದರದಿಂದ ಸಮುದ್ರವು ಜನಿಸಿವೆ. ಎಲೈ ದೇವನೇ, ನಿನ್ನ ತೊಡೆಗಳಿಂದ 
ಪರ್ವತಗಳು, ಎಲೈ ಮಧುಸೂದನನೇ, ನಾಭಿಯಿಂದ ಅಂತರಿಕ್ಷವೂ, ಪಾದಗಳಿಂದ 
ಪೃಥಿವಿಯೂ ಮತ್ತು ರೋಮಗಳಿಂದ ಓಷಧಿ ವನಸ್ಪತಿಗಳೂ ಜನಿಸಿವೆ. 


ಇಂದ್ರಸೋಮಾಗಿವರುಣಾ ದೇವಾಸುರಮಹೋರಣಗಾಃ । 
ಪ್ರಹ್ವಾಸ್ತಾ ಮುಪತಿಷ್ಯಂತಿ ಸ್ತುವಂತೋ ವಿವಿಧ್ಛೆಃ ಸ್ತವೈಃ 11೧೬॥ 


ಮಾರ್ಕಂಡೇಯಸಮಾಸ್ಯಾಪರ್ವ -407- 


ಇಂದ್ರ, ಸೋಮ, ಅಗ್ನಿ, ವರುಣ ಮೊದಲಾದ ದೇವತೆಗಳೂ, ಅಸುರರೂ, 
ಮಹಾಸರ್ಪಗಳೂ ಅನೇಕ ಸ್ತೋತ್ರಗಳಿಂದ ನಿನ್ನನ್ನು ಸ್ತೋತ್ರಮಾಡುತ್ತಾ ವಿನಯದಿಂದ 
ನಿನ್ನಉಪಾಸನೆಯನ್ನುಮಾಡುತ್ತಾರೆ. 

ತ್ವಯಾ ವ್ಯಾಪ್ತಾನಿ ಸರ್ವಾಣಿ ಭೂತಾನಿ ಭುವನೇಶರ | 

ಯೋಗಿನಃ ಸುಮಹಾವೀರ್ಯಾಃ ಸ್ತುವಂತಿ ತ್ವಾಂ ಮಹರ್ಷಯಃ ॥೧೭॥ 

ಭುವನೇಶ್ವರನೇ, ನೀನು ಎಲ್ಲಾ ವಸ್ತುಗಳನ್ನೂ ವ್ಯಾಪಿಸಿದ್ದೀಯೆ. 
ಮಹಾಸಾಮರ್ಥವುಳ್ಳ ಯೋಗಿಗಳಾದ ಮಹರ್ಷಿಗಳು ನಿನ್ನನ್ನು ಸ್ತೋತ್ರಮಾಡುತ್ತಾರೆ. 

ತ್ವಯಿ ತುಪ್ಪೇ ಜಗಚ್ಛಾಂತಂ ತ್ವಯಿ ರುಷ್ಟೇ ಮಹದ್ದಯಮ್‌ । 

ಭಯಾನಾಮಪನೇತಾಸಿ ತ್ಹಮೇಕಃ ಪರುಷೋತ್ತಮ Tes 

ಪುರುಷೋತ್ತಮನೇ, ನೀನು ಪ್ರಸನ್ನನಾಗಿದ್ದರೆ ಜಗತ್ತಿನಲ್ಲಿ ಶಾಂತಿ ಇರುತ್ತದೆ. ನೀನು 
ಕೋಪಗೊಂಡರೆ ದೊಡ್ಡ ಭಯವುಂಟಾಗುತ್ತದೆ. ನೀನೊಬ್ಬನೇ ಎಲ್ಲಭಯಗಳನ್ನೂ 
ನಿವಾರಣೆ ಮಾಡುವವನಾಗಿದ್ದೀಯೆ. 


ದೇವಾನಾಂ ಮಾನುಷಾಣಾಂ ಚ ಸರ್ವಭೂತಸುಖಾವಹ: । 
ತ್ರಿಭಿರ್ವಿಕ್ರಮಣೈರ್ದೇವ ತ್ರಯೋ ಲೋಕಾಸ್ತ್ವಯಾ ವೃತಾ: । 
ಅಸುರಾಣಾಂ ಸಮೃದ್ಧಾನಾಂ ವಿನಾಶಶ್ಚ ತ್ವಯಾ ಕೃತಃ ೧೯॥ 
ದೇವತೆಗಳಿಗೂ ಮನುಷ್ಯರಿಗೂ ಮತ್ತು ಎಲ್ಲಾ ಪ್ರಾಣಿಗಳಿಗೂ ಸುಖವನ್ನು 
ಕೊಡುವವನಾಗಿದ್ದೀಯೆ. ನಿನ್ನ ಮೂರುಪಾದ ವಿಕ್ಷೇಪಗಳಿಂದ ಮೂರು ಲೋಕಗಳನ್ನೂ 
ಆವರಿಸಿದ್ದೀಯೆ. ಸಮೃದ್ಧರಾದ' ಅಸುರರಿಗೆ ನೀನು ವಿನಾಶವನ್ನು 
ಉಂಟುಮಾಡಿದ್ದೀಯೆ. 
ತವ ವಿಕ್ರಮಣೈರ್ದೇವ ನಿರ್ವಾಣಮಗಮನ್‌ ಪರಮ್‌ । 
ಪರಾಭವಂ ಚ ದೈತ್ಯೇಂದ್ರಾಃ ತ್ವಯಿ ಕ್ರುದ್ಧೇ ಮಹಾದ್ಯುತೇ 
ದೇವನೇ, ನಿನ್ನ ಸಾಮರ್ಥದಿಂದ ದೈತ್ಯೇಂದ್ರರು ಸಂಪೂರ್ಣ ವಿನಾಶವನ್ನು 
ಹೊಂದಿದ್ದಾರೆ. ಮಹಾತೇಜಸ್ತಿಯೇ, ನಿನ್ನ ಕ್ರೋಧದಿಂದ ಅವರು ಪರಾಭಎವನ್ನೂ 


1೨20 


ಹೊಂದಿದ್ದಾರೆ. 


-408- ಮಹಾಭಾರತ ವನಪರ್ವ 


ತಂಹಿಕರ್ತಾ ವಿಕರ್ತಾ ಚ ಭೂತಾನಾಮಿಹ ಸರ್ವಶಃ । 
ಆರಾಧಯಿತ್ವಾ ತ್ಚಾಂ ದೇವಾಃ ಸುಖಮೇಧಂತಿ ನಿತ್ಯಶಃ 11೨೧॥॥ 


ನೀನೇ ಎಲ್ಲ ಜೀವರನ್ನೂ ಸೃಷ್ಟಿಮಾಡುವವನು ಮತ್ತು ಸಂಹಾರಮಾಡುವವನು. 
ನಿನ್ನ ಆರಾಧನೆಯನ್ನು ಮಾಡಿ ದೇವತೆಗಳು ಯಾವಾಗಲೂ ಸುಖವನ್ನು ಪಡೆಯುತ್ತಾರೆ. 


ಏವಂ ಸ್ತುತೋ ಹೃಷೀಕೇಶ ಉದಂಕೇನ ಮಹಾತ್ಮನಾ । 
ಉದಂಕಮಬ್ರವೀದ್‌ ವಿಷ್ಣುಃ ಪ್ರೀತಸ್ತೇ5ನಹಂ ವರಂ ವೃಣು 11೨೨ 


ಹೀಗೆ ಮಹಾತ್ಮನಾದ ಉದಂಕನಿಂದ ಸ್ತೋತ್ರ ಮಾಡಲ್ಪಟ್ಟ ಸರ್ವೇಂದ್ರಿಯ 
ಪ್ರೇರಕನಾದ ಹೃಷೀಕೇಶನು ಉದಂಕನನ್ನು ಕುರಿತು ನಾನು ನಿನಗೆ ಪ ಪ ಪ್ರಸನ್ನನಾಗಿದ್ದೇನೆ 
ವರವನ್ನು ಬೇಡು ಎಂದು ಹೇಳಿದನು. 


ಉದಂಕಃ 
ಪರ್ಯಾಪ್ತೋ ಮೇ ವರೋ ಹ್ಯೇಷ ಯದಹಂ ದೃಷ್ಠವಾನ್‌ ಹರಿಮ್‌ । 
ಪುರುಷಂ ಶಾಶ್ವತಂ ದಿವ್ಯಂ ಸ್ರಷ್ಟಾರಂ ಜಗತಃ ಪ್ರಭುಮ್‌ 11೨೩ 


ಉದಂಕ- ಶಾಶ್ವತನೂ, ದಿವ್ಯಪುರುಷನೂ, ಜಗತ್ತಿನ ಸೃಷ್ಟಿಕರ್ತನೂ, ಪ್ರಭುವೂ 
ಆದ ಹರಿಯಾದ ನಿನ್ನನ್ನುನಾನು ನೋಡಿರುವುದೇ ಶ್ರೇಷ್ಠವರವಾಗಿದೆ. ಬೇರೆ ವರವು 
ಬೇಡ. 

ಶ್ರೀಭಗವಾನ್‌ 

ಪ್ರೀತಸ್ತೆ ಸ್ವೇರಹಮಲ್‌ೌಲ್ಯೆ €ನ ಭಕ್ತ್ಯಾಚ ದ್ವಿಜಸತ್ತಮ । 

ಅವಶ್ಯಂ ಹಿ ತ್ವಯಾ ವಿದ್ವನ್‌ ಮತ್ತೋ ಗ್ರಾಹ್ಯೋ ವರೋ ದ್ವಿಜ ॥1೨೪॥ 

ಶ್ರೀಭಗವಾನ್‌- ಎಲೈ ದ್ವಿಜಶ್ರೇಷ್ಠನೇ, ನಿನ್ನ ಅಚಾಂಚಲ್ಯದಿಂದಲೂ ಮತ್ತು 
ಭಕ್ತಿಯಿಂದಲೂ ನಾನು ಸಂತೋಷಗೊಂಡಿದ್ದೇನೆ... ಜ್ಞಾನಿಯಾದ ಬ್ರಾಹ್ಮಣನೇ ನೀನು 
ಅವಶ್ಯ ವಾಗಿ ನನ್ನಿಂದ ವರವನ್ನು ಸ್ವೀಕರಿಸಬೇಕು. 


ಏವಂ ಸಂಚೋದ್ಯಮಾನಸ್ತು ವರೇಣ ಹರಿಣಾ ತದಾ । 
ಉದಂಕ: ಪ್ರಾಂಜಲಿರ್ವವ್ರೇ ವರಂ ಭರತಸತ್ತಮ 11೨೫ 


ಮಾರ್ಕಂಡೇಯಸಮಾಸ್ಯಾಪರ್ವ -409- 


ಎಲೈ ಭರತಸತ್ತಮನೇ, ಹೀಗೆ ಹರಿಯಿಂದ ಒತ್ತಾಯ ಮಾಡಲ್ಪಟ್ಟಉದಂಕನು 

ಕೈಗಳನ್ನುಮುಗಿದು ವರವನ್ನು ಬೇಡಿದನು. 
ಉದಂಕಃ 

ಯದಿ ಮೇ ಭಗವಾನ್‌ ಪ್ರೀತಃ ಪುಂಡರೀಕನಿಭೇಕ್ಟಣ | 

ಧರ್ಮೆೇ ಸತ್ಯೇ ದಮೇ ಚೈವ ಬುದ್ಧಿರ್ಭವತು ಮೇ ಸದಾ TENT 

ಅಭ್ಯಾಸಶ್ಚ ಭವೇದ್‌ ಭಕ್ತ್ಯಾ ತಯಿ ನಿತ್ಯಂ ಮಹೇಶ್ವರ 11೨೭! 

ಉದಂಕ- ಭಗವಂತನೇ, ಪುಂಡರೀಕಾಕ್ಚನೇ, ನೀನು ನನಗೆ ಪ್ರಸನ್ನನಾಗಿದ್ದರೆ ನನಗೆ 
ಯಾವಾಗಲೂ ಧರ್ಮದಲ್ಲಿಯೂ, ಸತ್ಯದಲ್ಲಿಯೂ, ದಮದಲ್ಲಿಯೂ 
ಬುದ್ಧಿಯುಂಟಾಗಲಿ. ಎಲೈ ಮಹಾಪ್ರಭುವೇ, ನಿನ್ನಲ್ಲಿ ಭಕ್ತಿಯೂ ಯಾವಾಗಲೂ 
ವೃದ್ಧಿಯನ್ನು ಹೊಂದಲಿ. 

ಶ್ರೀಭಗವಾನ್‌ 

ಸರ್ವಮೇತದ್ದಿ ಭವಿತಾ ಮತ್‌ಪ್ರಸಾದಾತ್‌ ತವ ದ್ವಿಜ । 

ಪ್ರತಿಭಾಸ್ಯತಿ ಯೋಗಶ್ಚ ಯೇನ ಯುಕ್ತೋ ದಿವೌಕಸಾಮ್‌ । 

ತ್ರಯಾಣಾಪಿ ಲೋಕಾನಾಂ ಮಹತ್‌ ಕಾರ್ಯಂ ಕರಿಷ್ಯಸಿ 11೨೮॥॥ 

ಶ್ರೀಭಗವಾನ್‌- ಎಲ್ಫೆ ಬ್ರಾಹ್ಮಣನೇ, ನನ್ನ ಅನುಗ್ರಹದಿಂದ ನಿನಗೆ ಇವೆಲ್ಲವೂ 
ಉಂಟಾಗುವುದು. ನಿನಗೆ ಯೋಗದ ಪ್ರತಿಭಾನವು ಉಂಟಾಗುವುದು. ಅದರಿಂದ 
ನೀನು ದೇವತೆಗಳಿಗೂ ಮತ್ತು ಮೂರುಲೋಕಗಳಿಗೂ ಉಪಕಾರವಾಗುವಂತಹ ದೊಡ್ಡ 
ಕಾರ್ಯವನ್ನುಮಾಡುವಿ. 

ಉತ್ಪಾದನಾರ್ಥಂ ಲೋಕಾನಾಂ ಧುಂಧುರ್ನಾಮ ಮಹಾಸುರಃ । 

ತಪಸ್ಯತಿ ತಪೋ ಘೋರಂ ಶೃಣು ಯಸ್ತಂ ಹನಿಷ್ಯತಿ 11೨೯ 

ಲೋಕಗಳನ್ನು ವಿನಾಶಮಾಡುವ ಉದ್ದೇಶದಿಂದ ಧುಂಧು ಎಂಬ ಮಹಾ ಅಸುರನು 
ಘೋರವಾದ ತಪಸನ್ನು ಮಾಡುತ್ತಿದ್ದಾನೆ. ಅವನನ್ನು ಸಂಹರಿಸುವವನು ಯಾವನು 
ಎಂದು ಹೇಳುವೆನು, ಅದನ್ನು ಕೇಳು. 


-410- ಮಹಾಭಾರತ ವನಪರ್ವ 


ಬೃಹದಶ್ವ ಇತಿ ಖ್ಯಾತೋ ಭವಿಷ್ಯತಿ ಮಹೀಪತಿಃ 11೩೦॥ 
ತಸ್ಯ ಪುತ್ರಃ ಶುಚಿರ್ದಾಂತಃ ಕುವಲಾಶ್ಚ ಇತಿ ಶ್ರುತಃ | 

ಸ ಯೋಗಬಲಮಾಸ್ನಾಯ ಮಾಮಕಂ ಪಾರ್ಥಿವೋತ್ತಮಃ । 

ಶಾಸನಾತ್‌ ತವ ವಿಪ್ರರ್ಷೇ ಧುಂಧುಮಾರೋ ಭವಿಷ್ಯತಿ 11೩೧॥ 


ಬೃಹದಶ್ವಎಂಬ ಪ್ರಸಿದ್ಧನಾದ ರಾಜನು ಮುಂದೆ ಉಂಟಾಗುವನು. ಅವನಿಗೆ 
ಶುಚಿಯೂ ಮತ್ತು ಇಂದ್ರಿಯನಿಗ್ರಹವುಳ್ಳವನೂ ಆದ ಕುವಲಾಶ್ಹನೆಂಬ ಪುತ್ರನು 
ಜನಿಸುವನು. ಆ ಶ್ರೇಷ್ಠರಾಜನು ನನ್ನ ಯೋಗಬಲವನ್ನು ಆಶ್ರಯಿಸಿ ಎಲೈ 
ವಿಪ್ರರ್ಷಿಯೇ, ನಿನ್ನಆದೇಶದಿಂದ ಧುಂಧುವನ್ನು ಸಂಹರಿಸುವನು. 


ಮಾರ್ಕಂಡೇಯಃ 
ಉದಂಕಮೇವಮುಕ್ತಾ § ತು ವಿಷ್ಣುರಂತರಧೀಯತ 11೩೨।॥ 


ಮಾರ್ಕಂಡೇಯ- ಉದಂಕನಿಗೆ ಹೀಗೆ ಹೇಳಿ ವಿಷ್ಣುವು ಅಂತರ್ದಾನವನ್ನು 
ಹೊಂದಿದನು. 


ಇಕ್ಲಾಕಾ ಸಂಸ್ಥಿತೇ ರಾಜನ್‌ ಶಶಾದಃ ಪೃಥಿವೀಮಿಮಾಮ್‌ । 
ಪ್ರಾಪ್ತಃ ಪರಮಧರ್ಮಾತ್ಮಾ ಸೋತsಯೋಧ್ಯಾಯಾಂ ನೃಪೋತಭವತ್‌ ॥ 


ರಾಜನೇ, ಇಕ್ಷಾಕುವು ಸ್ಪರ್ಗಸ್ಥನಾದಮೇಲೆ ಶಶಾದನಿಗೆ ಈ ಭೂಮಿಯು 


ಪ್ರಾಪ್ತವಾಯಿತು. ಪರಮಧರ್ಮಾತ್ಮನಾದ ಅವನು ಅಯೋಧ್ಯೆಯಲ್ಲಿ (ರಾಜಧಾನಿ) 
ರಾಜನಾದನು. 


ಶಶಾದಸ್ಯ ತು ದಾಯಾದಃ ಕಕುತೊ ಸೀ ನಾಮ ವೀರ್ಯವಾನ್‌ । 
ಅನೇನಾಶ್ಚಾಪಿ ಕಾಕುತ್ಸ್ಯ ಪೃಥುಶ್ಚಾನೇನಸಃ ಸುತಃ AVI 


ಶಶಾದನ ಪುತ್ರನು ಪರಾಕ್ರಮಿಯಾದ ಕಕುತ್ಸ್ಮನು. ಅನೇನನು ಕಕುತ್ನನ ಪುತ್ರನು. 
ಪೃಥುವು ಅನೇನನ ಪುತ್ರ. 


ವಿಷ್ಣಗಶ್ವ ಪೃಥೋಃ ಪುತ್ರಃ ತಸ್ಮಾದಾದ್ರ ೯ಸು ಜ ಜ್ಲಿವಾನ್‌ । 


ಆರ್ದ್ರಾದ್‌ ಯುವನಾಶ್ಪಸ್ತು ಶ್ರಾವಸ್ತಸ್ತಸ್ಯ ಚಾತ್ಮಜಃ 11೩೫1 


ಮಾರ್ಕಂಡೇಯಸಮಾಸ್ಯಾಪರ್ವ 411]. 


ವಿಷ್ಠಗಶ್ನನು ಪೃಥುವಿನ ಪುತ್ರ. ಅವನಿಂದ ಆದಾನು ಜನಿಸಿದನು. ಆರ್ದ್ರನಿಂದ 
ಯುವನಾಶ್ವ ಮತ್ತು ಶ್ರಾವನು ಯುವನಾಶ್ಚನ ಪುತ್ರ. 
ಜಜ್ಞೇ ಶ್ರಾವ್ಯಸ್ತತೋ ರಾಜಾ ಶ್ರಾವಸ್ತೀ ಯೇನ ನಿರ್ಮಿತಾ । 
ಶ್ರಾವ್ಯಸ್ತಸ್ಯ ತು ದಾಯಾದೋ ಬೃಹದಶ್ಟೋ ಮಹಾಬಲಃ WALI 
ಶ್ರಾವನ ಮಗ ಶ್ರಾವ್ಯ. ಅವನು ಶ್ರಾವಸ್ತೀ ಪಟ್ಟಣವನ್ನು ನಿರ್ಮಾಣ ಮಾಡಿದನು. 
ಶ್ರಾವ್ಯನ ಪುತ್ರನು ಮಹಾಬಲನಾದ ಬೃಹದಶ್ವ. 
ಬೃಹದಶ್ಪಸುತಶ್ಚಾಪಿ ಕುವಲಾಶ್ಚ ಇತಿ ಸ್ಥ ತಃ | 
ಕುವಲಾಶ್ವಸ್ಯ ಪುತ್ರಾಣಾಂ ಸಹಸ್ವಾಣ್ಯೇಕವಿಶತಿ: 11೩೭! 
ಬೃಹದಶ್ಪನು ಕುವಲಾಶ್ಚಎಂದು ಪ್ರಸಿದ್ಧನಾದವನು. ಕುವಲಾಶ್ನನಿಗೆ ಇಪ್ಪತ್ತೊಂದು 
ಸಾವಿರ ಪುತ್ರರು. 
ಸರ್ವೇ ವಿದ್ಯಾಸು ನಿಷ್ಠಾತಾ ಬಲವಂತೋ ದುರಾಸದಾಃ । 
ಕುವಲಾಶಸಶ್ವ ಪಿತೃತೋ ಗುಣೈರಭ್ಯಧಿಕೋ5 ಭವತ್‌ 11೩೮॥ 
ಎಲ್ಲರೂ ಎಲ್ಲವಿದ್ಯೆಗಳಲ್ಲೂನಿಷ್ಣಾತರು, ಬಲಿಷ್ಠರಾದವರು ಮತ್ತು ಸೋಲಿಸಲು 
ಅಸಾಧ್ಯರಾದವರು. ಕುವಲಾಶ್ನನು ತನ್ನ ಗುಣಗಳಿಂದ ತನ್ನತಂದೆಯನ್ನೂ ಮೀರಿಸಿದನು. 
ಸಮಯೇ ತಂ ತತೋ ರಾಜ್ಯೇ ಬೃಹದಶ್ಟೋ5ಭ್ಯಷೇಯತ್‌ ಟ 
ಕುವಲಾಶ್ಚಂ ಮಹಾರಾಜ ಶೂರಮುತ್ತಮಧಾರ್ಮಿಕಮ್‌ 11೩೯ 
ಎಲೈ ಮಹಾರಾಜನೇ, ಯೋಗ್ಯವಾದ ಸಮಯದಲ್ಲಿ ಬೃಹದಶ್ವನು ಶೂರನೂ, 
ಉತ್ತಮ ಧಾರ್ಮಿಕನೂ ಆದ ಕುವಲಾಶನಿಗೆ ರಾಜ್ಯದಲ್ಲಿ ಅಭಿಷೇಕವನ್ನುಮಾಡಿದನು. 
ಪುತ್ರಸಂಕ್ರಾಮಿತಶ್ರೀಸ್ತು ಬೃಹದಶ್ಟೋ ಮಹೀಪತಿಃ । 
ಜಗಾಮ ತಪಸೇ ಧೀಮಾನ್‌ ತಪೋವನಮಮಿತ್ರಹಾ 
ರಾಜನೂ ಶತ್ರುಸಂಹಾರಕನೂ ಆದ ಬೃಹದಶ್ನನು ಪುತ್ರನಿಗೆ ತನ್ನ ಸಂಪತ್ತನ್ನು 
ವರ್ಗಾಯಿಸಿ ಮೇಧಾವಿಯಾದ ಅವನು ತಪಸ್ಸನ್ನು ಮಾಡಲು ತಪೋವನಕ್ಕೆ 
ಹೋದನು. 


11೪0೦1 


-412- ಮಹಾಭಾರತ ವನಪರ್ವ 


ಅಥ ಶುಶ್ರಾವ ರಾಜರ್ಷಿಂ ತಮುದಂಕೋ ಯುಧಿಷ್ಠಿರ ! 
ವನಂ ಸಂಪ್ರಸ್ಥಿತಂ ರಾಜನ್‌ ಬೃಹದಶ್ಚಂ ದ್ವಿಜೋತ್ತಮಃ 11೪೧॥ 


ಎಲ್ಫೆ ಯುಧಿಷ್ಠಿರ ರಾಜನೇ, ಆಗ ದ್ವಿಜಶ್ರೇಷ್ಠನಾದ ಉದಂಕನು ರಾಜರ್ಷಿಯಾದ 
ಬೃಹದಶ್ಪನು ಕಾಡಿಗೆ ಹೊರಟಿದ್ದಾನೆಂಬ ವಾರ್ತೆಯನ್ನು ಕೇಳಿದನು. 


ತಮುದಂಕೋ ಮಹಾತೇಜಾಃ ಸರ್ವಾಸ್ಪವಿದುಷಾಂ ವರಮ್‌ । 
ನ್ಯವಾರಯದಮೇಯಾತ್ಮಾ ಸಮಾಸಾದ್ಯ ಪುರೋತ್ತಮೇ 11೪೨॥॥ 


ಅಚಿಂತ್ಯಶಕ್ತಿಯುಳ್ಳ ಉದಂಕನು ಮಹಾತೇಜಸ್ವಿಯೂ, ಸರ್ವಾಸ್ತಗಳನ್ನು ಬಲ್ಲವನೂ 
ಆದ ಬೃಹದಶ್ಚನನ್ನು ಅವನ ಶ್ರೇಷ್ಠವಾದ ಪಟ್ಟಣದಲ್ಲಿಸಂಧಿಸಿ ಅವನನ್ನುತಡೆದನು. 
ಉದಂಕಃ 


ಭವತಾ ರಕ್ಷಣಂ ಕಾರ್ಯಂ ತತ್‌ ತಾವತ್‌ ಕರ್ತುಮರ್ಹಸಿ । 
ನಿರುದ್ದಿಗ್ನಾ ವಯಂ ರಾಜನ್‌ ತ್ತತ್‌ಪ್ರಸಾದಾದ್‌ ವಸೇಮಹಿ  1೪೩॥ 


ಉದಂಕ- ನೀನು ರಕ್ಷಣೆಯನ್ನು ಮಾಡಬೇಕಾದವನು. ನೀನು ಈಗ ಅದನ್ನೇ 
ಮಾಡುವುದು ಯೋಗ್ಯವಾದುದು. ಎಲೈ ರಾಜನೇ, ನಿನ್ನ ಅನುಗ್ರಹದಿಂದ ನಾವು 
ನಿನ್ನರಾಜ್ಯದಲ್ಲಿನಿರಾತಂಕವಾಗಿ ವಾಸಮಾಡುತ್ತಿದ್ದೇವೆ. 


ತ್ವಯಾ ಹಿ ಪೃಥಿವೀ ರಾಜನ್‌ ರಕ್ಷ ಕಮಾಣಾ ಮಹಾತ್ಮನಾ I 
ಭವಿಷ್ಯತಿ ನಿರುದ್ದಿಗ್ನಾ ನಾರಣ್ಯಂ ಗಂತುಮರ್ಹಸಿ HV 


ಎಲ್ಫೆ ರಾಜನೇ, ಮಹಾತ್ಮನಾದ ನೀನು ಭೂಮಿಯನ್ನು ರಕ್ಷಣೆ ಮಾಡಿದರೆ ಎಲ್ಲವೂ 
ನಿರಾತಂಕವಾಗುವುದು. ನೀನು ಅರಣ್ಯಕ್ಕೆ ಹೋಗಬೇಡ. 


ಪಾಲನೇ ಹಿ ಮಹಾನ್‌ ಧರ್ಮಃ ಪ್ರಜಾನಾಮಿಹ ದೃಶ್ಯತೇ । 
ನ ತಥಾ ದೃಶ್ಯತೇ5ರಣ್ಯೇ ಮಾ ಭೂತ್‌ ತೇ ಬುದ್ದಿರೀದೃಶೀ 11೪೫ 


ಇಲ್ಲಿಪ್ರಜೆಗಳನ್ನು ಪಾಲನೆ ಮಾಡುವುದರಲ್ಲಿ ದೊಡ್ಡ ಧರ್ಮವೇ ಕಾಣುತ್ತದೆ. 


ಅದು ಅರಣ್ಯವಾಸದಲ್ಲಿ ಕಾಣುವುದಿಲ್ಲ. ಆದ್ದರಿಂದ ನಿನಗೆ ಇಂತಹ ಬುದ್ಧಿ 
ಉಂಟಾಗುವುದು ಬೇಡ. 


ಮಾರ್ಕಂಡೇಯಸಮಾಸ್ಕಾಪರ್ವ -413- 


ಈದೃಶೋ ನ ಚ ರಾಜೇಂದ್ರ ಧರ್ಮಃ ಕ್ಷಚನ ದೃಶ್ಯತೇ । 
ಪ್ರಜಾನಾಂ ಪಾಲನೇ ಯೋ ವೈ ಪುರಾ ರಾಜರ್ಷಿಭಿಃ ಕೃತ: WPL 


ಎಲ್ಛೆ ರಾಜೇಂದ್ರನೇ, ಹಿಂದೆ ರಾಜರ್ಷಿಗಳು ಯಾವ ಪ್ರಜಾಪಾಲನವನ್ನು ರಾಜರಿಗೆ 
ಧರ್ಮವೆಂದು ಹೇಳಿದ್ದಾರೆಯೋ ಅಂತಹ ಧರ್ಮವು ಬೇರೆ ಯಾವುದೂ 
ಕಂಡುಬರುವುದಿಲ್ಲ. 


ರಕ್ಷಿತವ್ಯಾ: ಪ್ರಜಾ ರಾಜ್ಞಾ ತಾಸ್ತ್ಮಂ ರಕ್ಷಿತುಮರ್ಹಸಿ । 
ನಿರುದ್ಧಗಸ್ತಪಸ್ತಪ್ಪಂ ನ ಹ ಶಕ್ನೋಮಿ ಪಾರ್ಥಿವ 11೪೭ 


ರಾಜನು ಪ್ರಜೆಗಳನ್ನು ರಕ್ಷಿಸಬೇಕು. ಆದ್ದರಿಂದ ನೀನೂ ಸಹ ಪ್ರಜೆಗಳನ್ನು 
ರಕ್ಷಿಸುವುದು ಯೋಗ್ಯವಾದುದು. ಎಲೈ ರಾಜನೇ, ಹಾಗೆ ಮಾಡದಿದ್ದರೆ ನಾನು. 
ನಿರಾತಂಕವಾಗಿ ತಪಸ್ಸನ್ನು ಮಾಡಲು ಸಾಧ್ಯವಾಗುವುದಿಲ್ಲ. 


ಮಮಾಶ್ರಮಸಮೀಪೇ ಹಿ ಸಮೇಷು ಮರುಧನ್ನಸು । 

ಸಮುದ್ರವಾಲುಕಾಪೂರ್ಣ ಉಜ್ಜಾನಕ ಇತಿ ಸ್ಮೃತಃ 11೪೮॥ 

ಮರುಭೂಮಿಯಲ್ಲಿಸಮತಟ್ಟಾದ ಒಂದು ದೇಶದಲ್ಲಿನನ್ನ ಆಶ್ರಮದ ಸಮೀಪದಲ್ಲಿ 
ಸಮುದ್ರದ ಮರಳಿನಿಂದ ತುಂಬಿದ ಉಜ್ಜಾನಕ ಎಂಬ ಪ್ರದೇಶವಿದೆ. 

ಬಹುಯೋಜನವಿಸ್ತೀರ್ಣೋ ಬಹುಯೋಜನಮಾಯತಃ । 

ತತ್ರ ರೌದ್ರೋ ದಾನವೇಂದ್ರೋ ಮಹಾವೀರ್ಯಪರಾಕ್ರಮಃ ॥೪೯॥ 

ಮಧುಕೈಟಭಯೋಃ ಪುತ್ರೋ ಧುಂಧುರ್ನಾಮ ಮಹಾಸುರಃ । 

ಅಂತರ್ಭೂಮಿಗತೋ ರಾಜನ್‌ ವಸತ್ಯಮಿತವಿಕ್ರಮಃ । 

ತಂ ನಿಹತ್ಯ ಮಹಾರಾಜ ವನಂ ತ್ಹಂ ಗಂತುಮರ್ಹಸಿ BOI 

ಅದು ಅನೇಕ ಯೋಜನಗಳಷ್ಟು ಉದ್ದವೂ, ಅನೇಕ ಯೋಜನಗಳಷ್ಟುಅಗಲವೂ 
ಆಗಿದೆ. ಅಲ್ಲಿಘೋರನಾದ ಮಹಾಬಲಪರಾಮಕ್ರಮವುಳ್ಳ ಮಧುಕೈಟಭರ ಪುತ್ರನಾದ 
ಧುಂಧು ಎಂಬ ಮಹಾಸುರನು ಅಸಾಧಾರಣ ವಿಕ್ರಮವನ್ನು ಹೊಂದಿದವನಾಗಿ 
ಭೂಮಿಯ ಒಳಗೆ ವಾಸಿಸುತ್ತಾನೆ. ಎಲ್ಫೆ ಮಹಾರಾಜನೇ, ಅವನನ್ನು ಸಂಹಾರ ಮಾಡಿ 
ನೀನು ಅರಣ್ಯಕ್ಕೆ ಹೋಗಬೇಕು. 


-412- ಮಹಾಭಾರತ ವನಪರ್ವ 


ಅಥ ಶುಶ್ರಾವ ರಾಜರ್ಷಿಂ ತಮುದಂಕೋ ಯುಧಿಷ್ಠಿರ । 
ವನಂ ಸಂಪ್ರಸ್ನಿತಂ ರಾಜನ್‌ ಬೃಹದಶ್ಚಂ ದ್ವಿಜೋತ್ತಮಃ WO 


ಎಲ್ಫೆ ಯುಧಿಷ್ಠಿರ ರಾಜನೇ, ಆಗ ದ್ವಿಜಶ್ರೇಷ್ಠನಾದ ಉದಂಕನು ರಾಜರ್ಷಿಯಾದ 
ಬೃಹದಶನು ಕಾಡಿಗೆ ಹೊರಟಿದ್ದಾನೆಂಬ ವಾರ್ತೆಯನ್ನುಕೇಳಿದನು. 


ತಮುದಂಕೋ ಮಹಾತೇಜಾಃ ಸರ್ವಾಸ್ಪವಿದುಷಾಂ ವರಮ್‌ । 
ನ್ಯವಾರಯದಮೇಯಾತ್ಮಾ ಸಮಾಸಾದ್ಯ ಪುರೋತ್ತಮೇ 11೪೨ 


ಅಚಿಂತ್ಯಶಕ್ತಿಯುಳ್ಳ ಉದಂಕನು ಮಹಾತೇಜಸ್ವಿಯೂ, ಸರ್ವಾಸ್ವಗಳನ್ನು ಬಲ್ಲವನೂ 
ಆದ ಬೃಹದಶ್ವನನ್ನು ಅವನ ಶ್ರೇಷ್ಠವಾದ ಪಟ್ಟಣದಲ್ಲಿಸಂಧಿಸಿ ಅವನನ್ನು ತಡೆದನು. 
ಉದಂಕಃ 


ಭವತಾ ರಕ್ಷಣಂ ಕಾರ್ಯಂ ತತ್‌ ತಾವತ್‌ ಕರ್ತುಮರ್ಹಸಿ । 
ನಿರುದ್ಧಿಗ್ನಾ ವಯಂ ರಾಜನ್‌ ತ್ವತ್‌ಪ್ರಸಾದಾದ್‌ ವಸೇಮಹಿ 1೪೩ 


ಉದಂಕ- ನೀನು ರಕ್ಷಣೆಯನ್ನು ಮಾಡಬೇಕಾದವನು. ನೀನು ಈಗ ಅದನ್ನೇ 
ಮಾಡುವುದು ಯೋಗ್ಯವಾದುದು. ಎಲೈ ರಾಜನೇ, ನಿನ್ನ ಅನುಗ್ರಹದಿಂದ ನಾವು 
ನಿನ್ನರಾಜ್ಯದಲ್ಲಿನಿರಾತಂಕವಾಗಿ ವಾಸಮಾಡುತ್ತಿದ್ದೇವೆ. 


ತ್ವಯಾ ಹಿ ಪೃಥಿವೀ ರಾಜನ್‌ ರಕ್ಷ ಮಾಣಾ ಮಹಾತ್ಮನಾ | 
ಭವಿಷ್ಯತಿ ನಿರುದ್ದಿಗ್ನಾ ನಾರಣ್ಯಂ ಗಂತುಮರ್ಹಸಿ 11೪೪॥ 


ಎಲ್ಸಿ ರಾಜನೇ, ಮಹಾತ್ಮನಾದ ನೀನು ಭೂಮಿಯನ್ನು ರಕ್ಷಣೆ ಮಾಡಿದರೆ ಎಲ್ಲವೂ 
ನಿರಾತಂಕವಾಗುವುದು. ನೀನು ಅರಣ್ಯಕ್ಕೆ ಹೋಗಬೇಡ. 


ಪಾಲನೇ ಹಿ ಮಹಾನ್‌ ಧರ್ಮ: ಪ್ರಜಾನಾಮಿಹ ದೃಶ್ಯತೇ । 
ನ ತಥಾ ದೃಶ್ಯತೇ5ರಣ್ಯೇ ಮಾ ಭೂತ್‌ ತೇ ಬುದ್ಧಿರೀದೃಶೀ 11೪೫1। 


ಪ್ರಜೆಗಳನ್ನು ಪಾಲನೆ ಮಾಡುವುದರಲ್ಲಿ ದೊಡ್ಡ ತ್ಸ ಧರ್ಮವೇ ಕಾಣುತ್ತದೆ. 


ಹ ಈ” ವಾಸದಲ್ಲಿ ಕಾಣುವುದಿಲ್ಲ. ಆದ್ದರಿಂದ ನಿನಗೆ ಇಂತಹ ಬುದ್ಧಿ 
ಸಗಟು ಬೇಡ. 


SOT 


1 ಜ್‌ ಇನ 
RR 
ತತ, ಕವ ಜಾನಮವೆಸ್‌ ಇಂಕನಬಾಣಾ ; 


ತೊ: ನ ನವರ ee; 
| ; ೈಟ್ಟಭಯೊ: « 
ಂತರ್ಟ್ಯೊಮಿಗತ ನ" ಕಾಸ್‌ ಜನ 


ತಂ. ನಿಹತ್ಯ ವ ಮತು. ಮವ cl 


KARR ee ಸರಸೂ 
[WS We - p 1 
ಭೂಮಿಯ ಜೌ ನ? ೪ ಜರ್‌ 4 


-414- ಮಹಾಭಾರತ ವನಪರ್ವ 
ಶೇತೇ ಸ ಲೋಕನಾಶಾಯ ತಪ ಆಸ್ನಾಯ ದಾರುಣಮ್‌ । 


ತ್ರಿದಶಾನಾಂ ವಿನಾಶಾಯ ಲೋಕಾನಾಂ ಚಾಪಿ ಪಾರ್ಥಿವ WON 


ಎಲೈ ರಾಜನೇ, ಅವನು ಲೋಕದ ವಿನಾಶಕ್ಕಾಗಿ ಮತ್ತು ದೇವತೆಗಳ ವಿನಾಶಕ್ಕಾಗಿ 
ದಾರುಣವಾದ ತಪಸನ್ನು ಮಾಡುತ್ತಾ ಅಲ್ಲಿಮಲಗಿರುತ್ತಾನೆ. 

ಅವಧ್ಯೋ ದೈವತಾನಾಂ ಹಿ ದೈತ್ಯಾನಾಮಥ ರಕ್ಷಸಾಮ್‌ I 

ನಾಗಾನಾಮಥ ಯಕ್ಚಾಣಾಂ ಗಂಧರ್ವಾಣಾಂ ಚ ಸರ್ವಶಃ 11೫೨! 


ಅವಾಪ್ಯ ಸ ವರಂ ರಾಜನ್‌ ಸರ್ವಲೋಕಪಿತಾಮಹಾತ್‌ 11೫೩11 


ಎಲ್ಫೆ ರಾಜನೇ, ಅವನು ಸರ್ವಲೋಕಪಿತಾಮಹರಾದ ಬ್ರಹ್ಮದೇವರಿಂದ ವರವನ್ನು 
ಪಡೆದು ದೇವತೆಗಳಿಂದಲೂ, ದೈತ್ಯರಿಂದಲೂ, ನಾಗಗಳಿಂದಲೂ, ಯಕ್ಷರಿಂದಲೂ, 
ಗಂಧರ್ವರಿಂದಲೂ ಸರ್ವಥಾ ಅವಧ್ಯನಾಗಿದ್ದಾನೆ. 


ತಂ ವಿನಾಶಯ ಭದ್ರಂ ತೇ ಮಾತೇ ಬುದ್ಧಿರತೋಶನ್ಯಥಾ I 
ಪ್ರಾಪ್ಸ್ಯಸೇ ಮಹತೀಂ ಕೀರ್ತಿಂ ಶಾಶ್ರತೀಮವ್ಯಯಾಂ ಧ್ರುವಾಮ್‌।1೫೪॥ 


ಅವನನ್ನು ಸಂಹಾರ ಮಾಡು. ನಿನಗೆ ಮಂಗಳವಾಗಲಿ. ನೀನು ಬೇರೆ ರೀತಿ 


ಯೋಚಿಸಬೇಡ. ಇದರಿಂದ ನೀನು ಶಾಶತವಾದ, ನಾಶಹೊಂದದಿರುವ, ಧ್ರುವವಾದ 
ಮಹಾಕೀರ್ತಿಯನ್ನು ಪಡೆಯುವಿ. 


ಕ್ರೂರಸ್ಯ ಸ್ವಪತಸ್ತಸ್ಯ ವಾಲುಕಾಂತರ್ಹಿತಸ್ಯ ವೈ। 


ಸಂವತ್ತರಸ್ಯ ಪರ್ಯಂತೇ ನಿಃಶ್ಚಾಸಃ ಸಂಪ್ರವರ್ತತೇ ISSN 
ಯದಾ ತದಾ ಭೂಶ್ನಲತಿ ಸಶೈಲವನಕಾನನಾ । 
ತಸ್ಯ ನಿಃಶ್ವಾಸವಾತೇನ ರಜ ಉದ್ದೂಯತೇ ಮಹತ್‌ 11೫೬! 


ಕ್ರೂರನಾಗಿ ಮರಳಿನಲ್ಲಿ ಅಡಗಿ ನಿದ್ರೆಯನ್ನು ಮಾಡುವ ಅವನಿಗೆ ಒಂದು 
ವರ್ಷಕ್ಕೊಮ್ಮೆ ದೊಡ್ಡನಿಃಶ್ವಾಸ ಉಂಟಾಗುತ್ತದೆ. ಆಗ ಶೈಲವನಕಾನನಗಳಿಂದ ಕೂಡಿದ 


ಭೂಮಿಯು ಕಂಪಿಸುತ್ತದೆ. ಅವನ ನಿಃಶ್ವಾಸದಿಂದ ಉಂಟಾದ ವಾಯುವಿನಿಂದ ಧೂಳಿನ 
ದೊಡ್ಡಸಮೂಹವು ಮೇಲಕ್ಕೇಳುತ್ತದೆ. 


ಮಾರ್ಕಂಡೇಯಸಮಾಸ್ಯಾಪರ್ವ 415. 


ಆದಿತ್ಯಪಥಮಾಶ್ರಿತ್ಯ ಸಪ್ತಾಹಂ ಭೂಮಿಕಂಪನಮ್‌ । 

ಸವಿಸ್ಸುಲಿಂಗಂ ಸಜ್ಜಾಲಂ ಸಧೂಮಂ ಹ್ಯಗ್ನಿದಾರುಣಮ್‌ | 

ನ ತೇನ ರಾಜನ್‌ ಶಕ್ನೋಮಿ ತಸ್ಮಿನ್‌ ಸ್ಥಾತುಂ ಸ್ವಳಶ್ರಮೇ 1೫೭1! 

ಆ ಧೂಳು ಸೂರ್ಯಪಥವನ್ನು ಆವರಿಸುತ್ತದೆ. ಏಳುದಿನಗಳ ಕಾಲ 
ಭೂಕಂಪವಾಗುತ್ತದೆ. ಕಿಡಿಗಳು ಜ್ವಾಲೆಗಳು ಮತ್ತು ಧೂಮದಿಂದ ಕೂಡಿದ 
ದಾರುಣವಾದ ಅಗ್ನಿಯು ಭೂಮಿಯಿಂದ ಹೊರಬರುತ್ತದೆ. ಎಲೈ ರಾಜನೇ, ಆ 
ಕಾರಣದಿಂದ ನಾನು ನನ್ನ ಆಶ್ರಮದಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. 

ತಂ ವಿನಾಶಯ ರಾಜೇಂದ್ರ ಲೋಕಾನಾಂ ಹಿತಕಾಮ್ಯಯಾ । 

ಲೋಕಾಃ ಸ್ವಸ್ಥಾ ಭವಂತ್ವದ್ಯ ತಸ್ಮಿನ್‌ ವಿನಿಹತೇ ಯುಧಿ AON 

ಎಲ್ಸಿ ರಾಜೇಂದ್ರನೇ, ಲೋಕಗಳಿಗೆ ಹಿತವನ್ನು ಬಯಸಿ ಅವನನ್ನುವಿನಾಶಗೊಳಿಸು. 
ಅವನು ಯುದ್ಧದಲ್ಲಿಸಂಹರಿಸಲ್ಪಟ್ಟರೆ ಈ ದಿನ ಎಲ್ಲಜನರೂ ಸಸ್ಥರಾಗುತ್ತಾರೆ. 

ಧುಂಧುನಾಮಾನಮತ್ಯುಗ್ರಂ ದಾನವಂ ಘೋರವಿಗ್ರಹಮ್‌ । 

ಸಮರೇ ಘೋರತುಮುಲೇ ವಿನಾಶಯ ಮಹೇಷುಣಾ 11೫೯ 

ಘೋರ ಶರೀರವನ್ನು ಹೊಂದಿದ ಅತಿಕ್ರೂರನಾದ ದಾನವನಾದ ಧುಂಧುವನ್ನು 
ಘೋರವಾದ ಮತ್ತು ತೀವ್ರವಾದ ಯುದ್ಧದಲ್ಲಿ ನೀನು ದೊಡ್ಮ ಬಾಣದಿಂದ 
ಸಂಹಾರವನ್ನು ಮಾಡು. 

ತ್ದಂ ಹಿ ತಸ್ಯ ವಿನಾಶಾಯ ಪರ್ಯಾಪ್ತ ಇತಿ ಮೇ ಮತಿ: । 

ತೇಜಸಾ ತವ ತೇಜಶ್ವ ವಿಷ್ಣುರಾಪ್ಯಾಯಯಿಷ್ಯತಿ 


ಅವನನ್ನು ಸಂಹರಿಸುವುದಕ್ಕೆ ನೀನು ಸಮರ್ಥನಾಗಿದ್ದೀಯೆ ಎಂದು ನನ್ನ 
ಅಭಿಪ್ರಾಯ. ವಿಷ್ಣುವು ತನ್ನ ತೇಜಸ್ಸಿನಿಂದ ನಿನ್ನ ತೇಜಸ್ಸನ್ನುತುಂಬುವನು. 


11೬೦॥ 


ವಿಷ್ಣುನಾ ಚ ವರೋ ದತ್ತೋ ಮಮ ಪೂರ್ವಂ ತು ತದ್ದಧೇ ॥೬೧॥ 
ಯಸ್ತಂ ಮಹಾಸುರಂ ರೌದ್ರಂ ವಧಿಷ್ಯತಿ ಮಹೀಪತಿ: । 
11೬ ೨॥॥ 


ತೇಜಸ್ತದ್ದೈಷ್ಣವಮಿತಿ ಪ್ರವೇಕ್ಷ್ಯತಿ ದುರಾಸದಮ್‌ 


-416- ಮಹಾಭಾರತ ವನಪರ್ವ 


ಯಾವ ರಾಜನು ಘೋರನಾದ ಆ ಮಹಾಸುರನನ್ನು ಸಂಹರಿಸುತ್ತಾನೆಯೋ 
ಅವನಲ್ಲಿದುರಾಸದವಾದ ನನ್ನ ವೈಷ್ಣವ ತೇಜಸ್ಸುಪ್ರವೇಶಿಸುವುದು ಎಂದು ಅವನ 
ವಧೆಯ ವಿಷಯದಲ್ಲಿಹಿಂದೆ ವಿಷ್ಣುವು ನನಗೆ ವರವನ್ನು ಕೊಟ್ಟಿದ್ದಾನೆ. 


ತತ್ತೇಜಸ್ತ್ರಂ ಸಮಾಧಾಯ ರಾಜೇಂದ್ರ ಭವ ದುಃಸಹಃ | 

ತಂ ನಿಷೂದಯ ಸಂದಿಷ್ಟೋ ದೈತ್ಯಂ ರೌದ್ರಪರಾಕ್ರಮಮ್‌ WLAN 

ಎಲೈ ರಾಜೇಂದ್ರನೇ, ಆ ತೇಜಸ್ಸನ್ನು ನಿನ್ನಲ್ಲಿ ಆಧಾನ ಮಾಡಿಕೊಂಡು ನೀನು 
ದುಃಹನಾಗು. ನನ್ನಿಂದ ಸಂದಿಷ್ಟನಾಗಿ ರುದ್ರಪ ರಾಕ್ರಮವುಳ ಆ ತ್ಯ ನನ್ನುಸಂಹರಿಸು. 


ನ ಹಿ ಧುಂಧುರ್ಮಹಾತೇಜಾಃ ತೇಜಸಾರಲ್ವೇನ ಶಕ್ಕ ತೇ | 
ನಿರ್ದಗ್ಗುಂ ಪೃಥಿವೀಪಾಲ ಸ ಹಿ ವರ್ಷಶತೈರಪಿ 11೬೪॥ 


ಎಲ್ಫೆ ರಾಜನೇ, ಮಹಾತೇಜಸ್ವಿಯಾದ ಧುಂಧುವನ್ನು ಅಲ್ಪತೇಜಸ್ಸಿನಿಂದ 
ನೂರುವರ್ಷ ಯುದ್ಧಮಾಡಿದರೂ ದಹಿಸಲು ಸಾಧ್ಯವಿಲ್ಲ. ಇದು ಪ್ರಸಿದ್ಧವಾದುದು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನನವತ್ಯಧಿಕಶತತಮೋ5 ಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಕ್ಯಾಪರ್ವಣಿ ಚತುರ್ದಶೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ಎಂಬತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು 


XN 


ಮಾರ್ಕಂಡೇಯಸಮಾಸ್ಕಾಪರ್ವ -417- 


ನೂರ ತೊಂಬತನೆಯ ಅಧ್ಯಾಯ 
ತನ್ನ ಪುತ್ರನಾದ ಕುವಲಾಶ್ಚನು ಧುಂಧುವಧೆ ಮಾಡುವನೆಂದು ಹೇಳಿ ಬೃಹದಶ್ವನ 
ವನಗಮನ. ಧುಂಧುಜನ್ನಕ್ಕೆ ಉಪೋದ್ಭಾತವಾಗಿ ಮಧುಕೈಟಭರ ವೃತ್ತಾಂತ. 
ಮಾರ್ಕಂಡೇಯಃ 
ಸ ಏವಮುಕ್ತೋ ರಾಜರ್ಷಿರುದಂಕೇನಾಪರಾಜಿತಃ । 
ಉದಂಕಂ ಕೌರವಶ್ರೇಷ್ಠ ಕೃತಾಂಜಲಿರಥಾಬ್ರವೀತ್‌ mol 


ಮಾರ್ಕಂಡೇಯ- ಎಲೈ ಕೌರವಶ್ರೇಷ್ಠನೇ, ಉದಂಕನಿಂದ ಹೀಗೆ ಹೇಳಲ್ಪಟ್ಟ 
ಅಪರಾಜಿತನಾದ ರಾಜರ್ಷಿಯಾದ ಬೃಹದಶ್ಚನು ಅನಂತರ ಕೈಗಳನ್ನು ಮುಗಿದು 
ಉದಂಕನನ್ನು ಕುರಿತು ಹೇಳಿದನು. 


ನಹಿ ಮೇ ಗಮನಂ ಬ್ರಹ್ಮನ್‌ ಮೋಘಮೇತದ್‌ ಭವಿಷ್ಯತಿ । 


ಪುತ್ರೋ ಮಮಾಪಿ ಭಗವನ್‌ ಕುವಲಾಶ್ವ ಆತಿ ಸ್ಪ ತಃ 11೨।1 

ಬ್ರಾಹ್ಮಣನೇ, ನನ್ನ ಈ ವನಗಮನವು ವ್ಯರ್ಥವಾಗುವುದಿಲ್ಲ. ಪೂಜ್ಯನೇ, ನನಗೆ 
ಕುವಲಾಶ್ಚನೆಂಬ ಒಬ್ಬಮಗನೂ ಇದ್ದಾನೆ. 

ಧೃತಿಮಾನ್‌ ಕ್ಲಿಪ್ರಕಾರೀ ಚ ವೀರ್ಯೇಣಾಪ್ರತಿಮೋ ಭುವಿ । 

ಪ್ರಿಯಂ ವೈ ಸರ್ವಮೇತತ್‌ ತೇ ಕರಿಷ್ಯತಿ ನ ಸಂಶಯಃ IA 


ಅವನು ಧೈರ್ಯಶಾಲಿ, ಕಿಪ್ರಕಾರಿ ಮತ್ತು ಭೂಮಿಯಲ್ಲಿ ಅಸದೃಶಪರಾಕ್ರಮ 
ಉಳ್ಳವನು. ಅವನು ನಿನಗೆ ಪ್ರಿಯವಾದ ಇದನ್ನೆಲ್ಲಾ ಮಾಡುವನು. ಇದರಲ್ಲಿ 
ಸಂಶಯವಿಲ್ಲ. 

ಪುತೆ ತ್ರೈಃ ಪರಿವೃತಃ ಸರ್ವೈಃ ಶೂರೈ: ಪರಿಘಬಾಹುಭಿ: | 

ಹನಿಷ್ಯತಿ ಮಹಾಬಾಹುಸ್ತಂ ವೈ ಧುಂಧುಂ ಮಹಾಸುರಮ್‌ ।ಟ 

ವಿಸರ್ಜಯಸ್ವ ಮಾಂ ಬ್ರಹ್ಮನ್‌ ನ್ಯಸ್ತಶಸ್ತ್ರೋತಸ್ಥಿ ಸಾಂಪ್ರತಮ್‌ 

ಮಹಾಬಾಹುವಾದ ಅವನು ಪರಿಘಬಾಹುವುಳ್ಳ ತನ್ನ ಶೂರರಾದ 
ಪುತ್ರರಿಂದೊಡಗೂಡಿ ಮಹಾಸುರನಾದ ಧುಂಧುವನ್ನುಕೊಲ್ಲುವನು. ಬ್ರಾಹ್ಮಣನೇ, 
ನನ್ನನ್ನು ಈಗ ಬೀಳ್ಕೊಡು. ನಾನು ಶಸ್ತಸಂನ್ಯಾಸವನ್ನು ಮಾಡಿದ್ದೇನೆ. 


dl 


-418- ಮಹಾಭಾರತ ವನಪರ್ವ 


ತಥಾಠಸ್ತಿತಿ ಚ ತೇನೋಕ್ತೋ ಮುನಿನಾರಮಿತತೇಜಸಾ । 
ಸ ತಮಾದಿಶ್ಯ ತನಯಮುದಂಕಾಯ ಮಹಾತ್ಮನೇ 11೫11 


ಕ್ರಿಯತಾಮಿತಿ ರಾಜರ್ಷಿರ್ಜಗಾಮ ವನಮುತ್ತಮಮ್‌ Wel 


ಅಮಿತತೇಜಸ್ವಿಯಾದ ಉದಂಕಮುನಿಯಿಂದ ಹಾಗೆಯೇ ಆಗಲಿ ಎಂದು 
ಹೇಳಲ್ಪಟ್ಟಬೃಹದಶ್ವನು ತನ್ನಮಗನನ್ನು ಮಹಾತ್ಮನಾದ ಉದಂಕನ ಆದೇಶದಲ್ಲಿಟ್ಟು 
ಉದಂಕರ ಆಜ್ಞೆಯನ್ನುಪಾಲಿಸು ಎಂದು ಹೇಳಿ ಶ್ರೇಷ್ಠವಾದ ತಪೋವನಕ್ಕೆ ಹೊರಟು 
ಹೋದನು. 


ಯುಧಿಷ್ಠಿರಃ 
ಕ ಏಷ ಭಗವನ್‌ ದೈತ್ಯೋ ಮಹಾವೀರ್ಯಸ್ತಪೋಧನ । 
ಕಸ್ಯ ಪುತ್ರೋ5ಥ ನಪ್ತಾ ವಾ ಏತದಿಚ್ಛಾಮಿ ವೇದಿತುಮ್‌ 11೭1! 
ಯುಧಿಷ್ಠಿರ- ಪೂಜ್ಯನೇ, ತಪೋಧನನೇ, ಈ ಮಹಾಪರಾಕ್ರಮಿಯಾದ ಧುಂಧು 
ದೈತ್ಯನು ಯಾರು? ಇವನು ಯಾರ ಮಗ? ಅಥವಾ ಮೊಮ್ಮಗ? ಇದನ್ನುತಿಳಿಯಲು 
ಬಯಸುತ್ತೇನೆ. 


ಏವಂ ಮಹಾವೀರ್ಯಬಲೋ ನ ಶ್ರುತೋ ಮೇ ತಪೋಧನ । 
ಯಸ್ಯ ನಿಃಶ್ವಾಸವಾತೇನ ಕಂಪತೇ ಭೂಃ ಸಪರ್ವತಾ 11೮1 


ಎಲೈ ತಪೋಧನನೇ, ಯಾವನ ನಿಃಶ್ವಾಸದಿಂದ ಉಂಟಾದ ವಾಯುವಿನಿಂದ 
ಪರ್ವತ ಸಹಿತವಾದ ಭೂಮಿಯು ಕಂಪಿಸುತ್ತದೆಯೋ, ಅಂತಹ ಮಹಾಪರಾಕ್ರಮ 
ಮತ್ತು ಬಲವನ್ನು ಹೊಂದಿದ ವ್ಯಕ್ತಿಯನ್ನು ನಾನು ಹಿಂದೆ ಕೇಳಲಿಲ್ಲ. 


ಏತದಿಚ್ಛಾಮಿ ಭಗವನ್‌ ಯಾಥಾತಥ್ಯೇನ ವೇದಿತುಮ್‌ । 
ಸರ್ವಮೇವ ಮಹಾಪ್ರಾಜ್ಞ ವಿಸ್ತರೇಣ ತಪೋಧನ WE 


ಪೂಜ್ಯರೇ, ನಾನು ಇದನ್ನುಸರಿಯಾಗಿ ತಿಳಿಯಲು ಬಯಸುತ್ತೇನೆ. ತಪೋಧನರೇ, 
ಮಹಾಪ್ರಾಜ್ಞರೇ, ನನಗೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿ. 


ಮಾರ್ಕಂಡೇಯಸಮಾಸ್ಯಾಪರ್ವ -419- 


ಮಾರ್ಕಂಡೇಯ: 
ಶೃಣು ರಾಜನ್ನಿದಂ ಸರ್ವಂ ಯಥಾವೃತ್ತಂ ನರಾಧಿಪ । 
ಏಕಾರ್ಣವೇ ನಿರಾಲೋಕೇ ನಷ್ಟೇ ಸ್ಥಾವರಜಂಗಮೇ | 


ಪ್ರನಷ್ಟೇಷು ಚ ಭೂತೇಷು ಸರ್ವೇಷು ಭರತರ್ಷಭ 11೧೦॥॥ 
ಪ್ರಭವಂ ಲೋಕಕರ್ತಾರಂ ವಿಷ್ಣುಂ ಶಾಶ್ಚತಮವ್ಯಯಮ್‌ । 
ಚತುರ್ಭುಜಮುದಾರಾಂಗಂ ದೃಷ್ಟವಾನಸ್ಥಿ ಭಾರತ 11೧೧॥ 


ಮಾರ್ಕಂಡೇಯ- ಎಲೈ ರಾಜನೇ, ನರಾಧಿಪನೇ, ಇದೆಲ್ಲವೂ ಹೇಗೆ ನಡೆಯಿತು 
ಎಂದು ಕೇಳು. ಎಲೈ ಭರತರ್ಷಭನೇ, ಸ್ಥಾವರಜಂಗಮವೆಲ್ಲವೂ ನಾಶವನ್ನು ಹೊಂದಿ 
ಉಳಿದ ಎಲ್ಲಾ ಪ್ರಾಣಿಗಳೂ ನಾಶವನ್ನು ಹೊಂದಿ ಯಾವ ಪ್ರಕಾಶವೂ ಇಲ್ಲದೇ 
ಏಕಾರ್ಣವವಾಗಿದ್ದಪ್ರಳಯಸಮಯದಲ್ಲಿನಾನು ಲೋಕಕರ್ತೃವಾದ ಶಾಶತನಾದ 
ಅವ್ಯಯನಾದ ಚತುರ್ಭುಜನಾದ ಸುಂದರಾಂಗನಾದ ಸರ್ವಸಂಪತ್ತಿಗೆ ಒಡೆಯನಾದ 
ವಿಷ್ಣುವನ್ನುನೋಡಿದೆನು. 

ಸುಷ್ಠಾಪ ಭಗವಾನ್‌ ವಿಷ್ಣುರಹಿಶಯ್ಯಾಂ ಸ ಏವ ಹಿ । 

ನಾಗಸ್ಯ ಭೋಗೇ ಮಹತಿ ಶೇಷಸ್ಯಾಮಿತತೇಜಸಃ (1೧೨! 


ಅದೇ ಭಗವಂತನಾದ ವಿಷ್ಣುವು ಅಮಿತತೇಜಸ್ವಿಯಾದ ಶೇಷನ ಮಂಚದ ಮೇಲೆ 
ಶೇಷನ ಆ ದೊಡ್ಡಶರೀರದ ಮೇಲೆ ಮಲಗಿದ್ದನು. 


ಲೋಕಕರ್ತಾ ಮಹಾಭಾಗ ಭಗವಾನಚ್ಯುತೋ ಹರಿ: । 
ನಾಗಭೋಗೇನ ಮಹತಾ ಪರಿಗೃಹ್ಯ(ರಭ್ಯ) ಚ ಮೇದಿನೀಮ್‌ ॥೧೩॥ 


ಸ್ವಪತಸ್ತಸ್ಯ ದೇವಸ್ಯ ಪದ್ಮಂ ಸೂರ್ಯಸಮಪ್ರಭಮ್‌ | 


ನಾಭ್ಯಾ ವಿನಿಷ್ಛತಂ ದಿವ್ಯಂ ಯತ್ರೋತ್ಸನ್ನಃ ಪಿತಾಮಹಃ 11೧೪॥ 


ಸಾಕ್ಷಾಲ್ಲೋಕಗುರುರ್ಬ್ರಹ್ಮಾ ಪದ್ಮೇ ಸೂರ್ಯೇಂದುಸಪ್ರಭಃ Ter 


ಎಲೆ ಮಹಾಭಾಗ್ಯವಂತನೇ, ಲೋಕಕರ್ತೃವಾದ ಭಗವಂತನಾದ ಅಚ್ಯುತನಾದ 
ಹರಿಯು ವಿಸ್ತಾರವಾದ ಶೇಷಶರೀರದಲ್ಲಿ ಪ್ರಕೃತಿಯನ್ನು ತನ್ನ ಉದರದಲ್ಲಿಟ್ಟು 


-420- ಮಹಾಭಾರತ ವನಪರ್ವ 


ಮಲಗಿರುವಾಗ ಅವನ ನಾಭಿಯಿಂದ ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳ 
ಒಂದು ದಿವ್ಯವಾದ ಪದ್ಧವು ಹೊರಬಂದಿತು. ಅದರಲ್ಲಿಸಾಕ್ಟಾಲ್ಲೋಕಗುರುಗಳಾದ 
ಸೂರ್ಯಚಂದ್ರರಿಗೆ ಸಮಾನವಾದ ಕಾಂತಿಯುಳ್ಳ ಪಿತಾಮಹರಾದ ಬ್ರಹ್ಮದೇವರು 
ಜನಿಸಿದರು. 


ಚತುರ್ವೇದಶ್ಚತುರ್ಮೂರ್ತಿಶ್ಚತುರ್ವರ್ಗಶ್ಚತುರ್ಮುಖಃ ॥ 
ಸ್ಪಪ್ರಭಾವಾದ್‌ ದುರಾಧರ್ಷೋ ಮಹಾಬಲಪರಾಕ್ರಮ: 11೧೬॥ 


ಅವರು ನಾಲ್ಕುವೇದಗಳನ್ನೂ ಬಲ್ಲವರು. ನಾಲ್ಕುಮುಖಗಳನ್ನುಳ್ಳವರು. ನಾಲ್ಕು 
ಮೂರ್ತಿಗಳನ್ನೂ ಮತ್ತು ನಾಲ್ಕುವರ್ಗಗಳನ್ನೂ ಹೊಂದಿದವರು. ಅವರು 


ಮಹಾಬಲಪರಾಕ್ರಮವುಳ್ಳವರು. ತಮ್ಮ ಪರಾಕ್ರಮದಿಂದಲೇ ಇನ್ನೊಬ್ಬರಿಗೆ 
ಸೋಲದವರು. 


ಕಸ್ಯಚಿತ್ತ್ಯಥ ಕಾಲಸ್ಯ ದಾನವೌ ವೀರ್ಯಸತ್ತಮೌ । 
ಮಧುಶ್ಚ ಕೈಟಭಕ್ತವ ದೃಷ್ಟವಂತೌ ಹರಿಂ ಪ್ರಭುಮ್‌ 11೧೭1! 


ಸ್ವಲ್ಪಸಮಯದ ನಂತರ ಮಹಾಪರಾಕ್ರಮಶಾಲಿಗಳಾದ ಮಧುಕೈಟಭ ದಾನವರು 
ಪ್ರಭುವಾದ ಹರಿಯನ್ನುನೋಡಿದರು. 


ಶಯಾನಂ ಶಯನೇ ದಿವ್ಯೇ ನಾಗಭೋಗೇ ಮಹಾದ್ಯುತಿಮ್‌ । 
ಬಹುಯೋಜನವಿಸ್ತೀರ್ಣೇ ಬಹುಯೋಜನಮಾಯತೇ 11೧೮॥ 


ಕಿರೀಟಕೌಸ್ತುಭಧರಂ ಪೀತಕೌಶೇಯವಾಸಸಮ್‌ । 
ದೀಪ್ಯಮಾನಂ ಶ್ರಿಯಾ ರಾಜನ್‌ ತೇಜಸಾ ವಪುಷಾ ತದಾ । 
ಸಹಸ್ರಸೂರ್ಯಪ್ರತಿಮಮದ್ಧುತೋಪಮದರ್ಶನಮ್‌ 11೧೯1! 


ಬಹುಯೋಜನ ವಿಸ್ತಾರವಾದ, ಬಹುಯೋಜನ ಉದ್ದವಾದ ದಿವ್ಯವಾದ 
ನಾಗಭೋಗರೂಪವಾದ ಹಾಸಿಗೆಯಲ್ಲಿಮಲಗಿದ, ಮಹಾಕಾಂತಿಯುಳ್ಳ, ಕಿರೀಟ 
ಕೌಸ್ತುಭಗಳನ್ನು ಧರಿಸಿದ, ರೇಷೆ ತಹೀತಾಂಬರವನ್ನು ಧರಿಸಿದ ತನ್ನ ಚ್‌ 
ಸಂಪತ್ತಿನಿಂದಲೂ ಮತ್ತು ದೇಹದಿಂದಲೂ ಬೆಳಗುತ್ತಿದ್ದಂತಹ ಸಹಸ್ರ ಸೂರ್ಯರಿಗೆ 
ಸಮಾನವಾಗಿದ್ದಂತಹ ಅದ್ಭುತದರ್ಶನ ಉಳ್ಳಂತಹ (ಹರಿಯನ್ನು ನೋಡಿದರು). 


ಮಾರ್ಕಂಡೇಯಸಮಾಸ್ಕಾಪರ್ವ -421- 
ವಿಸ್ಮಯ; ಸುಮಹಾನಾಸೀನೃಧುಕೈಟಭಯೋಸ್ತದಾ | 
ದೃಷ್ಟ್ವಾ ಪಿತಾಮಹಂ ಚೈವ ಪದ್ಧೇ ಪದ್ಮನಿಭೇಕ್ಷಣಮ್‌ 11೨೦॥॥ 
ವಿತ್ರಾಸಯೇತಾಮಥ ತೌ ಬ್ರಹ್ಮಾಣಮಮಿತೌಜಸಮ್‌ 11೨೧ 
ಆಗ ಮಧುಕೈಟಭರಿಗೆ ಬಹಳ ಆಶ್ಚರ್ಯವುಂಟಾಯಿತು. ಪದ್ಧದಲ್ಲಿ ಕುಳಿತಿದ್ದ 
ಪದ್ಧನೇತ್ರ ರಾದ ಪಿತಾಮಹರಾದ ಅಮಿತಶಕ್ಕಿಶಾಲಿಯಾದ ಬ್ರಹ್ಮದೇವರನ್ನು ಅವರು 
ಹೆದರಿಸಿದರು. 
ವಿತ್ರಾಸ್ಯಮಾನೋ ಬಹುಧಾ ಬ್ರಹ್ಮಾ ತಾಭ್ಯಾಂ ಮಹಾಯಶಾಃ । 
ಅಕಂಪಯತ್‌ ಪದ್ಮನಾಲಂ ತತೋತಬುದ್ಧ 1 ತೆ ಕೇಶವಃ 1೨೨ 


ಮಹಾಕೀರ್ತಿವಂತರಾದ ಬ್ರಹ್ಮದೇವರನ್ನು ಅವರಿಬ್ಬರೂ ಹೆದರಿಸಲು 
ಉದ್ಯುಕ್ಕರಾದಾಗ ಪದ್ಧನಾಲವು ಅಲುಗಾಡಿತು. ಆಗ ಹರಿಯು ಎಚ್ಚರಗೊಂಡನು. 


ಅಥಾಪಶ್ಯತ ಗೋವಿಂದೋ ದಾನವೌ ವೀರ್ಯಸತ್ತಮೌ । 

ದೃಷ್ಟ್ವಾ ತಾವಬ್ರವೀದ್‌ ದೇವಃ ಸ್ವಾಗತಂ ವಾಂ ಮಹಾಬಲೌ । 

ದದಾಮಿ ವಾಂ ವರಂ ಶ್ರೇಷ್ಠಂ ಪ್ರೀತಿರ್ಹಿ ಮಮ ಜಾಯತೇ ॥1೨೩॥ 

ಆಗ ಗೋವಿಂದನು ಶೂರಶ್ರೇಷ್ಠರಾದ ಆ ದಾನವರನ್ನುನೋಡಿದನು. ಆ ದೇವನು 
ಅವರನ್ನುನೋಡಿ ಮಹಾಬಲರಾದ ನಿಮ್ಮಿಬ್ಬರಿಗೆ ಸ್ವಾಗತ. ನಿಮಗೆ ನಾನು ಶ್ರೇಷ್ಠವಾದ 
ವರವನ್ನು ಕೊಡುತ್ತೇನೆ. ನಿಮ್ಮನ್ನು ನೋಡಿದರೆ ನನಗೆ ಸಂತೋಷವಾಗುತ್ತದೆ ಎಂದು 
ಹೇಳಿದನು. 

ತೌ ಪ್ರಹಸ್ಯ ಹೃಷೀಕೇಷಂ ಮಹಾದರ್ಪೆ ಮಹಾಬಣೌ । 

ಪ್ರತ್ಯಬ್ರೂತಾಂ ಮಹಾರಾಜ ಸಹಿತೌ ಮಧುಸೂದನಮ್‌ 11೨೪ 

ಎಲೈ ಮಹಾರಾಜನೇ, ಮಹಾದರ್ಪವುಳ್ಳವರೂ, ಮಹಾಬಲಿಷ್ಠರೂ ಆದ ಅವರು 
ಸರ್ವೇಂದ್ರಿಯಪ್ರೇರಕನಾದ ಮಧುಸೂದನನಾದ ಹರಿಯನ್ನುನೋಡಿ ಹಾಸ್ಯಮಾಡಿ 
ಮಾತನಾಡಿದರು. 


-422- ಮಹಾಭಾರತ ವನಪರ್ವ 


ಆವಾಂ ವರಯ ದೇವ ತಂ ವರದೌ ಸ್ವಷುರೋತ್ತಮ । 
ದಾತಾರೌ ಸ್ಲೋ ವರಂ ತುಭ್ಯಂ ತದ್‌ ಬ್ರವೀಹ್ಯವಿಚಾರಯನ್‌ ॥೨೫॥ 


ಎಲೈ ದೇವನೇ, ಎಲೈ ದೇವದೇವೋತ್ತಮನೇ, ನಾವೇ ವರವನ್ನು ಕೊಡುವೆವು. 
ಆದ್ದರಿಂದ ಏನೂ ಸಂಶಯವಿಲ್ಲದೆ ಏನು ವರಬೇಕೆಂದು ಹೇಳು ಎಂದು ಹೇಳಿದರು. 


ಶ್ರೀಭಗವಾನ್‌ 
ಪ್ರತಿಗೃಹ್ಣೇ ವರಂ ವೀರಾವೀಪಿತಂ ಚ ವರೋತ್ತಮಮ್‌ । 
ಯುವಾಂ ಹಿ ವೀರ್ಯಸಂಪನ್ನೌ ನ ವಾಮಸ್ತಿ ಸಮಃ ಪುಮಾನ್‌ ॥1೨೬॥ 
ವಧ್ಯತ್ವಮುಪಗಚ್ಛೇತಾಂ ಮಮ ಸತ್ಯಪರಾಕ್ರಮೌ । | 
ಏತದಿಚ್ಛಾಮ್ಯಹಂ ಕಾಮಂ ಪ್ರಾಪುಂ ಲೋಕಹಿತಾಯ ವೈ 2೭H 


ಶ್ರೀಭಗವಾನ್‌- ಎಲೈ ವೀರರೇ, ನಾನು ನಿಮ್ಮಿಂದ ಶ್ರೇಷ್ಠವಾದ ವರವನ್ನು 
ಸ್ವೀಕರಿಸುತ್ತೇನೆ. ನೀವಿಬ್ಬರೂ ಬಹಳ ಬಲಶಾಲಿಗಳು. ನಿಮಗೆ ಸಮಾನನಾದ 
ಪುರುಷನಿಲ್ಲ. ಸತ್ಯಪರಾಕ್ರಮವುಳ್ಳ ನೀವಿಬ್ಬರು ನನ್ನಿಂದ ವಧ್ಯರಾಗಬೇಕು. 
ಲೋಕಹಿತಕ್ಕಾಗಿ ಈ ವರವನ್ನು ನಿಮ್ಮಿಂದ ಪಡೆಯಲು ಇಚ್ಛಿಸುತ್ತೇನೆ. 


ಮಧುಕೈಟಭೌ 
ಅನೃತಂ ನೋಕ್ತಪೂರ್ವಂ ನೌ ಸ್ಟೈರೇಷ್ಠಿ ಕುತೋರನ್ಯಥಾ । 
ಸತ್ಯೇ ಧರ್ಮೇ ಚ ನಿರತೌ ವಿದ್ಧ್ಯಾವಾಂ ಪುರುಷೋತ್ತಮ 1೨೮॥ 


ಮಧುಕೈಟಭರು- ನಾವಿಬ್ಬರೂ ಇದುವರೆಗೆ ವಿನೋದಕ್ಕಾಗಿಯೂ ಅನೃತವನ್ನು 
ಮಾತನಾಡಿಲ್ಲ. ಇನ್ನು ಬೇರೆ ಸಮಯದಲ್ಲಿಹೇಗೆ ಅನೃತವನ್ನು ಮಾತನಾಡುತ್ತೇವೆ? 


ಎಲೈ ಪುರುಷೋತ್ತಮನೇ, ನಾವಿಬ್ಬರೂ ಸತ್ಯದಲ್ಲಿಯೂ ಮತ್ತು ಧರ್ಮದಲ್ಲಿಯೂ 
ನಿರತರಾದವರೆಂದು ತಿಳಿ. 


ಬಲೇ ವೀರ್ಯೇ ಚ ರೂಪೇ ಚ ಶಮೇ ನಚ ಸಮೋಂಸಿನೌ। 


ಧರ್ಮೇ ತಪಸಿ ದಾನೇ ಚ ಶೀಲಸತ್ತ್ವದಮೇಷು ಚ [Sal 


ಮಾರ್ಕಂಡೇಯಸಮಾಸ್ಯಾಪರ್ವ -423- 


ಬಲದಲ್ಲಿ, ವೀರ್ಯದಲ್ಲಿ, ರೂಪದಲ್ಲಿ ಶಮದಲ್ಲಿ ನಮ್ಮಿಬ್ಬರಿಗೆ ಸಮಾನರಾದವರು 
ಯಾರೂ ಇಲ್ಲ. ಧರ್ಮದಲ್ಲಿಯೂ, ತಪಸ್ಸಿನಲ್ಲಿಯೂ, ದಾನದಲ್ಲಿಯೂ, 
ಶೀಲಸತ್ತ ದಮಗಳಲ್ಲಿಯೂ ನಮಗೆ ಸಮಾನರಾದವರು ಯಾರೂ ಇಲ್ಲ. 


ಉಪಪ್ಪವೋ ಮಹಾನಸ್ಮಾನುಪಾವರ್ತತ ಕೇಶವ । 
ಉಕ್ತಂ ಪ್ರತಿಕುರುಪ್ಪ ತ್ವಂ ಕಾಲೋ ಹಿ ದುರತಿಕ್ರಮಃ AO 


ಕೇಶವನೇ, (ನಿನಗೆ ವರವನ್ನು ಕೊಟ್ಟು) ನಮಗೆ ದೊಡ್ಡ ಅನರ್ಥವು 
ಪ್ರಾಪ್ತವಾಯಿತು. ನೀನು ಹೇಳಿದಂತೆ ನಡೆದುಕೋ. ಕಾಲವನ್ನುಯಾರೂ ಮೀರಲು 
ಸಾಧ್ಯವಿಲ್ಲ. | 

ಆವಾಮಿಚ್ಛಾವಹೇ ದೇವ ಕೃತಮೇಕಂ ತಯಾ ವಿಭೋ । 

ಅನಾಧೃ(ವೃ)ತೇ ತ್ಹಮಾಕಾಶೇ ಜಹ್ಯಾವಾಂ ಸುರಸತ್ತಮ AO 


ಎಲೈ ವಿಭುವಾದ ದೇವನೇ, ನಾವಿಬ್ಬರೂ ನಿನ್ನಿಂದ ಇದೊಂದನ್ನು ಬಯಸುತ್ತೇವೆ. 
ಎಲ್ಫೆ ಸುರಶ್ರೇಷ್ಠನೇ, ಆಧಾರವಿಲ್ಲದ ಆಕಾಶದಲ್ಲಿನೀನು ನಮ್ಮಿಬ್ಬರನ್ನೂ ಕೊಲ್ಲಬೇಕು. 

ಪುತ್ರತ್ತಮಭಿಗಚ್ಚಾವಸ್ತವ ಚೈವ ಸುಲೋಚನ । 

ವರ ಏಷ ವೃತೋ ದೇವ ತದ್‌ ವಿದ್ಧಿ ಸುರಸತ್ತಮ 11೩೨। 

ಎಲೈ ಸುಲೋಚನನೇ, ನಾವಿಬ್ಬರೂ ನಿನಗೆ ಪುತ್ರರಾಗಬೇಕು. ಎಲೈ ಸುರಶ್ರೇಷ್ಠನೇ, 
ಇದೇ ನಾವು ಕೇಳುವ ವರ. ಇದನ್ನುನೀನು ತಿಳಿ. 

ಶ್ರೀಭಗವಾನ್‌ 

ಬಾಧಮೇವಂ ಕರಿಷ್ಯಾಮಿ ಸರಮೇತದ್‌ ಭವಿಷ್ಯತಿ 11೩೩1 

ಶ್ರೀಭಗವಾನ್‌- ಒಳ್ಳೆಯದು. ಹಾಗೆಯೇ ಮಾಡುವೆನು. ನೀವು ಹೇಳಿದಂತೆಯೇ 
ಎಲ್ಲವೂ ಆಗುವುದು. 


ಚಿಂತಯನ್ನಥ ಗೋವಿಂದೋ ನಾಪಶ್ಯತ್‌ ತದನಾಧ್ಭ(ವೃ)ತಮ್‌ । 


ಅವಕಾಶಂ ಪೃಥಿವ್ಯಾಂ ವಾ ದಿವಿ ವಾ ಮಧುಸೂದನ: 11೩೪।॥ 


-424- ಮಹಾಭಾರತ ವನಪರ್ವ 


ಅನಂತರ ಮಧುಸೂದನನಾದ ಗೋವಿಂದನು ಎಷ್ಟು ಆಲೋಚಿಸಿದರೂ, 
ಭೂಮಿಯಲ್ಲಾಗಲೀ ಅಥವಾ ಸರ್ಗದಲ್ಲಾಗಲೀ ಆಧಾರವಿಲ್ಲದ ಆಕಾಶವನ್ನು 
ಕಾಣಲಿಲ್ಲ. 


ಸ್ವಕಾವನಾಧೃತಾವೂರೂ ದೃಷ್ಟ್ವಾ ದೇವವರಸ್ತದಾ । 

ಮಧುಕೈಟಭಾಯೋಗನ್ಸಹ್ಯ ಶಿರಸೀ ಮಧುಸೂದನಃ । 

ಚಕ್ರೇಣ ಶಿತಧಾರೇಣ ನ್ಯಕೃತಂತ ಮಹಾಯಶಾಃ WABI 

ಆಗ ದೇವಶ್ರೇಷ್ಠನಾದ ಅವನು ಆಧಾರವಿಲ್ಲದ ತನ್ನ ತೊಡೆಗಳನ್ನು ನೋಡಿ 
ಮಧುಕೈಟಭರನ್ನು ಹಿಡಿದು ಮಹಾಕೀರ್ತಿವಂತನಾದ ಮಧುಸೂದನನಾದ ಅವನು 
ಹರಿತವಾದ ಅಲಗುಳ್ಳ ಸುದರ್ಶನ ಚಕ್ರದಿಂದ ಅವರ ತಲೆಗಳನ್ನುಕತ್ತರಿಸಿದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ನವತ್ಯಧಿಕಶತತಮೋಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಪಂಚದಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು 


La SS 


ನೂರ ತೊಂಬತ್ತೊಂದನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ದುಂದುಮಾರೋಪಾಖ್ಯಾನ ಕಥನ. 
ಮಾರ್ಕಂಡೇಯಃ 
ಧುಂಧುರ್ನಾಮ ಮಹಾರಾಜ ತಯೋಃ ಪುತ್ರೋ ಮಹಾದ್ಯುತಿಃ | 
ಸ ತಪೋತಪ್ಯತ ಮಹನ್ಮಹಾವೀರ್ಯಪರಾಕ್ರಮಃ HOI 


ಮಾರ್ಕಂಡೇಯ- ಎಲೈ ಮಹಾರಾಜನೇ, ಮಹಾತೇಜಸ್ವಿಯಾದ ಧುಂಧು 
ಎಂಬುವನು ಆ ಮಧುಕೈಟಭರ ಪುತ್ರ. ಮಹಾವೀರ್ಯ ಪರಾಕ್ರಮವುಳ್ಳ ಅವನು 
ದೊಡ್ಡತಪಸ್ಸನ್ನು ಮಾಡಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ 


-425- 
ಅತಿಷ್ಠದೇಕಪಾದೇನ ಕೃಶೋ ಧಮನಿಸಂತತಃ । 
ತಸ್ಮೈ ಬ್ರಹ್ಮಾ ದದೌ ಪ್ರೀತೋ ವರಂ ವವ್ರೇ ಸ ಚ ಪ್ರಭುಮ್‌ ॥೨॥ 


ಅವನು ಒಂದು ಪಾದದ ಮೇಲೆ ನಿಂತು ಕೃಶನೂ, ಧಮನಿಗಳು ಎದ್ದು 
ಕಾಣುವಂತಹವನೂ ಆದನು. ಬ್ರಹ್ಮದೇವರು ಸಂತುಷ ಷ್ಠರಾಗಿ ಅವನಿಗೆ ವರವನ್ನು 
ನೀಡಿದರು. ಅವನು ಆಪ pd ವರವನ್ನು ಬೇಡಿದನು. 


ಧುಂಧುಃ 

ದೇವದಾನವಯಕ್ಷಾಣಾಂ ಸರ್ಪಗಂಧರ್ವರಕ್ಷಸಾಮ್‌ | 

ಅವಧ್ಯೋತಹಂ ಭವೇಯಂ ವೆ ಶೈ ವರ ಏಷ ವೃತೋ ಮಯಾ 11೩1 
ಧುಂಧು- ನಾನು ದೇವದಾನವ ಯಕ್ಷರಿಂದಲೂ, ಸರ್ಪಗಂಧರ್ವ 

ರಾಕ್ಷಸರಿಂದಲೂ ಅವಧ್ಯನಾಗಬೇಕು. ಇದೇ ನಾನು ಬೇಡುವ ವರ. 
ಮಾರ್ಕಂಡೇಯಃ 
ಏವಂ ಭವತು ಗಚ್ಛೇತಿ ತಮುವಾಚ ಪಿತಾಮಹ: । 
ಸ ಏವಮುಕ್ತಸ್ತತ್ಪಾದಾ ಮೂರ್ಧ್ನಾ ಸ್ಪೃಶ್ಯ ಜಗಾಮ ಹ 11೪ 


ಮಾರ್ಕಂಡೇಯ- ಬ್ರಹ್ಮದೇವರು ಅವನನ್ನು ಕುರಿತು ಹಾಗೆಯೇ ಆಗಲಿ ಎಂದು 
ಹೇಳಿದರು. ಅವನು ಬ್ರಹ್ಮದೇವರ ಪಾದಗಳಿಗೆ ಶಿರಸಿನಿಂದ ನಮಸ್ಕಾರವನ್ನು ಮಾಡಿ 
ಅಲ್ಲಿಂದ ಹೊರಟನು. 


ಸತು ಧುಂಧುರ್ವರಂ ಲಬ್ಧ್ವಾ ಮಹಾವೀರ್ಯಪರಾಕ್ರಮಃ । 
ಅನುಸ್ಥರನ್‌ ಪಿತ್ಫವಧಂ ದ್ರುತಂ ವಿಷ್ಣುಮುಪಾಗಮತ್‌ 11೫! 


ಮಹಾವೀರ್ಯಪರಾಕ್ರಮವುಳ್ಳ ಆ ಧುಂಧುವಾದರೂ ವರವನ್ನು ಪಡೆದು ತನ್ನ 
ತಂದೆಯ ವಧೆಯನ್ನು ಸ್ಮರಿಸುತ್ತಾ ಶೀಘ್ರವಾಗಿ ಎಷ್ಟುವಿನ ಕಡೆಗೆ ಹೋದನು. 


ಸ ತು ದೇವಾನ್‌ ಸಗಂಧರ್ವಾನ್‌ ಜಿತ್ವಾ ಧುಂಧುರಮರ್ಷಣಃ । 
ಬಬಾಧ ಸರ್ವಾನಸಕೃದ್‌ ವಿಷ್ಣುಂ ದೇವಾಂಶ್ಚ ವೈ ಭೃಶಮ್‌ 11೬1! 


-426- ಮಹಾಭಾರತ ವನಪರ್ವ 


ದುಷ್ಠಾತ್ಸನಾದ ಅವನು ಅಸಹನೆಯಿಂದ ಕೂಡಿದವನಾಗಿ ದೇವತೆಗಳನ್ನೂ, 
ಗಂಧರ್ವರನ್ನೂ ಬಾಧಿಸಿದನು. ಅನೇಕ ಬಾರಿ ಎಲ್ಲದೇವತೆಗಳನ್ನೂ ಮತ್ತು ತ್ತು ವಿ್ಣನನ್ನೂ 
ಸಹ ಬಹಳವಾಗಿ ಬಾಧಿಸಿದನು. 


ಸಮುದ್ರೇ ವಾಲುಕಾಪೂರ್ಣೇ ಉಜ್ಜಾನಕ ಇತಿ ಸ್ಮೃತೇ । 
ಆಗಮ್ಯ ಚ ಸ ದುಷ್ಟಾತ್ಮಾ ತಂ ದೇಶಂ ಭರತರ್ಷಭ I 
ಬಾಧತೇ ಸ ಪರಂ ಶಕ್ತಾ ತಮುತ್ತಂಕಾಶ್ರಮಂ ವಿಭೋ 11೭! 


ಎಲೈ ಭರತರ್ಷಭನೇ, ಎಲೈ ವಿಭುವೇ, ಮರಳಿನಿಂದ ಕೂಡಿದ ಉಜ್ಜಾನಕ ಎಂಬ 
ಸಮುದ್ರದ ಒಳಗಿನ ಪ್ರವೇಶದಲ್ಲಿ ಆ ದುಷ್ಠಾತ್ಸನು ವಾಸವನ್ನು ಮಾಡಿ ಅಲ್ಲಿಂದ 
ಬಂದು ತನ್ನಎಲ್ಲಾಶಕ್ತಿಯನ್ನುಉಪಯೋಗಿಸಿ ಉತ್ತಂಕಾಶ್ರಮವನ್ನು ಬಾಧಿಸುತ್ತಿದ್ದನು. 


ಅಂತರ್ಭೂಮಿಗತಸ್ತತ್ರ ವಾಲುಕಾಂತರ್ಹಿತಸ್ತಥಾ HSH 


ಮಧುಕೈಟಭಯೋಃ ಪುತ್ರೋ ಧುಂಧುರ್ಭೀಮಪರಾಕ್ರಮಃ । 
ಶೇತೇ ಲೋಕವಿನಾಶಾಯ ತಪೋಬಲಮುಪಾಶ್ರಿತಃ । 
ಉದಂಕಸ್ಯಾಶ್ರಮಾಭ್ಯಾಶೇ ನಿಃಶ್ವಸನ್‌ ಪಾವಕಾರ್ಚಿಷಃ Lal 


ಮರಳುಗಳಿಂದ ಮುಚ್ಚಿದ ಭೂಮಿಯ ಒಳಗೆ ವಾಸಮಾಡುವವನಾಗಿ 
ಮಧುಕೈಟಭರ ಪುತ್ರನಾದ ಭಯಂಕರ ಪರಾಕ್ರಮವುಳ್ಳ ಶಯನವನ್ನು ಮಾಡುತ್ತಿದ್ದನು. 
ತಪೋಬಲವನ್ನು ಹೊಂದಿದವನಾಗಿ ಲೋಕವನ್ನು ವಿನಾಶಮಾಡುವುದಕ್ಕೋಸ್ಕರ 
ಉದಂಕ ಯಷಿಗಳ ಆಶ್ರಮದ ಬಳಿ ಉಸಿರನ್ನು ಬಿಟ್ಟು ಬೆಂಕಿಯ ಕಿಡಿಗಳನ್ನು 


ಹೊರಹಾಕುತ್ತಿದ್ದನು. (ಕೆಲವು ಪಾಠಗಳಲ್ಲಿಉದಂಕ ಎಂಬುದಕ್ಕೆ ಬದಲಾಗಿ ಉತ್ತಂಕ 
ಎಂದಿದೆ). 


ಏತಸ್ಮಿನ್ನೇವ ಕಾಲೇ ತು ರಾಜಾ ಸಬಲವಾಹನಃ | 
ಕುವಲಾಶ್ಟೋ ನರಪತಿರನ್ನಿತೋ ಬಲಶಾಲಿನಾಮ್‌ 11೧೦॥ 


ಸಹಸೈೆರೇಕವಿಂಶತ್ಯಾ ಪುತ್ರಾಣಾಮರಿಮರ್ದನಃ । 
ಪ್ರಾಯಾದುದಂಕಸಹಿತೋ ಧುಂಧೋಸ್ತಸ್ಯ ವಧಾಯ ವೈ ool 


ಮಾರ್ಕಂಡೇಯಸಮಾಸ್ಯಾಪರ್ವ -427- 


ಆ ಸಮಯದಲ್ಲಿಯೇ ರಾಜನಾದ ಕುವಲಾಶ್ನನು ತನ್ನ ಬಲವಾಹನಗಳಿಂದ 
ಕೂಡಿದವನಾಗಿ ಬಲಿಷ್ಠರಾದ ಇಪ್ಪತ್ತೊಂದು ಸಹಸ್ರ ಪುತ್ರರಿಂದಲೂ ಕೂಡಿದವನಾಗಿ 
ಉದಂಕ ಸಹಿತನಾಗಿ ಧುಂಧುವಿನ ವಧೆಯನ್ನು ಉದ್ದೇಶಿಸಿ ಅಲ್ಲಿಗೆ ಬಂದನು. 


ತಮಾವಿಶತ್‌ ತತೋ ವಿಷ್ಣುರ್ಭಗವಾಂಸ್ತೇಜಸಾ ಪ್ರಭುಃ । 
ಉತ್ತಂಕಸ್ಕ ನಿಯೋಗೇನ ಲೋಕಾನಾಂ ಹಿತಕಾಮ್ಯಯಾ 11೧೨॥॥ 


ಉತ್ತಂಕನ ಪ್ರಾರ್ಥನೆಯಂತೆ ಲೋಕಗಳಿಗೆ ಹಿತವನ್ನುಂಟು ಮಾಡಲು ಬಯಸಿ 
ಭಗವಂತನಾದ ಪ್ರಭುವಾದ ವಿಷ್ಣುವು ತನ್ನ ತೇಜಸ್ಸಿನಿಂದ ಕುವಲಾಶ್ಚನನ್ನು 
ಪ್ರವೇಶಿಸಿದನು. | 

ತಸ್ಮಿನ್‌ ಪ್ರಯಾತೇ ದುರ್ಧರ್ಷೆ ದಿವಿ ಶಬ್ದೋ ಮಹಾನಭೂತ್‌ । 

ಏಷ ಶ್ರೀಮಾನವಧ್ಯೋತದ್ಯ ಧುಂಧುಮಾರೋ ಭವಿಷ್ಯತಿ 11೧೩1 

ದುರ್ಧರ್ಷನಾದ ಅವನು ಯುದ್ಧಕ್ಕಾಗಿ ಪ್ರಯಾಣ ಮಾಡುತ್ತಿರಲು ಆಕಾಶದಲ್ಲಿ 
ಈ ಕಾಂತಿಯುಕ್ತನಾದ ಅವಧ್ಯನಾದ ಕುವಲಾಶ್ಚನು ಈ ದಿನ ಧುಂಧುವನ್ನು ವಧೆ 
ಮಾಡುವನು ಎಂಬ ಮಾತುಗಳು ಕೇಳಿಬಂದವು. 

ದಿವ್ಯೈಶ್ಚ ಪುಷ್ಪೈಸ್ತಂ ದೇವಾಃ ಸಮಂತಾತ್‌ ಪರ್ಯವಾರಯನ್‌ । 

ದೇವದುಂದುಭಯಶ್ಚಾಪಿ ನೇದುಃ ಸ್ವಯಮನೀರಿತಾಃ Tend 

ದೇವತೆಗಳು ಕುವಲಾಶ್ನನ ಸುತ್ತಲೂ ಪುಷ್ಪವೃಷ್ಟಿಯನ್ನು ಸುರಿಸಿದರು. ದೇವ 
ದುಂಧುಭಿಗಳು ತಾವಾಗಿಯೇ ಮೊಳಗಿದವು. 

ಶೀತಶ್ಚ ವಾಯುಃ ಪ್ರವವೌ ಪ್ರಯಾಣೇ ತಸ್ಯ ಧೀಮತಃ 

ವಿಪಾಂಸುಲಾಂ ಮಹೀಂ ಕುರ್ವನ್‌ ವವರ್ಷ ಚ ಸುರೇಶ್ವರ: । 

ಪ್ರದಕ್ಷಿಣಾಶ್ಚಾಪ್ಯಭವನ್‌ ವನ್ಯಾಸ್ತಂ ಸಮೃಗದ್ದಿಜಾ: 

ಆ ಮೇಧಾವಿಯು ಪ್ರಯಾಣ ಮಾಡುವಾಗ ತಂಪಾದ ವಾಯುವು ಬೀಸಿತು. 
ಇಂದ್ರನು ಭೂಮಿಯ ಧೂಳನ್ನುಅಡಗಿಸುತ್ತಾ ಮೃದುವಾಗಿ ಮಳೆಯನ್ನು ಸುರಿಸಿದನು. 
ಕಾಡಿನ ಮೃಗಪಕ್ಷಿಗಳು ಅವನ ಬಲಭಾಗದಲ್ಲಿ ಹೋದವು. 


11೧೫। 


11೧೬॥! 


-428- ಮಹಾಭಾರತ ವನಪರ್ವ 
ಅಂತರಿಕ್ಷೇ ವಿಮಾನಾದಿ ದೇವತಾನಾಂ ಯುಧಿಷ್ಠಿರ । 
ತತ್ರೈವ ಸಮದೃಶ್ಯಂತ ಧುಂಧುರ್ಯತ್ರ ಮಹಾಸುರಃ Tera 
ಎಲೈ ಯುಧಿಷ್ಠಿರನೇ, ಅಂತರಿಕ್ಷದಲ್ಲಿ ದೇವತೆಗಳ ವಿಮಾನಾದಿಗಳು 
ಮಹಾಸುರನಾದ ಧುಂಧುವು ಎಲ್ಲಿದ್ದನೋ ಅಲ್ಲಿಯೇ ಕಂಡುಬಂದವು. 
ಕುವಲಾಶಸ್ಯ ಧುಂಧೋಶ್ಚ ಯುದ್ಧಕೌತೂಹಲಾನ್ಹಿತಾಃ I 
ದೇವಗಂಧರ್ವಸಹಿತಾಃ ಸಮವೈಕ್ಸನ್‌ ಮಹರ್ಷಯಃ esi 


ಕುವಲಾಶ್ವಮತ್ತು ಧುಂಧುವಿನ ಯುದ್ಧವನ್ನುನೋಡಲು ಕುತೂಹಲಾನಿತರಾದ 
ದೇವಗಂಧರ್ವಸಹಿತರಾದ ಮಹರ್ಷಿಗಳು ಅದನ್ನುನೋಡಿದರು. 

ನಾರಾಯಣೇನ ಕೌರವ್ಯ ತೇಜಸಾ55ಪ್ಯಾಯಿತಸ್ತದಾ । 

ಸ ಗತೋ ನೃಪತಿಃ ಕ್ಷಿಪ್ರಂ ಪುತ್ವೆಸ್ಸೆ: ಸರ್ವತೋದಿಶಮ್‌ eal 


ಎಲೈ ಕೌರವ್ಯನೇ, ನಾರಾಯಣನ ತೇಜಸಿನಿಂದ ಅಭಿವೃದ್ಧನಾದ ಆ ಕುವಲಾಶ್ವ 
ರಾಜನು ಶೀಘ್ರವಾಗಿ ತನ್ನಆ ಮಕ್ಕಳ ಜೊತೆಯಲ್ಲಿ ಹೊರಟನು. 


ಅರ್ಣವಂ ಖಾನಯಾಮಾಸ ಕುವಲಾಶ್ಲೋ ಮಹೀಪತಿಃ 1೨೦! 
ಕುವಲಾಶಸ್ಯ ಪುತ್ರೆಶ್ಚ ತಸ್ಮಿನ್‌ ವೈ ವಾಲುಕಾರ್ಣವೇ । 
ಸಪ್ತಭಿರ್ದಿವಸೈಃ ಖಾತ್ವಾ ದೃಷ್ಟೋ ಧುಂಧುರ್ಮಹಾಬಲಃ 11೨೧1 


ರಾಜನಾದ ಕುವಲಾಶನು ಎಲ್ಲ ದಿಕ್ಕುಗಳಲ್ಲಿಯೂ ಸಮುದ್ರವನ್ನು ಅಗೆಸಿದನು. 
ಕುವಲಾಶ್ಚನ ಪುತ್ರರು ಆ ಮರಳಿನ ಸಮುದ್ರದಲ್ಲಿ ಏಳು ದಿವಸಗಳ ಕಾಲ ಅಗೆದು 
ಮಹಾಬಲನಾದ ಧುಂಧುವನ್ನು ನೋಡಿದರು. 


ಆಸೀದ್‌ ಘೋರಂ ವಪುಸ್ತಸ್ಯ ವಾಲುಕಾಂತರ್ಹಿತಂ ಮಹತ್‌ | 
ದೀಪ್ಯಮಾನಂ ಯಥಾ ಸೂರ್ಯಸ್ತೇಜಸಾ ಭರತರ್ಷಭ 11೨೨1 


ಎಲ್ಫೆ ಭರತರ್ಷಭನೇ, ಮರಳಿನೊಳಗೆ ಹುದುಗಿದ್ದಅವನ ದೊಡ್ಡದೇಹವು ತನ್ನ 
ತೇಜಸಿನಿಂದ ಬೆಳಗುವ ಸೂರ್ಯನಂತೆ ಘೋರವಾಗಿದ್ದಿತು. 


ಮಾರ್ಕಂಡೇಯಸಮಾಸ್ಕಾಪರ್ವ ಳು 


ತತೋ ಧುಂಧುರ್ಮಹಾರಾಜ ದಿಶಮಾವೃತ್ಯ ಪಶ್ಚಿಮಾಮ್‌ । 


ಸುಪ್ರೋ5 ಭೂದ್‌ ರಾಜಶಾರ್ದೂಲ ಕಾಲಾನಲಸಮದ್ಯುತಿಃ 1೨೩ 

ಎಲೈ ಮಹಾರಾಜನೇ, ಎಲೈ ರಾಜಶಾರ್ದೂಲನೇ, ಕಾಲಾನಲಕ್ಕೆ ಸಮನಾದ 
ಕಾಂತಿಯುಳ್ಳ ಆ ಧುಂಧುವು ಪಶ್ಚಿಮ ದಿಕ್ಕನ್ನು ಆವರಿಸಿ ಮಲಗಿದ್ದನು. 

ಕುವಲಾಶ್ವಸ್ಯ ಪುತ್ವೆಸ್ತು ಸರ್ವತಃ ಪರಿವಾರಿತಃ । 

ಅಭಿದ್ರುತಃ ಶಠೈಸ್ತೀಕ್ಷೈರ್ಗದಾಭಿರ್ಮುಸಲೈರಪಿ 11೨೪॥ 

ಪಟ್ಟಿಸೈಃ ಪರಿಫೈ: ಪ್ರಾಸೈಃ ಖಡ್‌ಗೈಶ್ಚ ವಿಮಲೈ ಶಿತೈಃ । 

ಸ ವಧ್ಯಮಾನಃ ಸಂಕ್ರುದ್ಧಃ ಸಮುತ್ತಸ್ಥೌ ಮಹಾಬಲಃ (1೨೫1 

ಕುವಲಾಶ್ಚನ ಪುತ್ರರಿಂದ ಓಡಿ ಎಲ್ಲ ಕಡೆಯಿಂದಲೂ ಸುತ್ತುವರಿಯಲ್ಪಟ್ಟು 
ತೀಕ್ಷ್ಣವಾದ ಬಾಣಗಳಿಂದಲೂ ಗದೆಗಳಿಂದಲೂ, ಮುಸಲಗಳಿಂದಲೂ, 
ಪಟ್ಟಿಸಗಳಿಂದಲೂ, ಪರಿಘಗಳಿಂದಲೂ, ಪ್ರಾಸಗಳಿಂದಲೂ, ವಿಮಲವಾದ 
ಹರಿತವಾದ ಖಡ್ಗಗಳಿಂದಲೂ ಹೊಡೆಯಲ್ಪಟ್ಟ ಮಹಾಬಲನಾದ ಅವನು 
ಕೋಪಗೊಂಡವನಾಗಿ ಮೇಲೆದ್ದನು. 

ಕ್ರುದ್ಧಶ್ಚಾಭಕ್ಚಯತ್‌ ತೇಷಾಂ ಶಸ್ತ್ರಾಣಿ ವಿವಿಧಾನಿ ಚ । 

ಆಸ್ಯಾದ್‌ ವಮನ್‌ ಪಾವಕಂ ಸ ಸಂವರ್ತಕಸಮಂ ತದಾ 1೨೬11 

ಕ್ರುದ್ಧನಾದ ಅವನು ತನ್ನಮುಖದಿಂದ ಸಂವರ್ತಕಾಗ್ತಿಗೆ ಸಮಾನವಾದ ಅಗ್ನಿಯನ್ನು 
ಉಗುಳುತ್ತಾ ಅವರ ವಿಧವಿಧವಾದ ಶಸ್ತ್ರಗಳನ್ನು ನುಂಗಿದನು. 


ತಾನ್‌ ಸರ್ವಾನ್‌ ನೃಪತೇಃ ಪುತ್ರಾನದಹತ್‌ ಸ್ವೇನ ತೇಜಸಾ । 
ಮುಖಜೇನಾಗ್ದಿನಾ ಕ್ರುದ್ಧೋ ಲೋಕಾನುದ್ದರ್ತಯನ್ನಿವ 


ಲೋಕವನ್ನೇ ಸುಡುವವನಂತೆ ಕ್ರುದ್ಧನಾದ ಅವನು ತನ್ನ ಮುಖದಿಂದ ಉಂಟಾದ 
ಅಗ್ನಿಯಿಂದಲೂ ಮತ್ತು ತನ್ನ ಪರಾಕ್ರಮದಿಂದಲೂ ರಾಜನ ಆ ಎಲ್ಲಾ ಪುತ್ರರನ್ನೂ 
ಸಿ ತಿ 


ದಹಿಸಿದನು. 


11೨೭1 


-430- ಮಹಾಭಾರತ ವನಪರ್ವ 


ಕ್ಷಣೇನ ರಾಜಶಾರ್ದೂಲ ಪುರೇವ ಕಪಿಲ: ಪ್ರಭುಃ | 
ಸಗರಸ್ಕಾತ್ಮಜಾನ್‌ ಕ್ರುದ್ಧಪ್ರದದ್ದುತಮಿವಾಭವತ್‌ 11೨೮1 


ಎಲೈ ರಾಜಶಾರ್ದೂಲನೇ, ಸಗರನ ಮಕ್ಕಳನ್ನು ಹಿಂದೆ ಪ್ರಭುವಾದ ಕಪಿಲನು 


ದಹಿಸಿದಂತೆ ಕ್ರುದ್ಧನಾದ ಅವನು ಒಂದು ಕ್ಷಣದಲ್ಲಿ ಅವರೆಲ್ಲರನ್ನೂ ದಹಿಸಿದನು. 
ಅದು ಅದ್ಭುತವಾಗಿದ್ದಿತು. 


ತೇಷು ಕ್ರೋಧಾಗ್ಲಿದಗ್ನೇಷು ತದಾ ಭರತಸತ್ತಮ | 
ತಂ ಪ್ರಬುದ್ಧಂ ಮಹಾತ್ಮಾನಂ ಕುಂಭಕರ್ಣಮಿವಾಪರಮ್‌ । 
ಆಸಸಾದ ಮಹಾತೇಜಾಃ ಕುವಲಾಶ್ಟೋ ಮಹೀಪತಿಃ 1|೨೯॥ 


ಎಲೈ ಭರತಸತ್ತಮನೇ, ತನ್ನ ಮಕ್ಕಳೆಲ್ಲರೂ ಅವನ ಕ್ರೋಧಾಗಿಯಿಂದ 
ದಗ್ಗರಾದಮೇಲೆ ಎಚ್ಚರಗೊಂಡ ಮಹಾಪ್ರಯತ್ನಶೀಲನಾದ ಇನ್ನೊಬ್ಬ 


ಕುಂಭಕರ್ಣನಂತಿದ್ದ ಅವನನ್ನು ಮಹಾತೇಜಸ್ವಿಯಾದ ಕುವಲಾಶ್ಚರಾಜನು 
ಸಮೀಪಿಸಿದನು. 


ತಸ್ಯ ವಾರಿ ಮಹಾರಾಜ ಸುಸ್ರಾವ ಬಹು ದೇಹತಃ । 
ತದಾಷೀಯ ತತಸ್ತೇಜೋ ರಾಜಾ ವಾರಿಮಯಂ ನೃಪ 11೩೦ 


ಯೋಗೀ ಯೋಗೇನ ವಜ್ನಿಂ ಚ ಶಮಯಾಮಾಸ ವಾರಿಣಾ । 
ಬ್ರಹಾಸ್ಟೇಣ ಚ ರಾಜೇಂದ್ರ ದೈತ್ಯಂ ಕ್ರೂರಪರಾಕ್ರಮಮ್‌ 11೩೧1 


ದದಾಹ ಭರತಶ್ರೇಷ್ಠ ಸರ್ವಲೋಕಭವಾಯ ವೈ 11೩೨1 


ಸೋತಸ್ಟ್ರೇಣ ದಗ್ಬ್ಯಾ ರಾಜರ್ಷಿಃ ಕುವಲಾಶ್ಟೋ ಮಹಾಸುರಮ್‌ ।ಟ 
ಸುರಶತ್ರುಮಮಿತ್ರಘಃ ತೈಲೋಕ್ಯೇಶ ಇವಾಪರಃ | 
ಧುಂಧೋರ್ವಧಾತ್‌ ತದಾ ರಾಜಾ ಕುವಲಾಶ್ಲೋ ಮಹಾಮನಾಃ ॥! 
ಧುಂಧುಮಾರ ಇತಿ ಖ್ಯಾತೋ ನಾಮ್ನಾ ಸಮಭವತ್‌ ತತಃ । 


ಎಲೈ ಮಹಾರಾಜನೇ, ಅವನ ದೇಹದಿಂದ ಬಹಳವಾಗಿ ನೀರು ಸುರಿಯಿತು. ಆ 
ರಾಜನು ವಾರಿಮಯವಾದ ಆ ತೇಜಸ್ಸನ್ನು ಪಾನಮಾಡಿ ಯೋಗಿಯಾದ ಅವನು 


ಮಾರ್ಕಂಡೇಯಸಮಾಸ್ಕಾಪರ್ವ -431- 


ತನ್ನಯೋಗಶಕ್ತಿಯಿಂದ ಧುಂಧುಮಾರನಿಂದ ಹೊರಟ ಅಗ್ನಿಯನ್ನು ಆ ಜಲದಿಂದ 
ನಾಶಪಡಿಸಿದನು. ಎಲೈ ರಾಜೇಂದ್ರನೇ, ಎಲೈ ಭರತಶ್ರೇಷ್ಠನೇ, ಸರ್ವಲೋಕಕ್ಕೆ 
ಮಂಗಳವನ್ನುಂಟು ಮಾಡಲು ಕ್ರೂರಪರಾಕ್ರಮವುಳ್ಳ ಆ ದೈತ್ಯನನ್ನು ಬ್ರಹ್ಮಾಸ್ಟದಿಂದ 
ಸುಟ್ಟುಹಾಕಿದನು. ರಾಜರ್ಷಿಯಾದ ಆ ಕುವಲಾಶನು ಮಹಾಸುರನನ್ನು 
ಶತ್ರುಸೂದನನಾದ ತ್ರಿಲೋಕಾಧಿಪತಿಯಾದ ಇನ್ನೊಬ್ಬಇಂದ್ರನಂತೆ ಸಂಹಾರ ಮಾಡಿ 
(ಸಂತೋಷಪಟ್ಟನು). ಮಹಾಧೀರನಾದ ಕುವಲಾಶ್ಚರಾಜನು ಧುಂಧುವಿನ ವಧೆಯ 
ನಿಮಿತ್ತದಿಂದಾಗಿ ಆಗ ಧುಂಧುಮಾರನೆಂದು ಪ್ರಖ್ಯಾತನಾಗಿ ಅಪ್ರತಿರಥನಾದನು. 


ಪ್ರೀತೈಶ್ಚ ತ್ರಿದಶೈಃ ಸರ್ವೈರ್ಮಹರ್ಷಿಸಹಿತೈಸ್ತದಾ । 


ವರಂ ವೃಣೀಷ್ಟೇತ್ಯುಕ್ತಃ ಸ ಪ್ರಾಂಜಲಿಃ ಪ್ರಣತಸ್ತದಾ HAH 
ಅತೀವ ಮುದಿತೋ ರಾಜನ್ನಿದಂ ವಚನಮಬ್ರವೀತ್‌ 11೩೫ 


ಎಲೈ ರಾಜನೇ, ಪ್ರಸನ್ನರಾದ ಎಲ್ಲಾಮಹರ್ಷಿಗಳಿಂದ ಸಹಿತರಾದ ದೇವತೆಗಳಿಂದ 
ವರವನ್ನು ಕೇಳು ಎಂದು ಆಗ ಹೇಳಲ್ಲಟ್ಟವನಾಗಿ ಅವನು ಅವರಿಗೆ ನಮಸ್ಕರಿಸಿ ಕೈಗಳನ್ನು 
ಮುಗಿದು ಬಹಳ ಸಂತೋಷದಿಂದ ಈ ಮಾತನ್ನುಹೇಳಿದನು. 


ದದ್ಯಾಂ ವಿತ್ತಂ ದ್ವಿಜಗ್ರ್ಯೇಭ್ಯಃ ಶತ್ರೂಣಾಂ ಚಾಪಿ ದುರ್ಜಯಃ | 

ಸಖ್ಯಂ ಚ ವಿಷ್ಣುನಾ ಮೇ ಸ್ಕಾದ್‌ ಭೂತೇಷ್ಟದ್ರೋಹ ಏವ ಚ । 

ಧರ್ಮೇ ರತಿಶ್ಚ ಸತತಂ ಸ್ಪರ್ಗೇ ವಾಸಸ್ತಥಾತಕ್ಷಯ: ALN 

ನಾನು ಶ್ರೇಷ್ಠಬ್ರಾಹ್ಮಣರಿಗೆ ಧನವನ್ನು ಕೊಡುವವನಾಗಬೇಕು. ಶತ್ರುಗಳಿಗೆ 
ದುರ್ಜಯನಾಗಬೇಕು. ನನಗೆ ವಿಷ್ಣುವಿನ ಸಖ್ಯವು ಯಾವಾಗಲೂ ಇರಬೇಕು. ನನ್ನಿಂದ 
ಯಾವ ಪ್ರಾಣಿಗೂ ದ್ರೋಹವಾಗಬಾರದು. ನನಗೆ ಸತತವಾಗಿ ಧರ್ಮದಲ್ಲಿ ರತಿ 
ಇರಬೇಕು ಮತ್ತು ಹಾಗೆಯೇ ಸ್ಪರ್ಗದಲ್ಲಿ ಅಕ್ಷಯವಾದ ವಾಸವುಂಟಾಗಬೇಕು. 


ಮಾರ್ಕಂಡೇಯಃ 


ತಥಾಸ್ತಿತಿ ತತೋ ದೇವೈಃ ಪ್ರೀತೈರುಕ್ತಃ ಸ ಪಾರ್ಥಿವಃ । 
ಯಷಿಭಿಶ್ಚ ಸಗಂಧರ್ವೈರುತ್ತಂಕೇನ ಚ ಧೀಮತಾ 11೩೭1 


-432- ಮಹಾಭಾರತ ವನಪರ್ವ 


ಮಾರ್ಕಂಡೇಯ- ಆಗ ಪ್ರೀತಿಯುಕ್ತರಾದ ದೇವತೆಗಳೂ, ಯಷಿಗಳೂ, 
ಗಂಧರ್ವರೂ, ಮೇಧಾವಿಯಾದ ಉತ್ತಂಕನೂ ಸಹ ಆ ರಾಜನಿಗೆ ಹಾಗೆಯೇ ಆಗಲಿ 
ಎಂದು ಹೇಳಿದರು. 

ಸಂಭಾಷ್ಯ ಚೈನಂ ವಿವಿಧೈರಾಶೀರ್ವಾದೈಸ್ತತೋ ನೃಪ । 

ದೇವಾ ಮಹರ್ಷಯಶ್ಚಾಪಿ ಸ್ಟಾನಿ ಸ್ಥಾನಾನಿ ಭೇಜಿರೇ 11೩೮ 


ಎಲೈ ರಾಜನೇ, ದೇವತೆಗಳು ಮತ್ತು ಮಹರ್ಷಿಗಳು ಅವನಿಗೆ ವಿಧವಿಧವಾದ 
ಆಶೀರ್ವಾದಗಳನ್ನು ಉಚ್ಚಾರಣೆ ಮಾಡಿ ಅನಂತರ ತಮ್ಮ ತಮ್ಮ ಸ್ಥಾನಗಳನ್ನು ಸೇರಿದರು. 


ತಸ್ಯ ಪುತ್ರಾಸ್ವಯ: ಶಿಷ್ಟಾ ಯುಧಿಷ್ಠಿರ ತದಾ5ಭವನ್‌ । 


ದೃಢಾಶ್ವಃ ಕಪಿಲಾಶಶ್ಚ ಚಂದ್ರಾಶಸ್ಟೈವ ಭಾರತ 11೩೯1 
ತೇಭ್ಯಃ ಪರಂಪರಾ ರಾಜನ್ನಿಕ್ಚ್ವಾಕೂಣಾಂ ಮಹಾತ್ಮನಾಮ್‌ WO 


ವಂಶಸ್ಯ ಸುಮಹಾಭಾಗ ರಾಜ್ಞಾಮಮಿತತೇಜಸಾಮ್‌ | 


ಎಲೈ ಭಾರತನೇ, ಯುಧಿಷ್ಠಿರನೇ, ಅವನ ಮಕ್ಕಳಲ್ಲಿಆಗ ದೃಢಾಶ್ವ, ಕಪಿಲಾಶ್ವ 
ಮತ್ತು ಚಂದ್ರಾಶ್ವನೆಂಬ ಮೂರು ಮಕ್ಕಳು ಉಳಿದರು. ಎಲೈ ರಾಜನೇ, ಎಲೈ 
ಮಹಾಭಾಗನೇ, ಅಮಿತಪರಾಕ್ರಮಿಗಳಾದ ಮಹಾತ್ಮರಾದ ಇಕ್ಟ್ಟಾಕು ರಾಜರ 
ಪರಂಪರೆಯು ಅವರಿಂದ ಮುಂದುವರೆಯಿತು. 


ಏವಂ ಸ ನಿಹತಸ್ತೇನ ಕುವಲಾಶ್ಟೇನ ಸತ್ತಮ । 
ಧುಂಧುರ್ನಾಮ ಮಹಾದೈತ್ಯೋ ಮಧುಕೈಟಭಯೋಃ ಸುತಃ 11೪೧॥ 


ಎಲೈ ಸಜ್ಜನರಲ್ಲಿ ಶ್ರೇಷ್ಠನಾದವನೇ, ಹೀಗೆ ಮಧುಕೈಟಭರ ಪುತ್ರನಾದ ಧುಂಧು 
ಎಂಬ ಮಹಾದೈತ್ಯನು ಕುವಲಾಶ್ಚನಿಂದ ಕೊಲ್ಲಲ್ಪಟ್ಟನು. 

ಕುವಲಾಶ್ಚಶ್ಚ ನೃಪತಿರ್ಧುಂಧುಮಾರ ಇತಿ ಸ ೈತಃ I 

ನಾಮ್ನಾ ಚ ಗುಣಸಂಯುಕ್ತಸ್ತದಾಪ್ರಭೃತಿ ಸೋ5ಭವತ್‌ 11೪೨॥॥ 


ಗುಣವಂತನಾದ ಕುವಲಾಶರಾಜನೂ ಸಹ ಅಲ್ಲಿಂದ ಮುಂದಕ್ಕೆ ಧುಂಧುಮಾರ 
ಎಂದು ಕರೆಯಲ್ಪಟ್ಟು ಅದೇ ನಾಮದಿಂದಲೇ ಪ್ರಖ್ಯಾತನಾದನು. 


ಮಾರ್ಕಂಡೇಯಸಮಾಸ್ಯಾಪರ್ವ ೬433. 


ಏತತ್‌ ತೇ ಸರ್ವಮಾಖ್ಯಾತಂ ಯನ್ಮಾಂ ತಂ ಪರಿಪೃಚ್ಛಸಿ I 
ಧೌಂಧುಮಾರಮುಪಾಖ್ಯಾನಂ ಪ್ರಧಿತಂ ಯಸ್ಯ ಕರ್ಮಣಾ ॥೪೩॥ 


ಯಾವ ಕುವಲಾಶ್ಚನ ಕರ್ಮದಿಂದ ಪ್ರಸಿದ್ಧವಾಗಿದೆಯೋ ಅಂತಹ ನೀನು ಕೇಳಿದ 
ಈ ಧುಂಧುಮಾರೋಪಾಖ್ಯಾನವೆಲ್ಲವನ್ನೂನಿನಗೆ ಹೇಳಿದ್ದೇನೆ. 


ಇದಂ ತು ಪುಣ್ಯಮಾಖ್ಯಾನಂ ವಿಷ್ಣೋಃ ಸಮನುಕೀರ್ತನಮ್‌ । 

ಶೃಣುಯಾದ್‌ ಯಃ ಸ ಧರ್ಮಾತ್ಮಾ ಪುತ್ರವಾಂಶ್ಚ ಭವೇನ್ನರ;:  1೪೪॥ 

ಈ ಪುಣ್ಯವಾದ ಆಖ್ಯಾನವು ವಿಷ್ಣುವಿನ ಕೀರ್ತನರೂಪವೂ ಆಗಿದೆ. ಇದನ್ನು 
ಕೇಳುವ ಅಧಿಕಾರಿಯಾದ ಮನುಷ್ಯನು ಧರ್ಮಾತ್ಮನೂ, ಪುತ್ರವಂತನೂ ಆಗುವನು. 

ಆಯುಷ್ಠಾನ್‌ ಭೂತಿಮಾಂಕ್ಹೆನ ಶ್ರುತ್ವಾ ಭವತಿ ಪರ್ವಸು । 

ನ ಚ ವ್ಯಾಧಿಭಯಂ ಕಿಂಚಿತ್‌ ಪ್ರಾಪ್ನೋತಿ ವಿಗತಜ್ಜರ: 11೪೫ 

ಇದನ್ನುಪರ್ವಕಾಲಗಳಲ್ಲಿಕೇಳಿದವನು ಆಯುಷ್ನಂತನೂ, ಐಶ್ಚರ್ಯವಂತನೂ 
ಆಗುವನು. ಅವನಿಗೆ ವ್ಯಾಧಿ ಭಯವಾಗಲೀ, ಮನಸ್ಸಿನ ಸಂತಾಪವಾಗಲೀ 
ಉಂಟಾಗುವುದಿಲ್ಲ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ ಏಕನವತ್ಯಧಿಕಶತತಮೋ5ಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ ಷೋಡಶೋ*ಧ್ಯಾಯಃ ॥ 
ಇಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ತೊಂಬತ್ತೊಂದನೆಯ 
ಅಧ್ಯಾಯ ಮುಗಿಯಿತು 


pa SS ರ್‌ 


-434- ಮಹಾಭಾರತ ವನಪರ್ವ 


ನೂರ ತೊಂಬತೆರಡನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಪತಿವ್ರತಾ ಮಹಾತ್ಮ್ಯ ಕಥನಾರಂಭ. 
ವೈಶಂಪಾಯನಃ 
ತತೋ ಯುಧಿಷ್ಠಿರೋ ರಾಜಾ ಮಾರ್ಕಂಡೇಯಂ ಮಹಾದ್ಯುತಿಮ್‌ । 
ಪಪ್ರಚ್ಛ ಭರತಶ್ರೇಷ್ಠ ಧರ್ಮಪ್ರಶ್ನಂ ಸುದುರ್ವಿದಮ್‌ Te) 


ವೈಶಂಪಾಯನ- ಎಲೈ ಭರತಶ್ರೇಷ್ಠನೇ, ಅನಂತರ ಯುಧಿಷ್ಠಿರ ರಾಜನು 
ಮಹಾತೇಜಸ್ವಿಗಳಾದ ಮಾರ್ಕಂಡೇಯರನ್ನು ಕುರಿತು ತಿಳಿಯಲು ಬಹಳ ಕಷ್ಟವಾದ 
ಧರ್ಮಪ್ರಶ್ನೆಯನ್ನು ಮಾಡಿದನು. 


ಶ್ರೋತುಮಿಚ್ಛಾಮಿ ಭಗವನ್‌ ಸ್ತ್ರೀಣಾಂ ಮಾಹಾತ್ಮ ಕಮುತ್ತಮಮ್‌ । 
ಕಥ್ಯಮಾನಂ ತ್ಹಯಾ ವಿಪ್ರ ಸೂಕ್ಸ್ಮಂ ಧರ್ಮಂ ಚ ತತ್ತ ತಃ 11೨11 


ಪೂಜ್ಯರೇ, ಬ್ರಾಹ್ಮಣರೇ, ನಿಮ್ಮಿಂದ ನಾನು ಪತಿವ್ರತಾ ಸ್ತ್ರೀಯರ ಸೂಕ್ಷ್ಮ] ವಾದ 
ಧರ್ಮ ಮತ್ತು ಸಂಬಂಧಿಯಾದ ಅವರ ಮಹಾತ್ಮ್ಯವನ್ನು ಯಥಾವತ್ತಾಗಿ ಕೇಳಿ 
ತಿಳಿಯಲು ಬಯಸುತ್ತೇನೆ. . 


ಪ್ರತ್ಯಕ್ಷಮಿಹ ವಿಪ್ರರ್ಷೇ ದೇವಾ ದೃಶ್ಯಂತಿ ಸತ್ತಮ । 
ಸೂರ್ಯಾಚಂದ್ರಮಸೌ ವಾಯುಃ ಪೃಥಿವೀ ವಹ್ಲಿರೇವ ಚ 11೩1! 


ಎಲೈ ಸಜ್ಜನರಲ್ಲಿ ಶ್ರೇಷ್ಠರಾದವರೇ, ವಿಪ್ರರ್ಷಿಗಳೇ, ಈ ಲೋಕದಲ್ಲಿ 
ಸೂರ್ಯಚಂದ್ರರು, ವಾಯು, ಭೂಮಿ, ಅಗ್ನಿ, ಈ ದೇವತೆಗಳು ಪ್ರತ್ಯಕ್ಷವಾಗಿ 
ಗೋಚರಿಸುತ್ತಾರೆ. 


ಪಿತಾ ಮಾತಾ ಚ ಭಗವನ್‌ ಗುರುರೇವ ಚ ಸತ್ತಮ । 
ಯಚ್ಛಾನ್ಯದ್‌ ದೇವವಿಹಿತಂ ತಚ್ಚಾಪಿ ಭೃಗುನಂದನ । 
ಮಾನ್ಯಾ ಹಿ ಗುರವಃ ಸರ್ವೇ ಏಕಪತ್ನ್ಯಸ್ತಥಾ ಸ್ವಿಯಃ "VI 


ಪೂಜ್ಯರೇ, ಸಜ್ಜನರಲ್ಲಿ ಶ್ರೇಷ್ಠರೇ, ತಂದೆ, ತಾಯಿ, ಗುರುಗಳು ಇವರೂ 


ಪ್ರತ್ಯಕ್ಷದೇವತೆಗಳೇ. ಎಲೈ ಭೃಗುನಂದನನೇ, ದೇವವಿಹಿತವಾದ ಬೇರೆ ವಸ್ತುಗಳು 


ಮಾರ್ಕಂಡೇಯಸಮಾಸ್ಯಾಪರ್ವ 435. 


ಪ್ರತ್ಯಕ್ಷವಾಗಿ ಗೋಚರಿಸುತ್ತವೆ. ಗುರುಗಳು ಮತ್ತು ಪತಿವ್ರತೆಯರಾದ ಸ್ತ್ರೀಯರೆಲ್ಲರೂ 
ಮಾನ್ಯರಷ್ಟೆ? 

ಪತಿವ್ರತಾನಾಂ ಶುಶ್ರೂಷಾ ದುಷ್ಕರಾ ಪ್ರತಿಭಾತಿ ಮೇ । 

ಪತಿವ್ರತಾನಾಂ ಮಾಹಾತ್ಮ್ಯಂ ವಕ್ತುಮರ್ಹಸಿ ನಃ ಪ್ರಭೋ 11೫1! 


ಪತಿವ್ರತೆಯರು ಮಾಡುವ ಸೇವೆಯು ದುಷ್ಠರವಾದೆಂದು ನನಗೆ ತೋರುತ್ತದೆ. 
ಪ್ರಭುಗಳೇ, ಪತಿವ್ರತೆಯರ ಮಹಾತ್ಮ್ಯವನ್ನುನಮಗೆ ಹೇಳಬೇಕು. 


ನಿರುದ್ಧ್ಯ ಚೇಂದ್ರಿಯಗ್ರಾಮಂ ಮನಃ ಸಂರುಧ್ಯ ಚಾನಘ । 
ಪತಿಂ ದೈವತವಚ್ಚಾಪಿ ಚಿಂತಯಂತ್ಯಃ ಸ್ಥಿತಾ ಹಿ ಯಾಃ 11೬1! 


ಎಲ್ಫೆ ಅನಘರೇ, ಯಾವ ಸ್ವೀಯರು ತಮ್ಮಇಂದ್ರಿಯಗ್ರಾಮವನ್ನುನಿಯಂತ್ರಿಸಿ, 
ಮನಸ್ಸನ್ನು ನಿಯಂತ್ರಿಸಿ, ಪತಿಯನ್ನು ದೇವತೆಯಂತೆ ಚಿಂತಿಸುವರೋ ಅವರ 
ಮಹಿಮೆಯನ್ನುಹೇಳಿ. 


ಭಗವನ್‌ ದುಷ್ಕರಂ ತ್ಯೇತತ್‌ ಪ್ರತಿಭಾತಿ ಮಮ ಪ್ರಭೋ । 
ಮಾತಾಪಿತ್ರೋಶ್ಚ ಶುಶ್ರೂಷಾ ಸ್ಟ್ರೀಣಾಂ ಭರ್ತರಿ ಚ ದ್ವಿಜ 11೭1! 
ಪೂಜ್ಯರೇ, ಪ್ರಭುಗಳೇ, ಸ್ವೀಯರು ತಂದೆತಾಯಿಗಳಿಗೆ ಮತ್ತು ಪತಿಗೆ ಮಾಡುವ 


ಸೇವೆಯು ದುಷರವಾದುದೆಂದು ನನಗೆ ತೋರುತ್ತದೆ. 


ಸ್ತ್ರೀಣಾಂ ಧರ್ಮಾತ್‌ ಸುಘೋರಾದ್ದಿ ನಾನ್ಯಂ ಪಶ್ಯಾಮಿ ದುಷ್ಕರಮ್‌ | 

ಸಾಧಾಚಾರಾಃ ಸ್ತ್ರಿಯೋ ಬ್ರಹ್ಮನ್‌ ಯತ್‌ ಕುರ್ವಂತಿ ಸದಾ55ದೃತಾಃ ॥ 
ವ 

ದಿಂದ ಏನನ್ನು 


ಎಲೆ ಬಾಹಣರೇ, ಸದಾಚಾರವುಳ ಸ್ತ್ರೀಯರು ಸದಾ ಆದರ 
ಬ ದ್‌ ಲ ೪ ಈೆ 
ಧರ್ಮಕ್ಕಿಂತ 


ಆಚರಿಸುತ್ತಾರೆಯೋ ಅಂತಹ ಅತ್ಯಂತ ಘೋರವಾದ ಸ್ತ್ರೀ 
ದುಷ್ಠರವಾದುದು ಇನ್ನೊಂದು ಇಲ್ಲವೆಂದು ನಾನು ಭಾವಿಸುತ್ತೇನೆ. 


ದುಷ್ಕರಂ ಖಲು ಕುರ್ವಂತಿ ಪಿತರಂ ಮಾತರಂ ಚವೈ ! 


೯॥ 
ಏಕಪತ್ಸ್ಯಶ್ಚ ಯಾ ನಾರ್ಯೋ ಯಾಶ್ಚ ಸತ್ಯಂ ವದಂತ್ಕುತ ಗ 


-436- ಮಹಾಭಾರತ ವನಪರ್ವ 


ತಂದೆತಾಯಿಗಳ ಸೇವೆಯನ್ನು ಮಾಡಿ ಯಾವ ಪತಿವ್ರತೆಯರು ಸತ್ಯವನ್ನೇ 
ನುಡಿಯುತ್ತಾರೆಯೋ ಅವರು ದುಷ್ಠರವಾದ ಕಾರ್ಯವನ್ನೇ ಮಾಡುತ್ತಾರೆ. 


ಕುಕ್ಚಿಣಾ ದಶ ಮಾಸಾಂಶ್ಚ ಗರ್ಭಂ ಸಂಧಾರಯಂತಿ ಯಾಃ । 
ನಾರ್ಯಃ ಕಾಲೇನ ಸಂಭೂಯ ಕಿಮದ್ದುತತರಂ ತತಃ 11೧೦॥ 


ಯಾವ ನಾರಿಯರು ತಮ್ಮ ಉದರದಲ್ಲಿ ಹತ್ತು ತಿಂಗಳು ಗರ್ಭವನ್ನು ಧರಿಸಿ 
ಕಾಲವನ್ನು ನಿರೀಕ್ಷಿಸುವರೋ ಅದಕ್ಕಿಂತ ಅದ್ಭುತವಾದುದು ಯಾವುದು ಇದೆ? 


ಸಂಶಯಂ ಪರಮಂ ಪ್ರಾಪ್ಯ ವೇದನಾಮತುಲಾಮಪಿ । 
ಪ್ರಜಾಯಂತೇ ಸುತಾನ್‌ ನಾರ್ಯೋ ದುಃಖೇನ ಮಹತಾ ವಿಭೋ ॥॥ 


ಎಲೈ ವಿಭುಗಳೇ, ಪ್ರಾಣಸಂಶಯವನ್ನು ಹೊಂದಿ ಅತುಲವಾದ ವೇದನೆಯನ್ನು 
ಅನುಭವಿಸಿ ಬಹಳ ಕಷ್ಟದಿಂದ ನಾರಿಯರು ಮಕ್ಕಳನ್ನುಪಡೆಯುತ್ತಾರೆ. 


ಪುಷ್ಪಂತಿ ಚಾಪಿ ಮಹತಾ ಸ್ನೇಹೇನ ದ್ವಿಜಪುಂಗವ । 
ಚಿಂತಯಂತಿ ತತಶ್ಚಾಪಿ ಕಿಶೀಲೋsಯಂ ಭವಿಷ್ಯತಿ 11೧೨! 


ಎಲೈ ದ್ವಿಜಶ್ರೇಷ್ಠರೇ, ಅನಂತರ ಬಹಳ ಸ್ನೇಹದಿಂದ ಆ ಶಿಶುಗಳನ್ನು 
ಪೋಷಿಸುತ್ತಾರೆ. ಅನಂತರ ಇವನು ಎಂತಹ ಸಭಾವವುಳ್ಳವನಾಗುವನು ಎಂದು 
ಸತತವಾಗಿ ಚಿಂತಿಸುವರು. 


ಯಾಶ್ಚ ಕ್ರೂರೇಷು ಸತ್ತ್ವೇಷು ವರ್ತಮಾನಾ ಜುಗುಪಿತಾಃ । 
ಸಕರ್ಮ ಕುರ್ವಂತಿ ಸದಾ ದುಷ್ಕರಂ ತಚ್ಚ ಮೇ ಮತಮ್‌ 11೧೩। 


ಮತ್ತು ಯಾರು ಕ್ರೂರವಾದ ಮತ್ತು ಜುಗುಪಿತವಾದ ಕಾರ್ಯಗಳಲ್ಲಿ 
ನಿರತರಾದರೂ ಸದಾ ತಮ್ಮ ಸ್ವಕರ್ಮವನ್ನು ಆಚರಿಸುತ್ತಾರೆಯೋ ಅದೂ ಸಹ 
ದುಷ್ಕರವೆಂದು ನನ್ನ ಅಭಿಪ್ರಾಯ. 

ಕತ್ರಧರ್ಮಸಮಾಚಾರತತ್ತ ಎ ವ್ಯಾಖ್ಯಾಹಿ ಮೇ ದ್ವಿಜ । 

ಧರ್ಮಃ ಸುದುರ್ಲಭೋ ವಿಪ್ರ ನೃಶಂಸೇನ ಮಹಾತ್ಮನಾಮ್‌ ॥೧೪॥ 


ಮಾರ್ಕಂಡೇಯಸಮಾಸ್ಕಾಪರ್ವ -437- 


ಎಲೈ ಬ್ರಾಹ್ಮಣರೇ, ಕ್ಷತ್ರಿಯ ಧರ್ಮದ ಆಚರಣೆಯ ವಿಧಾನವನ್ನುನನಗೆ ಹೇಳಿ. 
ಎಲ್ಫೆ ಬ್ರಾಹ್ಮಣರೇ, ನನ್ನಂತಹ ಕ್ರೂರ ಕ್ಷತ್ರಿಯನಿಗೆ ಮಹಾತ್ಮರಿಂದ ತತ್ರ ವನ್ನು ಕೇಳುವುದು 
ದುರ್ಲಭವಾದುದು. 
ಏತದಿಚ್ಛಾಮಿ ಭಗವನ್‌ ಪ್ರಶ್ನಂ ಪ್ರಶ್ನವಿದಾಂ ವರ । 
ಶ್ರೋತುಂ ಭೃಗುಕುಲಶ್ರೇಷ್ಠ ಶುಶ್ರೂಷೇ ತವ ಸುವ್ರತ Ter 
ಲೈ ಪ್ರಶ್ನೆಗಳನ್ನು ತಿಳಿದವರಲ್ಲಿ ಶ್ರೇಷ್ಠರಾದವರೇ, ಒಳ್ಳೆಯ ವ್ರತವನ್ನು 
ಧರಿಸಿದವರೇ, ಭೃಗುಕುಲದಲ್ಲಿ ಶ್ರೇಷ್ಠರಾದವರೇ, ಪೂಜ್ಯರಾದವರೇ, ನಿಮ್ಮಿಂದ ಈ 
ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಲು ಬಯಸುತ್ತೇನೆ. 
ಮಾರ್ಕಂಡೇಯಃ 
ಹಂತ ತೇ5ಹಂ ಸಮಾಖ್ಯಾಸ್ಯೇ ಪ್ರಶ್ನಮೇತಂ ಸುದುರ್ವಚಮ್‌ । 
ತತ್ತ್ವೇನ ಭರತಶ್ರೇಷ್ಠ ಗದತಸ್ತನ್ನಿಬೋಧ ಮೇ 11೧೬। 
ಮಾರ್ಕಂಡೇಯ- ಬಹಳ ಸಂತೋಷ. ಎಲೈ ಭರತಶ್ರೇಷ್ಠನೇ, ನೀನು ಕೇಳಿದ, 
ಉತ್ತರವನ್ನು ಹೇಳಲು ಕಷ ವಾದ ಈ ಪ ಪ್ರಶ್ನೆಗಳಿಗೆ ಯಥಾರ್ಥವಾಗಿ ಉತ್ತರವನ್ನು 
ಹೇಳುವೆನು. ನಾನು ಹೇಳಿದಂತೆ ಅದನ್ನುನೀನು ಕೇಳು. 


ಮಾತೃಸ್ತು ಗೌರವಾದನ್ಯೇ ಪಿತ್ವನನ್ಯೇ ತು ಮೇನಿರೇ । 
ದುಷ್ಕರಂ ಕುರುತೇ ಮಾತಾ ವಿವರ್ಧಯತಿ ಯಾ ಪ್ರಜಾ: 11೧೭1 


ಕೆಲವರು ತಾಯಿಯನ್ನು, ಇನ್ನು ಕೆಲವರು ತಂದೆಯನ್ನು ಶ್ರೇಷ್ಠರೆಂದು 
ತಿಳಿಯುತ್ತಾರೆ. ಯಾವ ಜಾಸು "ಮಕ್ಕಳನ್ನು ಬೆಳೆಸುತ್ತಾಳೆಯೋ ಅವಳು 

ದುಷ್ಠರವಾದ ಕಾರ್ಯವನ್ನು ಮಾಡುತ್ತಾಳೆ. 

ತಪಸಾ ದೇವತೇಜ್ಯಾಭಿವಂದನೇನ ತಿತಿಕ್ಷಯಾ | 

ಸುಪ್ರಶಸ್ತ್ರೆರುಪಾಯೈಶ್ವಾಪೀಹಂತೇ ಪಿತರಃ ಸುತಾನ್‌ 

ತಪಸ್ಸನ್ನು ಮಾಡಿ ದೇವತೆಗಳಿಗೆ ಪೂಜೆ ಮತ್ತು ನಮಸ್ಕಾರಗಳನ್ನು ಸಲ್ಲಿಸಿ 
ಸಹನೆಯಿಂದ / ಇದ್ದುಪ್ರ ಪ್ರಶಸ್ತವಾದ ಉಪಾಯಗಳನ್ನು ಅನುಸರಿಸಿ ತಂದೆ ತಾಯಿಗಳು 
ಮಕ್ಕಳನ್ನುಪಡೆಯಲು ಬಯಸುತ್ತಾರೆ. 


11೧೮॥॥ 


-438- ಮಹಾಭಾರತ ವನಪರ್ವ 


ಏವಂ ಕೃಚ್ಛೇಣ ಮಹತಾ ಪುತ್ರಂ ಪ್ರಾಪ್ಯ ಸುದುರ್ಲಭಮ್‌ । 
ಚಿಂತಯಂತಿ ಸದಾ ವೀರ ಕೀದೃಶೋಠಯಂ ಭವಿಷ್ಯತಿ eral 


ಎಲೈ ವೀರನೇ, ಹೀಗೆ ಬಹಳ ಕಷ್ಟದಿಂದ ದುರ್ಲಭನಾದ ಪುತ್ರನನ್ನು ಪಡೆದು 
ಇವನು ಎಂತಹ ಸ್ವಭಾವವುಳ್ಳವನಾಗುವನು ಎಂದು ಸತತವಾಗಿ ಚಿಂತಿಸುವರು. 


ಆಶಂಸತೇ ಹಿ ಪುತ್ರೇಷು ಪಿತಾ ಮಾತಾ ಚ ಭಾರತ । 
ಯಶಃ ಕೀರ್ತಿಮಥೈಶ್ಚರ್ಯಂ ಪ್ರಜಾಧರ್ಮಂ ತಥೈವ ಚ 11೨೦॥ 


ಎಲ್ಫೆ ಭಾರತನೇ, ತಂದೆ ತಾಯಿಗಳು ಮಕ್ಕಳಲ್ಲಿಯಾವಾಗಲೂ ಕೀರ್ತಿಯನ್ನೂ, 


ಐಶ್ವರ್ಯವನ್ನೂ ಮತ್ತು ಪ್ರಜಾಧರ್ಮವನ್ನೂ (ಅವರಿಗೂ ಮಕ್ಕಾಗಲಿ ಎಂಬುದನ್ನೂ) 
ಆಶಂಸನೆ ಮಾಡುತ್ತಾರೆ. 


ಮಾತುಃ ಪಿತುಶ್ಚ ರಾಜೇಂದ್ರ ಸತತಂ ಹಿತಕಾರಿಣೋಃ । 
ತಯೋರಾಶಾಂ ತು ಸಫಲಾಂ ಯಃ ಕರೋತಿ ಸ ಧರ್ಮವಿತ್‌ 11೨೧॥ 


ಎಲೈ ರಾಜೇಂದ್ರನೇ, ಸತತವಾಗಿ ಹಿತವನ್ನು ಮಾಡುವ ತಂದೆತಾಯಿಗಳ 
ಆಸೆಯನ್ನುಯಾರು ಸಫಲಗೊಳಿಸುತ್ತಾನೆಯೋ ಅವನೇ ಧರ್ಮವನ್ನು ತಿಳಿದವನು 
(ಧರ್ಮವನ್ನುಸಂಪಾದಿಸುವವನು). 


ಪಿತಾ ಮಾತಾ ಚ ರಾಜೇಂದ್ರ ತುಷ್ಯತೋ ಯಸ್ಯ ನಿತ್ಯಶಃ । 
ಇಹ ಪ್ರೇತ್ಯ ಚ ತಸ್ಯಾಥ ಕೀರ್ತಿರ್ಧರ್ಮಶ್ಚ ಶಾಶ್ವತಃ 11೨೨1 


ಎಲೈ ರಾಜೇಂದ್ರನೇ, ಯಾರ ವಿಷಯದಲ್ಲಿ ತಂದೆ ತಾಯಿಗಳು ನಿತ್ಯವೂ 
ಸಂತೋಷಪಡುತ್ತಾರೆಯೋ ಅವನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ 
ಕೀರ್ತಿಯನ್ನೂ ಮತ್ತು ಶಾಶ್ವಶಧರ್ಮವನ್ನೂಸಂಪಾದಿಸುತ್ತಾನೆ. 


ನೈವ ಯಜ್ಞಕ್ರಿಯಾಃ ಕಾಶ್ವಿನ್ನ ಶ್ರಾದ್ಧಂ ನೋಪವಾಸಕಮ್‌ । 
ಯಾ ತು ಭರ್ತರಿ ಶುಶ್ರೂಷಾ ತಯಾ ಸ್ಪರ್ಗಂ ಜಯತ್ಯುತ  ॥೨೩॥ 


ಸ್ವೀಯರು ಪತಿಸೇವೆಯಿಂದ ಎಂತಹ ಸ್ವರ್ಗವನ್ನು ಪಡೆಯುತ್ತಾರೆಯೋ ಅದನ್ನು 


ಯಜ್ಞಕ್ರಿಯೆಗಳಿಂದಾಗಲೀ, ಶ್ರಾದ್ದದಿಂದಲಾಗಲೀ ಅಥವಾ ಉಪವಾಸದಿಂದಾಗಲೀ 
ಪಡೆಯಲು ಸಾಧ್ಯವಿಲ್ಲ. 


ಮಾರ್ಕಂಡೇಯಸಮಾಸ್ಯಾಪರ್ವ -439- 


ಏತತ್‌ಪ್ರಕರಣಂ ರಾಜನ್ನಧಿಕೃತ್ಯ ಯುಧಿಷ್ಠರ । 
ಪತಿವ್ರತಾನಾಂ ನಿಯತಂ ಧರ್ಮಂ ಚಾವಹಿತಃ ಶೃಣು (1೨೪। 


ಎಲೈ ರಾಜನಾದ ಯುಧಿಷ್ಠಿರನೇ, ಈ ಪ್ರಕರಣಕ್ಕೆ ಸಂಬಂಧಿಸಿದ ಪತಿವ್ರತೆಯರ 
ನಿಯತವಾದ ಧರ್ಮವನ್ನು ಜಾಗರೂಕನಾಗಿ ಕೇಳು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಿನವತ್ಯಧಿಕಶತತಮೋ5 ಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಪತಿವ್ರತಾಮಹಾತ್ಮ್ಯೇ ಸಪ್ತದಕೋ5ಧ್ಯಾಯ॥ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ತೊಂಬತ್ತೆರಡನೆಯ 
ಅಧ್ಯಾಯ ಮುಗಿಯಿತು 


ರ್ಕರ ೯1೫ 
ನೂರ ತೊಂಬತ್ತೂರನೆಯ ಅಧ್ಯಾಯ 
ಕೌಶಿಕ ಬ್ರಾಹ್ಮಣರ ತಪಸ್ಸು, ಬಲಾಕ ಪಕ್ಷಿಯ ಪತನ ಮತ್ತು 
ಪತಿವ್ರತೆಯ ಜೊತೆಯಲ್ಲಿ ಸಂವಾದ. 
ಮಾರ್ಕಂಡೇಯಃ 
ಕಶ್ಚಿದ್‌ ದ್ವಿಜಾತಿಪ್ರವರೋ ವೇದಾಧ್ಯಾಯೀ ತಪೋಧನ: । 
ತಪಸ್ವೀ ಧರ್ಮಶೀಲಶ್ಚ ಕೌಶಿಕೋ ನಾಮ ಭಾರತ Tell 
ಮಾರ್ಕಂಡೇಯ- ಎಲೈ ಭಾರತನೇ, ಒಬ್ಬ ವೇದಾಧ್ಯಯನವನ್ನು ಮಾಡಿದ 
ತಪೋಧನನಾದ ಧರ್ಮಶೀಲನಾದ ಕೌಶಿಕನೆಂಬ ಶ್ರೇಷ್ಠವಾದ ತಪಸ್ವಿಯಾದ 
ಬ್ರಾಹ್ಮಣನಿದ್ದನು. 
ಪಾಂಗೋಪನಿಷದೋ ವೇದಾನಧೀತೋ ದ್ವಿಜಸತ್ತಮಃ | 
ಸ ವೃಕ್ಷಮೂಲೇ ಕಸ್ಮಿಂಶ್ಚಿದ್‌ ವೇದಾನುಚ್ಚಾರಯನ್‌ ಸ್ಥಿತಃ 11೨11 
ಆ ದ್ವಿಜಶ್ರೇಷ್ಠನು ಉಪನಿಷತ್ತುಗಳಿಂದ ಮತ್ತು ಷಡಂಗಗಳಿಂದ ಸಹಿತವಾದ 
ವೇದಗಳನ್ನು ಅಧ್ಯಯನ ಮಾಡಿ ಯಾವುದೋ ಒಂದು ವೃಕ್ಷಮೂಲದಲ್ಲಿ ಕುಳಿತು 
ವೇದಗಳನ್ನುಪಾರಾಯಣ ಮಾಡುತ್ತಿದ್ದನು. 


-440- ಮಹಾಭಾರತ ವನಪರ್ವ 


ಉಪರಿಷ್ಟಾಚ್ಚ ವೃಕ್ಚಸ್ಯ ಬಲಾಕಾ ಸನ್ನ $ಲೀಯತ I 


ತಯಾ ಪುರೀಷಮುತ್ಸೃಷ್ಟಂ ಬ್ರಾಹ್ಮಣಸ್ಯ ತದೋಪರಿ 11೩11 
ಆ ಮರದ ಮೇಲೆ ಒಂದು ಬಲಾಕ ಪಕ್ಷಿಯು ಅಡಗಿ ಕುಳಿತಿದ್ದಿತು. ಅದು 
ಬ್ರಾಹ್ಮಣನ ಮೇಲೆ ಮಲವಿಸರ್ಜನೆಯನ್ನು ಮಾಡಿತು. 


ತಾಮವೇಕ್ಸ್ಯ ತತಃ ಕ್ರುದ್ಧ ಸಮವಧ್ಯಾಯತ ದ್ವಿಜಃ | 

ತಾಂ ಬಲಾಕಾಂ ಮಹಾರಾಜ ನಿಲೀನಾಂ ನಗಮೂರ್ಧನಿ vu 

ಎಲ್ಫೈ ಮಹಾರಾಜನೇ, ಆ ಬ್ರಾಹ್ಮಣನು ಆಗ ಕ್ರುದ್ಧನಾಗಿ ವೃಕ್ಚದ ಮೇಲೆ ಅಡಗಿ 
ಕುಳಿತಿದ್ದಆ ಬಲಾಕ ಪಕ್ಚಿಯನ್ನುನೋಡಿ ಅದಕ್ಕೆ ಕೇಡನ್ನು ಬಯಸಿದನು. 

ಭೃಶಂ ಕ್ರೋಧಾಭಿಭೂತೇನ ಬಲಾಕಾ ಸಾ ನಿರೀಕ್ಷಿತಾ । 

ಅಪಧ್ಯಾತಾ ಚ ವಿಪ್ರೇಣ ನ್ಯಪತದ್‌ ಧರಣೀತಳೇ 11೫! 

ಕ್ರೋಧಯುಕ್ತನಾದ ಆ ಬ್ರಾಹ್ಮಣನಿಂದ ಸಿಟ್ಟಿನಿಂದ ವೀಕ್ಷಿಸಲ್ಪಟ್ಟು ಕೇಡನ್ನು 
ಬಯಸಲ್ಲಟ್ಟ ಆ ಬಲಾಕ ಪಕ್ಷಿಯು ಭೂಮಿಯ ಮೇಲೆ ಬಿದ್ದಿತು. 

ಬಲಾಕಾಂ ಪತಿತಾಂ ದೃಷ್ಟ್ವಾ ಗತಸತ್ತಾ ಮಚೇತನಾಮ್‌ । 

ಕಾರುಣ್ಯಾದಭಿಸಂತಪ್ಪಃ ಪರ್ಯಶೋಚತ ತಾಂ ದ್ವಿಜಃ 1 

ಅಕಾರ್ಯಂ ಕೃತವಾನಸ್ಮಿ ರೋಷರಾಗಬಲಾತೃತಃ Well 

ಬಲಾಕ ಪಕ್ಷಿಯು ಭೂಮಿಯ ಮೇಲೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡುದನ್ನು 


ನೋಡಿ ಆ ಬ್ರಾಹ್ಮಣನು ಅದರ ಮೇಲೆ ಕರುಣೆಯನ್ನು ಹೊಂದಿದವನಾಗಿ ಪಶ್ಚಾತ್ತಾಪ 


ಪಡುತ್ತಾ ನಾನು ರೋಷ ಮತ್ತು ರಾಗಗಳಿಗೆ ವಶನಾಗಿ ಅಕಾರ್ಯವನ್ನು ಮಾಡಿದೆ 
ಎಂದು ಶೋಕಪಟ್ಟನು. 


ಇತ್ಯುಕ್ತ್ವಾ ಬಹುಶೋ ವಿದ್ವಾನ್‌ ಗ್ರಾಮಂ ಭೈಕ್ಟ್ಯಾಯ ಸಂಶ್ರಿತಃ 1೭1 
ಹೀಗೆ ಬಹಳವಾಗಿ ಹೇಳುತ್ತಾ ಅವನು ಭಿಕ್ಷೆಗಾಗಿ ಗ್ರಾಮವನ್ನು ಪ್ರವೇಶಿಸಿದನು. 


ಗ್ರಾಮೇ ಶುಚೀನಿ ಪ್ರಚರನ್‌ ಕುಲಾನಿ ಭರತರ್ಷಭ । 
ಪ್ರವಿಷ್ಠಸ್ತತ್ಕುಲಂ ಯತ್ರ ಪೂರ್ವಂ ಚರಿತವಾಂಸ್ತು ಸಃ 11೮॥ 


ಮಾರ್ಕಂಡೇಯಸಮಾಸ್ಯಾಪರ್ವ -441]- 


ಎಲ್ಫೆ ಭರತರ್ಷಭನೇ, ಅವನು ಗ್ರಾಮದಲ್ಲಿ ಶುದ್ಧವಾದ ಮನೆಗಳಿಗೆ ಹೋಗುತ್ತಾ 
ಹಿಂದೆ ಯಾವ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿದ್ದರೋ ಆ ಮನೆಯನ್ನು ಪ್ರವೇಶಿಸಿದನು. 


ದೇಹೀತಿ ಯಾಚಮಾನೋತಸೌ ತಿಷ್ಮೇತ್ಯುಕ್ತ: ಸ್ತ್ರಿಯಾ ತತಃ । 

ಶೌಚಂ ತು ಯಾವತ್‌ ಕುರುತೇ ಭಾಜನಸ್ಯ ಕುಟುಂಬಿನೀ IF 

"ಭಿಕ್ಷಾಂ ದೇಹಿ' ಎಂದು ಹೇಳಿದ ಅವನಿಗೆ ಪಾತ್ರೆಯನ್ನು ತೊಳೆಯುತ್ತಿದ್ದ ಆ 
ಮನೆಯ ಒಡತಿಯು ಸಲ್ಪನಿಲ್ಲುಎಂದು ಹೇಳಿದಳು. 

ಏತಸ್ಥಿನಂತರೇ ರಾಜನ್‌ ಕ್ಷುಧಾಸಂಪೀಡಿತೋ ಭೃಶಮ್‌ । 

ಭರ್ತಾ ಪ್ರವಿಷ್ಠ ಸಹಸಾ ತಸ್ಯಾ ಭರತಸತ್ತಮ 11೧೦॥॥ 

ಎಲೈ ಭರತಸತ್ತಮನೇ, ಎಲೈ ರಾಜನೇ, ಈ ಮಧ್ಯದಲ್ಲಿ ಬಹಳ ಹಸಿವಿನಿಂದ 
ಪೀಡಿತನಾದ ಅವಳ ಪತಿಯು ಇದಕಿದ್ದಂತೆಯೇ ಮನೆಗೆ ಬಂದನು. 


೧ಕ ಎ 
ಸಾ ತು ದೃಷ್ಟ್ವಾ ಪತಿಂ ಸಾಧ್ವೀ ಬ್ರಾಹ್ಮಣಂ ವ್ಯವಹಾಯ ತಮ್‌ । 
ಪಾದ್ಯಮಾಚಮನೀಯಂ ವೈ ದದೌ ಭರ್ತುಸ್ತಥಾಸನಮ್‌ 1೧೧॥ 
ಆ ಸಾದ್ದಿಯು ಪತಿಯನ್ನು ನೋಡಿ ಆ ಬ್ರಾಹ್ಮಣನ್ನು ಬಿಟ್ಟುಆಗ ಆಗಮಿಸಿದ ತನ್ನ 
ಪತಿಗೆ ಪಾದ್ಯ ಆಚಮನೀಯ ಆಸನಗಳನ್ನು ಕೊಟ್ಟಳು. 
ಪ್ರಹ್ವಾ ಪರ್ಯಚರಚ್ಚಾಪಿ ಭರ್ತಾರಮಸಿತೇಕ್ಷಣಾ । 
ಆಹಾರೇಣಾಥ ಭಕ್ಷ್ಯೈಶ್ಚ ಭೋಜ್ಯೈಃ ಸುಮಧುರೈಸ್ತ 11೧೨। 
ವಿನಯದಿಂದ ಕೂಡಿದ ಆ ಸುಂದರಿಯು ತನ್ನ ಪತಿಯನ್ನು ಸುಮಧುರವಾದ 
ಭಕ್ಷ್ಯ ಭೋಜ್ಯಗಳಿಂದ ಕೂಡಿದ ಆಹಾರದಿಂದ ಉಪಚರಿಸಿದಳು. 
ಉಚ್ಚಿಷ್ಟಂ ಭಾವಿತಾ ಭರ್ತುರ್ಭುಂಕ್ತೇ ನಿತ್ಯಂ ಯುಧಿಷ್ಠಿರ । 
ದೈವತಂ ಚ ಪತಿಂ ಮೇನೇ ಭರ್ತುಶ್ಚಿತ್ತಾನುಸಾರಿಣೀ 
ಎಲೈ ಯುಧಿಷ್ಠಿರನೇ, ಅವಳು ನಿತ್ಯವೂ ಪೂಜ್ಯಭಾವನೆಯಿಂದ ಪತಿಯ 
ಉಚ್ಚಿಷವನ್ನೇ ಭುಂಜಿಸುತ್ತಿದ್ದಳು. ಪತಿಯ ಚಿತ್ತಕ್ಕೆ ಅನುಸಾರವಾಗಿ ನಡೆದುಕೊಂಡು 
ಬಟ ಹ್ಮ ಣಿ 
ಪತಿಯನ್ನು ದೇವತೆ ಎಂದು ತಿಳಿದಿದ್ದಳು. 


11೧೩॥॥ 


-442- ಮಹಾಭಾರತ ವನಪರ್ವ 


ಕರ್ಮಣಾ ಮನಸಾ ವಾಚಾ ನಾನ್ಯಚಿತ್ತಾ5ರಭ್ಯಗಾತ್‌ ಪತಿಮ್‌ । 
ತಂ ಸರ್ವಭಾವೋಪಗತಾ ಪತಿಶುಶ್ರೂಷಣೇ ರತಾ 11೧೪॥ 


ಎಲ್ಲರೀತಿಯಿಂದಲೂ ಶುದ್ಧವಾದ ಮನಸ್ಸಿನಿಂದ ಪತಿಸೇವೆಯಲ್ಲಿಯೇ ನಿರತಳಾದ 
ಅವಳು ತನ್ನ ಕರ್ಮದಿಂದಲಾಗಲೀ, ಮನಸಿನಿಂದಲಾಗಲೀ ಅಥವಾ ಮಾತಿನಿಂದಾಗಲೀ 
ಇನ್ನೊಬ್ಬ ) ಪುರುಷ ನನ್ನು ಚಿಂತಿಸದೆ ಪತಿಯ ಸಮೀಪದಲ್ಲಿರುತ್ತಿದ್ದಳು. 


ಸಾಧ್ದಾಚಾರಾ ಶುಚಿರ್ದಕ್ಷಾ ಕುಟುಂಬಸ್ಯ ಹಿತೈಷಿಣೀ I 
ಭರ್ತುಶ್ಥಾಪಿ ಹಿತಂ ಯತ್ತತ್‌ ಸತತಂ ಸಾರನುವರ್ತತೇ 11೧೫॥ 


ಅವಳು ಒಳ್ಳೆಯ ಆಚಾರವುಳ್ಳವಳೂ, ಶುಚಿಯೂ, ಎಲ್ಲಕೆಲಸ ಮಾಡುವುದರಲ್ಲಿ 
ಸಮರ್ಥಳೂ ಕುಟುಂಬದ ಹಿತವನ್ನು ಬಯಸುವವಳೂ ಆಗಿದ್ದು , ಯಾವಾಗಲೂ 
ಪತಿಯ ಹಿತವನ್ನೇ ಬಯಸಿ ಅದನ್ನೇ ಅನುಸರಿಸುತ್ತಿದ್ದಳು. 


ದೇವತಾತಿಥಿಭೃತ್ಯಾನಾಂ ಶ್ಲಶ್ರೂಶುರಯೋಸ್ತಥಾ । 
ಶುಶ್ರೂಷಣಪರಾ ನಿತ್ಯಂ ಸತತಂ ಸಂಯತೇಂದ್ರಿಯಾ 11೧೬ 


ಅವಳು ಸತತವಾಗಿ ಜಿತೇಂದ್ರಿಯಳಾಗಿದ್ದು ಯಾವಾಗಲೂ ದೇವತಾ ಅತಿಥಿಗಳ 
ಪೂಜೆಯಲ್ಲಿಯೂ ಭೃತ್ಯರ ಮತ್ತು ಅತ್ತೆಮಾವಂದಿರ ಸೇವೆಯಲ್ಲಿಯೂ 
ನಿರತಳಾಗಿರುತ್ತಿದ್ದಳು. 


ಸಾ ಬ್ರಾಹ್ಮಣಂ ತದಾ ದೃಷ್ಟ್ವಾ ಸಂಸ್ಥಿತಂ ಭೈಕ್ಸ್ಯಕಾಂಕ್ಷಿಣಮ್‌ । 
ಕುರ್ವತೀ ಪತಿಶುಶ್ರೂಷಾಂ ಸಸ್ಮಾರಾಥ ಶುಭೇಕ್ಟಣಾ 11೧೭ಟ! 


ಆ ಶುಭನೇತ್ರೆಯು ಪತಿಸೇವೆಯನ್ನು ಮಾಡುತ್ತಾ ಭಿಕ್ಷಾಕಾಂಕ್ಷಿಯಾಗಿ ನಿಂತಿದ್ದ 
ಬ್ರಾಹ್ಮಣನನ್ನುನೋಡಿ ತಾನು ಮಾಡಬೇಕಾದ ಕಾರ್ಯವನ್ನುಸ್ಥರಿಸಿಕೊಂಡಳು. 


ವ್ರೀಡಿತಾ ಸಾ5ಭವತ್‌ ಸಾಧ್ವೀ ತದಾ ಭರತಸತ್ತಮ । 
ಭಿಕ್ಬಾಮಾದಾಯ ವಿಪ್ರಾಯ ನಿರ್ಜಗಾಮ ಯಶಸ್ವಿನೀ 11೧೮॥॥ 


ಎಲೈ ಭರತಶ್ರೇಷ್ಠನೇ, ಆ ಯಶಸ್ವಿನಿಯಾದ ಸಾಧ್ವಿಯು ತನ್ನ ವಿಳಂಬಕ್ಕೆ ಆಗ 


ನಾಚಿಕೆಗೊಂಡು ಆ ಬ್ರಾಹ್ಮಣನಿಗೆ ಕೊಡಲು ಭಿಕ್ಷೆಯನ್ನು ಗಹಿ ಹೊರಗೆ 
ಬಂದಳು. 


ಮಾರ್ಕಂಡೇಯಸಮಾಸ್ಯಾಪರ್ವ ೬443. 


ಬ್ರಾಹ್ಮಣಃ 
ಕಿಮಿದಂ ಭವತಿ ತಂ ಮಾಂ ತಷ್ಕತ್ಯುಕ್ತಾ. ವರಾಂಗನೇ । 
ಉಪರೋಧಂ ಕೃತವತೀ ನ ವಿಸರ್ಜಿತವತ್ಯಸಿ 11೧೯॥ 


ಬ್ರಾಹ್ಮಣ- ಎಲೌ ಶ್ರೇಷ್ಠವನಿತೆಯೇ, ಪೂಜ್ಯೆಯೇ, ನೀನು ನನಗೆ ನಿಲ್ಲುಎಂದು 
ಹೇಳಿ ಏನು ಮಾಡಿದೆ? ನನಗೆ ಹೋಗು ಎಂದು ಹೇಳದೆ ನನಗೆ ತೊಂದರೆಯನ್ನು 
ಮಾಡಿದೆ. 
ಮಾರ್ಕಂಡೇಯ: 
ಬ್ರಾಹ್ಮಣಂ ಕ್ರೋಧಸಂತಪ್ಪಂ ಜ್ವಲಂತಮಿವ ತೇಜಸಾ । 
ದೃಷ್ಟ್ವಾ ಸಾಧ್ವೀ ಮನುಷ್ಯೇಂದ್ರ ಸಾಂತ್ಪಪೂರ್ವಂ ವಚೋತಬ್ರವೀತ್‌ ॥ 
ಮಾರ್ಕಂಡೇಯ- ಬ್ರಾಹ್ಮಣನು ತೇಜಸ್ಸಿನಿಂದ ಬೆಳಗುತ್ತಾ ಕ್ರೋಧದಿಂದ 
ಸಂತಪ್ಪನಾಗಿರುವುದನ್ನುನೋಡಿ ಆ ಸಾಧ್ವಿಯು ಎಲೈ ಮನುಷ್ಯೇಂದ್ರನೇ, ಅವನನ್ನು 
ಸಮಾಧಾನಪಡಿಸುತ್ತಾ ಮಾತನಾಡಿದಳು. 
ಸಾಧ್ವೀ 
ಕ್ಚಂತುಮರ್ಹಸಿ ಮೇ ವಿದ್ವನ್‌ ಭರ್ತಾ ಮೇ ದೈವತಂ ಮಹತ್‌ । 


ಟಬ 


ಸ ಚಾಪಿ ಕ್ಲುಧಿತಃ ಶ್ರಾಂತಃ ಪ್ರಾಪ್ತ: ಶುಶ್ರೂಷಿತೋ ಮಯಾ ॥೨೧॥ 
ಸಾಧ್ವೀ- ವಿದ್ವಾಂಸರೇ, ನೀವು ನನ್ನನ್ನು ಕ್ಹಮಿಸಬೇಕು. ನನಗೆ ಪತಿಯು ದೊಡ್ಡ 
ದೇವತೆ. ಅವನಾದರೂ ಹಸಿದು, ದಣಿದು ಬಂದನು. ನಾನು ಅವನ ಸೇವೆಯನ್ನು 
ಮಾಡುತ್ತಿದ್ದೆ. 
ಬ್ರಾಹ್ಮಣ: 
ಬ್ರಾಹ್ಮಣಾ ನ ಗರೀಯಾಂಸೋ ಗರಿಯಾಂಸ್ತೇ ಪತಿಃ ಕೃತಃ । 
ಗೃಹಸ್ಥಧರ್ಮೇ ವರ್ತಂತೀ ಬ್ರಾಹ್ಮಣಾನವಮನ್ಯಸೇ 
ಬ್ರಾಹ್ಮಣ- ಬ್ರಾಹ್ಮಣರು ನಿನಗೆ ದೊಡ್ಡವರಲ್ಲ, ನಿನ್ನ ಪತಿಯೇ ನಿನಗೆ 
ದೊಡ್ಡವನಾದನು. ಗೃಹಸ್ಥ ಧರ್ಮದಲ್ಲಿಇದ್ದವಳಾಗಿ ನೀನು ಬ್ರಾಹ್ಮಣರಿಗೆ ಅವಮಾನ 


ಮಾಡುತ್ತಿದ್ದೀಯ. 


1೨೨1 


-444- ಮಹಾಭಾರತ ವನಪರ್ವ 


ಇಂದ್ರೋಷ್ಯೇಷಾಂ ಪ್ರಣಮತೇ ಕಿಂ ಪುನರ್ಮಾನವೋ ಭುವಿ ॥ 
ಅವಲಿಪ್ತೇ ನ ಜಾನೀಷೇ ವೃದ್ಧಾನಾಂ ನ ಶ್ರುತಂ ತ್ವಯಾ 11೨೩ 


ಇಂದ್ರನೂ ಸಹ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡುತ್ತಾನೆ. ಇನ್ನು 
ಭೂಮಿಯಲ್ಲಿರುವ ಮನುಷ್ಯರಿಗೆ ಹೇಳುವುದೇನು? ಅಹಂಕಾರದಿಂದ ಕೂಡಿದವಳೇ 
ಯಾವ ನಿನಗೆ ಜ್ಞಾನವಿಲ್ಲ. ನೀನು ದೊಡ್ಡವರಿಂದ ಧರ್ಮವನ್ನೂ ಕೇಳಿಲ್ಲ. 


ಬ್ರಾಹ್ಮಣಾ ಹೈಗ್ಗಿಸದೃಶಾ ದಹೇಯುಃ ಪೃಥಿವೀಮಪಿ । 
ಸಪರ್ವತವನದ್ವೀಪಂ ಕ್ಲಿಪ್ರಮೇವಾವಮಾನಿತಾಃ WIV 


ಬ್ರಾಹ್ಮಣರು ಅಗಿಗೆ ಸದೃತರಾದವರು. ಅವರಿಗೆ ಅವಮಾನವನ್ನು ಮಾಡಿದರೆ 
ಪರ್ವತವನದ್ವೀಪಗಳಿಂದ ಕೂಡಿದ ಪೃಥಿವಿಯನ್ನೂಸುಟ್ಟಾರು. 


ಸಾಧ್ವೀ 
ನಾವಜಾನಾಮ್ಯಹಂ ವಿಪ್ರಾನ್‌ ದೇವೈಸ್ತುಲ್ಯಾನ್‌ ಮನಸ್ಸಿನಃ । 
ಅಪರಾಧಮಿಮಂ ವಿಪ್ರ ಕ್ಷಂತುಮರ್ಹಸಿ ಮೇತನಘ 11೨೫।! 


ಸಾಧ್ವೀ- ಎಲೈ ಅನಘನೇ, ಧೈರ್ಯಶಾಲಿಗಳಾದ ದೇವತೆಗಳಿಗೆ ಸಮಾನರಾದ 
ಬ್ರಾಹ್ಮಣರಿಗೆ ನಾನು ಅವಮಾನವನ್ನು ಮಾಡುವವಳಲ್ಲ. ನನ್ನ ಈ ಅಪರಾಧವನ್ನು 
ನೀನು ಕ್ಷಮಿಸಬೇಕು. 


ಜಾನಾಮಿ ತೇಜೋ ವಿಪ್ರಾಣಾಂ ಮಹಾಭಾಗ್ಯಂ ಚ ಧೀಮತಾಮ್‌ । 
ಅಪೇಯಃ ಸಾಗರಃ ಕ್ರೋಧಾತ್‌ ಕೃತೋ ಹಿ ಲವಣೋದಕಃ 11೨೬॥॥ 


ನಾನು ಬ್ರಾಹ್ಮಣರ ಸಾಮರ್ಥವನ್ನು, ಆ ಮೇಧಾವಿಗಳ ಮಹಾಭಾಗ್ಯವನ್ನು 
ತಿಳಿದಿದ್ದೇನೆ. ಬ್ರಾಹ್ಮಣರು ತಮ್ಮ ಸಿಟ್ಟಿನಿಂದ ಸಮುದ್ರವನ್ನು ಕುಡಿಯಲು ಅಸಾಧ್ಯವಾದ 
ಲವಣೋದಕದಿಂದ ಕೂಡಿದುದನ್ನಾಗಿ ಮಾಡಿದರು. 


ತಥೈವ ದೀಪ್ರತಪಸಾಂ ಮುನೀನಾಂ ಭಾವಿತಾತ್ಮನಾಮ್‌ । 
ಯೇಷಾಂ ಕ್ರೋಧಾಗ್ನಿರದ್ಯಾಪಿ ದಂಡಕೇ ನೋಪಶಾಮೃ್ಯತಿ । 
ಕಸ್ತಾನ್‌ ಪರಿಭವೇನ್ನೂಢೋ ಬ್ರಾಹ್ಮಣಾನಮಿತೌಜಸಃ 11೨೭1 


ಮಾರ್ಕಂಡೇಯಸಮಾಸ್ಯಾಪರ್ವ -445.- 


ಹಾಗೆಯೇ ಶುದ್ಧಮನಸ್ಸುಳ, ದೀಪ್ರವಾದ ತಪಸ್ಸುಳ ಕ ಯಷಿಗಳ ಸಾಮರ್ಥ ವನ್ನೂ 

ತಿಳಿದಿದ್ದೇನೆ. ಅವರ ಕೊ ್ರೀಧಾಗ್ನಿಯಿಂದ ಸುಡುತ್ತಿರುವ ದಂಡಕಾರಣ ವು ಖು 

ಉಪಶಮನವನ್ನು ಹೊಂದಿಲ್ಲ. ಅಂತಹ ಅಮಿತವಾದ ಸಾಮರ್ಥ್ಯ ವನ್ನು ಹೊಂದಿದ 
ಬ್ರಾಹ್ಮಣರನ್ನು ಯಾವ ಮೂರ್ಯನು ಅವಮಾನಗೊಳಿಸುತ್ತಾನೆ? 


ಬ್ರಾಹ್ಮಾಣಾನಾಂ ಪರಿಭವಾದ್‌ ವಾತಾಪಿ: ಸುದುರಾತ್ಮವಾನ್‌ । 
ಅಗಸ್ಸ್ಯಮೃಷಿಮಾಸಾದ್ಯ ಜೀರ್ಣಃ ಕ್ರೂರೋ ಮಹಾಸುರಃ 11೨೮1 
ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡಿದ್ದರಿಂದ ಬಹಳ ದುಷ್ಪನಾದ ಕ್ರೂರನಾದ 
ಆ ವಾತಾಪಿಯು ಅಗಸ್ತ್ಯಯುಷಿಗಳ ಸಮಾಗಮವನ್ನು ಹೊಂದಿ ಅವರ ಉದರದಲ್ಲಿ 
ಜೀರ್ಣನಾದನು. 
ಬಹುಪ್ರಭಾವಾಃ ಶ್ರೂಯಂತೇ ಬ್ರಾಹ್ಮಣಾನಾಂ ಮಹಾತ್ಮನಾಮ್‌ । 
ಕ್ರೋಧಃ ಸುವಿಪುಲೋ ಬ್ರಹ್ಮನ್‌ ಪ್ರಸಾದಶ್ಚ ಮಹಾತ್ಮನಾಮ್‌ ॥೨೯॥ 
ಅಸ್ಮಿಂಸ್ತೃತಿಕ್ರಮೇ ಬ್ರಹ್ಮನ್‌ ಕ್ಷಂತುಮರ್ಹಸಿ ಮೇಠನಘ maou 
ಮಹಾತ್ಮರಾದ ಬ್ರಾಹ್ಮಣರ ಅನೇಕ ಸಾಮಥಣ್ಯವು ಕೇಳಿ ಬರುತ್ತವೆ. ಅವರ 
ಕ್ರೋಧವೂ ಬಹಳ ವಿಸ್ತಾರವಾದುದು ಮತ್ತು ಆ ಮಹಾತ್ಮರ ಅನುಗ್ರಹವೂ ಸಹ 
ಹಾಗೆಯೇ ವಿಫುಲವಾದುದು. ಎಲ್ಫೆ ಬ್ರಾಹ್ಮಣನೇ, ಅನಘನೇ, ನಾನು ಮಾಡಿದ ಈ 
ಅಪರಾಧವನ್ನು (ವಿಳಂಬವನ್ನು) ಕ್ರಮಿಸಬೇಕು. 
ಪತಿಶುಶ್ರೂಷಯಾ ಧರ್ಮೋ ಯಃ ಸ ಮೇ ರೋಚತೇ ದ್ವಿಜ । 
ದೈವತೇಷ್ಟಪಿ ಸರ್ವೇಷು ಭರ್ತಾ ಮೇ ದೈವತಂ ಪರಮ್‌ HAO 
ಎಲ್ಫೆ ಬ್ರಾಹ್ಮಣನೇ, ಪತಿಸೇವೆಯಿಂದ ಉಂಟಾಗುವ ಧರ್ಮವು ನನಗೆ ಬಹಳವಾಗಿ 
ಇಷ್ಟವಾಗುತ್ತದೆ. ಎಲ್ಲದೇವತೆಗಳಿಗಿಂತಲೂ ಪತಿಯೇ ಪರದೇವತೆ. 


ಅವಿಶೇಷೇಣ ತಸ್ಯಾಹಂ ಕುರ್ಯಾಂ ಧರ್ಮಂ ದ್ವಿಜೋತ್ತಮ । 
ಶುಶ್ರೂಷಾಯಾಃ ಫಲಂ ಪಶ್ಯ ಪತ್ಯುರ್ಬ್ರಾಹ್ಮಣ ಯಾದೃಶಮ್‌ ॥೩೨। 


-446- ಮಹಾಭಾರತ ವನಪರ್ವ 


ಎಲೈ ದ್ವಿಜೋತ್ತಮನೇ, ನಾನು ಅತಿಶಯವಾದ ಅವನ ಸೇವೆಯನ್ನು ಮಾಡಿ 
ಧರ್ಮಾಚರಣೆಯನ್ನು ಮಾಡುತ್ತೇನೆ. ಎಲೈ ಬ್ರಾಹ್ಮಣನೇ, ಪತಿಸೇವೆಯ ಫಲವು 
ಹೇಗಿರುತ್ತದೆ ಎಂಬುದನ್ನುನೋಡು. 


ಬಲಾಕಾ ಹಿ ತ್ವಯಾ ದಗ್ಧಾ ರೋಷಾತ್‌ ತದ್‌ ವಿದಿತಂ ಮಯಾ । 
ಕ್ರೋಧಃ ಶತ್ರು: ಶರೀರಸ್ನೋ ಮನುಷ್ಯಾಣಾಂ ದ್ವಿಜೋತ್ತಮ । 
ಯಃ ಕ್ರೋಧಮೋಹೌ ತ್ಯಜತಿ ತಂ ದೇವಾ ಬ್ರಾಹ್ಮಣಂ ವಿದುಃ 11೩೩ 


ನೀನು ರೋಷದಿಂದ ಬಲಾಕಪಕ್ಷಿಯನ್ನುಸುಟ್ಟವಿಷಯವನ್ನುನಾನು ತಿಳಿದಿದ್ದೇನೆ. 
ಎಲೈ ದ್ವಿಜಶ್ರೇಷ್ಠನೇ, ಮನುಷ್ಯರಿಗೆ ಕ್ರೋಧವು ಶರೀರದಲ್ಲಿಯೇ ಇರುವ ಶತ್ರು. 
ಯಾರವನು ಕ್ರೋಧ, ಮೋಹಗಳನ್ನು ತ್ಯಜಿಸುತ್ತಾನೆಯೋ ಅವನನ್ನು ದೇವತೆಗಳು 
ಬ್ರಾಹ್ಮಣನೆಂದು ತಿಳಿಯುತ್ತಾರೆ. 


ಯೋ ವದೇದಿಹ ಸತ್ಕಾನಿ ಗುರುಂ ಸಂತೋಷಯಿಷ್ಯತಿ(ಯೇತ ಚ) । 
ಹಿಂಸಿತಶ್ಚ ನ ಹಿಂಸೇತ ತಂ ದೇವಾ ಬ್ರಾಹ್ಮಣಂ ವಿದುಃ 11೩೪॥ 


ಯಾವನು ಈ ಲೋಕದಲ್ಲಿ ಸತ್ಯವನ್ನೇ ನುಡಿಯುವನೋ, ಗುರುಗಳನ್ನು 
ಸಂತೋಷಪಡಿಸುವನೋ, ತನಗೆ ಹಿಂಸೆ ಮಾಡಿದರೂ ಇನ್ನೊಬ್ಬರನ್ನು 
ಹಿಂಸಿಸುವುದಿಲ್ಲವೋ ಅವನನ್ನು ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುತ್ತಾರೆ. 


ಜಿತೇಂದ್ರಿಯೋ ಧರ್ಮಪರಃ ಸ್ವಾಧ್ಯಾಯನಿರತಃ ಶುಚಿಃ । 
ಕಾಮಕ್ರೋಧೌ ವಶೌ ಯಸ್ಯ ತಂ ದೇವಾ ಬ್ರಾಹ್ಮಣಂ ವಿದುಃ  11೩೫॥ 


ಯಾವನು ಜಿತೇಂದ್ರಿಯನೂ, ಧರ್ಮಪರನೂ, ಸ್ವಾಧ್ಯಾಯನಿರತನೂ, 


ಶುಚಿಯೂ, ಕಾಮಕ್ರೋಧವನ್ನುವಶಪಡಿಸಿಕೊಂಡವನೂ ಆಗಿರುತ್ತಾನೆಯೋ ಅವನನ್ನು 
ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುತ್ತಾರೆ. 


ಯೋತಧ್ಯಾಪಯೇದಧೀಯೇದ್‌ ವಾ ಯಾಜಯೇತ ಯಜೇತ ವಾ॥। 
ದದ್ಯಾದ್‌ ವಾಪಿ ಯಥಾಶಕ್ತಿ ತಂ ದೇವಾ ಬ್ರಾಹ್ಮಣಂ ವಿದುಃ ॥೩೬। 


ಮಾರ್ಕಂಡೇಯಸಮಾಸ್ಯಾಪರ್ವ -447- 


ಯಾವನು ಅಧ್ಯಯನವನ್ನಾಗಲೀ, ಅಧ್ಯಾಪನೆಯನ್ನಾಗಲೀ ಮಾಡುತ್ತಾನೆಯೋ, 
ತಾನೇ ಯಾಗವನ್ನುಮಾಡುವನೋ ಅಥವಾ ಇನ್ನೊಬ್ಬರಿಂದ ಮಾಡಿಸುವನೋ ಮತ್ತು 
ಯಥಾಶಕ್ತಿ ದಾನವನ್ನು ಮಾಡುವನೋ ಅವನನ್ನು ದೇವತೆಗಳು ಬ್ರಾಹ್ಮಣನೆಂದು 
ತಿಳಿಯುತ್ತಾರೆ. 


ಬ್ರಹ್ಮಚಾರೀ ವದಾನ್ಯೋ ಯೋತಧೀಯೀತ ದ್ವಿಜಪುಂಗವ: । 
ಸರ್ವಧರ್ಮೇಷು ಚ ರತಸ್ತಂ ದೇವಾ ಬ್ರಾಹ್ಮಣಂ ವಿದುಃ 12೭ 


ಯಾವ ದ್ವಿಜಶ್ರೇಷ್ಠನು ಬ್ರಹ್ಮಚಾರಿಯಾಗಿ ಉದಾರನಾಗಿ ವೇದಾಧ್ಯಯನವನ್ನು 
ಮಾಡಿ ತನ್ನ ಎಲ್ಲಾ ಧರ್ಮಗಳಲ್ಲಿಯೂ ನಿರತನಾಗಿರುತ್ತಾನೆಯೋ ಅವನನ್ನು 
ದೇವತೆಗಳು ಬ್ರಾಹ್ಮಣನೆಂದು ತಿಳಿಯುತ್ತಾರೆ. 


ಯದ್‌ ಬ್ರಾಹ್ಮಣಾನಾಂ ಕುಶಲಂ ತದೇಷಾಂ ಪರಿಕೀರ್ತಯೇತ್‌ । 
ಸತ್ಯಂ ತಥಾ ವ್ಯಾಹರತಾಂ ನಾನೃತೇ ರಮತೇ ಮನಃ TER] 


ಬ್ರಾಹ್ಮಣರಲ್ಲಿಯಾವುದು ಒಳ್ಳೆಯದಿದೆಯೋ ಅದನ್ನೇ ಇನ್ನೊಬ್ಬರಿಗೆ ಹೇಳಬೇಕು. 
ಹಾಗೆ ಸತ್ಯವನ್ನುನುಡಿಯುವವರಿಗೆ ಅನ್ಫತದಲ್ಲಿಮನಸ್ಸುತೊಡಗುವುದಿಲ್ಲ. 
ಧರ್ಮಂ ತು ಬ್ರಾಹ್ಮಣಸ್ಯಾಹುಃ ಸ್ವಾಧ್ಯಾಯಂ ದಮಮಾರ್ಜವಮ್‌ । 
ಇಂದ್ರಿಯಾಣಾಂ ನಿಗ್ರಹಂ ಚ ಶಾಶ್ಚತಂ ದ್ವಿಜಸತ್ತಮ 11೩೯ 
ಎಲೈ ದ್ವಿಜಶ್ರೇಷ್ಠನೇ, ಬ್ರಾಹ್ಮಣರ ಶಾಶ್ವತವಾದ ಧರ್ಮವೆಂದರೆ ಸ್ವಾಧ್ಯಾಯ, 
ದೇವನಿಷ್ಠೆ, ಆರ್ಜವ ಮತ್ತು ಇಂದ್ರಿಯನಿಗ್ರಹವೆಂದು ಹೇಳುತ್ತಾರೆ. 
ಸತ್ಯಾರ್ಜವೇ ಧರ್ಮಮಾಹು: ಪರಂ ಧರ್ಮವಿದೋ ಜನಾಃ । 
ದುರ್ಜೇಯಃ ಶಾಶ್ಚತೋ ಧರ್ಮಃ: ಸಚ ಸತ್ಯೇ ಪ್ರತಿಷ್ಠಿತಃ won 
ಧರ್ಮವನ್ನು ತಿಳಿದ ಜನರು ಸತ್ಯವಚನ ಮತ್ತು ಆರ್ಜವಗಳನ್ನು ಶ್ರೇಷ್ಠವಾದ 
ಧರ್ಮವೆಂದು ಹೇಳುತ್ತಾರೆ. ಶಾಶ್ವತವಾದ ಧರ್ಮವು ತಿಳಿಯಲು ಕಷ್ಟವಾದುದು. 
ಅದಾದರೂ ಸತ್ಯವಚನದಲ್ಲಿ ಆಶ್ರಿತವಾಗಿರುತ್ತದೆ. 


-448- ಮಹಾಭಾರತ ವನಪರ್ವ 


ಶ್ರುತಿಪ್ರಮಾಣೋ ಧರ್ಮಃ ಸ್ಯಾದಿತಿ ವೃದ್ಧಾನುಶಾಸನಮ್‌ । 

ಬಹುಧಾ ದೃಶ್ಯತೇ ಧರ್ಮಃ ಸೂಕ್ಷ್ಮ ಏವ ದ್ವಿಜೋತ್ತಮ WO 

ವೇದವು ಹೇಳಿದುದು ಧರ್ಮ ಎಂಬುದು ವೃದ್ಧರ ಅನುಶಾಸನ. ಎಲೈ ಬ್ರಾಹ್ಮಣ 
ಶ್ರೇಷ್ಠನೇ, ಸೂಕ್ಷ್ಮವಾದ ಧರ್ಮವು ಅನೇಕವಿಧವಾಗಿರುತ್ತದೆ. 

ಭವಾನಪಿ ಚ ಧರ್ಮಜ್ಞ ಸ್ವಾಧ್ಯಾಯನಿರತಃ ಶುಚಿಃ 1 

ನ ತು ತತ್ತ್ವೇನ ಭಗವನ್‌ ಧರ್ಮಂ ವೇತ್ಲೀತಿ ಮೇ ಮತಿಃ 11೪೨1 

ನೀನೂ ಸಹ ಧರ್ಮಜ್ಞನೂ, ಸ್ವಾಧ್ಯಾಯನಿರತನೂ ಮತ್ತು ಶುಚಿಯೂ ಆಗಿದ್ದೀಯೆ. 
ಆದರೂ ಪೂಜ್ಯನೇ, ನೀನು ಧರ್ಮವನ್ನುಸರಿಯಾಗಿ ತಿಳಿದಿಲ್ಲವೆಂದು ನನ್ನ ಅಭಿಪ್ರಾಯ. 

ಮಾತಾಪಿತೃಭ್ಯಾಂ ಶುಶ್ರೂಷುಃ ಸತ್ಯವಾದೀ ಜಿತೇಂದ್ರಿಯಃ । 

ಮಿಥಿಲಾಯಾಂ ವಸೇದ್‌ ವ್ಯಾಧಃ ಸ ತೇ ಧರ್ಮಾನ್‌ ಪ್ರವಕ್ಸೃತಿ॥೪೩॥ 

ಮಿಥಿಲಾ ಪಟ್ಟಣದಲ್ಲಿ ತಂದೆತಾಯಿಯರ ಸೇವೆಯನ್ನು ಮಾಡಿಕೊಂಡು 
ಸತ್ಯವಾದಿಯೂ, ಜಿತೇಂದ್ರಿಯನೂ ಆದ ಒಬ್ಬವ್ಯಾಧನು ವಾಸಿಸುತ್ತಾನೆ. ಅವನು 
ನಿನಗೆ ಧರ್ಮವನ್ನು ಉಪದೇಶ ಮಾಡುವನು. 

ತತ್ರ ಗಚ್ಛಸ್ವ ಭದ್ರಂ ತೇ ಯಥಾಕಾಮಂ ದ್ವಿಜೋತ್ತಮ । 

ವ್ಯಾಧಃ ಪರಮಧರ್ಮಾತ್ಮಾ ಸ ತೇ ಚ್ಛೇತ್ಸೃತಿ ಸಂಶಯಾನ್‌ ॥೪೪॥ 

ಎಲ್ಫೆ ದ್ವಿಜೋತ್ತಮನೇ, ನಿನಗೆ ಮಂಗಳವಾಗಲಿ. ನಿನಗೆ ಇಚ್ಛೆ ಬಂದಂತೆ ಅಲ್ಲಿಗೆ 
ಹೋಗು. ಪರಮ ಧರ್ಮಾತ್ಮನಾದ ಆ ವ್ಯಾಧನು ನಿನ್ನಸಂಶಯಗಳನ್ನು ಪರಿಹರಿಸುವನು. 

ಅತ್ಯುಕ್ತಮಪಿ ಮೇ ಸರ್ವಂ ಕ್ಷಂತುಮರ್ಹಸ್ಯನಿಂದಿತ । 

ಸ್ತ್ರಿಯೋ ಹ್ಯವಧ್ಯಾಃ ಸರ್ವೇಷಾಂ ಯೇ ಚ ಧರ್ಮವಿದೋ ಜನಾಃ ॥ 


ಎಲ್ಫೆ ಅನಿಂದಿತನಾದ ಬ್ರಾಹ್ಮಣನೇ, ನಾನು ಬಹಳ ಮಾತನಾಡಿದುದನ್ನು ಕ್ಷಮಿಸು. 
ಸ್ವ್ರೀಯರು ಮತ್ತು ಧರ್ಮವನ್ನುತಿಳಿದ ಜನರು ಎಲ್ಲರಿಗೂ ಅವಧ್ಯರಷ್ಟೆ? 


ಮಾರ್ಕಂಡೇಯಸಮಾಸ್ಯಾಪರ್ವ -449- 


ಬ್ರಾಹ್ಮಣಃ 
ಪ್ರೀತೋಶಸ್ಥಿ ತವ ಭದ್ರಂ ತೇ ಗತಃ ಕ್ರೋಧಶ್ಚ ಶೋಭನೇ । 
ಉಪಾಲಂಭಸ್ತ್ವಯಾತತ್ಕುಕ್ತೋ ಮಮ ನಿಶ್ರೇಯಸಂ ಪರಮ್‌ ॥೪೬॥ 
ಸ್ವಸ್ತಿ ತೇತಿಸ್ತು ಗಮಿಷ್ಯಾಮಿ ಸಾಧಯಿಷ್ಯಾಮಿ ಶೋಭನೇ । 
ಧನ್ಯಾ ತ್ವಮಸಿ ಕಲ್ಯಾಣಿ ಯಸ್ಯಾಸ್ತೇ ವೃತ್ತಮೀದೃಶಮ್‌ 11೪೭! 


ಬ್ರಾಹ್ಮಣ- ಎಲೈ ಶುಭಸರೂಪಳೇ, ನಿನಗೆ ಮಂಗಳವಾಗಲಿ. ನನ್ನ ಕೋಪವು 
ಹೊರಟು ಹೋಗಿದೆ. ನಾನು ಪ್ರಸನ್ನನಾಗಿದ್ದೇನೆ. ನೀನು ಆಡಿದ ನಿಂದಾ ವಚನಗಳು 
ನನ್ನ ಶ್ರೇಯಸ್ಸಿಗೇ ಕಾರಣವಾಗಿವೆ. ಮಂಗಳಸ್ಪರೂಪಳೇ, ನಿನಗೆ ಮಂಗಳವಾಗಲಿ. 
ನಾನು ಮಿಥಿಲಾಪಟ್ಟಣಕ್ಕೆ ಹೋಗಿ ನೀನು ಹೇಳಿದ ಕಾರ್ಯವನ್ನು ಸಾಧಿಸುವೆನು. 
ಎಲೌ ಕಲ್ಯಾಣಿಯೇ, ಇಂತಹ ನಡತೆಯುಳ್ಳನೀನು ಧನ್ಯಳಾದವಳು. 
ಮಾರ್ಕಂಡೇಯಃ 


ತಯಾ ವಿಸೃಷ್ಟೋ ನಿರ್ಗಮ್ಯ ಸ್ವಮೇವ ಭವನಂ ಯಯೌ । 
ವಿನಿಂದನ್‌ ಸ ಸ್ವಮಾತ್ಕಾನಂ ಕೌಶಿಕೋ ದ್ವಿಜಸತ್ತಮ: 11೪೮॥ 


ಅವಳಿಂದ ಅನುಮತಿಯನ್ನುಪಡೆದ ಆ ಕೌಶಿಕ ಬ್ರಾಹ್ಮಣಶ್ರೇಷ್ಠನು ತನ್ನನ್ನೇ ತಾನು 
ನಿಂದಿಸಿಕೊಳ್ಳುತ್ತಾ ಅಲ್ಲಿಂದ ಹೊರಟು ತನ್ನಮನೆಯನ್ನುಸೇರಿದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿನವತ್ಯಧಿಕಶತತಮೋ5ಧ್ಯಾಯಃ ॥ 
| ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಪತಿವ್ರತೋಪಾಖ್ಯಾನೇ 
ಅಷ್ಲಾದಶೋಧ್ಯಾಯಃ It 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ತೊಂಬತ್ಥೂರನೆಯ 
ಅಧ್ಯಾಯ ಮುಗಿಯಿತು 


XK 


-450- ಮಹಾಭಾರತ ವನಪರ್ವ 


ನೂರ ತೊಂಬತ್ನಾಲ್ಕನೆಯ ಅಧ್ಯಾಯ 
ಮಾರ್ಕಂಡೇಯಃ 
ಚಿಂತಯಿತ್ವಾ ತದಾಶ್ಚರ್ಯಂ ಸ್ಪಿಯಾ ಪ್ರೋಕ್ಷಮಶೇಷತಃ । 
ವಿನಿಂದನ್‌ ಸ ಸ್ವಾಮಾತ್ಮಾನಮಾಗಸೃತ ಇವಾಬಭೌ Well 


ಮಾರ್ಕಂಡೇಯ- ಆ ಪತಿವ್ರತೆಯು ಹೇಳಿದುದೆಲ್ಲವನ್ನೂಮತ್ತು ಆ ಆರ್ಯವನ್ನು 
ಚಿಂತಿಸುತ್ತಾ ಕೌಶಿಕ ಬ್ರಾಹ್ಮಣನು ಅಪರಾಧವನ್ನು ಮಾಡಿದವನಂತೆ ತನ್ನನ್ನೇ ತಾನು 
ನಿಂದಿಸಿಕೊಂಡನು. 


ಚಿಂತಯಾನಃ ಸ್ವಧರ್ಮಸ್ಯ ಸೂಕ್ಷ್ಮಂ ಗತಿಮವಾಪ್ನಯಾತ್‌ । 
ಶ್ರದ್ಧಧಾನೇನ ವೈ ಭಾವ್ಯಂ ಗಚ್ಛಾಮಿ ಮಿಧಿಲಾಮಹಮ್‌ 1೨H 


ಕೃತಾತ್ಮಾ ಧರ್ಮವಿತ್‌ ತಸ್ಯಾಂ ವ್ಯಾಧೋ ನಿವಸತೇ ಕಿಲ । 
ತಂ ಗಚ್ಚಾಮ್ಯಹಮದ್ಯೈವ ಧರ್ಮಂ ಪ್ರಷ್ಟುಂ ತಪೋಧನಮ್‌ ॥ಹ೩॥ 


ತನ್ನ ಧರ್ಮವನ್ನು ಸತತವಾಗಿ ಚಿಂತಿಸುವವನು ಸೂಕ್ಷ್ಮವಾದ ಗತಿಯನ್ನು 
ಪಡೆಯಬಹುದು. ನಾನು ಶ್ರದ್ಧೆಯಿಂದ ಕೂಡಿದವನಾಗಿರಬೇಕು. ಮಿಥಿಲಾ ಪಟ್ಟಣಕ್ಕೆ 
ಹೋಗುತ್ತೇನೆ. ಅಲ್ಲಿಧನ್ಯನೂ, ಧರ್ಮಜ್ಞನೂ ಆದ ವ್ಯಾಧನು ವಾಸಿಸುತ್ತಾನಷ್ಟೆ? ಆ 


ತಪೋಧನನಿಂದ ಧರ್ಮವನ್ನು ಶ್ರವಣಮಾಡಲು ನಾನು ಈ ದಿನವೇ ಅಲ್ಲಿಗೆ 
ಹೋಗುತ್ತೇನೆ. 


ಇತಿ ಸಂಚಿತ್ಯ ಮನಸಾ ಶ್ರದ್ದಧಾನಃ ಸ್ವಿಯಾ ವಚಃ । 
ಬಲಾಕಾಪ್ರತ್ಯಯೇನಾಸೌ ಧರ್ಮೈಶ್ಚ ವಚನೈಃ ಶುಚ್ಛೆಃ । 
ಸಂಪ್ರತಸ್ಥೇ ಸ ಮಿಥಿಲಾಂ ಕೌತೂಹಲಸಮನಿತಃ 11೪।| 


ಹೀಗೆ ಚಿಂತಿಸಿ ಆ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಆ ಸಾಧ್ವಿಯ ಮಾತುಗಳಲ್ಲಿ 
ಶ್ರದ್ಧೆಯನ್ನು ಇಟ್ಟು ಬಲಾಕಾ ಪಕ್ಷಿಯ ಉಲ್ಲೇಖದಿಂದಲೂ ಮತ್ತು ಅವಳ ಉಳಿದ 


ಧರ್ಮದ ಮಾತುಗಳಿಂದಲೂ ಅವಳನ್ನುನಂಬಿ ಕುತೂಹಲ ಸಮನಿತನಾಗಿ ಮಿಥಿಲಾ 
ಪಟ್ಟಣಕ್ಕೆ ಹೊರಟನು. 


ಮಾರ್ಕಂಡೇಯಸಮಾಸ್ಯಾಪರ್ವ -451- 


ತತೋ ಜಗಾಮ ಮಿಥಿಲಾಂ ಜನಕೇನ ಸುರಕ್ಷಿತಾಮ್‌ | 
ಧರ್ಮಸೇತುಸಮಾಕೀರ್ಣಾಂ ಯಜ್ಞೋತ್ಸವಮೇಂ ಶುಭಾಮ್‌ ॥೫॥ 


ಅನಂತರ ಅವನು ಜನಕರಾಜನಿಂದ ಸುರಕ್ಷಿತವಾದ ಧರ್ಮಸೇತುಗಳಿಂದ 
ನಿಬಿಡವಾದ ಯಜ್ಞೋತ್ಸವಗಳಿಂದ ತುಂಬಿದ ಶುಭವಾದ ಮಿಥಿಲಾಪಟ್ಟಣವನ್ನು 
ತಲುಪಿದನು. 


ಗೋಪುರಾಟ್ಟಾಲಕವತೀಂ ಹಮಣ್ಯಪ್ರಾಕಾರರೋಭನಾಮ್‌ Wl 


ಪ್ರವಿಶ್ಯ ನಗರೀಂ ರಮ್ಯಾಂ ವಿಮಾನೈರ್ಬಹುಭಿರ್ಯುತಾಮ್‌ | 
ಪುಷೆ ಕ್ಟೈಶ್ಚ(ಪಣ್ಯೆ ಶು) ಬಹುಭಿರ್ಯುಕ್ತಾಂ ಸುವಿಭಕ್ತಮಹಾಪಥಾಮ್‌॥॥೭॥ 


ಗೋಪುರ ಮತ್ತು ಉಪ್ಪರಿಗೆಗಳಿಂದ ಕೂಡಿದ ಅನೇಕ ಅಂತಸ್ಥಿನ ಮನೆಗಳು ಮತ್ತು 
ಕೋಟೆಯ ಗೋಡೆಗಳಿಂದ ಶೋಭಿತವಾದ ಅನೇಕ ಅಂತಸ್ಥಿನ ಅನೇಕ ಮನೆಗಳಿಂದ 
ಕೂಡಿದ ಆ ಮನೋಹರವಾದ ನಗರವನ್ನುತಲುಪಿದನು. 


ಅಶ್ವೈ ರಥೈೆಸ್ತಥಾ ಯಾನೈ(ನಾಗೈ)ರ್ಯೋಧೈಶ್ಚ ಬಹುಭಿರ್ಯುತಾಮ್‌ । 
ಹೃಷ್ಪಪುಷ್ಟಬನಾಕೀರ್ಣಾಂ ನಿತ್ಯೋತವಸಮಾಕುಲಾಮ್‌ 11೮॥॥ 

ಸೋತಪಶ್ಯದ್‌ ಬಹುವೃತ್ತಾಂತಾಂ ಬ್ರಾಹ್ಮಣಃ ಸಮತಿಕ್ರಮನ್‌ al 

ಧರ್ಮವ್ಯಾಧಮಪೃಚ್ಛಚ್ಚ ಸ ಚಾಸ್ಯ ಕಥಿತೋ ದ್ವಿಜೈಃ । 

ಅಪಶ್ಯತ್‌ ತತ್ರ ಗತ್ವಾ ತಂ ಸೂನಾಮಧ್ಯೇ ವ್ಯವಸ್ಥಿತಮ್‌ moon 

ಅನೇಕ ಪುಷ್ಪಗಳಿಂದ ಕೂಡಿದ ದೊಡ್ಡದೊಡ್ಡ ಮಾರ್ಗಗಳಿಂದ ಕೂಡಿದ ಅಶ್ದರಥ 
ಯಾನಗಳಿಂದಲೂ, ಅನೇಕ ಯೋಧರಿಂದಲೂ ತುಂಬಿದ ಸಂತೋಷಗೊಂಡ ಪುಷ್ಪ 
ಜನರಿಂದ ನಿಬಿಡವಾದ ನಿತ್ಯೋತ್ಸವವನ್ನುಹೊಂದಿದ ಆ ನಗರವನ್ನು ಪ್ರವೇಶಿಸಿದನು. 
ಆ ಬ್ರಾಹ್ಮಣನು ಮುಂದೆ ನಡೆಯುತ್ತಾ ಅನೇಕ ವಿಷಯಗಳನ್ನುನೋಡಿದನು. ಅವನು 
ಧರ್ಮವ್ಯಾಧನನ್ನು ವಿಚಾರಿಸಿದಾಗ ಬ್ರಾಹ್ಮಣರು ಇನ್ನೊಬ್ಬರು ಕೊಂದ ಪ್ರಾಣಿಗಳ 
ಮಾಂಸವನ್ನು ಕತ್ತರಿಸಿ ಮಾರುವ ಅಂಗಡಿಯ ಮಧ್ಯದಲ್ಲಿಅವನು ಕುಳಿತಿರುವುದನ್ನು 
ಹೇಳಿದರು. ಅವನು ಅಲ್ಲಿಗೆ ಹೋಗಿ ಆ ಧರ್ಮವ್ಯಾಧನನ್ನುನೋಡಿದನು. 


-452- ಮಹಾಭಾರತ ವನಪರ್ವ 


ಮಾರ್ಗಮಾಹಿಷಮಾಂಸಾನಿ ವಿಕ್ರೀಣಂತಂ ತಪಸ್ವಿನಮ್‌ I 
ಆಕುಲತ್ವಾತ್‌ ತು ಸೇತೂನಾಮೇಕಾಂತೇ ಸಂಸ್ಥಿತೋ ದ್ವಿಜಃ 11೧೧॥॥ 


ಧರ್ಮಸೇತುಗಳ ಚಿಂತನೆಯಿಂದ ಆಕ್ರಾಂತವಾದ ಮನಸ್ಸಿದ್ದ ಕಾರಣದಿಂದ 
ಏಕಾಂತದಲ್ಲಿಕುಳಿತಿದ್ದ ಆ ಬ್ರಾಹ್ಮಣನನ್ನು ಜಿಂಕೆ, ಮಹಿಷ ಮಾಂಸಗಳನ್ನು ಮಾರುತ್ತಿದ್ದ 
ತಪಸ್ವಿಯಾದ ವ್ಯಾಧನು ನೋಡಿದನು. 


ಸ ತು ಜ್ಞಾತ್ವಾ ದ್ವಿಜಂ ಪ್ರಾಪ್ತಂ ಸಹಸಾ ಸಂಭ್ರಾಮೋತ್ಲಿತಃ । 
ಆಜಗಾಮ ಯತೋ ವಿಪ್ರಃ ಸ್ಥಿತಃ ಏಕಾಂತ ಆಸನೇ 11೧೨ 


ಧರ್ಮವ್ಯಾಧನು ಬ್ರಾಹ್ಮಣನು ಬಂದಿದ್ದನ್ನು ತಿಳಿದು ಸಂಭ್ರಮದಿಂದ ಬೇಗ ಕುಳಿತಿದ್ದ 

ಆಸನದಿಂದ ಮೇಲೆದ್ದುವಿಪ್ರನು ಏಕಾಂತವಾದ ಆಸನದಲ್ಲಿಕುಳಿತಲ್ಲಿಗೆ ಬಂದನು. 
ವ್ಯಾಧಃ 

ಅಭಿವಾದಯೇ ತ್ವಾಂ ಭಗವನ್‌ ಸ್ವಾಗತಂ ತೇ ದ್ವಿಜೋತ್ತಮ । 

ಅಹಂ ವ್ಯಾಧೋ ಹಿ ಭದ್ರಂ ತೇ ಕಿಂ ಕರೋಮಿ ಪ್ರಶಾಧಿ ಮಾಮ್‌ ॥ 

ವ್ಯಾಧ- ಬ್ರಾಹ್ಮಣರೇ, ನಿಮಗೆ ನಮಸ್ಕಾರವನ್ನುಮಾಡುತ್ತೇನೆ. ಪೂಜ್ಯರೇ, ನಿಮಗೆ 
ಸ್ವಾಗತ. ನಾನೇ ವ್ಯಾಧ. ನಿಮಗೆ ಮಂಗಳವಾಗಲಿ. ನಾನು ನಿಮಗೆ ಏನನ್ನು ಮಾಡಲಿ? 
ಅಪ್ಪಣೆಯನ್ನುಮಾಡಿ. 

ಏಕಪತ್ನ್ಯಾ ಯದುಕ್ತೋಪಸಿ ಗಚ್ಛ ತ್ತಂ ಮಿಥಿಲಾಮಿತಿ । 

ಜಾನಾಮ್ಯೇತದಹಂ ಸರ್ವಂ ಯದರ್ಥಂ ತ್ವಮಿಹಾಗತಃ 11೧೪॥ 

ಪತಿವ್ರತೆಯು ಮಿಥಿಲಾಪಟ್ಟಣಕ್ಕೆ ಹೋಗು ಎಂದು ಹೇಳಿರುವಳಷ್ಟೆ? ನಾನು 
ಅದೆಲ್ಲವನ್ನೂಮತ್ತು ನೀವು ಇಲ್ಲಿಗೆ ಬಂದ ಉದ್ದೇಶವನ್ನೂ ತಿಳಿದಿದ್ದೇನೆ. 

ಮಾರ್ಕಂಡೇಯ: 
ಶ್ರುತ್ವಾ ಚ ತಸ್ಯ ತದಾಕ್ಯಂ ಸ ವಿಪ್ರೋ ಭೃಶವಿಸ್ಥಿತಃ | 
ದ್ವಿತೀಯಮಿದಮಾಶ್ಚರ್ಯಮಿತ್ಯಚಿಂತಯತ ದ್ವಿಜಃ 1೧೫ 


ಮಾರ್ಕಂಡೇಯ- ಅವನ ಆ ಮಾತನ್ನುಕೇಳಿ ಬ್ರಾಹ್ಮಣನು ಬಹಳ ವಿಸ್ಥಿತನಾದನು. 
ಆ ಬ್ರಾಹ್ಮಣನು ಇದು ಎರಡನೆಯ ಆಶ್ಚರ್ಯ ಎಂದು ಮನಸ್ಸಿನಲ್ಲಿ ಚಿಂತಿಸಿದನು. 


ಮಾರ್ಕಂಡೇಯಸಮಾಸ್ಕಾಪರ್ವ -453- 


ಅದೇಶಸ್ಥಂ ಹಿ ತೇ ಸ್ಥಾನಮಿತಿ ವ್ಯಾಧೋ5ಬ್ರವೀದಿದಮ್‌ । 
ಗೃಹಂ ಗಚ್ಛಾವ ಭಗವನ್‌ ಯದಿ ತೇ ರೋಚತೇತನಘ । 
ಬಾಢಮಿತ್ಯೇವ ತಂ ವಿಪ್ರೋ ಹೃಷ್ಟೋ ವಚನಮಬ್ರವೀತ್‌ 11೧೬ 


ಅಗ್ರತಸ್ತು ದ್ವಿಜಂ ಕೃತ್ವಾ ಸ ಜಗಾಮ ಗೃಹಂ ಪ್ರತಿ 11೧೭! 
ವ್ಯಾಧನು ಆ ಬ್ರಾಹ್ಮಣನನ್ನು ಕುರಿತು, ಎಲೈ ಬ್ರಾಹ್ಮಣರೇ ಈ ಸ್ಥಾನವು ನಿಮಗೆ 
ಯೋಗ್ಯವಾದುದಲ್ಲ . ನಿಮಗೆ ಇಷ್ಟವಾಗುವುದಾದರೆ ಪೂಜ್ಯರೇ, ನನ್ನ ಮನೆಗೆ 


ಹೋಗೋಣ ಎಂದು ಹೇಳಿದನು. ಆ ಬ್ರಾಹ್ಮಣನು ಹಾಗೆಯೇ ಆಗಲಿ ಎಂದು 
ಸಂತೋಷದಿಂದ ಅವನಿಗೆ ಹೇಳಿದನು. ಆ ಬ್ರಾಹ್ಮಣನನ್ನು ಮುಂದೆ ಮಾಡಿಕೊಂಡು 


ವ್ಯಾಧನು ತನ್ನಮನೆಗೆ ಹೋದನು. 
ಪ್ರವಿಶ್ಯ ಚ ಗೃಹಂ ರಮ್ಯಮಾಸನೇನಾಭಿಪೂಜಿತ: | 


ಪಾದ್ಯಮಾಚಮನೀಯಂಚ ಪ್ರತಿಗೃಹ್ಯ ದ್ವಿಜೋತ್ತಮಃ 1೧೮॥ 
ಅರ್ಥ್ಯೇಣಣ ಚ ಸ ವೈ ತೇನ ವ್ಯಾಧೇನ ದ್ವಿಜಸತ್ತಮಃ | 
ತತಃ ಸುಖೋಪವಿಷ್ಠಸ್ತಂ ವ್ಯಾಧಂ ವಚನಮಬ್ರವೀತ್‌ Meal 


ತನ್ನ ಸುಂದರವಾದ ಮನೆಯನ್ನು ಪ್ರವೇಶಿಸಿ ಆ ಬ್ರಾಹ್ಮಣನಿಗೆ ಆಸನವನ್ನುನೀಡಿ 
ಹೆಸ 

ಅವನನ್ನು ಪೂಜಿಸಿದನು. ಆ ಬ್ರಾಹ್ಮಣ ಶ್ರೇಷ್ಠನು ವ್ಯಾಧನಿಂದ ಪಾದ್ಯ, ಆಚಮನೀಯ 
ಮತ್ತು ಅರ್ಥಗಳನ್ನು ಸ್ವೀಕರಿಸಿ ಪೂಜಿತನಾದನು. ಅನಂತರ ಸುಖವಾಗಿ 
ಕುಳಿತುಕೊಂಡು ವ್ಯಾಧನನ್ನು ಕುರಿತು ಬ್ರಾಹ್ಮಣನು ಹೀಗೆ ಹೇಳಿದನು. 

ಕರ್ಮೈತದ್‌ ವೈ ನ ಸದೃಶಂ ಭವತಃ ಪ್ರತಿಭಾತಿ ಮೇ । 

ಅನುತಪ್ಪೆ ್ಯೇ ಭೃಶಂ ತಾತ ತವ ಘೋರೇಣ ಕರ್ಮಣಾ [lel 

ಎಲೈ ವ್ಕಾ ಧನೇ, ನಿನ್ನ ಈ ಕರ್ಮವು ನಿನಗೆ ಸದೃಶವಾದುದಲ್ಲ ಎಂದು ನನಗೆ 
ತೋರುತ್ತದೆ. ಎಲೈ ಪ್ರೀತಿಪಾತ್ರನೇ, ನಿನ್ನ ಘೋರವಾದ ಕರ್ಮದಿಂದ ನಾನು ನಿನ್ನ 
ಮೇಲೆ ಬಹಳ ಅನುತಾಪ ಪವುಳ್ಳವನಾಗಿದ್ದೇನೆ. 


_454- ಮಹಾಭಾರತ ವನಪರ್ವ 


ವ್ಯಾಧಃ 
ಕುಲೋಚಿತಮಿದಂ ಕರ್ಮ ಪಿತೃಪೈತಾಮಹಂ ಪರಮ್‌ । 
ವರ್ತಮಾನಸ್ಯ ಮೇ ಧರ್ಮೆ ಸ್ಟೇ ಮನ್ಯುಂ ಮಾ ಕೃಥಾ ದ್ವಿಜ ॥೨೧॥ 


ವ್ಯಾಧ- ಎಲೈ ಬ್ರಾಹ್ಮಣರೇ, ಇದು ತಂದೆ ತಾತಂದಿರ ಕಾಲದಿಂದ ನಡೆದುಬಂದ 
ನಮ್ಮ ಕುಲೋಚಿತವಾದ ಶ್ರೇಷ್ಠವಾದ ಧರ್ಮ. ನನ್ನಧರ್ಮದಲ್ಲಿಇರುವ ನನ್ನಮೇಲೆ 
ನೀವು ಅಸಮಾಧಾನವನ್ನುಪಡಬಾರದು. 


ವಿಧಾತ್ರಾ ವಿಹಿತಂ ಪೂರ್ವಂ ಕರ್ಮ ಸ್ವಮನುಪಾಲಯನ್‌ । 
ಪ್ರಯತ್ನಾಚ್ಚ ಗುರೂ ವೃದ್ಧೌ ಶುಶ್ರೂಷೇನಹಂ ದ್ವಿಜೋತ್ತಮ . ॥೨೨॥ 


ಎಲೈ ದ್ವಿಜೋತ್ತಮರೇ, ದೈವದಿಂದ ಮೊದಲೇ ವಿಹಿತವಾದ ನನ್ನ ಕರ್ಮವನ್ನು 
ನಾನು ಪಾಲಿಸುತ್ತಾ ವೃದ್ಧರಾದ ಮಾತಾಪಿತೃಗಳಿಗೆ ಮತ್ತು ಗುರುಗಳಿಗೆ 
ಪ್ರಯತ್ನಪೂರ್ವಕವಾಗಿ ಸೇವೆ ಮಾಡುತ್ತೇನೆ. 


ಸತ್ಯಂ ವದೇ ನಾಭ್ಯಸೂಯೇ ಯಥಾಶಕ್ತಿ ದದಾಮಿ ಚ । 
ದೇವತಾತಿಥಿಭೃತ್ಕಾನಾಮವಶಿಷ್ಟೇನ ವರ್ತಯೇ 11೨೩11 


ನಾನು ಸತ್ಯವನ್ನು ಮಾತನಾಡುತ್ತೇನೆ. ಅಸೂಯೆಯನ್ನು ಪಡುವುದಿಲ್ಲ. ನನ್ನಶಕ್ತಿ 
ಇದ್ದಷ್ಟು ದಾನವನ್ನು ಮಾಡುತ್ತೇನೆ. ದೇವತಾತಿಥಿ ಭೃತ್ಯರಿಗೆ ಅನ್ನವನ್ನು ನೀಡಿ 
ಉಳಿದುದನ್ನು ಸ್ವೀಕರಿಸುತ್ತೇನೆ. 


ನ ಕುತ್ಸಯಾಮ್ಯಹಂ ಕಿಂಚಿನ್ನ ಗರ್ಹೇ ಬಲವತ್ತರಮ್‌ । 
ಕೃತಮನ್ಮೇತಿ ಕರ್ತಾರಂ ಪುರಾ ಕರ್ಮ ದ್ವಿಜೋತ್ತಮ 11೨೪॥ 


ಎಲೈ ದ್ವಿಜೋತ್ತಮರೇ, ನಾನು ಯಾರನ್ನೂ ಅವಮಾನ ಮಾಡುವುದಿಲ್ಲ. 


ಯಾರನ್ನೂ ಗಟ್ಟಿಯಾಗಿ ನಿಂದಿಸುವುದಿಲ್ಲ. ಹಿಂದೆ ಮಾಡಿದ ಕರ್ಮವು ಅದರ 
ಕರ್ತೃವನ್ನು ಅನುಸರಿಸುತ್ತದೆ. 


ಕೃಷಿಗೋರಕ್ಸವಾಣಿಜ್ಯಮಿಹ ಲೋಕಸ್ಯ ಜೀವನಮ್‌ । 
ದಂಡನೀತಿಸ್ತಯೀ ವಿದ್ಯಾ ತೇನ ಲೋಕೋ ಭವತ್ಯುತ ೨೫H 


ಮಾರ್ಕಂಡೇಯಸಮಾಸ್ಯಾಪರ್ವ ೬455. 


ಕೃಷಿಗೋರಕ್ಷ ಮತ್ತು ವಾಣಿಜ್ಯ ಗಳು ಜನರ ಜೀವನೋಪಾಯಗಳು. ಇನ್ನು 
ಕೆಲವರಿಗೆ ದಂಡನೀತಿಯೂ, ಇನ್ನು ಕೆಲವರಿಗೆ ವೇದವಿದ್ಕ ಯೂ 
ಜೀವನೋಪಾಯವಾಗುತ್ತವೆ. 


ಕರ್ಮ ಶೂದ್ರೇ ಕೃಷಿರ್ವೈೆಶ್ಯೇ ಸಂಗ್ರಾಮಃ ಕ್ಷತ್ರಿಯೇ ಸ್ಮೃತಃ । 
ಬ್ರಹ್ಮಚರ್ಯಂ ತಪೋ ಮಂತ್ರಾ ್ರಃ ಸತ್ಯಂ ಚ ಬ್ರಾಹ್ಮಣೇ ಸದಾ ॥೨೬॥ 


ಶೂದ್ರನಿಗೆ ಕರ್ಮವು, ವೈಶ್ಯರಿಗೆ ಕೃಷಿಯು, ಕ್ಚತ್ರಿಯರಿಗೆ ಯುದ್ಧವು ಧರ್ಮವೆಂದು 
ಹೇಳಲ್ಪಡುತ್ತದೆ. ಬ್ರಹ್ಮಚರ್ಯ, ತಪಸ್ಸು , ಮಂತ್ರ, ಸತ್ಯವಚನ ಇವು ಯಾವಾಗಲೂ 
ಬ್ರಾಹ್ಮಣನ ಧರ್ಮಗಳು. 

ರಾಜಾ ಪ್ರಶಾಸ್ತಿ ಧರ್ಮೇಣ ಸ್ವಕರ್ಮನಿರತಾಃ ಪ್ರಜಾಃ । 

ವಿಕರ್ಮಾಣಶ್ಚ ಯೇ ಕೇಚಿತ್ತಾನ್‌ ಯುನಕ್ತಿ ಸಕರ್ಮಸು 12೭ 

ರಾಜನು ಸ್ಪಕರ್ಮನಿರತರಾದ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಾನೆ. 
ವಿಕರ್ಮದಲ್ಲಿನಿರತರಾದವರನ್ನುಸರಿಯಾದ ಕರ್ಮಗಳಲ್ಲಿ ತೊಡಗಿಸುತ್ತಾನೆ. 

ಭೇತವ್ಯಂ ಹಿ ಸದಾ ರಾಜ್ಞಃ ಪ್ರಜಾನಾಮಧಿಪಾ ಹಿ ತೇ । 

ವಾರಯಂತಿ ವಿಕರ್ಮಸ್ಥಂ ನೃಪಾ ಮೃಗಮಿವೇಷುಭಿಃ 11೨೮ 

ರಾಜನಿಗೆ ಯಾವಾಗಲೂ ಹೆದರಬೇಕು. ರಾಜರು ಪ್ರಜೆಗಳ ಅಧಿಪತಿಗಳಷ್ಟೆ? 
ಅವರು ಮೃಗವನ್ನು ಬಾಣಗಳಿಂದ ತಡೆದಂತೆ ವಿಕರ್ಮವನ್ನುಮಾಡುವ ಪ್ರಜೆಗಳನ್ನು 
ವಿಕ್ರಮವನ್ನು ಮಾಡದಂತೆ ತಡೆಯುತ್ತಾರೆ. 

ಜನಕಸ್ಯೇಹ ವಿಪ್ರರ್ಷೇ ವಿಕರ್ಮಸ್ನೋ ನ ವಿದ್ಯತೇ । 

ಸಕರ್ಮನಿರತಾ ವರ್ಣಾಶ್ಚತ್ವಾರೋರಪಿ ದ್ವಿಜೋತ್ತಮ 


ಎಲೈ ವಿಪ್ರರ್ಷಿಗಳೇ, ಜನಕನ ಈ ರಾಜ್ಯದಲ್ಲಿ ಯಾವನೂ ವಿಕರ್ಮವನ್ನು 
ನಾಲ್ಕು ವರ್ಣಗಳೂ ಸಹ 


11೨೯1 


ಮಾಡುವುದಿಲ್ಲ. ದ್ವಿಜೋತ್ತಮರೇ, 
ಸ್ವಕರ್ಮನಿರತವಾಗಿರುತ್ತವೆ. 


-456- ಮಹಾಭಾರತ ವನಪರ್ವ 


ಸ ಏಷ ಜನಕೋ ರಾಜಾ ದುವನ್ಸತ್ತಮಪಿ ಚೇತ್‌ ಸುತಮ್‌ । 
ದಂಡ್ಯಂ ದಂಡೇ ನಿಕ್ಕಿಪತಿ ತಥಾ ನ ಗ್ಲಾತಿ ಧಾರ್ಮಿಕಮ್‌ 11೩೦॥॥ 


ಈ ಜನಕರಾಜನಾದರೂ ತನ್ನ ಪುತ್ರನೇ ದುಷ್ಕರ್ಮವನ್ನು ಮಾಡಿ ದಂಡಕ್ಕೆ 
ಯೋಗ್ಯನಾದರೂ ಅವನನ್ನು ದಂಡಿಸುತ್ತಾನೆ. ಮತ್ತು ಹಾಗೆಯೇ ಯಾವ 
ಧಾರ್ಮಿಕನಿಗೂ ದುಃಖವನ್ನುಕೊಡುವುದಿಲ್ಲ. 


ಸುಯುಕ್ತಚಾರೋ ನೃಪತಿಃ ಸರ್ವಂ ಧರ್ಮೇಣ ಪಶ್ಯತಿ । 
ಶ್ರೀಶ್ಚ ರಾಜ್ಯಂ ಚ ದಂಡಶ್ಚ ಕೃತ್ರಿಯಾಣಾಂ ದ್ವಿಜೋತ್ತಮ HAO 


ಒಳ್ಳೆಯ ನಡತೆಯನ್ನು ಹೊಂದಿದ ರಾಜನು ಎಲ್ಲವನ್ನೂ ಧರ್ಮದಿಂದ 
ನೋಡುತ್ತಾನೆ. ಎಲೈ ದ್ವಿಜೋತ್ತಮರೇ, ಕ್ಷತ್ರಿಯರಿಗೆ ಸಂಪತ್ತು, ರಾಜ್ಯವು ಮತ್ತು 
ದಂಡಾಧಿಕಾರವು ಧರ್ಮದಿಂದ ಪ್ರಾಪ್ತವಾಗುತ್ತದೆ. 


ರಾಜಾನೋ ಹಿ ಸಧರ್ಮೇಣ ಶ್ರಿಯಮಿಚ್ಛಂತಿ ಭೂಯಸೀಮ್‌ ॥। 
ಸರ್ವೇಷಾಮೇವ ವರ್ಣಾನಾಂ ತ್ರಾತಾ ರಾಜಾ ಭವತ್ಯುತ 11೩.೨11 


ರಾಜರೂ ಕೂಡ ಧರ್ಮದಿಂದಲೇ ಬಹಳವಾದ ಸಂಪತ್ತನ್ನು ಪಡೆಯಲು 
ಬಯಸುತ್ತಾರೆ. ಮತ್ತು ರಾಜನು ಎಲ್ಲವರ್ಣದವರನ್ನೂರಕ್ಕಿಸುತ್ತಾನೆ. 


ಪರೇಣ ಹಿ ಹತಾನ್‌ ಬ್ರಹ್ಮನ್‌ ವರಾಹಮಹಿಷಾನಹಮ್‌ । 

ನ ಸ್ವಯಂ ಹನ್ನಿ ವಿಪ್ರರ್ಷೇ ವಿಕ್ರೀಣಾಮಿ ಸದಾ ತ್ವಹಮ್‌ 11೩೩ 

ಎಲ್ಫೈ ಬ್ರಾಹ್ಮಣರೇ, ನಾನು ಸ್ವತಃ ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಇನ್ನೊಬ್ಬರು 
ಕೊಂದ ವರಾಹ, ಮಹಿಷಗಳನ್ನುನಾನು ಮಾರುತ್ತೇನೆ. 


ನ ಭಕ್ಷಯಾಮಿ ಮಾಂಸಾನಿ ಖುತುಗಾಮೀ ತಥಾ ಹ್ಯಹಮ್‌ । 
ಸದೋಪವಾಸೀ ಚ ತಥಾ ನಕ್ತಭೋಜೀ ಸದಾ ದ್ವಿಜ 11೩೪॥ 


ನಾನು ಮಾಂಸವನ್ನು ತಿನ್ನುವುದಿಲ್ಲ. ಪತ್ನಿಯಲ್ಲಿಯತುಗಾಮಿಯಾಗಿದ್ದೇನೆ. ಎಲೈ 
ಬ್ರಾಹ್ಮಣರೇ, ನಾನು ಶಾಸ್ತ್ರವಿಹಿತವಾದ ಉಪವಾಸವನ್ನು ಮಾಡುತ್ತಾ ರಾತ್ರಿಯ 
ಕಾಲದಲ್ಲಿಮಾತ್ರ ಭೋಜನವನ್ನುಮಾಡುತ್ತೇನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -457- 


ಅಶೀಲಶ್ಚಾಪಿ ಪುರುಷೋ ಭೂತ್ವಾ ಭವತಿ ಶೀಲವಾನ್‌ । 
ಪ್ರಾಣಿಹಿಂಸಾರತಶ್ಚಾಪಿ ಭವತೇ ಧಾರ್ಮಿಕ: ಪುನಃ 11೩೫1! 


ಶೀಲವಿಲ್ಲದ ಪುರುಷನೂ ಸಹ ಧರ್ಮವನ್ನು ಆಚರಿಸಿದರೆ ಶೀಲವಂತನಾಗುತ್ತಾನೆ. 
ಮತ್ತು ಪ್ರಾಣಿಹಿಂಸಾರತನಾದವನೂ ಧಾರ್ಮಿಕನಾಗುತ್ತಾನೆ. 


ವ್ಯಭಿಚಾರಾನ್ನರೇಂದ್ರಾಣಾಂ ಧರ್ಮಃ ಸಂಕೀರ್ಯತೇ ಮಹಾನ್‌ । 
ಅಧರ್ಮೋ-ವರ್ಧತೇ ಚಾಪಿ ಸಂಕೀರ್ಯಂತೇ ತತಃ ಪ್ರಜಾಃ ೩೬ 


ರಾಜರು ತಮ್ಮ ಧರ್ಮವನ್ನು ಮೀರಿ ನಡೆಯುವುದರಿಂದ ದೊಡ್ಡ 
ಧರ್ಮಸಂಕರವುಂಟಾಗುತ್ತದೆ. ಅಧರ್ಮವು ಹೆಚ್ಚಾಗುತ್ತದೆ ಮತ್ತು ಪ್ರಜೆಗಳಲ್ಲಿ 
ವರ್ಣಸಂಕರ ಉಂಟಾಗುತ್ತದೆ. 

ಕುರುಂಡಾ ವಾಮನಾಃ ಕುಬ್ಬಾಸ ಸ್ಥೂಲಶೀರ್ಷಾಸ್ತಥೈವ ಚ । 

ಕ್ಲೀಬಾಶ್ಚಾಂಧಾಶ್ಚ ಬಧಿರಾ ಜಾಯಂತೇ ಲಂಬಚೂಚುಕಾಃ । 

ಪಾರ್ಥಿವಾನಾಮಧರ್ಮತ್ವಾತ್‌ ಪ್ರಜಾನಾಮಭವಃ ಸದಾ 1೩೭ 

ವಿಕಾರವಾದ ತಲೆಯುಳ್ಳವರು, ದೇಹವೆಲ್ಲವೂ ಹ್ರಸರಾದವರು, ಪಾದಗಳಲ್ಲಿ 
ಮಾತ್ರ ಹ್ರಸ್ತರಾದವರು, ದಪ್ಪತಲೆಯನ್ನು ಹೊಂದಿದವರು, ನಪುಂಸಕರು, ಕುರುಡರು, 
ಕಿವುಡರು, ಇಳಿಬಿದ್ದಸ್ತನವುಳ್ಳವರು ಜನಿಸುತ್ತಾರೆ. ರಾಜರ ಅಧರ್ಮದಿಂದ ಪ್ರಜೆಗಳಿಗೆ 
ಅಮಂಗಲವುಂಟಾಗುತ್ತದೆ.. 


ಸ ಏಷ ರಾಜಾ ಜನಕಃ ಪ್ರಜಾ ಧರ್ಮೇಣ ಪಶ್ಯತಿ 11೩೮ 

ಅನುಗೃಹ್ನನ್‌ ಪ್ರಜಾಃ ಸರ್ವಾ ಸ್ವಧರ್ಮನಿರತಾಃ ಸದಾ । 

ಪಾತ್ಯೇವ ರಾಜಾ ಜನಕ: ಪಿತ್ಫವದ್‌ ದ್ವಿಜಸತ್ತಮ 11೩೯ 

ಈ ಜನಕರಾಜನು ಸ್ವಧರ್ಮನಿರತರಾದ ಎಲ್ಲಾಪ್ರಜೆಗಳನ್ನೂ ಅನುಗ್ರಹಿಸುತ್ತಾ, 
ಪ್ರಜೆಗಳನ್ನುಸದಾ ಧರ್ಮದಿಂದಲೇ ನೋಡುತ್ತಾನೆ. ಎಲ್ಫೆ ದ್ವಿಜಶ್ರೇಷ್ಠನೇ, ಜನಕರಾಜನು 
ತಂದೆಯಂತೆ ಪ್ರಜೆಗಳನ್ನು ಪಾಲಿಸುತ್ತಾನೆ. 


-458- ಮಹಾಭಾರತ ವನಪರ್ವ 


ಯೇ ಚೈವ ಮಾಂ ಪ್ರಶಂಸಂತಿ ಯೇ ಚ ನಿಂದಂತಿ ಮಾನವಾಃ | 
ಸರ್ವಾನ್‌ ಸುಪರಿಣೀತೇನ ಕರ್ಮಣಾ ತೋಷಯಾಮ್ಯಹಮ್‌ ॥೪೦॥ 


ಯಾರು ನನ್ನನ್ನು ಹೊಗಳುತ್ತಾರೋ ಅಥವಾ ಯಾವ ಮನುಷ್ಯರು ನನ್ನನ್ನು 
ನಿಂದಿಸುತ್ತಾರೋ ಅವರನ್ನುಎಲ್ಲಾಅವಸ್ಥೆಗಳಲ್ಲಿಯೂ ನೀತಿಯುಕ್ತವಾದ ಕರ್ಮದಿಂದ 
ನಾನು ಸಂತೋಷವಡಿಸುತ್ತೇನೆ. 


ಯೇ ಜೀವಂತಿ ಸಧರ್ಮೇಣ ಸಂಯುಂಜಂತೇ ಚ ಪಾರ್ಥಿವಾಃ | 
ನ ಕಿಂಚಿದುಪಜೀವಂತಿ ದಾಂತಾ ಉತ್ಸಾನಶೀಲನಃ 11೪೧॥ 


ಶಕ್ತ್ಯಾರನ್ನದಾನಂ ಸತತಂ ತಿತಿಕ್ಷಾ ಧರ್ಮನಿತ್ಯತಾ | 
ಯಥಾರ್ಹಂ ಪ್ರತಿಪೂಜಾ ಚ ಸರ್ವಭೂತೇಷು ವೈ ಸದಾ HY 


ತ್ಯಾಗಾನ್ನಾನ್ಯತ್ರ ಮರ್ತಾನಾಂ ಗುಣಾಸ್ತಿಷ್ಠಂತಿ ಪೂರುಷೇ । 


ಯಾವ ರಾಜರು ಸ್ವಧರ್ಮದಿಂದ ಜೀವಿಸುತ್ತಾರೋ ಅವರು ಸಂಪತ್ತಿನಿಂದ 
ಯುಕ್ತರಾಗುತ್ತಾರೆ. ಯಾರು ದಾಂತರೂ ಸತತವಾಗಿ ಉತ್ಸಾನಶೀಲರೂ ಆಗಿ 
ಇನ್ನೊಬ್ಬರನ್ನು ಉಪಜೀವಿಸುವುದಿಲ್ಲವೋ, ಶಕ್ತಿಯಿದ್ದಷ್ಟು ಅನ್ನದಾನವನ್ನು ಮಾಡಿ 
ಸತತವಾಗಿ ಸಹನೆಯನ್ನು ಹೊಂದಿ ಧರ್ಮನಿತ್ಯರಾಗಿರುತ್ತಾರೆಯೋ ಮತ್ತು ಯಥಾ 
ಯೋಗ್ಯವಾಗಿ ಯಾವಾಗಲೂ ಎಲ್ಲಾ ಪ್ರಾಣಿಗಳಲ್ಲಿಯೂ ಸತ್ಕಾರವನ್ನು 
ಮಾಡುತ್ತಾರೆಯೋ ಅವರೂ ಸಂಪದ್ಯ್ಯಕ್ತರಾಗುತ್ತಾರೆ. ಮನುಷ್ಯರಿಗೆ ತ್ಯಾಗವನ್ನು ಬಿಟ್ಟು 
ಬೇರೆ ಶ್ರೇಷ್ಠವಾದ ಗುಣವಿಲ್ಲ. 


ಮೃಷಾವಾದಂ ಪರಿಹರೇತ್‌ ಕುರ್ಯಾತ್‌ ಪ್ರಿಯಮಯಾಚಿತಃ 11೪೩ 


ನಚ ಕಾಮಾನ್ನ ಸಂರಂಭಾನ್ನ ದ್ವೇಷಾದ್‌ ಧರ್ಮಮುತ್ತ ಶೈ ಜೇತ್‌ । 
ಪ್ರಿಯೇ ನಾತಿಬ್ಬಶಂ ಹೃಷ್ಯೇದಪ್ರಿಯೇ ನ ಚ ಸಂಜರೇತ್‌ VV 


ಸುಳ್ಳು ಮಾತನಾಡುವುದನ್ನು ತ್ಯಜಿಸಬೇಕು. ಇನ್ನೊಬ್ಬರಿಂದ ಪ್ರಾರ್ಥಿತರಾಗದೇ 
ಅವರಿಗೆ ಪ್ರಿಯವನ್ನು ಮಾಡಬೇಕು. ರಾಗದಿಂದಲಾಗಲೀ, ದ್ವೇಷದಿಂದಲಾಗಲೀ 
ಅಥವಾ ಕ್ರೋಧದಿಂದಲಾಗಲೀ ಧರ್ಮವನ್ನುತ್ಯಜಿಸಬಾರದು. ಪ್ರಿಯವುಂಟಾದಾಗ 


ಮಾರ್ಕಂಡೇಯಸಮಾಸ್ಕಾಪರ್ವ -459- 


ಬಹಳ ಸಂತೋಷವನ್ನು ಪಡಬಾರದು. ಅಪ್ರಿಯವುಂಟಾದಾಗ ಸಂತಾಪವನೂ 
ಲ 
ಪಡಬಾರದು. 


ನ ಮುಹ್ಯೇದರ್ಥಕೃಚ್ಛೇಷು ನಚ ಧರ್ಮಂ ಪರಿತ್ಯಜೇತ್‌ । 
ಕರ್ಮ ಚೇತ್‌ ಕಿಂಚಿದನ್ಯತ್‌ ಸ್ಯಾದಿತರನ್ನ ತದಾಚರೇತ್‌ 11೪೫।। 


ಅರ್ಥಸಂಕಟವು ಪ್ರಾಪ್ತವಾದಾಗ ಮೋಹಕ್ಕೆ ಒಳಗಾಗಿ ಧರ್ಮವನ್ನು 
ತ್ಯಜಿಸಬಾರದು. ಬೇರೆ ಯಾವುದಾದರೂ ಪುಣ್ಯಕಎರ್ಮವಿದ್ದರೆ ಅದನ್ನೂ 
ಮಾಡಬೇಕು. ಪುಣ್ಯಕರ್ಮವನ್ನು ಬಿಟ್ಟು ಪಾಪಕರ್ಮವನ್ನು ಆಚರಿಸಬಾರದು. 


ಯತ್‌ ಕಲ್ಯಾಣಮಭಿಧ್ಯಾಯೇತ್‌ ತತ್ರಾತ್ಮಾನಂ ನಿಯೋಜಯೇತ್‌ | 
ನ ಪಾಪೇ ಪ್ರತಿಪಾಪಃ ಸ್ಯಾತ್‌ ಸಾಧುರೇವ ಸದಾ ಭವೇತ್‌ WLI 


ಯಾವುದು ಒಳ್ಳೆಯ ಕಾರ್ಯವಿದೆಯೋ ಅದರಲ್ಲಿ ಮೊದಲು ತನ್ನನ್ನೇ 
ನಿಯೋಗಿಸಿಕೊಳ್ಳಬೇಕು. ಹಿಂಸೆಯನ್ನು ಮಾಡಿದವನಿಗೆ ಪ್ರತಿಹಿಂಸೆಯನ್ನು 
ಮಾಡಬಾರದು. ಯಾವಾಗಲೂ ಸಾಧುವಾಗಿಯೇ ಇರಬೇಕು. 

ಆತ್ಮನೈವ ಹತಃ ಪಾಪೋ ಯಃ ಪಾಪಂ ಕರ್ತುಮಿಚ್ಛತಿ । 

ಕರ್ಮ ಚೈತದಸಾಧೂನಾಂ ವೃಜಿನಂ ನಾಮ ಸಾಧುವತ್‌ 11೪೭ 

ಯಾವನು ಪಾಪವನ್ನು ಮಾಡಲು ಬಯಸುತ್ತಾನೆಯೋ ಅಂತಹವನು ತನ್ನ 


ಪಾಪದಿಂದಲೇ ಹತನಾಗಿರುತ್ತಾನೆ. ಪಾಪವು ಅಸಾಧುಗಳು ಮಾಡುವ ಕರ್ಮ. ಅದನ್ನು 
ಸತ್ತರ್ಮದಂತೆಯೇ ನೋಡಿ ಸಾಧುವಾದವನು ಹಿಂಸೆ ಮಾಡದೇ ಸುಮ್ಮನಿರಬೇಕು. 


ನ ಧರ್ಮೊೋಸ್ತೀತಿ ಮನ್ಹಾನಾಃ ಶುಚೀನವಹಸಂತಿ ಯೇ ॥ 
ಅಶ್ರದ್ದಧಂತೋ ಧರ್ಮಸ್ಯ ತೇ ನಶ್ಯಂತಿ ನ ಸಂಶಯಃ 11೪೮॥। 


ಮಹಾಧ್ಯತಿರಿವಾಧ್ಧಾತು: ಪಾಪೋ ಭವತಿ ನಿತ್ಯದಾ । 
ಸಾಧು: ಸನ್ನಿತಿಮಾನೇಷು ಸರ್ವತ್ರ ದ್ವಿಜಸತ್ತಮ 11೪೯ 


ಯಾರು ಧರ್ಮವಿಲ್ಲವೆಂದು ತಿಳಿದು, ಶುಚಿಯಾದ ಪುರುಷರನ್ನು ಅವಮಾನ 
ಮಾಡಿ ಧರ್ಮದಲ್ಲಿ ಅಶ್ರದ್ಧೆಯನ್ನು ಮಾಡುತ್ತಾರೆಯೋ ಅವರು ನಾಶವನ್ನು 


-460- ಮಹಾಭಾರತ ವನಪರ್ವ 


ಹೊಂದುತ್ತಾರೆ ಎಂಬ ವಿಷಯದಲ್ಲಿಸಂಶಯವಿಲ್ಲ. ಯುದ್ಧದಲ್ಲಿಶಂಕನಿನಾದವನ್ನು 
ಮಾಡುವ ವೀರಭಟನಿಗೆ ಮಹಾಧೈರ್ಯವು ಹೇಗೆ ಅಭಿವೃದ್ದಿಯಾಗುತ್ತದೆಯೋ ಹಾಗೆ 
ಪಾಪಿಷ್ಠನೂ ಕೂಡ ತಾನು ಮಾಡಿದ ದುಷ್ಕರ್ಮದ ಪ್ರಶಂಸೆಯಿಂದ 
ಅಭಿವೃದ್ಧನಾಗುತ್ತಾನೆ (ಅಹಂಕಾರಿಯಾಗುತ್ತಾನೆ ಎಂದು ಅಭಿಪ್ರಾಯ). ಎಲೈ 
ದ್ವಿಜಶ್ರೇಷ್ಠರೇ, ಸಾಧುವಾದವನು ಮಾನ ಅವಮಾನಗಳಲ್ಲಿ ಎಲ್ಲಕಡೆಯಲ್ಲಿಯೂ 
ಸಮಾನವಾಗಿರುತ್ತಾನೆ. 


ಮೂಢಾನಾಮವಲಿಪ್ತಾನಾಮಸಾರಂ ಭಾವಿತಂ ಭವೇತ್‌ । 
ದರ್ಶಯತ್ಯಂತರಾತ್ಕಾನಂ ದಿವಾ ರೂಪಮಿವಾಂಶುಮಾನ್‌ . ॥೫೦॥ 


ಮೂಢರು ಮತ್ತು ಅಹಂಕಾರಿಗಳು ತಮ್ಮ ಮನಸಿನಲ್ಲಿ ಕೆಟ್ಟದ್ದನ್ನೇ ಯೋಚಿಸುತ್ತಾರೆ. 


ಹಗಲಿನಲ್ಲಿ ಸೂರ್ಯನು ರೂಪವನ್ನು ತೋರಿಸಿದಂತೆ ಅವರ ಸಾಕ್ಷಿಯೇ ಅವರಿಗೆ 
ತಮ್ಮ ದುಃಸ್ಪಭಾವವನ್ನು ತೋರಿಸುತ್ತದೆ. 


ನ ಲೋಕೇ ರಾಜತೇ ಮೂರ್ಯ:ಃ ಕೇವಲಾತ್ಮಪ್ರಶಂಸಯಾ । 
ಅಪಿ ಚೇಹ ಪ್ರಜಾಹೀನಃ ಕೃತವಿದ್ಯಃ ಪ್ರಕಾಶತೇ 11೫೧॥ 


ವಿದ್ಯಾಹೀನನಾದ ಮೂರ್ಯನು ಕೇವಲ ಆತ್ಮಪ್ರಶಂಸೆಯಿಂದ ಪ್ರಪಂಚದಲ್ಲಿ 
ಶೋಭಿಸುವುದಿಲ್ಲ. ಸ್ತೋತ್ರಮಾಡುವವರಿಲ್ಲದಿದ್ದರೂ ವಿದ್ಯೆಯನ್ನು ಸಂಪಾದಿಸಿದವನು 
ಈ ಪ್ರಪಂಚದಲ್ಲಿ ಶೋಭಿಸುತ್ತಾನೆ. 


ಅಬ್ರುವನ್‌ ಕಸ್ಯಚಿನ್ನಿಂದಾಮಾತ್ಮಪೂಜಾಮವರ್ಣಯನ್‌ | 
ನ ಕಶ್ಚಿದ್‌ ಗುಣಸಂಪನ್ನಃ ಪ್ರಕಾಶೋ ಭುವಿ ದೃಶ್ಯತೇ 11೫.೨11 


ಯಾವನನ್ನೂ ನಿಂದನೆಯನ್ನು ಮಾಡದೆ ಮತ್ತು ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ಳದೆ 
ಗುಣಸಂಪನ್ನನಾಗಿರುವವನು ಈ ಭೂಮಿಯಲ್ಲಿಯಾರೂ ಕಂಡುಬರುವುದಿಲ್ಲ. 


ವಿಕರ್ಮಣಾ ತಪ್ಯಮಾನಃ ಪಾಪಾದ್‌ ವಿಪರಿಮುಚ್ಛತೇ । 
ನ ತತ್‌ ಕುರ್ಯಾಂ ಪುನರಿತಿ ದ್ವಿತೀಯಾತ್‌ ಪರಿಮುಚ್ಯತೇ । 
ಕರಿಷ್ಯೇ ಧರ್ಮಮೇವೇತಿ ತೃತೀಯಾತ್ತರಿಮುಚ್ಯತೇ 13211 


ಮಾರ್ಕಂಡೇಯಸಮಾಸ್ಯಾಪರ್ವ -461- 


ತಾನು ಮಾಡಿದ ವಿಕರ್ಮದಿಂದ ಪಶ್ನಾತ್ತಾಪಕ್ಕೆ ಒಳಗಾದವನು ವಿಕರ್ಮ ಜನಿತ 
ಪಾಪದಿಂದ ಮುಕ್ತನಾಗುತ್ತಾನೆ. ನಾನು ಆ ಕಾರ್ಯವನ್ನು ಪುನಃ ಮಾಡುವುದಿಲ್ಲಎಂದು 
ನಿರ್ಧರಿಸಿದವನು ಮುಂದೆ ಮಾಡಬಹುದಾದ ಎರಡನೆಯ ಪಾಪದಿಂದ 
ಮುಕ್ತನಾಗುತ್ತಾನೆ. ನಾನು ಧರ್ಮವನ್ನೇ ಮಾಡುವೆನು ಎಂದು ನಿಶ್ಚಯಿಸಿದವನು ಮುಂದೆ 
ಮಾಡಬಹುದಾದ ಮೂರನೆಯ ಪಾಪದಿಂದ ಮುಕ್ತನಾಗುತ್ತಾನೆ. 


ಕರ್ಮಣಾ ಯೇನ ಕೇನೇಹ ಪಾಪಾತ್ಮಾ ದ್ವಿಜಸತ್ತಮ । 

ಏವಂ ಶ್ರುತಿರಿಯಂ ಬ್ರಹ್ಮನ್‌ ಧರ್ಮೇಷು ಪರಿದೃಶ್ಯತೇ 11೫೪ 

ಎಲ್ಫೆ ದ್ವಿಜಶ್ರೇಷ್ಠರೇ, ಪಾಪಾತ್ಮರಾದವನು ಇಲ್ಲಿಯಾವುದಾದರೂ ದುಷ್ಕರ್ಮವನ್ನು 
ಮಾಡುತ್ತಲೇ ಇರುತ್ತಾನೆ. ಎಲೈ ಬ್ರಾಹ್ಮಣರೇ, ಧರ್ಮದ ವಿಷಯದಲ್ಲಿಇಂತಹ ಈ 
ಶ್ರುತಿಯು ಕಂಡುಬರುತ್ತದೆ. 


ಪಾಪಾನ್ಯಬುದ್ಧ್‌ವೇಹ ಪುರಾ ಕೃತಾನಿ 
ಸ್ವಧರ್ಮಶೀಲೋಪಪಿ ವಿಹಂತಿ ಪಶ್ಚಾತ್‌ । 
ಧರ್ಮೊ ಬ್ರಹ್ಮನ್‌ ನುದತೇ ಪೂರುಷಾಣಾಂ 
ಯತ್ಸುರ್ವತೇ ಪಾಪಮಿಹ ಪ್ರಮಾದಾತ್‌ 11೫೫11 


ಮೊದಲು ಬುದ್ಧಿಪೂರ್ವಕವಲ್ಲದೇ ಪ ಪಾಪವನ್ನು ಮಾಡಿ ಅನಂತರ ಸ್ವಧರ್ಮ 
ಶೀಲನಾಗುವವನು ಆ ಪಾಪವನ್ನು ನಾಶಮಾಡುತ್ತಾನೆ. ಎಲೈ ಬ್ರಾಹ್ಮಣರೇ, 
ಪ್ರಮಾದದಿಂದ ಮಾಡಿದ ಪಾಪ ಪವನ್ನು ಪುರುಷರು ಮಾಡುವ ಧರ್ಮಗಳು 
ನಾಶಮಾಡುತ್ತವೆ. 

ಪಾಪಂ ಕೃತ್ವಾ ಹಿ ಮನ್ಯೇತ ನಾಹಮಸ್ಸೀತಿ ಪೂರುಷಃ । 

ಚಿಕೀರ್ಷೇದೇವ ಕಲ್ಯಾಣಂ ಶ್ರದ್ಧಧರಾನೋ5ನಸೂಯಕಃ WALI 

ಪಾಪವನ್ನು ಮಾಡಿದ ಸಜ್ಜನನು ನಾನೇ ನಾಶವಾಗಿದ್ದೇನೆ ಎಂದು ತಿಳಿಯಬೇಕು. 
ಶ್ರದ್ಧೆಯನ್ನು ಹೊಂದಿ ಅಸೂಯಾರಹಿತನಾಗಿ ಕಲ್ಯಾಣವನ್ನುಮಾಡಲು ಇಚ್ಛಿಸಲೇಬೇಕು. 


ವಸನಸ್ಯೇವ ಛಿದ್ರಾಣಿ ಸಾಧೂನಾಂ ವಿವೃಣೋತಿ ಯಃ | 
ಅಪಶ್ಯನ್ನಾತ್ಮನೋ ದೋಷಾನ್‌ ಸ ಪಾಪಃ ಪ್ರೇತ್ಯ ನಶ್ಯತಿ RN 


-4672- ಮಹಾಭಾರತ ವನಪರ್ವ 


ಯಾವನು ತನ್ನ ದೋಷಗಳನ್ನು ತಾನು ನೋಡದೆ, ವಸದಲ್ಲಿರುವ ಛಿದ್ರಗಳಂತೆ 
ಸಜ್ಜನರ ದೋಷಗಳನ್ನು ಬಹಿರಂಗ ಪಡಿಸುವನೋ ಅಂತಹ ಪಾಪಿಯು ಮರಣವನ್ನು 
ಹೊಂದಿ ನಾಶವನ್ನು ಹೊಂದುವನು. 


ಪಾಪಂ ಚೇತ್‌ ಪುರುಷಃ ಕೃತ್ವಾ ಕಲ್ಯಾಣಮಭಿಪದೃತೇ । 
ಮುಚ್ಯತೇ ಸರ್ವಪಾಹೇಭ್ಯೋ ಮಹಾಭ್ರೇಣೇವ ಚಂದ್ರಮಾಃ 1೫೮ 


ಮನುಷ್ಯನು ಪಾಪವನ್ನು ಮಾಡಿ ಅನಂತರ ಧರ್ಮವನ್ನು ಆಚರಿಸಿದರೆ 
ಮಹಾಮೇಘಗಳಿಂದ ಚಂದ್ರನು ಬಿಡುಗಡೆಯನ್ನು ಹೊಂದಿದಂತೆ ಎಲ್ಲಾ 
ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. 


ಯಥಾ5ದಿತ್ಯಃ ಸಮುದ್ಯನ್‌ ವೈ ತಮಃ ಪೂರ್ವಂ ವ್ಯಪೋಹತೇ | 
ಏವಂ ಕಲ್ಯಾಣಮಾತಿಷ್ಠನ್‌ ಸರ್ವಪಾಪೈಃ ಪ್ರಮುಚ್ಛತೇ 11೫೯ 


ಹೇಗೆ ಸೂರ್ಯನು ಉದಯಿಸುತ್ತಾ ಮೊದಲು ಅಂಧಕಾರವನ್ನು 
ನಾಶಮಾಡುತ್ತಾನೆಯೋ ಅದರಂತೆ ಪುಣ್ಯವನ್ನು ಆಚರಿಸುವವನು ಮೊದಲು 
ಸರ್ವಪಾಪಗಳನ್ನೂನಾಶಮಾಡಿ ಅದರಿಂದ ಮುಕ್ತನಾಗುತ್ತಾನೆ. 


ಪಾಪಾನಾಂ ವಿದ್ಧ $ಧಿಷ್ಠಾನಂ ಲೋಭಮೇವ ದ್ವಿಜೋತ್ತಮ I 
ತಸ್ಮಾತ್‌ ತೌ ವಿದುಷಾ ವಿಪ್ರ ವರ್ಜನೀಯೌ ವಿಶೇಷತಃ WO 


ಎಲೈ ಬ್ರಾಹ್ಮಣಶ್ರೇಷ್ಠರೇ, ಪಾಪಗಳಿಗೆ ಮುಖ್ಯವಾದ ಆಶ್ರಯವು ಲೋಭವೆಂದು 
ತಿಳಿಯಿರಿ. ಆದ್ದರಿಂದ ಎಲೈ ಬ್ರಾಹ್ಮಣರೇ, ವಿವೇಕಿಯಾದವನು ಪಾಪ ಮತ್ತು 
ಲೋಭಗಳನ್ನುವಿಶೇಷವಾಗಿ ತ್ಯಜಿಸಬೇಕು. 


ಲುಬ್ಬಾ! ಪಾಪಂ ವ್ಯವಸ್ಯಂತಿ ನರಾ ನಾತಿಬಹುಶ್ರುತಾಃ । 
ಅಧರ್ಮಾಃ ಧರ್ಮರೂಪೇಣ ತೃಣೈಃ ಕೂಪಾ ಇವಾವೃತಾಃ 11೭೧॥ 
ಲೋಭವುಳ್ಳ ಮತ್ತು ಬಹುಶ್ರತರಲ್ಲದ ಮನುಷ್ಯರು ಪಾಪವನ್ನು ಮಾಡಲು 


ನಿರ್ಧರಿಸುತ್ತಾರೆ. ತೃಣದಿಂದ ಮುಚ್ಚಿದ ಕೂಪದಂತೆ ಅವರಿಗೆ ಅಧರ್ಮವು 
ಧರ್ಮವಾಗಿ ತೋದುತ್ತದೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -463- 


ಯೇಷಾಂ ಪಂಚ ಪವಿತ್ರಾಣಿ ಪ್ರಲಾಪಾ ಧರ್ಮಸಂತ್ರಿತಾಃ । 
ಸರ್ವಂ ಹಿ ವಿದ್ಯತೇ ತೇಷು ಶಿಷ್ಟಾಚಾರಃ ಸುದುರ್ಲಭಃ W೬೨1 


ಯಾರಲ್ಲಿಧರ್ಮಸಂಬಂಧಿಯಾದ ಐದು ವಸ್ತುಗಳೂ ಮತ್ತು ಡಂಬವಚನಗಳೂ 
ಇರುತ್ತವೆಯೋ ಅವರಲ್ಲಿಜನರ ವಂಚನೆಯಿಂದ ಪ್ರಾಪ್ತವಾದ ಧನಕನಕಾದಿ ಸರ್ವ 
ವಸ್ತುವೂ ಇರುತ್ತದೆ. ನಿಜವಾದ ಶಿಷ್ಟುಚಾರವು ಬಹಳ ದುರ್ಲಭವಾದುದು. 

ಮಾರ್ಕಂಡೇಯಃ 

ಸತು ವಿಪ್ರೋ ಮಹಾಪ್ರಾಜ್ಞೋ ಧರ್ಮವ್ಯಾಧಮಪೃಚ್ಛತ | 

ಶಿಷ್ಟಾಚಾರಂ ಕಥಮಹಂ ವಿದ್ಯಾಮಿತಿ ನರೋತ್ತಮ WAI 

ಮಾರ್ಕಂಡೇಯ- ಎಲೈ ನರೋತ್ತಮನೇ, ಮಹಾಪ್ರಾಜ್ಞನಾದ ಆ ವಿಪ್ರನು 
ಧರ್ಮವ್ಯಾಧನನ್ನು ಕುರಿತು ಶಿಷ್ಟಾಚಾರವನ್ನು ನಾನು ಹೇಗೆ ತಿಳಿದೇನು ಎಂದು ಪ್ರಶ್ನೆ 
ಮಾಡಿದನು. 

ಪಂಚ ಕಾನಿ ಪವಿತ್ರಾಣಿ ಶಿಷ್ಟಾಚಾರೇಷು ನಿತ್ಯದಾ । 

ತ್ವತ್ತೋ ಮಹಾಮತೇ ವ್ಯಾಥ ತದ್‌ ಬ್ರವೀಹಿ ಯಥಾತಥಮ್‌ ॥೬೪॥ 

ಶಿಷ್ಟಾಚಾರದಲ್ಲಿಯಾವಾಗಲೂ ಇರುವ ಐದು ಪವಿತ್ರ ವಸ್ತುಗಳು ಯಾವುವು? 
ಎಲೈ ಮಹಾಮತಿಯಾದ ವ್ಯಾಧನೇ, ಅದನ್ನುಸರಿಯಾಗಿ ಹೇಳು (ಎಂದು ಕೇಳಿದನು). 

ವ್ಯಾಧಃ 
ಯಜೋ ದಾನಂ ತಪೋ ವೇದಾಃ ಸತ್ಯಂ ಚ ದ್ವಿಜಸತ್ತಮ । 
ಇ 

ಪಂಚೈತಾನಿ ಪವಿತ್ರಾಣಿ ಶಿಷ್ಟಾಚಾರೇಷು ಸರ್ವದಾ WL 

ವ್ಯಾಧ- ಎಲೈ ದ್ವಿಜಶ್ರೇಷ್ಠರೇ, ಯಜ್ಞ, ದಾನ, ತಪಸ್ತು, ವೇದಗಳು ಮತ್ತು 
ಸತ್ಯವಚನ ಪವಿತ್ರವಾದ ಈ ಐದುವಸ್ತುಗಳು ಶಿಷ್ಟಾಚಾರದಲ್ಲಿ ಯಾವಾಗಲೂ 
ಇರುತ್ತವೆ. 

ಕಾಮಕ್ರೋಧೌ ವಶೇ ಕೃತ್ವಾ ದಂಭಂ ಲೋಭಮನಾರ್ಜವಮ್‌ । 


ಧರ್ಮ ಇತ್ಯೇವ ಸಂತುಷ್ಠಾಸ್ತೇ ಶಿಷ್ಟಾ ಶಿಷ್ಠಸಮ್ಮತಾ: 11೬೬॥ 


-464- ಮಹಾಭಾರತ ವನಪರ್ವ 


ಕಾಮ, ಕ್ರೋಧ, ಡಂಬ, ಲೋಭ ಮತ್ತು ವಕ್ರತೆಗಳನ್ನು ವಶದಲ್ಲಿಟ್ಟುಕೊಂಡು 
ಧರ್ಮ ಎಂಬ ಒಂದೇ ದೃಷ್ಟಿಯಿಂದ ಯಾರು ಸಂತೋಷಪಡುತ್ತಾರೆಯೋ ಅವರು 
ಶಿಷ್ಟರು ಮತ್ತು ಶಿಷ್ಟರಿಗೆ ಸಮ್ಮತರಾದವರು. 


ನ ತೇಷಾಂ ವಿದ್ಯತೇರವೃತ್ತಂ ಯಜ್ಞಸ್ವಾಧ್ಯಾಯಶೀಲಿನಾಮ್‌ । 
ಆಚಾರಪಾಲನಂ ಚೈವ ದ್ವಿತೀಯಂ ಶಿಷ್ಠಲಕ್ಷಣಮ್‌ HLH 


ಯಜ್ಞ ಮತ್ತು ಸ್ವಾಧ್ಯಾಯಗಳಲ್ಲಿನಿರತರಾದ ಅವರಲ್ಲಿಯಾವ ದುರ್ನಡತೆಯೂ 
ಇರುವುದಿಲ್ಲ. ಹಿಂದಿನಿಂದ ನಡೆದುಕೊಂಡು ಬಂದ ಆಚಾರದ ಪಾಲನೆಯು ಶಿಷ್ಟರ 
ಎರಡನೆಯ ಲಕ್ಷಣ. 


ಗುರುಶುಶ್ರೂಷಣಂ ಸತ್ಯಮಕ್ರೋಧೋ ದಾನಮೇವ ಚ । 
ಏತಚ್ಚ್ಛತುಷ್ಟಯಂ ಬ್ರಹ್ಮನ್‌ ಶಿಷ್ಟಾಚಾರೇಷು ನಿತ್ಯದಾ WLS 


ಎಲ್ಫ ಬ್ರಾಹ್ಮಣರೇ, ಗುರುಸೇವೆ, ಸತ್ಯವಚನ, ಅಕ್ರೋಧ ಮತ್ತು ದಾನ ಈ ನಾಲ್ಕು 
ವಸ್ತುಗಳು ಶಿಷ್ಟಾಚಾರಗಳಲ್ಲಿನಿತ್ಯವೂ ಇರುತ್ತವೆ. 


ಶಿಷ್ಟಾಚಾರೇ ಮನಃ ಕೃತ್ವಾ ಪ್ರತಿಷ್ಠಾಪ್ಯ ಚ ಸರ್ವಶಃ । 
ಯಾಮಯಂ ಲಭತೇ ವೃತ್ತಿಂ ಸಾ ನ ಶಕ್ಕಾ ಹ್ಯತೋನ್ಯಥಾ ॥೬೯॥ 


ಶಿಷ್ಟಾಚಾರದಲ್ಲಿ ಮನಸ್ಸನ್ನು ಎಲ್ಲ ರೀತಿಯಿಂದಲೂ ಗಟ್ಟಿ ಮಾಡಿ ಯಾವ 
ಜೀವನೋಪಾಯವನ್ನು ಪಡೆಯುತ್ತಾನೆಯೋ ಅದನ್ನು ಬೇರೆ ರೀತಿಯಿಂದ ಪಡೆಯಲು 
ಸಾಧ್ಯವಿಲ್ಲ 


ವೇದಸ್ಯೋಪನಿಷತ್‌ ಸತ್ಯಂ ಸತ್ಯಸ್ಯೋಪನಿಷದ್‌ ದಮಃ । 
ದಮಸ್ಕೋಪನಿಷತ್‌ ತ್ಯಾಗಃ ಶಿಷ್ಟಾಚಾರೇಷು ನಿತ್ಯದಾ WO 


ವೇದದ ರಹಸ್ಯವೆಂದರೆ ಸತ್ಯವಚನ. ಸತ್ಯದ ರಹಸ್ಯವು ಇಂದ್ರಿಯನಿಗ್ರಹ. 


ಇಂದ್ರಿಯನಿಗ್ರಹದ ರಹಸ್ಯವು ತ್ಯಾಗ. ಇವು ಶಿಷ್ಟಾಚಾರಗಳಲ್ಲಿ ಯಾವಾಗಲೂ 
ಇರುತ್ತವೆ. 


ಮಾರ್ಕಂಡೇಯಸಮಾಸ್ಯಾಪರ್ವ 465. 


ಯೇ ತು ಧರ್ಮಾನಸೂಯಂತೇ ಬುದ್ದಿಮೋಹಾನಿತಾ ನರಾಃ । 
ಅಪಥಾ ಗಚ್ಛತಾಂ ತೇಷಾಮನುಯಾತಾ ಚ ಪೀಡ್ಯತೇ 11೭೧॥ 


ಯಾವ ಮನುಷ್ಯರು ಬುದ್ಧಿಮೋಹಕ್ಕೆ ಒಳಗಾಗಿ ಅಸೂಯೆಯಿಂದ ಧರ್ಮವನ್ನು 
ಬಿಟ್ಟುಅಮಾರ್ಗದಲ್ಲಿನಡೆಯುತ್ತಾರೆಯೋ ಅಂತಹವರನ್ನುಹಿಂಬಾಲಿಸುವವರು ಕೂಡ 
ದುಃಖಕ್ಕೆ ಒಳಗಾಗುತ್ತಾರೆ. 


ಯೇ ತು ಶಿಷ್ಟಾ ಸುನಿಯತಾಃ ಶ್ರುತಿತ್ಯಾಗಪರಾಯಣಾಃ । 
ಧರ್ಮಪಂಥಾನಮಾರೂಢಾಃ ಸತ್ಯಧರ್ಮಪರಾಯಣಾಃ 1೭೨1 


ನಿಯಚ್ಛಂತಿ ಪರಾಂ ಬುದ್ಧಿಂ ಶಿಷ್ಟಾಚಾರಾನ್ವಿತಾ ಜನಾಃ । 
ಉಪಾಧ್ಯಾಯಮತೇ ಯುಕ್ತಾಃ ಸ್ಥಿತ್ಕಾ ಧರ್ಮಾರ್ಥದರ್ಶಿನಃ ॥೭೩॥ 


ಯಾರು ಒಳ್ಳೆಯ ನಿಯಮವನ್ನು ಪಾಲಿಸುವವರಾಗಿ ವೇದ ಮತ್ತು ತ್ಯಾಗಗಳಲ್ಲಿ 
ನಿಯತರಾಗಿ ಸತ್ಯಧರ್ಮ ಪರಾಯಣರಾಗಿ ಶಿಷ್ಟಾಚಾರವನ್ನು ಹೊಂದಿದವರಾಗಿ ತಮ್ಮ 
ಶ್ರೇಷ್ಠವಾದ ಬುದ್ಧಿಯನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತಾರೆಯೋ ಮತ್ತು ಧರ್ಮ 
ಮಾರ್ಗದಲ್ಲಿಯೇ ನಡೆಯುತ್ತಾರೆಯೋ ಮತ್ತು ಉಪಾಧ್ಯಾಯರ ಅಭಿಪ್ರಾಯದಂತೆ 
ನಡೆದುಕೊಳ್ಳುವವರಾಗಿ ಧರ್ಮಾರ್ಥದರ್ಶಿಗಳಾಗಿರುತ್ತಾರೆಯೋ ಅವರು ನಿಜವಾದ 
ಶಿಷ್ಟರು. | 
ನಾಸ್ತಿಕಾನ್‌ ಭಿನ್ನಮರ್ಯಾದಾನ್‌ ಕ್ರೂರಾನ್‌ ಪಾಪಮತಾ ಸ್ಥಿತಾನ್‌ ॥ 

ತ್ಯಜ ತಾನ್‌ ಜ್ಞಾನಮಾಶ್ರಿತ್ಯ ಧಾರ್ಮಿಕಾನುಪಸೇವ್ಯ ಚ 11೭೪॥ 

ನಾಸ್ತಿಕರು, ಎಲ್ಲ ಮರ್ಯಾದೆಯನ್ನೂ ಮೀರಿದವರು, ಕ್ರೂರರು, 
ಪಾಪಬುದ್ಧಿಯಲ್ಲಿಯೇ ಇರುವವರೂ ಆದವರನ್ನು ತ್ಯಾಗಮಾಡು. ಒಳ್ಳೆಯ ಜ್ಞಾನವನ್ನು 
ಸಂಪಾದಿಸಿ ಹಿಂದೆ ಹೇಳಿದ ಧಾರ್ಮಿಕರನ್ನು ಆಶ್ರಯಿಸು. 


ಕಾಮಲೋಭಗ್ರಹಾಕೀರ್ಣಾಂ ಪಂಚೇದ್ರಿಯಜಲಾಂ ನದೀಮ್‌ । 


ನಾವಂ ಧೃತಿಮಯೀಂ ಕೃತ್ವಾ ಜನ್ಮದುರ್ಗಾಣಿ ಸಂತರ 11೭೫1 


-466- ಮಹಾಭಾರತ ವನಪರ್ವ 


ಕಾಮಲೋಭವೆಂಬ ಮೊಸಳೆಯಿಂದ ಕೂಡಿದ ಪಂಚೇಂದ್ರಿಯ ಎಂಬ ಜಲದಿಂದ 
ಕೂಡಿದ ಸಂಸಾರ ಎಂಬ ನದಿಯನ್ನು ಧೈರ್ಯ ಎಂಬ ನಾವೆಯನ್ನು ಆಶ್ರಯಿಸಿ, ಜನನ 
ಮರಣಗಳಿಂದಲೂ ದುಃಖದಿಂದಲೂ ದಾಟುವವನಾಗು. 


ಕ್ರಮೇಣ ಸಂಚಿತೋ ಧರ್ಮೋ ಬುದ್ಧಿಯೋಗಮಯೋ ಮಹಾನ್‌ । 
ಶಿಷ್ಟಾಚಾರೋ ಭವೇತ್‌ ಸಾಧೂ ರಾಗಃ ಶುಕ್ಲೇವ ವಾಸಸಿ 
(ಶುಕ್ರ ಇವಾಂಬರೇ) 11೭೬॥ 


ಬುದ್ಧಿಯೋಗದಿಂದ ಕ್ರಮವಾಗಿ ಸಂಪಾದನೆ ಮಾಡಿ ಶೇಖರಿಸಿದ ಧರ್ಮವು 
ಶಿಷ್ಟುಚಾರದಲ್ಲಿ ಚೆನ್ನಾಗಿ ಉಪಯುಕ್ತವಾಗುತ್ತದೆ. ಬಣ್ಣದಿಂದ ಕೂಡಿದ ವಸ್ತವು ಕ್ರಮೇಣ 
ಶುದ್ಧವಾಗುವಂತೆ ಅಂತಃಕರಣವು ಕ್ರಮೇಣ ನಿರ್ಮಲವಾಗುತ್ತದೆ. 


ಅಹಿಂಸಾ ಸತ್ಯವಚನಂ ಸರ್ವಭೂತಹಿತಂ ಪರಮ್‌ । 
ಅಹಿಂಸಾ ಪರಮೋ ಧರ್ಮಃ ಸ ಚ ಸತ್ಯೇ ಪ್ರತಿಷ್ಠಿತಃ 11೭೭1! 


ಅಹಿಂಸೆ, ಸತ್ಯವಚನ, ಸರ್ವಭೂತಹಿತ ಈ ಮೂರರಲ್ಲಿಅಹಿಂಸೆಯು ಶ್ರೇಷ್ಠವಾದ 
ಧರ್ಮ. ಆ ಅಹಿಂಸೆಯಾದರೂ ಸತ್ಕದಲ್ಲಿಪ್ರತಿಷ್ಠಿತವಾಗಿದೆ. 


ಸತ್ಯೇ ಕೃತ್ವಾ ಪ್ರತಿಷ್ಠಾಂ ತು ಪ್ರವರ್ತಂತೇ ಪ್ರವೃತ್ತಯಃ । 
ಸತ್ಯಮೇವ ಗರೀಯಸ್ತು ಶಿಷ್ಟಾಚಾರನಿಷೇವಿತಮ್‌ । 
ಆಚಾರಶ್ಚ ಸತಾಂ ಧರ್ಮಃ ಸಂತಶ್ಚಾಚಾರಲಕ್ಷಣಾಃ Hel 


ಸಜ್ಜನರು ಸತ್ಯದಲ್ಲಿ ಪ್ರತಿಷ್ಠಿತರಾಗಿ ಎಲ್ಲಕಾರ್ಯಗಳಲ್ಲಿಯೂ ಪ್ರತಿಷ್ಠಿತರಾಗುತ್ತಾರೆ. 
ಶಿಷ್ಟಾಚಾರದಲ್ಲಿ ಒಂದು ಶ್ರೇಷ್ಠವಾದ ಧರ್ಮ ಎಂದರೆ ಅದು ಸತ್ಯವಚನ. ಆಚಾರವೂ 
ಸಜ್ಜನರ ಒಂದು ಧರ್ಮ. ಸದಾಚಾರವೇ ಸಜ್ಜನರ ಲಕ್ಷಣವೂ ಕೂಡ. 


ಯೋ ಯಥಾಪ್ರಕೃತಿರ್ಜಂತುಃ ಸ ಸ್ಟಾಂ ಪ್ರಕೃತಿಮಶ್ನುತೇ । 
ಪಾಪಾತ್ಮಾ ಕ್ರೋಧಕಾಮಾದೀನ್‌ ದೋಷಾನಾಪ್ನೋತ್ಕಾ ನಾತ್ಮವಾನ್‌ ॥ 
ಎಲ್ಲಜಂತುಗಳೂ ತಮ್ಮ ಉತ್ತಮ ಅಥವಾ ಮಧ್ಯಮ ಅಥವಾ ಅಧಮ ಪ್ರಕೃತಿಗೆ 


ಅನುಸಾರವಾಗಿ ನಡೆದು ತಮ್ಮ ತಮ್ಮಪ್ಪ ಪ್ರಕೃತಿಯನ್ನೇ ಹೊಂದುತ್ತವೆ. ಪಾಪಾತ್ಮನಾದವನು 
ಮನೋನಿಗ್ರಹವಿಲ್ಲದೆ ಕಾಮಕೊ ದ್ರೀಧಾದಿ ದೋಷಗಳನ್ನು ಹೊಂದುತ್ತಾನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -467- 


ಆರಂಭೋ ನ್ಯಾಯಯುಕ್ತೋ ಯಃ ಸಹಿ ಧರ್ಮ ಅತಿ ಸ ಕೃತಃ 1 
ಅನಾಚಾರಸ್ತ ನರ್ಮೇತಿ ಏತಚ್ಛಿಷ್ಟಾನುಶಾಸನಮ್‌ won 


ಶಾಸ್ತ್ರವಿಹಿತವಾದ ಕ್ರಿ ಕ್ರಿಯಾರಂಭಗಳೆಲ್ಲವೂ ಧರ್ಮವೆಂದು ಹೇಳಲ್ಪಡುತ್ತದೆ. 
ಅನಾಚಾರವು ಅಧರ್ಮವೆಂದು ಹೇಳಲ್ಪಡುತ್ತದೆ. ಇದು ಶಿಷ್ಟರ ಅನುಶಾಸನ. 


ಅಕ್ರುದ್ಧಂತೋ5ನಸೂಯಂತೋ ನಿರಹಂಕಾರಮತರಾ: । 
ಯಜವಃ ಶಮಸಂಪನ್ನಾಃ ಶಿಷ್ಟಾಚಾರಾ ಭವಂತಿ ತೇ 11೮೧॥ 


ಕೊ ೀಧವನ್ನೂ, ಅಸೂಯೆಯನ್ನೂ ಮಾಡದೆ ಅಹಂಕಾರ ಮಾತ್ಸರ್ಯಗಳನ್ನು 
ಹೊಂದದೆ ಯಾರು ಆರ್ಜವವನ್ನೂ ಮತ್ತು ಶು ಭಗವನ್ನಿಷ್ಠೆಯನ್ನೂ ಹೊಂದಿರುತ್ತಾರೋ 
ಅವರನ್ನು ಶಿಷ್ಠಾಚಾರವುಳ್ಳವರು ಎಂದು ಕರೆಯುತ್ತಾರೆ. 

ತೈವಿದ್ಯವೃದ್ಧಾ ಶುಚಯೋ ವೃತ್ತವಂತೋ ಮನಸ್ಸಿನ: । 

ಗುರುಶುಶ್ರೂಷವೋ ದಾಂತಾಃ ಶಿಷ್ಟಾಚಾರಾ ಭವಂತ್ಯುತ 11೮೨॥ 

ಮೂರು ವೇದದ ಜ್ಞಾನವುಳ್ಳವರೂ, ಶುಚಿಯಾದವರೂ, ಒಳ್ಳೆಯ 
ನಡತೆಯುಳ್ಳವರೂ, ಧೈರ್ಯಶಾಲಿಗಳೂ, ಗುರುಸೇವೆಯನ್ನುಮಾಡುವವರೂ ಮತ್ತು 
ಇಂದ್ರಿಯನಿಗ್ರಹವನ್ನು ಉಳ್ಳವರೂ ಸಹ ಶಿಷ್ಟಾಚಾರವನ್ನುಹೊಂದಿದವರಾಗಿರುತ್ತಾರೆ. 


ತೇಷಾಮದೀನಸತ್ತಾನಾಂ ದುಷ್ಕರಾಚಾರಕರ್ಮಣಾಮ್‌ । 

ಸ್ವೈಃ ಕರ್ಮಭಿಃ ಸತೃತಾನಾಂ ಘೋರತ್ಪಂ ಸಂಪ್ರಣಶ್ಯತಿ SA 

ದೈನ್ಯರಹಿತವಾದ ಮನಸ್ಸುಳ್ಳವರಿಗೆ ದುಷ್ಠರ್ಮವಾದ ಆಚಾರದಲ್ಲಿ ಮತ್ತು 
ಕರ್ಮದಲ್ಲಿ ನಿರತರಾದ ಮನುಷ್ಯರಲ್ಲಿ ಅವರು ಮಾಡಿದ ಕ್ರೂರತ್ತವು ಅದರ 
ಸತ್ತರ್ಮಗಳಿಂದ ನಾಶವನ್ನು ಹೊಂದುತ್ತವೆ. 


ತಂ ಸದಾಚಾರಮಾಶ್ಚರ್ಯಂ ಪುರಾಣಂ ಶಾಶ್ನತಂ ಧ್ರುವಮ್‌ । 
ಧರ್ಮಂ ಧರ್ಮೇಣ ಪಶ್ಯಂತಃ ಸ್ವರ್ಗಂ ಯಾಂತಿ ಮನೀಷಿಣಃ 11೮೪॥ 


ವಿವೇಕಿಗಳಾದವರು ಆ ಪುರಾತನವಾದ, ಶಾಶ್ವತವಾದ, ನಿತ್ಯವಾದ 
ಆಶ್ಚರ್ಯಕರವಾದ, ಸದಾಚಾರರೂಪವಾದ ಧರ್ಮವನ್ನು ಧಿರ್ಮದಿಂದಲೇ 
ನೋಡುತ್ತಾ (ಧರ್ಮಾಚರಣೆಯನ್ನುಮಾಡುತ್ತಲೇ) ಸರ್ಗವನ್ನು ಪಡೆಯುತ್ತಾರೆ. 


_468- ಮಹಾಭಾರತ ವನಪರ್ವ 


ಆಸ್ತಿಕಾ ಮಾನಹೀನಾಶ್ಚ ದ್ವಿಜಾತಿಜನಪೂಜಕಾಃ । 
ಶ್ರುತವೃತ್ತೋಪಸಂಪನ್ನಾಃ ಸಂತಃ ಸ್ಪರ್ಗನಿವಾಸಿನಃ EHH 


ಆಸ್ತಿಕರೂ, ಅಹಂಕಾರಹೀನರೂ, ಬ್ರಾಹ್ಮಣಪೂಜಕರೂ, ಶಾಸ್ತಶ್ರವಣ 
ಮಾಡಿದವರೂ, ಒಳ್ಳೆಯ ನಡತೆಯುಳ್ಳವರೂ ಆದ ಸಜ್ಜನರು ಸರ್ಗದಲ್ಲಿವಾಸವನ್ನು 
ಮಾಡುತ್ತಾರೆ. 


ವೇದೋಕ್ತ: ಪರಮೋ ಧರ್ಮೋ ಧರ್ಮಶಾಸ್ತ್ರೇಷು ಚಾಪರಃ । 
ಶಿಷ್ಟಾಚಾರಶ್ಚ ಶಿಷ್ಟಾನಾಂ ತ್ರಿವಿಧಂ ಧರ್ಮಲಕ್ಚಣಮ್‌ 11೮೬॥॥ 


ವೇದೋಕ್ತವಾದುದು ಶ್ರೇಷ್ಠವಾದ ಧರ್ಮ. ಧರ್ಮಶಾಸ್ತ್ರಗಳಲ್ಲಿಹೇಳಿರುವುದು 
ಇನ್ನೊಂದು ಧರ್ಮ. ಶಿಷ್ಟರ ಶಿಷ್ಟಾಚಾರವು ಇನ್ನೊಂದು ಧರ್ಮ. ಹೀಗೆ ಧರ್ಮವು 
ಮೂರುರೂಪವಾಗಿದೆ. 


ಪಾ(ಧಾ)ರಣಂ ಚಾಪಿ ವಿದ್ಯಾನಾಂ ತೀರ್ಥಾನಾಮವಗಾಹನಮ್‌ । 
ಕ್ಷಮಾ ಸತ್ಯಾರ್ಜವಂ ಶೌಚಂ ಸತಾಮಾಚಾರದರ್ಶನಮ್‌ 11೮೭1 


ವಿದ್ಯೆಯನ್ನು ಕೊನೆಯವರೆಗೂ ಕಲಿಯುವುದು, ತೀರ್ಥದಲ್ಲಿ ಸ್ನಾನವನ್ನು 
ಮಾಡುವುದು, ಕ್ಷಮಾ, ಸತ್ಯವಚನ, ಆರ್ಜವ ಮತ್ತು ಶೌಚ ಇವುಗಳು ಸಜ್ಜನರ 
ಆಚಾರವನ್ನುತೋರಿಸುತ್ತವೆ. 


ಸರ್ವಭೂತದಯಾವಂತೋ ಅಹಿಂಸಾನಿರತಾಃ ಸದಾ । 

ಪರುಷಂ ಚ ನ ಭಾಷಂತೇ ಸದಾ ಸಂತೋ ದ್ವಿಜಪ್ರಿಯಾಃ "SSH 

ಸಜ್ಜನರಾದವರು ಯಾವಾಗಲೂ ಸರ್ವಭೂತ ದಯೆಯುಳವರೂ, ಅಹಿಂಸಾ 
ನಿರತರೂ, ಮೃದುಭಾಷಿಗಳೂ ಮತ್ತು ಬ್ರಾಹ್ಮಣಪ್ರಿಯರೂ ಆಗಿರುತ್ತಾರೆ. 

ಶುಭಾನಾಮಶುಭಾನಾಂ ಚ ಕರ್ಮಣಾಂ ಫಲಸಂಚಯೇ ।ಟ 

ವಿಪಾಕಮಭಿಜಾನಂತಿ ತೇ ಶಿಷ್ಟಾ ಶಿಷ್ಠಸಮ್ಮತಾಃ 11೮೯॥ 


ಯಾರು ಶುಭಾಶುಭಕರ್ಮಗಳಿಂದ ಉಂಟಾಗುವ ಫಲರಾಶಿಗಳಲ್ಲಿ ಇರುವ 
ವ್ಯತ್ಯಾಸವನ್ನು ಮತ್ತು ಆ ಕರ್ಮಗಳು ಪಾಕಹೊಂದುವ ಸಮಯವನ್ನು 
ತಿಳಿಯುತ್ತಾರೆಯೋ ಅವರು ಶಿಷ್ಠರಿಗೆ ಸಮ್ಮತರಾದ ಶಿಷ್ಟರು. 


ಮಾರ್ಕಂಡೇಯಸಮಾಸ್ಯಾಪರ್ವ -469- 


ನ್ಯಾಯೋಪೇತಾ ಗುಣೋಪೇತಾಃ ಸರ್ವಲೋಕಹಿತೈಷಿಣಃ । 

ಸಂತಃ ಸ್ಪರ್ಗಜಿತಃ ಶುಕ್ಲಾ ಸನ್ನಿವಿಷ್ಠಾಶ್ಚ ಸತ್ತಥೇ WFO 

ನ್ಯಾಯದಿಂದ ನಡೆಯುವವರೂ, ಗುಣವಂತರೂ, ಸರ್ವಲೋಕ ಹಿತವನ್ನು 
ಬಯಸುವವರೂ, ಸನ್ಮಾರ್ಗದಲ್ಲೇ ನಿಷ್ಠರಾದವರೂ, ಶುದ್ಧರಾದವರೂ ಆದ ಸಜ್ಜನರು 
ಸ್ಪರ್ಗವನ್ನು ಜಯಿಸುತ್ತಾರೆ. 


ದಾತಾರಃ ಸಂವಿಭಕ್ತಾರೋ ದೀನಾನುಗ್ರಹಕಾರಿಣಃ । 
ಸರ್ವಭೂತದಯಾವಂತಸ್ತೇ ಶಿಷ್ಟಾ ಶಿಷ್ಠಸಮ್ಮತಾಃ 11೯೧॥॥ 


ದಾನಮಾಡುವವರು ತಮ್ಮ ಸಂಪತ್ತನ್ನು ಇನ್ನೊಬ್ಬರಿಗೆ ಹಂಚುವವರು, ಧೀನರಿಗೆ 
ಅನುಗ್ರಹವನ್ನುಮಾಡುವವರು ಮತ್ತು ಸರ್ವಭೂತಗಳಲ್ಲಿಯೂ ದಯೆಯುಳ್ಳವರು 
ಶಿಷ್ಟರಿಗೆ ಸಮ್ಮತವಾದ ಶಿಷ್ಟರೆನಿಸುತ್ತಾರೆ. 

ಸರ್ವಪೂಜ್ಯಾಃ ಶ್ರುತಧನಾಸ್ತಥೈವ ಚ ತಪಸ್ಸಿನ: । 

ದಾನಶಿಷ್ಟಾ ಸುಖಾಂಲ್ಲೋಕಾನಾಪ್ನವಂತೀಹ ಚ ಶ್ರಿಯಮ್‌ ॥೯೨॥ 

ಎಲ್ಲರಿಂದಲೂ ಪೂಜಿಸಲ್ಪಡುವವರೂ, ವಿದ್ಯೆಯೇ ಧನವಾಗಿ ಉಳ್ಳವರೂ, 
ತಪಸ್ವಿಗಳಾದವರೂ, ದಾನವನ್ನು ಮಾಡಿ ಶಿಷ್ಠರಾದವರೂ ಸುಖಮಯವಾದ 
ಲೋಕಗಳನ್ನು ಪಡೆಯುತ್ತಾರೆ ಮತ್ತು ಈ ಲೋಕದಲ್ಲಿಯೂ ಸಂಪತ್ತನ್ನು ಪಡೆಯುತ್ತಾರೆ. 

ಪೀಡಯಾ ಚ ಕಳತ್ರಸ್ಯ ಭೃತ್ಯಾನಾಂ ಚ ಸಮಾಹಿತಾಃ । 

ಅತಿಶಕ್ಕ್ಯಾ ಪ್ರಯಚ್ಛಂತಿ ಸಂತಃ ಸದ್ದಿ; ಸಮಾಗತಾಃ: WA 

ಏವಂ ಸಂತೋ ವರ್ತಮಾನಾಸ್ತೆ ನಧಂತೇ ಶಾಶ್ವತೀ ಸಮಾಃ ೯೪॥ 

ಹೆಂಡತಿಗೆ ಮತ್ತು ಸೇವಕರುಗಳಿಗೆ ಪೀಡೆಯನ್ನಾದರೂ ಮಾಡಿ ಸಮಾಧಾನವುಳ್ಳ 
ಮನಸ್ಸಿನಿಂದ ಸಜ್ಜನರ ಸಮಾಗಮ ಉಂಟಾದಾಗ ತಮ್ಮ ಶಕ್ತಿಯನ್ನು ಮೀರಿ ದಾನವನ್ನು 
ಮಾಡುತ್ತಾರೆ. ಅವರು ಸಜ್ಜನರು. ಹೀಗಿರುವ ಸಜ್ಜನರು ಬಹುಕಾಲದಲ್ಲಿ 
ಅಭಿವೃದ್ಧಿಯನ್ನೇ ಹೊಂದುತ್ತಾರೆ. 


-470- ಮಹಾಭಾರತ ವನಪರ್ವ 


ಅಹಿಂಸಾ ಸತ್ಯವಚನಮಾನೃಶಂಸ್ಕಮಥಾರ್ಜವಮ್‌ 
ಅದ್ರೋಹೋ ನಾಭಿಮಾನಶ್ಚ ಶ್ರೀಸ್ತಿತಿಕ್ಸಾ ದಮಃ ಶಮಃ 11೯೫॥ 


ಧೀಮಂತೋ ಧೃತಿಮಂತಶ್ಚ ಭೂತಾನಾಮನುಕಂಪಕಾಃ | 
ಅಕಾಮದ್ವೇಷಸಂಯುಕ್ತಾಸ್ತೇ ಸಂತೋ ಲೋಕಸಾಕ್ಷಿಣಃ 11೯೬॥ 


ಅಹಿಂಸೆ, ಸತ್ಯವಚನ, ಮಾರ್ದವ, ಆರ್ಜವ, ಅದ್ರೋಹ, ಅನಭಿಮಾನ, ನಾಚಿಕೆ, 
ಸಹನೆ, ಇಂದ್ರಿಯನಿಗ್ರಹ, ಭಗವನ್ನಿಷ್ಠೆ ಇವುಗಳಿಂದ ಕೂಡಿದ ಮೇಧಾವಿಗಳೂ, 
ಧೈರ್ಯವಂತರೂ, ಸರ್ವಪ್ರಾಣಿಗಳಲ್ಲಿದಯೆಯುಳ್ಳವರೂ, ಕಾಮದ್ವೇಷರಹಿತರೂ 
ಆದ ಸಜ್ಜನರು ಲೋಕಸಾಕ್ಸಿಗಳಾಗಿರುತ್ತಾರೆ. 

ನ ಚೈವ ದ್ರುಹ್ಯೇದ್‌ ದದ್ಯಾಚ್ಚ ಸತ್ಯಂ ಚೈವ ಸದಾ ವದೇತ್‌. ॥೯೭॥ 

ಸರ್ವತ್ರ ಚ ದಯಾವಂತಃ ಸಂತಃ ಕರುಣವೇದಿನಃ । 

ಗಚ್ಛಂತೀಹ ಸುಸಂತುಷ್ಟಾ ಧರ್ಮಪಂಥಾನಮುತ್ತಮಮ್‌ 11೯೮॥ 

ಯಾರಿಗೂ ದ್ರೋಹವನ್ನು ಮಾಡಬಾರದು. ದಾನವನ್ನು ಮಾಡಬೇಕು. 
ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು. ಎಲ್ಲರಲ್ಲಿಯೂ ದಯೆವುಳ್ಳವರಾಗಬೇಕು. 


ಕಾರುಣ್ಯವನ್ನು ಹೊಂದುವವರಾಗಬೇಕು. ಅಂತಹ ಸಜ್ಜನರು ಇಲ್ಲಿಸುಸಂತುಷ್ಟರಾಗಿ 
ಶ್ರೇಷ್ಠವಾದ ಧರ್ಮಪಥದಲ್ಲಿನಡೆಯುತ್ತಾರೆ. 


ಶಿಷ್ಠಾಚಾರಾ ಮಹಾತ್ಮಾನೋ ಯೇಷಾಂ ಧರ್ಮಃ ಸುನಿಶ್ಲಿತೀ ॥೯€॥ 


ಅವರು ಶಿಷ್ಟಾಚಾರವುಳ್ಳ ಮಹಾತ್ಮರು. ಅವರಿಗೆ ಧರ್ಮದ ವಿಷಯದಲ್ಲಿ 
ದೃಢವಾದ ನಿಶ್ಚಯವಿರುತ್ತದೆ. 


ಕಾಮಕ್ರೋಧಪರಿತ್ಯಾಗಃ ಶಿಷ್ಟಾಚಾರನಿಷೇವಣಮ್‌ Teele] 


ಕರ್ಮ ಚ ಶ್ರುತಸಂಪನ್ನಂ ಸತಾಂ ಮಾರ್ಗಮನುತ್ತಮಮ್‌ । 
ಶಿಷ್ಟಾಚಾರಂ ನಿಷೇವಂತೇ ನಿತ್ಯಂ ಧರ್ಮಮನುವ್ರತಾಃ 11೧೦೧॥ 


ಮಾರ್ಕಂಡೇಯಸಮಾಸ್ಯಾಪರ್ವ -47]- 


ಕಾಮಕ್ರೋಧಗಳ ಪರಿತ್ಯಾಗ, ಶಿಷ್ಟಾಚಾರದ ಆಚರಣೆ, ವೇದೋಕ್ತ ಕರ್ಮಗಳ 
ಅನುಷ್ಠಾನ ಇವು ಸಜ್ಜನರ ಶ್ರೇಷ್ಠವಾದ ಮಾರ್ಗ. ಧರ್ಮವನ್ನು ಅನುಸರಿಸುವವರು 
ಯಾವಾಗಲೂ ಶಿಷ್ಟಾಚಾರವನ್ನೇ ಸೇವಿಸುತ್ತಾರೆ (ನೆರವೇರಿಸುತ್ತಾರೆ). 


ಪ್ರಜ್ಞಾಪ್ರಾಸಾದಮಾರುಹ್ಯ ಮುಚ್ಕಂತೇ ಮಹತೋ ಭಯಾತ್‌ । 
ಪ್ರೇಕ್ಷಂತೋ ಲೋಕವೃತ್ತಾನಿ ವಿವಿಧಾನಿ ದ್ವಿಜೋತ್ತಮ । 
ಅತಿಪುಣ್ಯಾನ್ನದಾನಾನಿ ತಾನಿ ದ್ವಿಜವರೋತ್ತಮ 11೧೦೨ 


ಎಲೈ ದ್ವಿಜವರೋತ್ತಮರೇ, ಅತಿಪುಣ್ಯದಾಯಕವಾದ ಅನ್ನದಾನಾದಿ 
ಕರ್ಮಗಳನ್ನೂ , ವಿವಿಧವಾದ ಲೋಕವೃತ್ತಗಳನ್ನೂ ನೋಡುತ್ತಾ ಪ್ರಜ್ಞೆ ಎಂಬ 
ಉಪ್ಪರಿಗೆಯ ಮನೆಯನ್ನು ಏರಿದವರಾಗಿ ಸಜ್ಜನರು ದೊಡ್ಡ ಭಯದಿಂದ 
ನಿರ್ಮುಕ್ಯರಾಗುತ್ತಾರೆ. 


ಏತತ್‌ ತೇ ಸರ್ವಮಾಖ್ಯಾತಂ ಯಥಾಪ್ರಜ್ಞಂ ಯಥಾಶ್ರುತಮ್‌ । 
ಶಿಷ್ಟಾಚಾರಗುಣಂ ಬ್ರಹ್ಮನ್‌ ಪುರಸ್ಕೃತ್ಯ ದ್ವಿಜರ್ಷಭ 11೧೦೩। 


ಎಲೈ ದ್ವಿಜ ಯಷಭರೇ, ಬ್ರಾಹ್ಮಣರೇ, ನೀವು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನಾನು 
ಶ್ರವಣ ಮಾಡಿದಂತೆ ಮತ್ತು ನನ್ನ ಬುದ್ಧಿಗೆ ಅನುಗುಣವಾಗಿ ಶಿಷ್ಟರ ಆಚಾರ ಮತ್ತು 
ಗುಣಗಳನ್ನುಮುಂದೆ ಮಾಡಿಕೊಂಡು ಇವೆಲ್ಲವನ್ನೂನಿಮಗೆ ಹೇಳಿದ್ದೇನೆ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುರ್ನವತ್ಯಧಿಕಶತತಮೋ5ಧ್ಯಾಯಃ ॥ 
| ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಪತಿವ್ರತಾಮಾಹಾತ್ಟ್ಯೇ 
ಏಕೋನವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ತೊಂಬತ್ನಾಲ್ಕನೆಯ 
ಅಧ್ಯಾಯ ಮುಗಿಯಿತು 
XK 


-472- ಮಹಾಭಾರತ ವನಪರ್ವ 


ನೂರ ತೊಂಬತ್ತೈದನೆಯ ಅಧ್ಯಾಯ 
ಕೌಶಿಕ ಬ್ರಾಹ್ಮಣನಿಗೆ ಧರ್ಮವ್ಯಾಧನಿಂದ ಉಪದೇಶದ ಕಥನ. 


ಮಾರ್ಕಂಡೇಯಃ 
ಸ ತು ವಿಪ್ರಮಥೋವಾಚ ಧರ್ಮವ್ಯಾಧೋ ಯುಧಿಷ್ಠಿರ । 


ಮಾರ್ಕಂಡೇಯ- ಎಲೈ ಯುಧಿಷ್ಠಿರನೇ, ಅನಂತರ ಧರ್ಮವ್ಯಾಧನು ಆ 
ಬ್ರಾಹ್ಮಣನನು ಕುರಿತು ಮಾತನಾಡಿದನು. 


ಯದಹಮಾಚರೇ ಕರ್ಮ ಘೋರಮೇತದಸಂಶಯಮ್‌ HO 


ವಿಧಿಸ್ತು ಬಲವಾನ್‌ ಬ್ರಹ್ಮನ್‌ ದುಸ್ತರಂ ಹಿ ಪುರಾಕೃತಮ್‌ । 
ಪುರಾಕೃತಸ್ಯ ಪಾಪಸ್ಯ ಕರ್ಮದೋಷೋ ಭವತ್ಯಯಮ್‌ 11೨॥ 


ನಾನು ಏನು ಕರ್ಮವನ್ನು ಮಾಡುತ್ತಿದ್ದೇನೆಯೋ ಅದು ಘೋರವಾದುದು 
ಎಂಬುದರಲ್ಲಿಸಂಶಯವಿಲ್ಲ. ಎಲೈ ಬ್ರಾಹ್ಮಣರೇ, ವಿಧಿಯು ಪ್ರಬಲವಾದುದು. ನಾನು 
ಹಿಂದೆ ಮಾಡಿದ ಕರ್ಮವನ್ನುಮೀರಲು ಸಾಧ್ಯವಿಲ್ಲ. ನಾನು ಈಗ ಮಾಡುತ್ತಿರುವುದು 
ಹಿಂದೆ ಮಾಡಿದ ಪಾಪಕರ್ಮದಿಂದ ಉಂಟಾದ ಕರ್ಮದೋವಷವಾಗಿದೆ. 


ದೋಷಸ್ಯೈತಸ್ಯ ವೈ ಬ್ರಹ್ಮನ್‌ವಿಘಾತೇ ಯತ್ನವಾನಹಮ್‌ । 
ವಿಧಿನಾ ವಿಹಿತಂ ಪೂರ್ವಂ ನಿಮಿತ್ತಂ ಘಾತಕೋ ಭವೇತ್‌ ।ಟ 
ನಿಮಿತ್ತಭೂತಾ ಹಿ ವಯಂ ಕರ್ಮಣೋಶಸ್ಕ ದ್ವಿಜೋತ್ತಮ 11೩1 


ಎಲೈ ಬ್ರಾಹ್ಮಣರೇ, ಈ ದೋಷದ ಪರಿಹಾರಕ್ಕಾಗಿ ನಾನು ಪ್ರಯತ್ನವನ್ನು 
ಮಾಡುತ್ತಿದ್ದೇನೆ. ಮೊದಲು ವಿಧಿಯಿಂದ ಹೀನಯೋನವಿಪ್ರಾಪ್ತಿಗೆ ಯಾವ ಕಾರಣವಾದ 
ಕರ್ಮವು ವಿಹಿತವಾಗಿದೆಯೋ ಆ ಕಾರಣವೂ ಕೂಡ ಹೀನಯೋನಿಯಲ್ಲಿಯೂ 
ಪುಣ್ಯವನ್ನು ಸಂಪಾದಿಸುವುದರಿಂದ ನಾಶವನ್ನುಹೊಂದುತ್ತದೆ. ಎಲೈ ದ್ವಿಜತ್ರೇಷ್ಠರೇ, 
ಇಂತಹ ದುಷ್ಕರ್ಮಗಳಿಗೆ ನಾವೇ ಕಾರಣರಾದವರು. 


ಯೇಷಾಂ ಹತಾನಾಂ ಮಾಂಸಾನಿ ವಿಕ್ರೀಣಾಮೀಹ ವೈದ್ವಿಜ। 
ತೇಷಾಮಪಿ ಭವೇತ್‌ಕರ್ಮ ಉಪಯೋಗೇನ ಭಕ್ಷಣಾತ್‌ Mal 


ದೇವತಾತಿಥಿಭೃತ್ಯಾನಾಂ ಪಿತಣಾಂ ಪ್ರತಿಪೂಜನಾತ್‌ 11೫1! 


ಮಾರ್ಕಂಡೇಯಸಮಾಸ್ಕಾಪರ್ವ -473- 


ಎಲೈ ಬ್ರಾಹ್ಮಣರೇ, ಯಾವ ಪ್ರಾಣಿಗಳ ಮಾಂಸವನ್ನು ನಾನು ಮಾರುತ್ತೇನೆಯೋ 
ಆ ಪ್ರಾಣಿಗಳಿಗೂ ಸಹ ದೇವತಾಧಿಗಳ ಪೂಜೆಯನ್ನು ಮಾಡುವುದರಿಂದ ಆ 
ಮಾಂಸದಿಂದ ಪಿತೃಗಳ ಪೂಜೆಯನ್ನೂ, ಭೃತ್ಯರ ಪೂಜೆಯನ್ನೂ ಮಾಡುವುದರಿಂದ 
ಸ್ವತಃ ಸಜ್ಜನರು ಭಕ್ಷಣ ಮಾಡುವುದರಿಂದ ಪುಣ್ಯ ಉಂಟಾಗುತ್ತದೆ. 

ಓಷಧ್ಯೋ ವೀರುಧಶ್ಚೆವ ಪಶವೋ ಮೃಗಪಕ್ಷಿಣಃ | 

ಅನ್ನಾದ್ಯಭೂತಾ ಭೂತಾನಾಮಿತ್ಯಪಿ ಶ್ರೂಯತೇ ಶ್ರುತಿಃ 11೬ | 

ಓಷಧಿಗಳು, ವೀರುಧಗಳು, ಪಶುಗಳು, ಮೃಗಪಕ್ಷಿಗಳು ಇವು ಪ್ರಾಣಿಗಳಿಗೆ 
ತಿನ್ನಲ್ಪಡುವ ಅನ್ನವಾಗಿದೆ ಎಂಬ ಶ್ರುತಿಯು ಕೇಳಿಬರುತ್ತದೆ. 


ಆತ್ಮಮಾಂಸಪ್ರದಾನೇನ ಶಿಬಿರೌಶೀನರೋ ನೃಪಃ । 
ಸ್ವರ್ಗಂ ಸುದುರ್ಗಮಂ ಪ್ರಾಪ್ತಃ ಕ್ಷಮಾವಾನ್‌ ದ್ವಿಜಸತ್ತಮ 1೭1 


ಎಲೈ ದ್ವಿಜಶ್ರೇಷ್ಠರೇ, ಕ್ಹಮಾಶೀಲನಾದ ಔಷೀನರನಾದ ಶಿಬಿಚಕ್ರವರ್ತಿಯು ತನ್ನ 
ಮಾಂಸವನ್ನು ದಾನಮಾಡುವುದರಿಂದ ದುರ್ಗಮವಾದ ಸ್ಪರ್ಗವನ್ನು ಹೊಂದಿದನು. 


ರಾಜ್ಞೋ ಮಹಾನಸೇ ಪೂರ್ವಂ ರಂತಿದೇವಸ್ಯ ವೈ ದ್ವಿಜ । 


ದ್ವೇ ಸಹಸ್ರೇ ತು ವಧ್ಯೇತೇ ಪಶೂನಾಮನ್ನಹಂ ತದಾ 11೮॥ 
ಎಲ್ಲೆ ಬ್ರಾಹ್ಮಣರೇ, ರಂತಿದೇವರಾಜನ ಅರಮನೆಯಲ್ಲಿಅಡಿಗೆಮನೆಯಲ್ಲಿನಿತ್ಯವೂ 


ಸ್ರ ದ್‌ 


ಹಿಂದೆ ಎರಡು ಸಾವಿರ ಪಶುಗಳು ವಧಿಸಲ್ಪಡುತ್ತಿದ್ದವು. 
ಸಮಾಂಸಂ ದದತೋ ಹ್ಯನ್ನಂ ರಂತಿದೇವಸ್ಯ ನಿತ್ಯಶಃ । 
ಅತುಲಾ ಕೀರ್ತಿರಭವನ್ನಪಸ್ಯ ದ್ವಿಜಸತ್ತಮ al 
ಎಲೈ ದ್ವಿಜಶ್ರೇಷ್ಠರೇ, ನಿತ್ಯವೂ ಮಾಂಸಸಹಿತವಾದ ಅನ್ನವನ್ನು ದಾನ ಮಾಡುತ್ತಿದ್ದ 
ರಂತಿದೇವರಾಜನಿಗೆ ಅಪಾರವಾದ ಕೀರ್ತಿಯುಂಟಾಯಿತು. 


ಚಾತುರ್ಮಾಸ್ಯೇ ಚ ಪಶವೋ ವಧ್ಯಂತ ಇತಿ ನಿತ್ಯಶಃ । 
ಅಗ್ನಯೋ ಮಾಂಸಕಾಮಾಶ್ಚ ಇತ್ಯಪಿ ಶ್ರೂಯತೇ ಶ್ರುತಿಃ moon 


-474- ಮಹಾಭಾರತ ವನಪರ್ವ 


ಚಾತುರ್ಮಾಸ್ಯಯಾಗದಲ್ಲಿ ಈ ರೀತಿ ಪಶುಗಳು ಯಾವಾಗಲೂ ವಧಿಸಲ್ಪಡುತ್ತವೆ. 
ಅಗ್ಗಿಗಳು ಮಾಂಸಕಾಮವುಳ್ಳವರು ಎಂಬ ಶ್ರುತಿಯೂ ಕೇಳಿಬರುತ್ತದೆ. 


ಯಜ್ಞೇಷು ಪಶವೋ ಬ್ರಹ್ಮನ್‌ ವಧ್ಯಂತೇ ಸತತಂ ದ್ವಿಜೈಃ | 
ಸಂಸ್ಕೃತಾಃ ಕಿಲ ಮಂತ್ರೆಶ್ಚ ತೇಠಪಿ ಸ್ವರ್ಗಮವಾಪ್ನವನ್‌ 11೧೧॥| 


ಎಲ್ಫೆ ಬ್ರಾಹ್ಮಣರೇ, ಯಜ್ಞದಲ್ಲಿಸತತವಾಗಿ ದ್ವಿಜರಿಂದ ಪಶುಗಳು ವಧಿಸಲ್ಪಡುತ್ತವೆ. 
ಮಂತ್ರಗಳಿಂದ ಸಂಸ್ಕತವಾದ ಆ ಪಶುಗಳಿಗೂ ಸ್ಪರ್ಗವುಂಟಾಗುತ್ತದೆ. 


ಯದಿ ನೈವಾಗ್ನಯೋ ಬ್ರಹ್ಮನ್‌ ಮಾಂಸಕಾಮಾತಭವನ್‌ ಪುರಾ । 
ಭಕ್ಷ್ಯಂ ನೈವಾಭವನ್ಮಾಂಸಂ ಕಸ್ಯಚಿದ್‌ ದ್ವಿಜಸತ್ತಮ । 
ಅತ್ರಾಪಿ ವಿಧಿರುಕ್ತಶ್ಚ ಮುನಿಭಿರ್ಮಾಂಸಭಕ್ಸಣೇ 11೧೨ 


ಎಲ್ಫೆ ಬ್ರಾಹ್ಮಣರೇ, ಹಿಂದೆ ಒಂದು ಪಕ್ಷ ಅಗ್ನಿಗಳಿಗೆ ಮಾಂಸದ ಆಸೆಯಿಲ್ಲದಿದ್ದರೆ 
ಮಾಂಸವು ಯಾರಿಗೂ ಭಕ್ಷ್ಯವಾಗುತ್ತಿರಲಿಲ್ಲ (ತಿನ್ನಲು ಯೋಗ್ಯವಾಗುತ್ತಿರಲಿಲ್ಲ). 
ಮಾಂಸಭಕ್ಷಣ ವಿಷಯದಲ್ಲಿಯೂ ಯಪಷಿಗಳು ವಿಧಾನವನ್ನು ತಿಳಿಸಿದ್ದಾರೆ. 
ದೇವತಾನಾಂ ಪಿತ್ವಣಾಂ ಚ ಭುಂಕ್ತೇ ದತ್ತಾ ವಿಪಿ ಯಃ ಸದಾ - 
ಯಥಾವಿಧಿ ಯಥಾಶ್ರದ್ಧಂ ನ ಪ್ರದುಷ್ಯತಿ ಭಕ್ಷಣಾತ್‌ 11೧೩! 
ಅಮಾಂಸಾಶೀ ಭವತ್ಯೇವಮಿತ್ಯಪಿ ಶ್ರೂಯತೇ ಶ್ರುತಿಃ 11೧೪॥ 
ಯಾವನು ದೇವತೆಗಳಿಗೂ, ಪಿತೃಗಳಿಗೂ ನಿವೇದಿಸಿ ವಿಧಿಗೆ ಅನುಗುಣವಾಗಿ 


ಮತ್ತು ತನ್ನ ಶ್ರದ್ಧೆಗೆ ಅನುಗುಣವಾಗಿ ಮಾಂಸಭಕ್ಷಣೆಯನ್ನು ಮಾಡುತ್ತಾನೆಯೋ ಅವನು 


ದೋಷಿಯಾಗುವುದಿಲ್ಲ . ಅವನು ಮಾಂಸಭಕ್ಷಣೆಯನ್ನು ಮಾಡದವನೇ ಆಗುತ್ತಾನೆ 
ಎಂದೂ ಶ್ರುತಿಯು ಕೇಳಿಬರುತ್ತದೆ. 


ಭಾರ್ಯಾಂ ಗಚ್ಛನ್‌ ಬ್ರಹ್ಮಚಾರೀ ಯತೌ ಭವತಿ ಬ್ರಾಹ್ಮಣಃ I 
ಸತ್ಯಾನೃತೇ ವಿನಿಶ್ಚಿತ್ಯ ಅತ್ರಾಪಿ ವಿಧಿರುಚ್ಯತೇ 11೧೫1! 


ತನ್ನ ಪತ್ನಿಯಲ್ಲಿ ಯತುಗಾಮಿಯಾದ ಬ್ರಾಹ್ಮಣನು ಬ್ರಹ್ಮಚಾರಿಯೇ ಎಂದು 
ಹೇಳಲ್ಪಡುತ್ತಾನೆ. ಅದರಂತೆ ಮಾಂಸಭಕ್ಟಣ ವಿಷಯದಲ್ಲಿಯೂ ಸತ್ಯ ಮತ್ತು 


ಮಾರ್ಕಂಡೇಯಸಮಾಸ್ಯಾಪರ್ವ -475- 


ಅನೃತಗಳನ್ನು ವಿವೇಚಿಸಿ (ವಿಧಿಪೂರ್ವಕವಾದುದು ಸತ್ಯ, ರಾಗಪೂರ್ವಕವಾದುದು 
ಅನ್ಫತ) ವಿಧಾನವು ಹೇಳಲ್ಪಡುತ್ತದೆ. 

ಸೌದಾಸೇನ ತದಾ ರಾಜ್ಞಾ ಮಾನುಷಾ ಭಕ್ಷಿತಾ ದ್ವಿಜ । 

ಶಾಪಾಭಿಭೂತೇನ ಭೃಶಮತ್ರ ಕಿಂ ಪ್ರತಿಭಾತಿ ತೇ 11೧೬॥( 

ಹಿಂದೆ ಸೌದಾಸ ರಾಜನು ಶಾಪಕ್ಕೆ ಒಳಗಾಗಿ ಅನೇಕ ಮನುಷ್ಯರನ್ನು ಚೆನ್ನಾಗಿ 
ಭಕ್ಷಿಸಿದನು. ಈ ವಿಷಯದಲ್ಲಿನಿನಗೆ ಹೇಗೆನಿಸುತ್ತದೆ? 

ಸ್ವಧರ್ಮ ಇತಿ ಕೃತ್ವಾ ತು ನ ತ್ಯಜಾಮಿ ದ್ವಿಜೋತ್ತಮ । 

ಪುರಾಕೃತಮಿತಿ ಜ್ಞಾತ್ವಾ ಜೀವಾಮ್ಯೇತೇನ ಕರ್ಮಣಾ 11೧೭ 

ಎಲ್ಫೆ ದ್ವಿಜೋತ್ತಮರೇ, ಇದು ನನ್ನ ಸ್ವಧರ್ಮ ಎಂದು ತಿಳಿದು ನಾನು ಇದನ್ನು 
ಬಿಡುತ್ತಿಲ್ಲ. ಇದು ನನ್ನ ಪೂರ್ವಕರ್ಮದ ದೋಷವೆಂದು ತಿಳಿದು ಈ ಕರ್ಮವನ್ನು 
ಮಾಡಿ ಜೀವಿಸುತ್ತಿದ್ದೇನೆ. 

ಸ್ವಕರ್ಮ ತ್ಯಜತೋ ಬ್ರಹ್ಮನ್ನಧರ್ಮ ಇಹ ದೃಶ್ಯತೇ । 

ಸಕರ್ಮನಿರತೋ ಯಸ್ತು ಧರ್ಮಃ ಸ ಇತಿ ನಿಶ್ಚಯಃ mol 

ಎಲೈ ಬ್ರಾಹ್ಮಣರೇ, ಸ್ಪಧರ್ಮವನ್ನು ತ್ಯಾಗಮಾಡಿದರೆ ಅದು ಇಲ್ಲಿ 
ಅಧರ್ಮವಾಗುತ್ತದೆ. ಯಾರು ಇಲ್ಲಿ ಸಕರ್ಮನಿರತರಾಗಿರುತ್ತಾರೆಯೋ ಅದು 
ಧರ್ಮವೇ ಎಂದು ನಿಶ್ಚಿತವಾದುದು. 

ಪೂರ್ವಂ ಹಿ ವಿಹಿತಂ ಕರ್ಮ ದೇಹಿನಂ ನ ವಿಮುಂಚತಿ ॥ 

ಧಾತ್ರಾ ವಿಧಿರಯಂ ದೃಷ್ಟೋ ಬಹುಧಾ ಕರ್ಮನಿರ್ಣಯೇ 11೧೯॥! 

ಹಿಂದೆ ಮಾಡಿದ ಕರ್ಮವು ದೇಹಿಯನ್ನು ಬಿಡುವುದಿಲ್ಲ. ಕರ್ಮನಿರ್ಣಯದ 
ಎಷಯದಲ್ಲಿ ಬ್ರಹ್ಮದೇವರು ಈ ವಿಧಾನವನ್ನು ಬಹಳವಾಗಿ ಕಂಡಿದ್ದಾರೆ. 


ದ್ರಷ್ಟವ್ಯಾ ತು ಭವೇತ್‌ ಪ್ರಜ್ಞಾಕ್ರೂರೇ ಕರ್ಮಣಿ ವರ್ತತಾ । 
ಕಥಂ ಕರ್ಮ ಶುಭಂ ಕುರ್ಯಾಂ ಕಥಂ ಮುಚ್ಛೇ ಪರಾಭವಾತ್‌ ॥೨೦॥ 


-476- ಮಹಾಭಾರತ ವನಪರ್ವ 


ಕ್ರೂರಕರ್ಮವನ್ನು ಮಾಡುವವನು ತನ್ನ ಬುದ್ಧಿಯಿಂದ ಈ ಕರ್ಮವು ಹೇಗೆ 
ಶುಭಕರ್ಮವಾದೀತು. ಇದರಿಂದ ಉಂಟಾಗುವ ದೋಷದಿಂದ ನಾನು ಹೇಗೆ 
ಬಿಡುಗಡೆಯನ್ನು ಹೊಂದಿಯೇನು ಎಂದು ಯಾವಾಗಲೂ ಯೋಚಿಸಬೇಕು. 


ಕರ್ಮಣಸ್ತಸ್ಯ ಘೋರಸ್ಯ ಬಹುಧಾ ನಿರ್ಣಯೋ ಭವೇತ್‌ । 
ದಾನೇ ಚ ಸತ್ಯವಾಕ್ಯೇ ಚ ಗುರುಶುಶ್ರೂಷಣೇ ತಥಾ 11೨೧ 


ಆ ಘೋರಕರ್ಮಕ್ಕೆ ದಾನವನ್ನು ಮಾಡುವುದರಿಂದ, ಸತ್ಯವನ್ನು 
ನುಡಿಯುವುದರಿಂದ, ಗುರುಸೇವೆಯಿಂದ ಅನೇಕ ರೀತಿಯಲ್ಲಿ ಸತ್ಕರ್ಮವೆಂಬ 
ನಿರ್ಣಯವು ಉಂಟಾದೀತು. 


ದ್ವಿಜಾತಿಪೂಜನೇ ಚಾಹಂ ಧರ್ಮೆ ಚ ನಿರತಃ ಸದಾ 
ಅಭಿಮಾನಾತಿವಾದಾಭ್ಯಾಂ ನಿವೃತ್ತೋಶಸ್ಥಿ ದ್ವಿಜೋತ್ತಮ । 
ಕೃಷಿಂ ಸಾಧ್ವಿತಿ ಮನ್ಯಂತೇ ತತ್ರ ಹಿಂಸಾ ಪರಾ ಸ್ನ ಕತಾ 11೨೨1 


ನಾನು ಯಾವಾಗಲೂ ದ್ವಿಜರ ಪೂಜೆಯಲ್ಲೂಮತ್ತು ಧರ್ಮಾಚರಣೆಯಲ್ಲಿಯೂ 
ನಿರತನಾಗಿದ್ದೇನೆ. ಎಲೈ ದ್ವಿಜೋತ್ತಮರೇ, ಅಹಂಕಾರವನ್ನೂಮತ್ತು ಆತ್ಮಪ್ರಶಂಸೆಯನ್ನೂ 


ಸರ್ವಥಾ ತ ಜಿಸಿದ್ದೇನೆ. “ಕೃಷಿಯನ್ನು ಸತ್ತರ್ಮವೆಂದು ತಿಳಿಯುತ್ತಾರೆ. ಅಲ್ಲಿಯೂ 
ಚ ಹಿಂಸೆ ಇದೆ. 


ಕರ್ಷಂತೋ ಲಾಂಗಲೈಃ ಪುಂಸೋ ಫ್ಲಂತಿ ಭೂಮಿಶಯಾನ್‌ ಬಹೂನ್‌ | 
ಜೀವಾನನ್ಯಾಂಶ್ಚ ಬಹುಶಸ್ತತ್ರ ಕಿಂ ಪ್ರತಿಭಾತಿ ತೇ 11೨೩ 


ನೇಗಿಲಿನಿಂದ ಉಳುತ್ತಾ ಭೂಮಿಯಲ್ಲಿರುವ ಅನೇಕ ಜಂತುಗಳನ್ನು ಮತ್ತು 
ವ ಸರ ಮಾಡುತ್ತಾ ಇನ್ನೂ ಅನೇಕ ಜೀವರನ್ನು ಬಹಳವಾಗಿ ಕೊಲ್ಲುತ್ತಾರೆ. 
ವಿಷಯದಲ್ಲಿ ) ನಿಮಗೆ ಏನೆನಿಸುತ್ತದೆ? 


ಧಾನ [ಬೀಜಾನಿ ಯಾನಾ ್ಯಹುರ್ವೀಹ್ಯಾ ದೀನಿ ದ್ವಿಜೋತ್ತಮ I 
ಸರ್ವಾಣೆ ತಾನಿ ಬೀಜಾನಿ ತತ್ರ ಕಿಂ ಪ್ರತಿಭಾತಿ ತೇ HIV 


ಎಲೈ ದ್ವಿಜೋತ್ತಮರೇ, ವ್ರೀಹಿ ಮೊದಲಾದ ಯಾವ ಧಾನ್ಯ ಬೀಜಗಳಿದೆಯೋ 


ಆತಲ್ಲವೂ "ಅಂಕುರಕ್ಕೆ ಕಾರಣವಾದ ಬೀಜಗಳು. ಆ ವಿಷಯದಲ್ಲಿ ನಿಮಗೆ 
ಏನೆನಿಸುತ್ತದೆ? 


ಮಾರ್ಕಂಡೇಯಸಮಾಸ್ಕಾಪರ್ವ -477- 


ಅಧ್ಯಾಕ್ರಮ್ಯ ಪಶೂಂಶ್ಚಾಪಿ ಘಂತಿವೈ ಭಕ್ಷಯಂತಿ ಚ। 

ವೃಕ್ಟಾಂಸ್ತಥೌಷಧೀಶ್ಚಾಪಿ ಛಿಂದಂತಿ ಪುರುಷಾ ದ್ವಿಜ 11೨೫1।1 

ಪಶುಗಳನ್ನು ಮೆಟ್ಟಿನಿಂತು ಅವುಗಳನ್ನು ಕೊಂದು ತಿನ್ನುತ್ತಾರೆ. ಎಲೈ ಬ್ರಾಹ್ಮಣರೇ, 
ಮನುಷ್ಯರು ವೃಕ್ಚಗಳನ್ನು ಮತ್ತು ಓಷಧಿಗಳನ್ನು ಕಡಿಯುತ್ತಾರೆ. 

ಜೀವಾ ಹಿ ಬಹವೋ ಬ್ರಹ್ಮನ್‌ ವೃಕ್ಷೇಷು ಚ ಫಲೇಷು ಚ । 

ಉದಕೇ ಬಹವಶ್ಥಾಪಿ ತತ್ರ ಕಿಂ ಪ್ರತಿಭಾತಿ ತೇ ॥1೨೬॥। 


ಎಲ್ಫೆ ಬ್ರಾಹ್ಮಣರೇ, ವೃಕ್ಷಗಳಲ್ಲಿಯೂ ಮತ್ತು ಫಲಗಳಲ್ಲಿಯೂ ಅನೇಕ ಜೀವಗಳಿವೆ. 
ಜಲದಲ್ಲಿಯೂ ಅನೇಕ ಜೀವಗಳಿವೆ. ಈ ವಿಷಯದಲ್ಲಿನಿಮಗೆ ಏನೆನಿಸುತ್ತದೆ? 


ಸರ್ವಂ ವ್ಯಾಪ್ತಮಿದಂ ಬ್ರಹ್ಮನ್‌ ಪ್ರಾಣಿಭಿಃ ಪ್ರಾಣಿಜೀವನೈಃ । 

ಮತ್ಸ್ಯಾನ್‌ ಗ್ರಸಂತೇ ವತ್ಚ್ಯಾಶ್ಚ ತತ್ರ ಕಿಂ ಪ್ರತಿಭಾತಿ ತೇ 12೭1 

ಎಲ್ಫೆ ಬ್ರಾಹ್ಮಣರೇ, ಈ ಜಗತ್ತೆಲ್ಲವೂ ಪ್ರಾಣಿಗಳನ್ನು ತಿನ್ನುವ ಪ್ರಾಣಿಗಳಿಂದ 
ತುಂಬಿಹೋಗಿದೆ. ಮೀನುಗಳೇ ಮೀನುಗಳನ್ನುನುಂಗುತ್ತವೆ. ಈ ವಿಷಯದಲ್ಲಿನಿಮಗೆ 
ಏನೆನಿಸುತ್ತದೆ? 

ಸತ್ತ್ವೈಃ ಸತ್ತ್ಯಾನಿ ಜೀವಂತಿ ಬಹುಧಾ ದ್ವಿಜಸತ್ತಮ । 

ಪ್ರಾಣಿನೋತನ್ಯೋನ್ಯಭಕ್ಷಾಶ್ಚ ತತ್ರ ಕಿಂ ಪ್ರತಿಭಾತಿ ತೇ 11೨೮1 

ಎಲೈ ದ್ವಿಜಶ್ರೇಷ್ಠರೇ, ಒಂದು ಪ್ರಾಣಿಯ ದೇಹವನ್ನು ಇನ್ನೊಂದು ಪ್ರಾಣಿಯು 
ತಿಂದು ಬಹುವಿಧವಾಗಿ ಜೀವಿಸುತ್ತದೆ. ಪ್ರಾಣಿಗಳು ಪರಸ್ಪರ ಭಕ್ಷಗಳಾಗಿವೆ. ಈ 
ವಿಷಯದಲ್ಲಿನಿಮಗೆ ಏನೆನಿಸುತ್ತದೆ? 

ಚಂಕ್ರಮ್ಯಮಾಣಾ ಜೀವಾಂಶ್ಚ ಧರಣೀಸಂಶ್ರಿತಾನ್‌ ಬಹೂನ್‌ । 

ಪದ್‌ಭ್ಯಾಂ ಫುಂತಿ ನರಾ ವಿಪ್ರ ತತ್ರ ಕಿಂ ಪ್ರತಿಭಾತಿ ತೇ 11೨೯॥॥ 

ಮನುಷ್ಯರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡುತ್ತಾ ತಮ್ಮ 
ಪಾದಗಳಳಿಂದ ಭೂಮಿಯನ್ನು ಆಶ್ರಯಿಸಿರುವ ಅನೇಕ ಜೀವರನ್ನು ಕೊಲ್ಲುತ್ತಾರೆ. 
ಎಲೈ ಬ್ರಾಹ್ಮಣರೇ, ಈ ವಿಷಯದಲ್ಲಿನಿಮಗೆ ಏನೆನಿಸುತ್ತದೆ? 


-478- ಮಹಾಭಾರತ ವನಪರ್ವ 


ಉಪವಿಷ್ಟಾಃ ಶಯಾನಾಶ್ಚ ಫುಂತಿ ಜೀವಾನನೇಕಶಃ । 
ಜ್ಞಾನವಿಜ್ಞಾನವಂತಶ್ಚ ತತ್ರ ಕಿಂ ಪ್ರತಿಭಾತಿ ತೇ 11೨೯.೧॥ 


ಕುಳಿತಿರುವಾಗ ಮಲಗಿರುವಾಗ ಜ್ಞಾನವಿಜ್ಞಾನವಂತರೂ ಸಹ ಅನೇಕ ಜೀವರನ್ನು 
ಕೊಲ್ಲುತ್ತಾರೆ. ಈ ವಿಷಯದಲ್ಲಿನಿಮಗೆ ಏನೆನಿಸುತ್ತದೆ? 


ಜೀವೈರ್ಗ್ರಸ್ತಮಿದಂ ಸರ್ವಮಾಕಾಶಂ ಪೃಥಿವೀ ತಥಾ । 
ಅವಿಜ್ಞಾನಾಚ್ಚ ಹಿಂಸಂತಿ ತತ್ರ ಕಿಂ ಪ್ರತಿಭಾತಿ ತೇ HAO 


ಭೂಮಿ ಮತ್ತು ಆಕಾಶವೆಲ್ಲವೂ ಜೀವರಿಂದ ತುಂಬಿಹೋಗಿದೆ. ಅಜ್ಞಾನದಿಂದಲೂ 
ಅವುಗಳನ್ನು ಹಿಂಸಿಸುತ್ತಾರೆ. ಈ ವಿಷಯದಲ್ಲಿನಿಮಗೆ ಏನೆನಿಸುತ್ತದೆ? 


ಅಹಿಂಸೇತಿ ಯದುಕ್ತಂ ಹಿ ಪುರುಷೈರ್ವಿಸ್ನ ತೈಃ ಪುರಾ । 
ಕೇ ನ ಹಿಂಸಂತಿ ಜೀವಾನ್‌ ವೈ ಲೋಕೇತಸ್ಲಿನ್‌ ದ್ವಿಜಸತ್ತಮ 1೩೦॥ 
ಬಹು ಸಂಚಿತ್ಯ ಇತಿ ವೈ ನಾಸ್ತಿ ಕಶ್ಚಿದಹಿಂಸಕಃ 1೨ 


ತತ್ತ ವಿಸ್ಕೃತಿವುಳ್ಳ ಪುರುಷರು ಮಾತ್ರ ಹಿಂದೆ ಅಹಿಂಸೆ ಎಂದು ಹೇಳುತ್ತಿದ್ದರು. 
ಎಲೈ ಬ್ರಾಹ್ಮಣಶ್ರೇಷ್ಠರೇ, ಈ ಲೋಕದಲ್ಲಿ ಯಾರು ಜೀವ ಹಿಂಸೆಯನ್ನು 


ಮಾಡುವುದಿಲ್ಲ? ಹೀಗೆ ಬಹಳವಾಗಿ ಯೋಚನೆ ಮಾಡಿದರೆ ಅಹಿಂಸಕರು ಯಾರೂ 
ಇಲ್ಲವೆಂದು ತಿಳಿಯುತ್ತದೆ. 


ಅಹಿಂಸಾಯಾಂ ತು ನಿರತಾ ಯತಯೋ ದ್ವಿಜಸತ್ತಮ । 
ಕುರ್ವಂತ್ಯೇವ ಹಿ ಹಿಂಸಾಂ ತೇ ಯತ್ನಾದಲ್ಲತರಾ ಭವೇತ್‌ TEER 


ಎಲೈ ಬ್ರಾಹ್ಮಣಶ್ರೇಷ್ಠರೇ, ಅಹಿಂಸೆಯಲ್ಲಿ ನಿರತರಾದ ಯತಿಗಳೂ ಕೂಡ 
ಹಿಂಸೆಯನ್ನು ಮಾಡಿಯೇ ಮಾಡುತ್ತಾರೆ. ಆದರೆ ಅವರ ಪ್ರಯತ್ನದಿಂದ ಅದು 
ಅಲ್ಲವಾಗಿರಬಹುದು. 


ಆಲಕ್ಟ್ಯಾಶ್ಚೆವ ಪುರುಷಾಃ ಕುಲೇ ಜಾತಾ ಮಹಾಗುಣಾಃ । 
ಮಹಾಘೋರಾಣಿ ಕರ್ಮಾಣಿ ಕೃತ್ವಾ ಲಜ್ಬಂತಿ ವೈ ದ್ವಿಜ 11೩೪॥ 


ಎಲೈ ಬ್ರಾಹ್ಮಣರೇ, ದೊಡ್ಡ ಕುಲದಲ್ಲಿ ಜನಿಸಿದ ಮಹಾಗುಣವುಳ ಎಲ್ಲರೂ 


ಗಮನಿಸುವ ಪುರುಷರೂ ಸಹ ಮಹಾಘೋರವಾದ ಕರ್ಮವನು ಮಾಡಿ ನಾಚಿಕೆ 
ಪಡುತ್ತಾರೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -479- 


ಸುಹೃದಃ ಸುಹೃದೋತನ್ಯೇ ಚ ಸುಹೃದಶ್ಚಾಸಿ ದುಹನ್ಯದ: । 

ಸಮ್ಯಕ್‌ಪ್ರವೃತ್ತಾನ್‌ ಪುರುಷಾನ್‌ ನ ಸಮ್ಯಗನುಪಶ್ಯತಿ 11೩೫! 

ಸುಹೃದಯವುಳ್ಳವರು (ವಿಶ್ವಾಸವುಳ್ಳವರು) ಸುಹೃದರನ್ನೂ, ಹಾಗೆಯೇ ದುರ್ಹದ 
ಉಳ್ಳವರು ಸುಹೃದಯರನ್ನೂ ಅವರು ಚೆನ್ನಾಗಿ ಪ್ರವ್ಠತ್ತರಾದರೂ ಸಹ ಆ ಪುರುಷರನ್ನು 
ಸಚಿ ನೋಡುವುದಿಲ್ಲ. 

ಸುಸಮೃದ್ದೆ ಕ್ಟೈರ್ನ ನ ನಂದಂತಿ ಬಾಂಧವಾ ಬಾಂಧವೈರಪಿ । 

ಗೂರೂಂಶ್ಲೈವ ವಿನಿಂದಂತಿ ಮೂಢಾಃ ನಿಶ್ಚಿತಮಾನಿನ: [ERT 


ಬಾಂಧವರ ಸಮೃದ್ಧಿಯನ್ನು ನೋಡಿ ಬಾಂಧವರೇ ಸಹಿಸುವುದಿಲ್ಲ. ಮೂಢರೂ 
ಮತ್ತು ಪಂಡಿತಮಾನಿಗಳೂ ಗುರುಗಳನ್ನೂ ನಿಂದಿಸುತ್ತಾರೆ. 


ಬಹು ಲೋಕೇ ವಿಪರ್ಯಸ್ತಂ ದೃಶ್ಯತೇ ದ್ವಿಜಸತ್ತಮ । 
ಧರ್ಮಯುಕ್ತಮಧರ್ಮಂ ಚ ತತ್ರ ಕಿಂ ಪ್ರತಿಭಾತಿ ತೇ 1೩೭ 


ಎಲೈ ದ್ವಿಜಶ್ರೇಷ್ಠರೇ, ಲೋಕದಲ್ಲಿ ಹೀಗೆ ತಲೆಕೆಳಗಾಗಿರುವುದು ಬಹಳವಾಗಿ 
ಕಾಣುತ್ತದೆ. ಅಧರ್ಮವು ಧರ್ಮಯುಕ್ತವಾಗಿ ಕಾಣುತ್ತದೆ. ಈ ವಿಷಯದಲ್ಲಿ ನಿಮ್ಮ 
ಅಭಿಪ್ರಾಯವೇನು? 

ವಕ್ತುಂ ಬಹುವಿಧಂ ಶಕ್ಯಂ ಧರ್ಮಾಧರ್ಮೇಷು ಕರ್ಮಸು । 

ಸ್ವಕರ್ಮನಿರತೋ ಯೋ ಹಿ ಸ ಯಶಃ ಪ್ರಾಪ್ಲುಯಾನ್ನಹತ್‌ HAC 


ಧರ್ಮಾಧರ್ಮ ಕಾರ್ಯಗಳ ವಿಷಯದಲ್ಲಿಬೇಕಾದಷ್ಟುಮಾತನಾಡಬಹುದು. 
ಯಾರು ಸಕರ್ಮನಿರತನಾಗಿರುತ್ತಾನೆಯೋ ಅವನು ಮಹಾಕೀರ್ತಿಯನ್ನು 


ಪಡೆಯುತ್ತಾನೆ (ಎಂಬುದು ಸಾರಾಂಶ). 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪಂಚನವತ್ತ ಶೈ ಧಿಕಶತತಮೋತಧ್ಯಾಯಃ I 
| ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಪತಿವ್ರತೋಪಾಖ್ಯಾನೇ 
ಭನ ಘಸಂವಾದೇ ಪತಿವ್ರತಾಮಾಹಾತ್ಟ್ಯೇ ವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ತೊಂಬತ್ತೆದನೆಯ ಅಧ್ಯಾಯ ಮುಗಿಯಿತು 


ಣ್‌ 


XK 


-480- ಮಹಾಭಾರತ ವನಪರ್ವ 


ನೂರ ತೊಂಬತ್ತಾರನೆಯ ಅಧ್ಯಾಯ 
ಧರ್ಮವ್ಯಾಧನ ಉಪದೇಶ. ಪುರುಷಪ್ರಯತ್ನವನ್ನು ನಿಂದಿಸಿ 
ದೈವಸಂಕಲ್ಪದ ಪ್ರಶಂಸೆ. 
ಮಾರ್ಕಂಡೇಯಃ 
ಧರ್ಮವ್ಯಾಧಸ್ತು ನಿಪುಣಂ ಪುನರೇವ ಯುಧಿಷ್ಠಿರ 1 
ವಿಪ್ರರ್ಷಭಮುವಾಚೇದಂ ಸರ್ವಧರ್ಮಬೃತಾಂ ವರ 1೧॥ 


ಮಾರ್ಕಂಡೇಯ- ಎಲೈ ಸರ್ವಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನೇ, 
ಧರ್ಮವ್ಯಾಧನು ಪುನಃ ಆ ಬ್ರಾಹ್ಮಣಶ್ರೇಷ್ಠನನ್ನು ಕುರಿತು ನಿಪುಣತೆಯಿಂದ ಹೀಗೆ 
ಮಾತನಾಡಿದನು. 


ಶ್ರುತಿಪ್ರಮಾಣೋ ಧರ್ಮೋತಯಮಿತಿ ವೃದ್ಧಾನುಶಾಸನಮ್‌ । 
ಸೂಕ್ಕಾ ಗತಿರ್ಹಿ ಧರ್ಮಸ್ಯ ಬಹುಶಾಖಾ ಹ್ಯನಂತಿಕಾ । 
ಪ್ರಾಣಾಂತಿಕೇ ವಿವಾಹೇ ಚ ವಕ್ತವ್ಯಮನೃತಂ ಭವೇತ್‌ 11೨11 


ಶ್ರುತಿಪ್ರಮಾಣದಿಂದ ತಿಳಿದುಬರುವುದು ಧರ್ಮವೆಂದು ವೃದ್ಧರ ಅನುಶಾಸನ. 
ಧರ್ಮದ ಗತಿಯು ಬಹಳ ಸೂಕ್ಷ್ಮವಾದುದು. ಅನೇಕ ಪ್ರಕಾರಗಳುಳ್ಳದ್ದು ಮತ್ತು 


ಅನಂತವಾದುದು. ಪ್ರಾಣಾಪಾಯದ ಸಮಯದಲ್ಲಿಮತ್ತು ವಿವಾಹ ಸಮಯದಲ್ಲಿ 
ಅನೃತವನ್ನೂ ಹೇಳಬೇಕಾದೀತು. 


ಅನೃತೇನ ಭವೇತ್‌ ಸತ್ಯಂ ಸತ್ಯೇನೈವಾನೃತಂ ಭವೇತ್‌ । 
ಯದ್‌ ಭೂತಹಿತಮತ್ಯಂತಂ ತತ್‌ ಸತ್ಯಮಿತಿ ಧಾರಣಾ 11೩11 


ವಿಪರ್ಯಯಕೃತೋರಧರ್ಮಃ ಪಶ್ಯ ಧರ್ಮಸ್ಯ ಸೂಕ್ಷ್ಮತಾಮ್‌ ॥೪॥ 


ಅನೃತದಿಂದ ಸತ್ಯವುಂಟಾಗುತ್ತದೆ. ಸತ್ಯದಿಂದ ಅನೃತವೂ ಉಂಟಾದೀತು. 
ಯಾವುದು ಬಹಳ ಜನರಿಗೆ ಅತ್ಯಂತ ಹಿತವಾದುದೋ ಅದು ಸತ್ಯವೆಂಬುದು 
ನಿಶ್ಚಿತವಾದುದು. ಯಾವುದು ಬಹುಜನರಿಗೆ ಹಿತವಲ್ಲವೋ ಅದು ಸತ್ಯವಚನವಾದರೂ 
ಅಧರ್ಮವಾಗುತ್ತದೆ. ಧರ್ಮದ ಸೂಕ್ಷ್ಮಃ ತೆಯನ್ನು ಗಮನಿಸಿ. 


ಮಾರ್ಕಂಡೇಯಸಮಾಸ್ಯಾಪರ್ವ -481]- 


ಯತ್‌ ಕರೋತ್ಯಶುಭಂ ಕರ್ಮ ಶುಭಂ ವಾ ಯದಿ ಸತ್ತಮ । 
ಅವಶ್ಯಂ ತತ್‌ ಸಮಾಪ್ಲೋತಿ ಪುರುಷೋ ನಾತ್ರ ಸಂಶಯಃ 11೫1! 


ಎಲ್ಫೆ ಸಜ್ಜನರಲ್ಲಿ ್ಲಿಶ್ರೇಷ್ಠರಾದವರೇ, ಪುರುಷನು ಯಾವ ಶುಭಕರ್ಮವನ್ನಾಗಲೀ, 
ಅಶುಭಕರ್ಮವನ್ನಾಗಲೀ ಮಾಡುತ್ತಾನೆಯೋ ಅದರ ಫಲವನ್ನು ಅವಶ್ಯವಾಗಿ 
ಪಡೆಯುತ್ತಾನೆ. ಈ ವಿಷಯದಲ್ಲಿಸಂಶಯವಿಲ್ಲ. 


ವಿಷಮಾಂ ಚ ದಶಾಂ ಪ್ರಾಪ್ತೋ ದೇವಾನ್‌ ಗರ್ಹತಿ ವೈ ಭೃಶಮ್‌ । 
ಆತ್ಮನಃ ಕರ್ಮದೋಷಾಣಿ ನ ವಿಜಾನಾತ್ಯಪಂಡಿತಃ । 

ಮೂಢೋ ನೈಕೃತಿಕಶ್ಚಾಪಿ ಚಪಲಶ್ಚ ದ್ವಿಜೋತ್ತಮ Wel 
ನ ಶುಭಂ ಕರ್ಮ ಬಧ್ದಾತಿ ಪುರುಷಂ ಪಾಪನಿಶ್ಚಯಮ್‌ 11೭11 


ಸುಖದುಃಖವಿಪರ್ಯಾಸೋ ಯದಾ ಸಮುಪಪದ್ಯತೇ । 
ನೈನಂ ಪ್ರಜ್ಞಾಸುನೀತಂ ವಾ ತ್ರಾಯತೇ ನೈವ ಪೌರುಷಮ್‌ 11೮ 


ದುಸ್ಥಿತಿಗೆ ಒಳಗಾದ ಅಪಂಡಿತನು ಬಹಳವಾಗಿ ದೇವತೆಗಳನ್ನು ನಿಂದಿಸುತ್ತಾನೆ. 
ಅವನು ತನ್ನಕರ್ಮದೋಷಗಳನ್ನುತಿಳಿಯುವುದಿಲ್ಲ. ಸುಖದುಚುದ ವಿಷರ್ಯಾಸವು 
(ಸುಖಸಾಧನಕ್ಕೆ ದುಃಖಫಲದಲ್ಲಿ ಪರ್ಯವಸಾನವು) ಯಾವಾಗ 
ಉಂಟಾಗುತ್ತದೆಯೋ ಆಗ ಮನುಷ್ಯನನ್ನು ಅವನ ಪ್ರಜ್ಞೆಯಾಗಲೀ, ಅವನ 
ವಿದ್ಯೆಯಾಗಲೀ, ಅವನ ಪೌರುಷವಾಗಲೀ ರಕ್ಷಿಸುವುದಿಲ್ಲ ಶಿ 


ಯೋತಯಮಿಚ್ಛೇದ್‌ ಯಥಾಕಾಮಂ ತಂ ತಂ ಕಾಮಂ ಸ ಸ ಆಪ್ನಯಾತ್‌ 

ಯದಿ ಸ್ಯಾದಪ ಪರಾಧೀನಂ ಪೌರುಷೇಯಸ್ಯ ಕ್ರಿಯಾಫಲಮ್‌ WE 

ಪುರುಷ ಪ್ರಯತ್ತದಿಂದ ಮಾಡಿದ ಕ್ರಿಯೆಯ ಫಲವು ಪರಾಧೀನವಲ್ಲದಿದ್ದರೆ 
ಪುರುಷನು ಯಾವ ಯಾವ ಕಾಮವನ್ನು ಇಚ್ಛಿಸುತ್ತಿದ್ದನೋ ಅವೆಲ್ಲವನ್ನೂ 
ಪಡೆಯಬೇಕಾಗಿದ್ದಿತು. 

ಸಂಯತಾಶ್ಚಾಪಿ ದಕ್ಷಾಶ್ಚ ಮತಿಮಂತಶ್ಚ ಮಾನವಾಃ । 

ದೃಶ್ಯಂತೇ-ನಿಷ್ಠ(ಷ್ಫ)ಲಾಃ ಸಂತಃ ಪ್ರಹೀಣಾಃ ಸರ್ವಕರ್ಮಭಃ ॥೧೦॥ 


-482- ಮಹಾಭಾರತ ವನಪರ್ವ 


ಸಂಯಮದಿಂದ ಕೂಡಿದ ದಕ್ಷರಾದ ಮೇಧಾವಿಗಳಾದ ಮಾನವರು 
ಸರ್ವಕರ್ಮಗಳನ್ನು ಮಾಡಿದರೂ ಅವು ನಿಷ್ಠಲವಾಗಿ ಅವರು ದುಃಸ್ಥಿತಿಯಲ್ಲಿರುವುದು 
ಕಂಡುಬರುತ್ತದೆ. 


ಭೂತಾನಾಮಪರ: ಕಶ್ಚಿದ್ದಿಸಾಯಾಂ ಸತತೋತ್ಠಿತಃ I 
ವಂಚನಾಯಾಂ ಚ ಲೋಕಸ್ಯ ಸ ಸುಖೇನೈವ ಯುಜ್ಯತೇ 11೧೧॥ 


ಮಾನವರಲ್ಲಿ ಇನ್ನೊಬ್ಬನು ಸತತವಾಗಿ ಹಿಂಸೆಯಲ್ಲಿಯೂ, ಜನರ 
ವಂಚನೆಯಲ್ಲಿಯೂ ಉದ್ಯುಕ್ತನಾದರೂ ಅವನಿಗೆ ಸುಖವೇ ಉಂಟಾಗುತ್ತದೆ. 


ಅಚೇಷ್ಠಮಪಿ ಚಾಸೀನಂ ಶ್ರೀಃ ಕಂಚಿದುಪತಿಷ್ಠತಿ । 
ಕಶ್ಚಿತ್‌ ಕರ್ಮಾಣಿ ಕುರ್ವನ್‌ ಹಿ ನ ಪ್ರಾಪ್ಯಮಧಿಗಚ್ಛತಿ 11೧೨! 


ಯಾವ ಕ್ರಿಯೆಯನ್ನೂ ಮಾಡದೆ ಸುಮ್ಮನೆ ಕುಳಿತಿರುವವನನ್ನು ಸಂಪತ್ತು ಬಂದು 


ಸೇರುತ್ತದೆ. ಇನ್ನೊಬ್ಬನು ಎಲ್ಲಕರ್ಮಗಳನ್ನು ಮಾಡಿದರೂ ಅವನಿಗೆ ಕರ್ಮದ ಫಲವು 
ಈಡೇರುವುದಿಲ್ಲ. 


ದೇವಾನಿಷ್ಟ್ಯ ತಪಸ್ತಪ್ತ್ವಾ ಕೃಪಣೆಃ ಪುತ್ರಗೃಧುಭಿ: । 


ವಲ 


ದಶಮಾಸದ್ಭತಾ ಗರ್ಭೇ ಜಾಯಂತೇ ಕುಲಪಾಂಸನಾಃ 11೧೩1 


ದೇವತೆಗಳನ್ನು ಪೂಜೆ ಮಾಡಿ, ತಪಸ್ಸನ್ನು ಮಾಡಿ, ಲೋಭಿಗಳಾಗಿ ದೇವತಾ 


ಭಕ್ತಿಯಿಲ್ಲದೆ ಕೇವಲ ಪುತ್ರಕಾಮಿಗಳಾದವರು ಹತ್ತುತಿಂಗಳು ಧರಿಸಿದ ಗರ್ಭದಿಂದ 
ಕುಲನಾಶಕರು ಜನಿಸುತ್ತಾರೆ. 


ಅಪರೇ ಧನಧಾನೈೈಶ್ವ ಭೋಗೈಶ್ಚ ಪಿತೃಸಂಚಿತೈ: । 
ವಿಪುಲೈರಭಿಜಾಯಂತೇ ಲಬ್ಬಾಸ್ಟೈರೇವ ಮಂಗಲೈ: 11೧೪॥ 
ಇನ್ನು ಕೆಲವರು ದೇವತಾ ಭಕ್ತಿಯಿಂದ ತಂದೆ ತಾಯಿಗಳು ಮಾಡಿದ 


ಮಂಗಳಕಾರ್ಯದಿಂದ ಅದರ ಪುಣ್ಯಫಲದಿಂದ ಉಂಟಾದ ಧನಧಾನ್ಯಗಳಿಂದಲೂ, 
ವಿಪುಲವಾದ ಭೋಗಗಳಿಂದ ಹತ್ತು ತಿಂಗಳ ಗರ್ಭದಿಂದ ಜನಿಸುತಾರೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -483- 


ನ ದೇಹಜಾ ಮನುಷ್ಯಾಣಾಂ ವ್ಯಾಧಯೋ ದ್ವಿಜಸತ್ತಮ । 
ಕರ್ಮಜಾ ಹಿ ಮನುಷ್ಯಾಣಾಂ ರೋಗಾ ನಾಸ್ಕೃತ್ರ ಸಂಶಯಃ ॥೧೫॥ 


ಎಲೈ ದ್ವಿಜಶ್ರೇಷ್ಠನೇ, ಮನುಷ್ಯರಿಗೆ ವ್ಯಾಧಿಗಳು ಕೇವಲ ದೇಹದಿಂದ 
ಉಂಟಾಗುವುದಿಲ್ಲ. ಮನುಷ್ಯರಿಗೆ ರೋಗಗಳು ಕರ್ಮದಿಂದ ಉಂಟಾಗುತ್ತವೆ. ಈ 
ವಿಷಯದಲ್ಲಿಸಂಶಯವಿಲ್ಲ. 


ಆಧಿಭಿಶ್ಚೆವ ಬಾಧ್ಯಂತೇ ವ್ಯಾಧೈಃ ಕ್ಷುದ್ರಮೃಗಾ ಇವ । 

ತೇ ಚಾಪಿ ಕುಶಲೈರ್ವೈದೈರ್ನಿಪುಣೈಃ ಸಂಭೃತೌಷಧೈೆ: । 

ವ್ಯಾಧಯೋ ವಿನಿವಾರ್ಯಂತೇ ಮೃಗಾ ವ್ಯಾಧೈರಿವ ದ್ವಿಜ 11೧೬॥ 

ಮನುಷ್ಯರು ವ್ಯಾಧರಿಂದ ಕ್ಟುದ್ರಮೃಗಗಳು ಬಾಧಿಸಲ್ಪಡುವಂತೆ 
ಮನೋರೋಗದಿಂದಲೂ, ದೇಹರೋಗದಿಂದಲೂ ಬಾಧಿತರಾಗುತ್ತಾರೆ. ಎಲೈ 
ಬ್ರಾಹ್ಮಣರೇ, ಆ ರೋಗಗಳೂ ಕೂಡ ನಿಪುಣರಾದ, ಕುಶಲರಾದ ಒಳ್ಳೆಯ ಔಷಧಿ 
ಯನ್ನು ಹೊಂದಿದ ವೈದ್ಯರಿಂದ ವ್ಯಾಧರಿಂದ ಮೃಗಗಳು ನಿವಾರಿಸಲ್ಪಡುವಂತೆ 
ನಿವಾರಿಸಲ್ಪಡುತ್ತವೆ (ಭೋಕ್ತವ್ಯವಾದ ಪ್ರಾರಬ್ಧಕರ್ಮವೂ ಸಹ ಕುಶಲಕರ್ಮದಿಂದ 
ನಿವಾರಿಸಲ್ಪಡುತ್ತದೆ). 

ಯೇಷಾಮಸ್ತಿ ಚ ಭೋಕ್ತವ್ಯಂ ಗ್ರಹಣೀರೋಗಪೀಡಿತಾಃ । 

ನ ಶಕ್ನುವಂತಿ ತೇ ಭೋಕ್ತುಂ ಚೇಷ್ಠಿತುಂ ಪೂರ್ವಕರ್ಮಣಾ 1೧೭ 

ಯಾರಿಗೆ ಭೋಕ್ತವ್ಯವಾದ ಪ್ರಾರಬ್ಧಕರ್ಮವಿರುತ್ತದೆಯೋ ಅವರು ಸಂಗ್ರಹಣೀ 


ರೋಗಪೀಡಿತರಾಗುತ್ತಾರೆ. ತಾವು ಮಾಡಿದ ಪೂರ್ವಕರ್ಮಗಳಿಂದಾಗಿ ಅವರಿಗೆ 
ಭೋಜನ ಮಾಡುವುದಕ್ಕಾಗಲೀ ಅಥವಾ ಕಾರ್ಯವನ್ನು ಮಾಡುವುದ ಕ್ಕಾಗಲೀ 


ಸಾಧ್ಯವಾಗುವುದಿಲ್ಲ. 
ಅಪರೇ ಬಾಹುಬಲಿನಃ ಕ್ಲಿಶ್ಯಂತೇ ಬಹವೋ ಜನಾಃ । 
ದುಃಖೇನ ಚಾಧಿಗಚ್ಛಂತಿ ಭೋಜನಂ ದ್ವಿಜಸತ್ತಮ 11೧೮॥ 


-484- ಮಹಾಭಾರತ ವನಪರ್ವ 


ಇನ್ನು ಬಾಹುಬಲವುಳ್ಳೆ ಅನೇಕ ಜನರು ಕ್ಲೇಶವನ್ನು ಅನುಭವಿಸುತ್ತಾರೆ. ಎಲೈ 
ದ್ವಿಜಶ್ರೇಷ್ಠರೇ, ಅವರು ಬಹಳ ಕಷ್ಟದಿಂದ ಭೋಜನವನ್ನು ಪಡೆಯುತ್ತಾರೆ. 


ಇತಿ ಲೋಕಮನಾಕ್ರಂದಂ ದೇಹಶಂಕಾಪರಿಪ್ನತಮ್‌ । 
ಸ್ರೋತಸಾತಸಕೃದಾಕ್ಷಿಪ್ರಂ ಹ್ಡಿಯಮಾಣಂ ಬಲೀಯಸಾ 11೧೯॥ 


ಹೀಗೆ ಜನರು ದೇಹರೋಗದಿಂದ ಪೂರ್ಣವಾಗಿ ಪೀಡಿತರಾಗಿ ಅಳುವುದಕ್ಕೂ 
ಶಕ್ತಿಯಿಲ್ಲದೆ ಬಲವಾದ ಕರ್ಮಪ್ರವಾಹದಿಂದ ಎಳೆದೊಯ್ಯಲ್ಲಡುತ್ತಾರೆ. 


ನ ಮ್ರಿಯೇಯುರ್ನ ಜೀರ್ಯೇಯುಃ ಸರ್ವೆ ಸ್ಕುಃ ಸ(ಸಾ)ರ್ವಕಾಮಿಕಾಃ । 
ನಾಪ್ರಿಯಂ ಪ್ರತಿಪಶ್ಯೇಯುರ್ವಶಿತ್ಚಂ ಯದಿ ವೈ ಭವೇತ್‌ WO 


ಮನುಷ್ಯರಿಗೆ ಸ್ವಾತಂತ್ರ $ವಿದ್ದಿದ್ದರೆ ಅವರಿಗೆ ಮರಣವಾಗಲೀ, ಮುಪ್ಪಾಗಲೀ 
ಉಂಟಾಗುತ್ತಿರಲಿಲ್ಲ. ಎಲ್ಲರಿಗೂ ಎಲ್ಲಕಾಮ್ಯಪದಾರ್ಥಗಳೂ ದೊರೆಯುತ್ತಿದ್ದವು. 
ಯಾರೂ ತಮಗೆ ಅಪ್ರಿಯವಾದುದನ್ನುಕಾಣುತ್ತಿರಲಿಲ್ಲ. 


ಉಪರ್ಯುಪರಿ ಲೋಕಸ್ಯ ಸರ್ವೋ ಗಂತುಂ ಸಮೀಹತೇ । 

ಯತತೇ ಚ ಯಥಾಶಕ್ತಿ ನ ಚ ತದ್ದರ್ಶತೇ ತಥಾ 11೨೧1 

ಎಲ್ಲರೂ ಲೋಕದಲ್ಲಿಮೇಲೆ ಮೇಲೆ ಹೋಗುವುದಕ್ಕೆ ಬಯಸುತ್ತಾರೆ. ಅದಕ್ಕಾಗಿ 
ಯಥಾಶಕ್ತಿ ಪ್ರಯತ್ನವನ್ನೂ ಮಾಡುತ್ತಾರೆ. ಆದರೆ ಹಾಗಾಗುವುದಿಲ್ಲ. 

ಬಹವಃ ಸಂಪ್ರದೃಶ್ಯಂತೇ ತುಲ್ಕನಕ್ಚತ್ರಮಂಗಲಾಃ । 

ಮಹಚ್ಚ ಫಲವೈಷಮ್ಯಂ ದೃಶ್ಯತೇ ಕರ್ಮಸಂಧಿಷು 1೨೨ 

ವಹಂತಿ ಶಿಬಿಕಾಮನ್ಯೇ ಯಾಂತ್ಯನ್ಯೇ ಶಿಬಿಕಾಗತಾಃ । 


ಒಂದೇ ಶುಭನಕ್ಷತ್ರದಲ್ಲಿ ಜನಿಸಿದ ಅನೇಕ ಮಾನವರು ಕಂಡುಬರುತ್ತಾರೆ. ಆದರೆ 
ಅವರಿಗೆ ಫಲದಲ್ಲಿ ಬಹಳ ವೈಷಮ್ಯವು ಕಂಡುಬರುತ್ತದೆ. ಕೆಲವರು ಪಲ್ಲಕ್ಕಿಯನ್ನು 
ಹೊರುತ್ತಾರೆ. ಇನ್ನುಕೆಲವರು ಪಲ್ಲಕ್ಕಿಯಲ್ಲಿಕುಳಿತುಕೊಂಡು ಹೋಗುತ್ತಾರೆ. 

ನ ಕೇಚಿದೀಶತೇ ಬ್ರಹ್ಮನ್‌ ಸ್ವಯಂಗ್ರಾಹ್ಯಸ್ಯ ಸತ್ತಮ । 


ಕರ್ಮಣಾಂ ಪ್ರಕೃತಾನಾಂ ವಾ ಇಹ ಸಿದ್ದಿ ಪ್ರದೃಶ್ಯತೇ 11೨೩1! 


ಮಾರ್ಕಂಡೇಯಸಮಾಸ್ಯಾಪರ್ವ -485- 


ಎಲೈ ಸಜ್ಜನರಲ್ಲಿ ಶ್ರೇಷ್ಠರಾದವರೇ, ತಾವು ಮಾಡಿದ ಕರ್ಮಫಲವನ್ನುತಾವೇ 
ಸತಃ ಸಂಪಾದಿಸಲು ಯಾರೂ ಶಕ್ತರಲ್ಲ. ಇಲ್ಲಿಮಾಡಿದ ಉತ್ಕಟವಾದ ಕರ್ಮಗಳ 
ಫಲದ ಸಿದ್ಧಿಯು ಇಲ್ಲಿಯೇ ಕಂಡುಬರುತ್ತದೆ. 

ಯಥಾ ಶ್ರುತಿರಿಯಂ ನಿತ್ಯಾ ಜೀವಃ ಕಿಲ ಸನಾತನಃ । 

ಶರೀರಮಧ್ರುವಂ ಲೋಕೇ ಸರ್ವೇಷಾಂ ಪ್ರಾಣಿನಾಮಿಹ ॥1೨೪॥। 


ಹೇಗೆ ವೇದವು ನಿತ್ಯವೋ ಅದರಂತೆ ಜೀವನೂ ಸಹ ಆದ್ಯಂತರಹಿತನಾದವನು. 
ಈ ಲೋಕದಲ್ಲಿಎಲ್ಲಪ್ರಾಣಿಗಳಿಗೂ ಶರೀರವು ಮಾತ್ರ ಅನಿತ್ಯವಾದುದು. 


ವಧ್ಯಮಾನೇ ಶರೀರೇ ತು ದೇಹನಾಶೋ ಭವತ್ಯುತ । 
ಜೀವಃ ಸಂಕ್ರಮತೇಠನ್ಯತ್ರ ಕರ್ಮಬಂಧನಿಬಂಧನಃ 11೨೫1 


ಶರೀರಕ್ಕೆ ಹಿಂಸೆಯನ್ನುಮಾಡಿದರೆ ದೇಹನಾಶವಾಗುತ್ತದೆ. ಜೀವನು ಮಾತ್ರ ತನ್ನ 
ಕರ್ಮಬಂಧಕ್ಕೆ ಒಳಗಾಗಿ ಬೇರೆ ಕಡೆಗೆ ಹೋಗುತ್ತಾನೆ. 
ಬ್ರಾಹ್ಮಣಃ 
ಕಥಂ ಧರ್ಮವಿದಾಂ ಶ್ರೇಷ್ಠ ಜೀವೋ ಭವತಿ ಶಾಶ್ಚತ: I 
ಏತದಿಚ್ಛಾಮ್ಯಹಂ ಜ್ಞಾತುಂ ತತ್ತ್ವೇನ ವದತಾಂ ವರ 11೨೬॥। 
ಬ್ರಾಹ್ಮಣ- ಧರ್ಮಜ್ಞರಲ್ಲಿ ಶ್ರೇಷ್ಠನಾದವನೇ, ಜೀವನು ಹೇಗೆ ಶಾಶ್ವತನಾಗಿದ್ದಾನೆ. 
ಎಲೈ ಮಾತನಾಡುವವರಲ್ಲಿ ಶ್ರೇಷ್ಠನಾದವನೇ, ಇದನ್ನು ನಾನು ಸರಿಯಾಗಿ 
ತಿಳಿದುಕೊಳ್ಳಲು ಬಯಸುತ್ತೇನೆ. 
ವ್ಯಾಧಃ 
ನ ಜೀವನಾಶೋಶಸ್ತಿ ಹಿ ದೇಹಭೇದೇ 
ಮಿಥ್ಕೈತದಾಹುರ್ಮಿಯತೀತಿ ಮೂಢಾ: | 
ಜೀವಸ್ತು ದೇಹಾಂತರಿತಃ ಪ್ರಯಾತಿ 
ದಶಾರ್ಧತಸ್ತಸ್ಯ ಶರೀರಭೇದ: 12೭1 


-486- ಮಹಾಭಾರತ ವನಪರ್ವ 


ವ್ಯಾಧ- ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋದಾಗ 
ಜೀವನಾಶವಾಗುವುದಿಲ್ಲ. ಮೂಢರು ಹೇಳುವ ಜೀವನಿಗೆ ಮರಣವುಂಟಾಯಿತು 
ಎಂಬ ಮಾತು ಸುಳ್ಳಾದುದು. ಜೀವನು ದೇಹಭೇದ ಉಂಟಾದಾಗ ಇನ್ನೊಂದು ಶರೀರಕ್ಕೆ 
ಹೋಗುತ್ತಾನೆ. ಪಂಚಮಹಾಭೂತಗಳ ವ್ಯತ್ಯಾಸದಿಂದ ಶರೀರದಲ್ಲಿ 
ಭೇದವುಂಟಾಗುತ್ತದೆ. 


ಅನ್ಯೋ ಹಿ ನಾಶ್ನಾತಿ ಕೃತಂ ಹಿ ಕರ್ಮ 
ಮನುಷ್ಯಲೋಕೇ ಮನುಜಸ್ಯ ಶಶ್ಚಿತ್‌ । 
ಯತ್ತೇನ ಕಿಂಚಿದ್ದಿ ಕೃತಂ ಹಿ ಕರ್ಮ 
ತದಶ್ನುತೇ ನಾತ್ರ ಕೃತಸ್ಯ ನಾಶಃ 11೨೮॥ 


ಒಬ್ಬ ಜೀವನು ಮಾಡಿದ ಕರ್ಮದ ಫಲವನ್ನು ಇನ್ನೊಬ್ಬ ಜೀವನು ಎಂದೂ 
ಅನುಭವಿಸುವುದಿಲ್ಲ. ಜೀವನು ಇಲ್ಲಿಯಾವ ಕರ್ಮವನ್ನು ಮಾಡಿದ್ದಾನೆಯೋ ಅದರ 
ಫಲವನ್ನು ಅವನೇ ಪಡೆಯುತ್ತಾನೆ. ಮಾಡಿದ ಕರ್ಮಕ್ಕೆನಾಶವುಂಟಾಗುವುದಿಲ್ಲ. 


ಅಪುಣ್ಯಶೀಲಾ ಹಿ ಭವಂತಿ ಪುಣ್ಯಾ ನರಾಧಮಾಃ ಪಾಪಕೃತೋ ಭವಂತಿ! 
ನರೋತನುಯಾತಸ್ತಿ ಹ ಕರ್ಮಭಿಃ ಸ್ಥೆ ೈಸ್ತತಃ ಸಮುತ್ನತ್ತ್ಯತಿ ಭಾವಿತಸ್ತೆಃ ॥ 


ನರೋತ್ತಮರಾದ ಅಜಾಮಿಳ ಮೊದಲಾದವರು ಕೆಲವು ಕಾಲ 
ಅಪುಣ್ಯಶೀಲರಾದರೂ ಕೊನೆಯಲ್ಲಿ ಪುಣ್ಯವನ್ನು ಮಾಡುವವರೇ ಆಗುತ್ತಾರೆ. 
ನರಾಧಮರಾದವರು ಸಜ್ಜನರ ಸಂಸರ್ಗದಿಂದ ಸಲ್ಪ ಕಾಲ ಪುಣ್ಯಶೀಲರಾದರೂ 
ಕೊನೆಯಲ್ಲಿ ಜಟಾಸಂರಾದಿಗಳಂತೆ ಪಾಪವನ್ನುಮಾಡುವವರೇ ಆಗುತ್ತಾರೆ. ಮಧ್ಯಮ 
ಜೀವರು ತಮ್ಮ ಕರ್ಮಗಳಿಂದ ಹಿಂಬಾಲಿಸಲ್ಪಟ್ಟುಆ ಕರ್ಮಗಳ ನಿಮಿತ್ತದಿಂದಾಗಿ 
ಪುನಃ ಭೂಮಿಯಲ್ಲಿಯೇ ಜನಿಸುತ್ತಾರೆ. 

ಬ್ರಾಹ್ಮಣಃ 
ಕಥಂ ಸಂಭವತೇ ಯೋನೌ ಕಥಂ ವಾ ಪುಣ್ಯಪಾಪಯೋಃ । 
ಜಾತೀಃ ಪುಣ್ಯಾ ಹ್ಯಪುಣ್ಯಾಶ್ಚ ಕಥಂ ಗಚ್ಛತಿ ಸತ್ತಮ 11೩೦॥ 


ಮಾರ್ಕಂಡೇಯಸಮಾಸ್ಯಾಪರ್ವ -487- 


ಬ್ರಾಹ್ಮಣ- ಎಲೈ ಸಜ್ಜನರಲ್ಲಿ ಶ್ರೇಷ್ಠನೇ, ಪುಣ್ಯಪಾಪಸಂಬಂಧಿಯಾದ ಮಧ್ಯಮ 
ಜೀವನು ಹೇಗೆ ಪುಣ್ಯ ಯೋನಿಗಳನ್ನು, ಅಪುಣ್ಯಯೋನಿಯನ್ನು ಹೊಂದಿ 
ಜನಿಸುತ್ತಾನೆ? 


ವ್ಯಾಧ: 
ಗರ್ಭಾಧಾನಸಮಾಯುಕ್ತಂ ಕರ್ಮೇದಂ ಸಂಪ್ರದೃಶ್ಯತೇ । 
ಸಮಾಸೇನ ತು ತೇ ಕ್ಷಿಪ್ರಂ ಪ್ರವಕ್ಷ್ಯಾಮಿ ದ್ವಿಜೋತ್ತಮ HAO 


ವ್ಯಾಧ- ಗರ್ಭಾಧಾನದಿಂದ ಆರಂಭಿಸಿ ಈ ಕರ್ಮವು (ಕರ್ಮದ ಫಲವು) 
ಕಂಡುಬರುತ್ತದೆ. ಎಲೈ ದ್ವಿಜೋತ್ತಮರೇ, ನಿಮಗೆ ನಾನು ಅದನ್ನು ಸಂಕ್ಷಿಪ್ತವಾಗಿ 
ಹೇಳುವೆನು. 


ಯಥಾಸಂಭೃತಸಂಭಾರಃ ಪುನರೇವ ಪ್ರಜಾಯತೇ । 
ಶುಭಕೃಚ್ಛುಭಯೋನೀಷು ಪಾಪಕೃತ್‌ ಪಾಪಯೋನಿಷು 11೩೨1 


ತಾನು ಹೊತ್ತಿರುವ ಕರ್ಮಗಳ ಭಾರಕ್ಕೆ ಅನುಗುಣವಾಗಿ ಶುಭವನ್ನು ಮಾಡಿದವನು 
ಶುಭಯೋನಿಗಳಲ್ಲಿಯೂ ಪಾಪವನ್ನುಮಾಡಿದವನು ಪಾಪಯೋನಿಗಳಲ್ಲಿಯೂ ಪುನಃ 
ಜನಿಸುತ್ತಾನೆ. 

ಶುಭೈಃ ಪ್ರಯೋಗೈರ್ದೇವತ್ಪಂ ವ್ಯಾಮಿಶೈರ್ಮಾನುಷೋ ಭವೇತ್‌ । 

ಮೋಹನೀಯೈರ್ವಿಯೋನೀಷು ತ್ದಧೋಗಾಮೀ ಚ ಕಿಲ್ಲಿಷೀ 1೩೩ 


ಶುಭವಾದ ಮನಸ್ಸಿನ ಪ್ರಯೋಗಗಳಿಂದ ಉತ್ತಮ ಜೀವರು ದೇವತ್ತವನ್ನು 
ಹೊಂದುವರು. ಶುಭಾಶುಭವೃತ್ತಿಗಳಿಂದ ಕೂಡಿದ ಪ್ರಯೋಗವುಳ್ಳವರು ಪುನಃ 
ಮನುಷ್ಯರಾಗುವರು. ಮಿಥ್ಯಾಜ್ಞಾನಕ್ಕೆ ಯೋಗ್ಯವಾದ ಪ್ರಯೋಗವನ್ನು ಹೊಂದಿದ 
ಅಧಮಜೀವರು ಅಧೋಗಾಮಿಗಳಾಗಿ ತಮಸ್ಸಿಗೆ ಹೋಗುವರು (ಹೀಗೆ ಉತ್ತಮ 
ಜೀವರಿಗೆ ಕೇವಲ ಪುಣ್ಯ, ಮಧ್ಯಮ ಜೀವರಿಗೆ ಪುಣ್ಯಪಾಪಗಳು, ಅಧಮ ಜೀವರಿಗೆ 
ಕೇವಲ ಪಾಪ ಎಂಬ ಈ ಸಾಧನ ಭೇದದಿಂದ ಗತಿಭೇದವು ಉಂಟಾಗುತ್ತದೆ). 


ಜಾತಿಮೃತ್ಕುಜರಾದು:ಬೈಃ: ಸತತಂ ಸಮಭಿದ್ರುತ: । 
ಸಂಸಾರೇ ಪಚ್ಯಮಾನಶ್ಚ ದೋಷೈರಾತ್ಮಕೃತೈರ್ನರ: TERT 


-488- ಮಹಾಭಾರತ ವನಪರ್ವ 


ತಿರ್ಯಗ್ಯೋನಿಸಹಸ್ರಾಣಿ ಗತ್ವಾ ನರಕಮೇವ ಚ । 
ಜೀವಾಃ ಸಂಪರಿವರ್ತಂತೇ ಕರ್ಮಬಂಧನಿಬಂಧನಾಃ 11೩.೫11 


ಮನುಷ್ಯನು ತಾನು ಮಾಡಿದ ದೋಷಗಳಿಂದ ಜನನ ಮರಣ ಜರಾದುಃಖಗಳಿಂದ 
ಸತತವಾಗಿ ಪೀಡಿತನಾಗಿ ಸಂಸಾರದಲ್ಲಿ ಸಂತಪ್ಪನಾಗುತ್ತಾನೆ. ಕರ್ಮಬಂಧದ 
ನಿಮಿತ್ತದಿಂದಾಗಿ ಜೀವರು ಒಂದು ಸಹಸ್ರ ನೀಚಯೋನಿಗಳಿಗೆ ಹೋಗಿ ಮತ್ತು 
ನರಕಕ್ಕೂ ಹೋಗಿ ಹಾಗೆಯೇ ಸುತ್ತುತ್ತಿರುತ್ತಾರೆ. 


ಜಂತುಸ್ತು ಕರ್ಮಭಿಸ್ಸೆಸ್ಸೆಃ ಸಕ್ಸತೈಃ ಪ್ರೇತ್ಯ ದುಃಖಿತಃ । 


ಖಖ ನಲಲ ೨ 
ತದ್‌ ದುಃಖಪ್ರತಿಘಾತಾರ್ಥಮಪುಣ್ಯಾಂ ಯೋನಿಮಾಪುತೇ  ॥ಹ೩೬॥ 


ಜಂತುವು ತಾನು ಮಾಡಿದ ಆಯಾ ಕರ್ಮಗಳಿಂದ ಮರಣವನ್ನು ಹೊಂದಿ 
ದುಃಖಿತನಾಗಿ ಆ ದುಃಖವನ್ನು ಪರಿಹಾರ ಮಾಡಿಕೊಳ್ಳಲು ಇನ್ನೊಂದು 
ಪಾಪಯೋನಿಯನ್ನು ಹೊಂದುತ್ತಾನೆ. 


ತತಃ ಕರ್ಮ ಸಮಾದತ್ತೇ ಪುನರನ್ಯಂ ನವಂ ಬಹು । 


ಪಚ್ಯತೇ ತು ಪುನಸ್ತೇನ ಭುಕ್ತಾ ವನಿಪಥ್ಯಮಿವಾತುರಃ 11೩೭! 
ಅಜಸ್ರಮೇವ ದುಃಖಾರ್ತೋ ದುಃಖಿತಃ ಸುಖಸಂಜ್ಜಿತಃ 11೩೮॥ 


ಪುನಃ ಅನೇಕ ಕರ್ಮವನ್ನು ಮಾಡುತ್ತಾನೆ. ಪುನಃ ಇನ್ನೊಂದು ಹೊಸ ಶರೀರವನ್ನು 
ಪಡೆದು ಅಪಥ್ಯವನ್ನು ತಿಂದ ರೋಗಿಯಂತೆ ಆ ಕರ್ಮದಿಂದ ಪುನಃ ಸಂಸಾರದಲ್ಲಿ 
ಬೇಯಿಸಲ್ಪಡುತ್ತಾನೆ. ಹೀಗೆ ಸತತವಾಗಿ ದುಃಖದಿಂದ ಆರ್ತನಾಗಿ ಒಮ್ಮೊಮ್ಮೆ ಸ್ವಲ್ಪ 
ಸುಖವಿರುವುದರಿಂದ ಸುಖೀ ಎಂದು ಕರೆಸಿಕೊಂಡು ಸಂಚರಿಸುತ್ತಾನೆ. 


ತತೋಶನನಿವೃತ್ತಬಂಧತ್ವಾತ್‌ ಕರ್ಮಣಾಮುದಯಾದಪಿ । 
ಪರಿಕ್ರಾಮತಿ ಸಂಸಾರೇ ಚಕ್ರವದ್‌ ಬಹುವೇದನ: । 
ಸ ಚೇನ್ನಿವೃತ್ತಬಂಧಸ್ತು ವಿಶುದ್ಧಶ್ಥಾಪಿ ಕರ್ಮಭಿಃ 11೩೯ 


ಆ ಮಧ್ಯಮಜೀವನು ಕೇವಲ ತತ್ತ ಹನಿಯಂತೆ ಬಂಧನಿವೃತ್ತಿ 


ಇಲ್ಲದಿರುವುದರಿಂದ (ಕೇವಲ ಮಿಥ್ಯಾಜ್ಞಾನಿಯಂತೆ ಸುಖರಹಿತನೂ, ಕೇಎಲ 


ತತ್ತ ಜ್ಞಾನಿಯಂತೆ ದುಃಖರಹಿತನೂ ಆಗದಿರುವುದರಿಂದ) ತನ್ನ ಕರ್ಮಗಳ 


ಮಾರ್ಕಂಡೇಯಸಮಾಸ್ಯಾಪರ್ವ -489- 


ಪ್ರಭಾವದಿಂದ ಸಂಸಾರದಲ್ಲಿ ಬಹುವೇದನೆಯನ್ನು ಅನುಭವಿಸುತ್ತಾ ಚಕ್ರದಂತೆ 
ತಿರುಗುತ್ತಾನೆ. ಈ ಮೂರು ವಿಧ ಜೀವರಲ್ಲಿ ಒಬ್ಬ ಉತ್ತಮ ಜೀವನು 
ನಿವೃತ್ತಬಂಧನಾದರೆ ಎಂದರೆ ಹರಿಯಲ್ಲಿ ಚೆನ್ನಾಗಿ ಸ್ನೇಹ, ಅನುಬಂಧವನ್ನು 
ಹೊಂದಿದವನಾದರೆ ಎಂದರೆ ಭಕ್ತಿ ಪರಿಪಾಕವುಳ್ಳವನಾದರೆ ತನ್ನ ಕರ್ಮಗಳಿಂದ 
ವಿಶುದ್ಧನೂ ಆಗುತ್ತಾನೆ. 


ತಪೋಯೋಗಸಮಾರಂಭಂ ಕುರುತೇ ದ್ವಿಜಸತ್ತಮ 11೪೦॥ 
ಎಲ್ಫೆ ದ್ವಿಜಶ್ರೇಷ್ಠರೇ, ಅವನು ತಪೋಯೋಗಗಳಲ್ಲಿಪ್ರಯತ್ನವನ್ನುಮಾಡುತ್ತಾನೆ. 


ಕರ್ಮಭಿರ್ಬಹುಭಿಶ್ಚಾಪಿ ಲೋಕಾನಶ್ಚಾತಿ ಮಾನವಃ । 
ಪ್ರಾಪ್ನೋತಿ ಸುಕೃತಾಂಲ್ಲೋಕಾನ್‌ ಯತ್ರ ಗತ್ವಾ ನ ಶೋಚತಿ ॥೪೧॥ 


ಆ ಮನುಷ್ಯನು ಅನೇಕ ಕರ್ಮಗಳನ್ನು ಮಾಡಿ ಎಲ್ಲಿ ಶೋಕವಿರುವುದಿಲ್ಲವೋ 
ಅಂತಹ ಸುಕೃತಲೋಕವಾದ ವೈಕುಂಠಾದಿಗಳನ್ನು ಹೊಂದುತ್ತಾನೆ. 


ಪಾಪಕರ್ಮಾ ಪಾಪವೃತ್ತಃ ಪಾಪಸ್ಯಾಂತಂ ನ ಗಚ್ಛತಿ । 


ಪುಣ್ಯಂ ಕುರ್ವನ್‌ ಪುಣ್ಯವ್ರತಃ ಪುಣ್ಯಸ್ಯಾಂತಂ ನ ಗಚ್ಛತಿ । 
ತತ್‌ ಕರ್ಮ ಯದಿ ಚೇತ್‌ ಕರ್ತು: ವರ್ಜಯೀತ ಚ ಪಾಪಕಮ್‌ ॥ 


ಪಾಪಕರ್ಮವನ್ನುಮಾಡಿದವನು ಪಾಪಸ್ತಭಾವವನ್ನೇ ಉಳ್ಳವನಾಗಿ ಪಾಪಫಲದ 
ಅಂತವನ್ನೇ ಕಾಣುವುದಿಲ್ಲ (ಸಂಸಾರ ಬಂಧವು ನಿವೃತ್ತವಾದಮೇಲೂ ಅವನು ಪಾಪದ 
ಫಲವಾದ ದುಃಖವನ್ನೇ ಅಂಧತಮಸ್ಸಿನಲ್ಲಿ ಅನುಭವಿಸುತ್ತಾನೆ). ಫಣ್ಯವನ್ನುಮಾಡುವ 
ಉತ್ತಮ ಜೀವನು ಪುಣ್ಯದ ಅಂತವನ್ನೂಕಾಣುವುದಿಲ್ಲ(ಉತ್ತಮಜೀವನು ಸಂಸಾರ 
ಬಂಧವು ಕಳೆದ ಮೇಲೆಯೂ ಹಿಂದೆ ಮಾಡಿದ ಸತ್ತರ್ಮಗಳ ಫಲವಾಗಿ ಮೋಕ್ಟದಲ್ಲಿ 
ಆನಂದಾತಿಶಯವನ್ನು ಪಡೆಯುತ್ತಾನೆ). ಆದ್ದರಿಂದ ತಾನು ಮಾಡಿದ ಕರ್ಮವು ತನ್ನನ್ನು 
ಬಿಡದಿದ್ದರೂ ಪ್ರಯತ್ನಪೂರ್ವಕವಾಗಿ ಪಾಪಕರ್ಮವನ್ನು ತ್ಯಜಿಸಬೇಕು. 


ಅನಸೂಯುಃ ಕೃತಜ್ನಶ್ಚ ಕಲ್ಯಾಣಾನಿ ಚ ಸೇವತೇ । 
ಸುಖಾನಿ ಧರ್ಮಮರ್ಥಂ ಚ ಸ್ಪರ್ಗಂ ಚೆ ಲಭತೇ ನರಃ 11೪೩॥ 


-490- ಮಹಾಭಾರತ ವನಪರ್ವ 


ಅಸೂಯೆ ಇಲ್ಲದವನೂ ಕೃತಜ್ಞನೂ ಆದ ಮನುಷ್ಯನು ಕಲ್ಯಾಣ ಕರ್ಮಗಳನ್ನೇ 
ಮಾಡುತ್ತಾನೆ. ಅವನು ಸುಖವನ್ನೂ ಧರ್ಮಾರ್ಥಗಳನ್ನೂ ಮತ್ತು ಸ್ಪರ್ಗವನ್ನೂ 
ಪಡೆಯುತ್ತಾನೆ. 


ಸಂಸ್ಕೃತಸ್ಯ ಚ ದಾಂತಸ್ಯ ನಿಯತಸ್ಯ ಯತಾತ್ಮನಃ I 


ಪ್ರಾಜ್ನಸ್ಯಾನಂತರಾ ವೃತ್ತಿರಿಹ ಲೋಕೇ ಪರತ್ರ ಚ 11೪೪। 


ಸುಸಂಸ್ಕೃತನಾದ ಇಂದ್ರಿಯನಿಗ್ರಹವುಳ್ಳ ನಿಯಮಬದ್ಧನಾದ ಮನೋಜಯವುಳ್ಳೆ 
ಪ್ರಾಜ್ಞನಿಗೆ ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ನಿರವಧಿಕವಾದ 
ಸುಖಜೀವನವೇ ಇದೆ. '` 


ಸತಾಂ ಧರ್ಮೇಣ ವರ್ತೇತ ಕ್ರಿಯಾಂ ಶಿಷ್ಠವದಾಚರೇತ್‌ । 
ಅಸಂಕ್ಲೇಶೇನ ಲೋಕಸ್ಯ ವೃತ್ತಿಂ ಲಿಪ್ಲೇತ ವೈ ದ್ವಿಜ 11೪೫॥ 


ಎಲ್ಫೆ ಬ್ರಾಹ್ಮಣರೇ, ಸಜ್ಜನರ ಧರ್ಮದಿಂದ ವರ್ತಿಸಬೇಕು. ಶಿಷ್ಟರಂತೆ ಕ್ರಿಯೆಗಳನ್ನು 
ಆಚರಿಸಬೇಕು. ಇನ್ನೊಬ್ಬರಿಗೆ ತೊಂದರೆಯನ್ನುಕೊಡದಂತೆ ಜೀವನೋಪಾಯವನ್ನು 
ಹೊಂದಲು ಇಚ್ಛಿಸಬೇಕು. 


ಸಂತಿ ಹ್ಯಾಗಮವಿಜ್ಞಾನಾಃ ಶಿಷ್ಟಾಃ ಶಾಸ್ತ್ರೇ ವಿಚಕ್ಷಣಾ: । 
ಸ್ವಧರ್ಮೇಣ ಕ್ರಿಯಾ ಲೋಕೇ ಕರ್ಮಣಃ ಸೋತಪ್ಯಸಂಕರಃ | 
ಪ್ರಾಜ್ಞೋ ಧರ್ಮೇಣ ರಮತೇ ಧರ್ಮಂ ಚೈವೋಪಜೀವತಿ ॥೪೬॥ 


ತಸ್ಕಾದ್‌ ಧರ್ಮಾದವಾಪ್ರೇನ ಧನೇನ ದ್ವಿಜಸತ್ತಮ । 
ತಸ್ಕೈವ ಸಂಚಿತೇ ಮೂಲಂ ಗುಣಾನ್‌ ಪಶ್ಯತಿ ಯತ್ರ ವೈ 1೪೭/1 


ಆಗಮ ವಿಜ್ಞಾನವನ್ನೂ, ಶಾಸ್ತ್ರಪಾಂಡಿತ್ಯವನ್ನೂ ಹೊಂದಿದ ಶಿಷ್ಟರು ಲೋಕದಲ್ಲಿ 
ತಮ್ಮ ಧರ್ಮದಿಂದ ಕ್ರಿಯೆಗಳನ್ನು ಮಾಡುವವರಾಗಿದ್ದಾರೆ. ಅಲ್ಲಿಕರ್ಮದ ಸಾಂಕರ್ಯ 
ಉಂಟಾಗುವುದಿಲ್ಲ. ಪ್ರಾಜ್ಞನಾದವನು ಧರ್ಮದಲ್ಲಿಯೇ ಸಂತೋಷಷಪಡುತ್ತಾನೆ. 
ಧರ್ಮವನ್ನೇ ಉಪಜೀವಿಸುತ್ತಾನೆ. ಎಲೈ ದ್ವಿಜಶ್ರೇಷ್ಠರೇ, ಧರ್ಮದಿಂದ ಸಂಪಾದಿಸಿದ 
ಧನದಿಂದ ಆ ಧನಸಂಚಯದ ಮೂಲವಾದ ನ್ಯಾಯದಿಂದ ಧನಾರ್ಜನೆಯ 
ರೂಪವಾದ ಧನವನ್ನು ಅವನು ನೋಡುತ್ತಾನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -491- 


ಧರ್ಮೇಣ ವೃತ್ತಿಂ ಕುರುತೇ ಧರ್ಮಂ ಚೈವ ಪ್ರಶಂಸತಿ । 


ಧರ್ಮಾತ್ಮಾ ಭವತಿ ಹ್ಯೇವಂ ಚಿತ್ತಂ ಚಾಸ್ಯ ಪ್ರಸೀದತಿ । 
ಸ ಮಿತ್ರಜನಸಂತುಷ್ಟ ಇಹ ಪ್ರೇತ್ಯ ಚ ನಂದತಿ (1೪೮ 


ಧರ್ಮದಿಂದ ಜೀವನವನ್ನುನಡೆಸುತ್ತನೆ. ಧರ್ಮವನ್ನೇ ಪ್ರಶಂಸಿಸುತ್ತಾನೆ. ಅವನು 
ಹೀಗೆ ಧರ್ಮಾತ್ಮನಾಗುತ್ತಾನೆ. ಅವನ ಮನಸ್ಸು ಪ್ರಸನ್ನವಾಗಿರುತ್ತದೆ. ಅವನು 
ಮಿತ್ರಜನರೊಡನೆ ಸಂತುಷ್ಟನಾಗಿ ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ 
ಸುಖವನ್ನು ಅನುಭವಿಸುತ್ತಾನೆ. 


ಶಬ್ದಂ ಸ್ಪರ್ಶಂ ತಥಾ ರೂಪಂ ಗಂಧಾನಿಷ್ಟಾಂಶ್ಚ ಸತ್ತಮ । 


ಪ್ರಭುತ್ತಂ ಲಭತೇ ಚಾಪಿ ಧರ್ಮಸ್ಯೈತತ್‌ ಫಲಂ ವಿದುಃ al 


ಎಲೈ ಸಜ್ಜನರಲ್ಲಿ ಶ್ರೇಷ್ಠರಾದವರೇ, ಇಷ್ಟವಾದ ಶಬ್ದಸರ್ಶರೂಪರಸಗಂಧಗಳು 
ಮತ್ತು ಪ್ರಭುತ್ವವು ಅವನಿಗೆ ಲಭಿಸುತ್ತದೆ. ಇದನ್ನುಧರ್ಮದ ಫಲವೆಂದು ಹೇಳುತ್ತಾರೆ. 


ಧರ್ಮಸ್ಯ ಚ ಫಲಂ ಲಬ್ಬ್ವಾ ನ ತೃಪ್ಯತಿ ಮಹಾದ್ವಿಜ । 

ಅತೃಪ್ಯಮಾಣೋ ನಿರ್ವೇದಮಾಪೇದೇ ಜ್ಞಾನಚಕ್ಷುಷಾ Ol 

ಎಲೈ ಮಹಾಬ್ರಾಹ್ಮಣರೇ, ಸಜ್ಜನರಾದವರು ಧರ್ಮದ ಫಲವನ್ನು ಹೊಂದಿ 
ತೃಪ್ತಿಯನ್ನು ಹೊಂದುವುದಿಲ್ಲ. ಅವನು ಅತೃಪ್ತಿಯನ್ನು ಹೊಂದಿ ಜ್ಞಾನಚಕ್ಸುಸ್ತಿನಿಂದ 
ವೈರಾಗ್ಯವನ್ನು ಹೊಂದುತ್ತಾನೆ. 

ಪ್ರಜ್ಞಾಚಕುರ್ನರ ಇಹ ದೋಷಂ ನೈವಾನುರುಧ್ಯತೇ । 

ಇ ಜು 

ವಿರಜ್ಯತಿ ಯಥಾಕಾಮಂ ನ ಚ ಧರ್ಮಂ ವಿಮುಂಚತಿ 11೫೧! 

ಪ್ರಜ್ಞಾಚಕ್ಟುಸನ್ನು ಹೊಂದಿದ ನರನು ದೋಷವನ್ನು ಅನುಸರಿಸುವುದಿಲ್ಲ. ತನ್ನ 

ಡಾ ಬಸ್‌ Fl 
ಇಚ್ಛೆಗೆ ಅನುಗುಣವಾಗಿ ವೈರಾಗ್ಯವನ್ನು ಹೊಂದುತ್ತಾನೆ ಮತ್ತು ಧರ್ಮವನ್ನು 
ಬಿಡುವುದಿಲ್ಲ. 

ಫಲತ್ಯಾಗೇ ಚ ಯತತೇ ದೃಷ್ಟ್ವಾ ಲೋಕಂ ಶ್ರಿಯಾತ್ಮಕಮ್‌ । 

ತತೋ ಮೋಕ್ಷೇ ಪ್ರಯತತೇ ನಾನೋಪಾಯಾದುಪಾಯತಃ 1/೫೨ 


-492- ಮಹಾಭಾರತ ವನಪರ್ವ 


ಲಕ್ಷ್ಮಾ ;ತ್ಮಕವಾದ ವೈಕುಂಠಾದಿ ಲೋಕಗಳನ್ನು ಶಾಸ್ತ್ರದೃಷ್ಟಿಯಿಂದ ನೋಡಿ 
ಕರ್ಮಫಲವನ್ನು ತ್ಯಾಗ ಮಾಡಲು ಪ್ರಯತ್ನಿಸುತ್ತಾನೆ. ಅನಂತರ ಅನೇಕ 
ಉಪಾಯಗಳನ್ನು ಹೊಂದಿದ ನಾರಾಯಣನ ಅನುಗ್ರಹದಿಂದ ಶ್ರವಣ ಮನನಾದಿ 
ಉಪಾಯಗಳಿಂದ ಮೋಕ್ಷವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. 


ಏವಂ ನಿರ್ವೇದಮಾದತ್ತೇ ಪಾಪಂ ಕರ್ಮ ಜಹಾತಿ ಚ । 
ಧಾರ್ಮಿಕಶ್ವಾಪಿ ಭವತಿ ಮೋಕ್ಟಂ ಚ ಲಭತೇ ಪರಮ್‌ 11೫೩11 


ಹೀಗೆ ವೈರಾಗ್ಯವನ್ನು ಹೊಂದುತ್ತಾನೆ. ಪಾಪಕರ್ಮವನ್ನು ತ್ಯಜಿಸುತ್ತಾನೆ. 
ಧಾರ್ಮಿಕನಾಗುತ್ತಾನೆ ಮತ್ತು ಶ್ರೇಷ್ಠವಾದ ಮೋಕ್ಷವನ್ನೂ ಹೊಂದುತ್ತಾನೆ. 


ತಪೋ ನಿಶ್ರೇಯಸಂ ಜಂತೋಸ್ತಸ್ಕ್ಯ ಮೂಲಂ ಶಮೋ ದಮಃ | 
ತೇನ ಸರ್ವಾನವಾಪ್ನೋತಿ ಕಾಮಾನ್‌ ಯಾನ್‌ ಮನಸೇಚ್ಛತಿ HBV 


ತಪಸ್ಸುಮನುಷ್ಯನ ಶ್ರೇಯಸ್ಸಿಗೆ ಮೂಲಕಾರಣವಾದುದು. ತಪಸ್ಸಿಗೆ ಶಮ ಮತ್ತು 
ದಮಗಳು ಮೂಲವಾದುವುಗಳು. ಶಮದ ಮೂಲಕವಾದ ತಪಸ್ಸಿನಿಂದ ಅವನ 
ಮನಸ್ಸಿಗೆ ಕಾಮಗಳೆಲ್ಲವನ್ನೂ ಪಡೆಯುತ್ತಾನೆ. 


ಇಂದ್ರಿಯಾಣಾಂ ನಿರೋಧೇನ ಸತ್ಯೇನ ಚ ದಮೇನ ಚ । 
ಬ್ರಹ್ಮಣಃ ಪದಮಾಪ್ನೋತಿ ಯತ್ನದಂ ದ್ವಿಜಸತ್ತಮ 11೫೫1! 
ಎಲ್ಫೆ ದ್ವಿಜಶ್ರೇಷ್ಠರೇ, ಇಂದ್ರಿಯಗಳನ್ನು ನಿಗ್ರಹಿಸಿ ಸತ್ಯ ಮತ್ತು ದಮಗಳ 
ಕಾರಣದಿಂದಾಗಿ ಅವನು ಬ್ರಹ್ಮನ ಶ್ರೇಷ್ಠವಾದ ಸ್ಥಾನವನ್ನು ಹೊಂದುತ್ತಾನೆ. 
ಕೌಶಿಕಃ 
ಇಂದ್ರಿಯಾಣಿ ತು ಯಾನ್ಯಾಹುಃ ಕಾನಿ ತಾನಿ ಯತವ್ರತ । 
ನಿಗ್ರಹಶ್ಚಕಥಂ ಕಾರ್ಯೋ ನಿಗ್ರಹಸ್ಯ ಚ ಕಿಂ ಫಲಮ್‌ HSL 


ಕೌಶಿಕ- ಎಲೈ ವ್ರತನಿಷ್ಠನಾದವನೇ, ಯಾವುದನ್ನು ಇಂದ್ರಿಯನೆಂದು 


ಹೇಳುತ್ತಾರೆಯೋ ಅವು ಯಾವುವು? ಅವುಗಳನ್ನು ನಿಗ್ರಹ ಮಾಡುವುದು ಹೇಗೆ? 
ಮತ್ತು ಆ ನಿಗ್ರಹದ ಫಲವಾದರೂ ಏನು? 


ಮಾರ್ಕಂಡೇಯಸಮಾಸ್ಕಾಪರ್ವ -493- 


ಕಥಂ ಚ ಫಲಮಾಪ್ನೋತಿ ತೇಷಾಂ ಧರ್ಮಭೃತಾಂ ವರ । 
ಏತದಿಚ್ಛಾಮಿ ತತ್ತ್ವೇನ ಧರ್ಮಂ ಜ್ಞಾತುಂ ನಿಬೋಧ ಮೇ 11೫೭ 
ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದವನೇ ಆ ಫಲವನ್ನು ಜೀವನು ಹೇಗೆ ಪಡೆಯುತ್ತಾನೆ? 
ಈ ಧರ್ಮವನ್ನು ಯಥಾರ್ಥವಾಗಿ ನಾನು ತಿಳಿಯಲು ಇಚ್ಛಿಸುತ್ತೇನೆ. ಅದನ್ನುನನಗೆ 
ಹೇಳು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಣ್ಣವತ್ಯಧಿಕಶತತಮೋಧ್ಯಾಯಃ ॥ 


॥ ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಬ್ರಾಹ್ಮಣವ್ಯಾಧಸಂವಾದೇ 
ಪತಿವ್ರತಾಮಾಹಾತ್ಮ್ಯೇ ಏಕವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ತೊಂಬತ್ತಾರನೆಯ ಅಧ್ಯಾಯ ಮುಗಿಯಿತು 
La Ss 
ನೂರ ತೊಂಬತ್ತೇಳನೆಯ ಅಧ್ಯಾಯ 


ಧರ್ಮವ್ಯಾಧನಿಂದ ಸುಬುದ್ಧಿ ಮತ್ತು ದುರ್ಬುದ್ಧಿಗಳಿಂದ ಉಂಟಾಗುವ 
ಪರಂಪರೆಯ ಕಥನ. ಸತ್ಸಂಗದಿಂದ ಜ್ಞಾನಲಾಭದ ಕಥನ 
ಮತ್ತು ಬ್ರಹ್ಮವಿದ್ಯೆಯ ವರ್ಣನೆ. 
ಮಾರ್ಕಂಡೇಯಃ 
ಏವಮುಕ್ತಸ್ತು ವಿಪ್ರೇಣ ಧರ್ಮವ್ಯಾಧೋ ಯುಧಿಷ್ಠಿರ । 
ಪ್ರತ್ಯುವಾಚ ಯಥಾ ವಿಪ್ರಂ ತಚ್ಛಣುಷ್ಟ ನರಾಧಿಪ 
ಮಾರ್ಕಂಡೇಯ- ನರಾಧಿಪನಾದ ಯುಧಿಷ್ಠಿರನೇ, ಆ ಬ್ರಾಹ್ಮಣನಿಂದ ಹೀಗೆ 
ಹೇಳಲ್ಪಟ್ಟಧರ್ಮವ್ಯಾಧನು ಆ ಬ್ರಾಹ್ಮಣನನ್ನು ಕುರಿತು ಏನು ಉತ್ತರವನ್ನುಕೊಟ್ಟನು 
ಎಂದು ಹೇಳುತ್ತೇನೆ ಅದನ್ನುಕೇಳು. 
ವ್ಯಾಧಃ 
ವಿಜ್ಞಾನಾರ್ಥಂ ಮನುಷ್ಯಾಣಾಂ ಮತಿಃ ಪೂರ್ವಂ ಪ್ರವರ್ತತೇ । 
ತಾಂ ಪ್ರಾಪ್ಯ ಕಾಮಂ ಭಜತೇ ರೋಷಂ(ಕ್ರೋಧಂ) ಚ ದ್ವಿಜಸತ್ತಮ ॥ 


Hell 


-494- ಮಹಾಭಾರತ ವನಪರ್ವ 


ವ್ಯಾಧ- ಎಲೈ ದ್ವಿಜಶ್ರೇಷ್ಠರೇ, ಜ್ಞಾನದ ಸಲುವಾಗಿ ಮನುಷ್ಯರಿಗೆ ಮೊದಲು ಮನಸ್ಸು 
ಮನೋವೃತ್ತಿ ರೂಪವಾಗಿ ಪ್ರವೃತ್ತವಾಗುತ್ತದೆ. ಮನೋವೃತ್ತಿ ಹೊಂದಿದ ಮೇಲೆ 
ಕಾಮವಾಗಲೀ, ರೋಷವಾಗಲೀ ಉಂಟಾಗುತ್ತದೆ (ಮನೋವೃತ್ತಿಯು ಒಳ್ಳೆಯ ವೃತ್ತಿ 
ಮತ್ತು ಕೆಟ್ಟವೃತ್ತಿ ಎಂಬ ಎರಡು ವಿಧ. ಒಳ್ಳೆ ವೃತ್ತಿಯಿಂದ ಕಾಮವು, ಕೆಟ್ಟವೃತ್ತಿಯಿಂದ 
ರೋಷವು ಉಂಟಾಗುತ್ತದೆ). 


ತತಸ್ತದರ್ಥಂ ಯತತೇ ಕರ್ಮ ಚಾರಭತೇ ಮಹತ್‌ । 
ಇಷ್ಟಾನಾಂ ರೂಪಗಂಧಾನಾಮಭ್ಯಾಸಂ ಚ ನಿಷೇವತೇ 11೩ 


ಅನಂತರ ಕಾಮ ಉಂಟಾದ ಮೇಲೆ (ಕಾಮ ಎಂದರೆ ಇಚ್ಛೆಎಂದು ಅರ್ಥ) 
ಆ ಇಚ್ಛೆಯ ವಿಷಯವನ್ನು ಸಂಪಾದಿಸಲು ದೊಡ್ಡ ಕರ್ಮವನ್ನು ಪ್ರಾರಂಭಿಸುತ್ತಾನೆ. 
ತನ್ನ ಇಷ್ಟವಾದ ರೂಪ ರಸಗಂಧಾದಿಗಳನ್ನು ಪುನಃ ಪುನಃ ಸೇವಿಸುತ್ತಾನೆ. 


ತತೋ ರಾಗಃ ಪ್ರಭವತಿ ದ್ವೇಷಶ್ಚ ತದನಂತರಮ್‌ । 
ತತೋ ಲೋಭಃ ಪ್ರಭವತಿ ಮೋಹಶ್ಚ ತದನಂತರಮ್‌ Tal 


ಮನೋವೃತ್ತಿಯು ಕೆಟ್ಟದಾದರೆ ಅದರಿಂದ ರಾಗವು ಉಂಟಾಗುತ್ತದೆ. ಅನಂತರ 


ದ್ವೇಷವು ಉಂಟಾಗುತ್ತದೆ. ಅನಂತರ ಲೋಭವೂ, ಅನಂತರ ಮೋಹವೂ 
ಉಂಟಾಗುತ್ತದೆ. 


ತತೋ ಲೋಭಾಭಿಭೂತಸ್ಯ ರಾಗದ್ದೇಷಹತಸ್ಯ ಚ । 
ನ ಧರ್ಮೇ ಜಾಯತೇ ಬುದ್ಧಿರ್ವ್ಯಾಜಾದ್‌ ಧರ್ಮಂ ಕರೋತಿ ಚ । 
ವ್ಯಾಜೇನ ಚರತೇ ಧರ್ಮಮರ್ಥಂ ವ್ಯಾಜೇನ ರೋಚತೇ 11೫1! 


ಆಗ ಲೋಭಕ್ಕೆ ಒಳಗಾಗಿ ರಾಗದ್ದೇಷಗಳಿಂದ ಉಪಹತನಾದ ಮನುಷ್ಯನಿಗೆ 
ಧರ್ಮದಲ್ಲಿ: ಬುದ್ಧಿಉಂಟಾಗುವುದಿಲ್ಲ. ಫಲದ ಅಪೇಕ್ಷೆಯ ನಿಮಿತ್ತದಿಂದ ಧರ್ಮವನ್ನು 
ಆಚರಿಸುತ್ತಾನೆ. ಇಂತಹ ವ್ಯಾಜದಿಂದ ಧರ್ಮವನ್ನು ಆಚರಿಸುತ್ತಾನೆ. ಮತ್ತು ಅದರ 
ಫಲವಾಗಿ ಅರ್ಥಲಾಭದಲ್ಲಿಅಭಿರುಚಿ ಉಳ್ಳವನಾಗುತ್ತಾನೆ. 


ವ್ಯಾಜೇನ ಸಿಧ್ಯಮಾನೇಷು ಧನೇಷು ದ್ವಿಜಸತ್ತಮ । 
ತತ್ತೈವ ರಮತೇ ಬುದ್ದಿಸ್ತತಃ ಪಾಪಂ ಚಿಕೀರ್ಷತಿ 11೬ 


ಮಾರ್ಕಂಡೇಯಸಮಾಸ್ಯಾಪರ್ವ 495. 


ಎಲೈ ದ್ವಿಜಸತ್ರಮರೇ, ಇಂತಹ ವ್ಯಾಜದಿಂದ ಧನವು ಒದಗುತ್ತಿರಲು ಅಲ್ಲಿಯೇ 
ಅವನ ಬುದ್ಧಿಯು ಸಂತೋಷಗೊಳ್ಳುತ್ತದೆ. ಅನಂತರ ಪಾಪ ಪಕರ್ಮವನ್ನು ಮಾಡಲು 
ಬಯಸುತ್ತಾನೆ. 
ಸುಹೃದ್ಧಿರ್ವಾರ್ಯಮಾಣಶ್ಚ ಪಂಡಿತೈಶ್ಚ ದ್ವಿಜೋತ್ತಮ | 
ಉತ್ತಮಶ್ರುತಸಂಬಂಧೋ ಬ್ರವೀತಿ ಶ್ರುತಯೋ ಜಿತಮ್‌ Hen 
ಎಲೈ ದ್ವಿಜೋತ್ತಮರೇ, ಪಂಡಿತರಿಂದಲೂ ನಿವಾರಿಸಲ್ಪಟ್ಟರೂ ಸಹ 
ಕಾಮಕೊ ಬೋಧದಿಂದ ಜಿತರಾಗಿ ಉತ್ತಮರಿಂದ ಕೇಳಿದ ್ರುತಿಗಳನ್ನು ಮಾತ್ರ ಹೇಳುತ್ತಾನೆ. 
ಆ ಶ್ರುತಿಗಳಲ್ಲಿ ಹೇಳಿದುದನು ಆಚರಿಸುವುದಿಲ್ಲ. 


ಅಧರ್ಮಸ್ಥಿವಿಧಸ್ತಸ್ಯ ವರ್ತತೇ ರಾಗದೋಷಜಃ । 
ಪಾಪಂ ಚಂತಯತೇ ಚಾಪಿ ಬ್ರವೀತಿ ಚ ಕರೋತಿ ಚ 11೮ 


ರಾಗದೋಷದಿಂದ ಉಂಟಾದ ಅಧರ್ಮವು ಈ ಮೂರು ವಿಧವಾಗಿ ಇರುತ್ತದೆ. 
ಮೊದಲು ಪಾಪವನ್ನು ಚಿಂತಿಸುತ್ತಾನೆ. ಅನಂತರ ಅದನ್ನುಕುರಿತು ಮಾತನಾಡುತ್ತಾನೆ. 
ಅನಂತರ ಅದನ್ನು ಆಚರಿಸುತ್ತಾನೆ. 

ತಸ್ಯಾಧರ್ಮಪ್ರವೃತ್ತಸ್ಯ ಗುಣಾ ನಶ್ಯಂತಿ ಸಾಧವಃ । 

ಏಕಶೀಲೈಶ್ಚ ಮಿತ್ರತಂ ಭಜಂತೇ ಪಾಪಕರ್ಮಿಣಃ Tal 

ಅಧರ್ಮದಲ್ಲಿ ಪ್ರವೃತ್ತನಾದವನಿಗೆ ಸದ್ಗುಣಗಳು ನಾಶವನ್ನು ಹೊಂದುತ್ತವೆ. 
ಪಾಪಕರ್ಮವನ್ನು ಮಾಡುವವರು ಸಮಾನಶೀಲವುಳ್ಳವರ ಜೊತೆಯಲ್ಲಿಸ್ನೇಹವನ್ನು 
ಸಂಪಾದಿಸುತ್ತಾರೆ. 

ಸ ತೇನ ದುಃಖಮಾಪ್ಟೋತಿ ಪರತ್ರ ಚ ವಿಪದ್ಯತೇ । 

ಪಾಪಾತ್ಮಾ ಭವತಿ ಹ್ಯೇವಂ ಧರ್ಮಲಾಭಂ ತು ಮೇ ಶೃಣು 

ಅವನು ಅದರಿಂದ ಈ ಲೋಕದಲ್ಲಿ ದುಃಖವನ್ನು ಪಡುತ್ತಾನೆ. 
ಪರಲೋಕದಲ್ಲಿಯೂ ವಿಪತ್ತಿಗೆ ಒಳಗಾಗುತ್ತಾನೆ. ಪಾಪಾತ್ಮನು ಈ ರೀತಿಯಲ್ಲಿ 
ಇರುತ್ತಾನೆ. ಧರ್ಮಾತ್ಮನ ಧರ್ಮಲಾಭದ ಪ್ರಕಾರವನ್ನುನನ್ನಿಂದ ಕೇಳು. 


ele] 


-496- ಮಹಾಭಾರತ ವನಪರ್ವ 


ಯಸ್ಟೇತಾನ್‌ ಪ್ರಜ್ಞಯಾ ದೋಷಾನ್‌ ಪೂರ್ವಮೇವಾನುಪಶ್ಯತಿ । 
ಕುಶಲಃ ಸುಖದುಃಖೇಷು ಸಾಧೂಂಶ್ಚಾಪ್ಯ್ಯಪಸೇವತೇ 11೧೧॥ 


ಧರ್ಮಾತ್ಸನಾದವನು ಈ ದೋಷಗಳನ್ನು ಮೊದಲೇ ತನ್ನ ಬುದ್ಧಿಯಿಂದ 
ಗಮನಿಸುತ್ತಾನೆ. ಅವನು ಸುಖದುಃಖಗಳಲ್ಲಿಸಮಾನನಾಗಿರುತ್ತಾನೆ ಮತ್ತು ಸಜ್ಜನರ 
ಸೇವೆಯನ್ನು ಮಾಡುತ್ತಾನೆ. 


ತಸ್ಯ ಸಾಧುಸಮಾರಂಭಾದ್‌ ಬುದ್ಧಿರ್ಧರ್ಮೇಷು ರಾಜತೇ 11೧೨ 


ಅವನು ಸತ್ಸರ್ಮಗಳನ್ನು ಆರಂಭಿಸುವುದರಿಂದ ಅವನ: ಬುದ್ಧಿಯು 
ಧರ್ಮಗಳಲ್ಲಿಯೇ ಪ್ರಕಾಶಿಸುತ್ತದೆ. 
ಬ್ರಾಹ್ಮಣಃ 
ಬ್ರವೀಷಿ-ಸೂನೃತಂ ಧಮಣ್ಯಂ ಯಸ್ಯ ವಕ್ತಾ ನ ವಿದ್ಯತೇ । 
ದಿವ್ಯಪ್ರಭಾವಃ ಸುಮಹಾನೃಷಿರೇವ ಮತೋಪಸಿ ಮೇ 11೧೩! 


ಬ್ರಾಹ್ಮಣ -ನೀನು ಮಧುರವಾದ ಧರ್ಮವಚನಗಳನ್ನು ಆಡುತ್ತಿದ್ದೀಯೆ. ಇಂತಹ 
ಮಾತನ್ನು ಆಡುವವರು ಇನ್ನೊಬ್ಬರಿಲ್ಲ. ದಿವ್ಯಪ್ರಭಾವವುಳ್ಳ ನೀನು ದೊಡ್ಡ ಯಷಿ 
ಎಂದೇ ನನ್ನ ಅಭಿಪ್ರಾಯ. 


ವ್ಯಾಧಃ 
ಬ್ರಾಹ್ಮಣಾ ವೈ ಮಹಾಭಾಗಾ: ಪಿತರೋ5ಗ್ರಭುಜಃ ಸದಾ । 
ತೇಷಾಂ ಸರ್ವಾತ್ಮನಾ ಕಾರ್ಯಂ ಪ್ರಿಯಂ ಲೋಕೇ ಮನೀಷಿಣಾ॥೧೪॥ 
ವ್ಯಾಧ- ಬ್ರಾಹ್ಮಣರು ಮಹಾನುಭಾವರು. ಅವರು ಪಿತೃಗಳು. ಯಾವಾಗಲೂ 


ಅಗ್ರಭೋಜಿಗಳು. ವಿವೇಕವುಳ್ಳವನು ಲೋಕದಲ್ಲಿಸರ್ವಪ್ರಕಾರದಿಂದಲೂ ಅವರಿಗೆ 
ಪ್ರಿಯವನ್ನುಮಾಡಬೇಕು. 


ಯತ್‌ ತೇಷಾಂ ಚ ಪ್ರಿಯಂ ತತ್‌ ತೇ ವಕ್ಷ್ಯಾಮಿ ದ್ವಿಜಸತ್ತಮ । 
ನಮಸೃತ್ವಾ ಬ್ರಾಹ್ಮಣೇಭ್ಯೋ ಬ್ರಾಹ್ಮೀಂ ವಿದ್ಯಾಂ ನಿಬೋಧ ಮೇ ॥೧೫॥ 


ಮಾರ್ಕಂಡೇಯಸಮಾಸ್ಯಾಪರ್ವ -497- 


ಎಲೈ ದ್ವಿಜಶ್ರೇಷ್ಠರೇ, ಅವರಿಗೆ ಯಾವುದು ಪ್ರಿಯವೋ ಅದನ್ನು ನಿಮಗೆ 
ಹೇಳುವೆನು. ಬ್ರಾಹ್ಮಣರಿಗೆ ನಮಸ್ಕರಿಸಿ ನನ್ನಿಂದ ಬ್ರಹ್ಮವಿದ್ಯೆಯನ್ನು ತಿಳಿಯಿರಿ. 


ಆದಂ ವಿಶ್ವಂ ಜಗತ್‌ ಸರ್ವಮಜಯ್ಯಂ ಚಾಪಿ ಸರ್ವಶಃ । 
ಮಹಾಭೂತಾತ್ಮಕಂ ಬ್ರಹ್ಮ ನಾತಃ ಪರತರಂ ಭವೇತ್‌ 11೧೬॥ 


ಎಲೈ ಬ್ರಾಹ್ಮಣರೇ, ಈ ಸಮಸ್ತವಾದ ಜಗತ್ತು ಸರ್ವಥಾ ಅಜೇಯವಾದುದು. 
ಇದರಲ್ಲಿ ಮಹಾಭೂತನೆಂದು ಕರೆಸಿಕೊಳ್ಳುವ ಪರಬ್ರಹ್ಮನು ಇದ್ದಾನೆ. ಅವನಿಗಿಂತ 
ಶ್ರೇಷ್ಠವಾದ ವಸ್ತುವು ಇನ್ನೊಂದಿಲ್ಲ. 

ಮಹಾಭೂತಾನಿ ಖಂ ವಾಯುರಗ್ನಿರಾಪಸ್ತಥಾ ಚಭೂಃ। 

ಶಬ್ದಃ ಸರ್ಶಶ್ವ ರೂಪಂ ಚ ರಸೋ ಗಂಧಶ್ಚ ತದ್ದುಣಾಃ ೧೭ 


ಪೃಥಿವೀ, ಜಲ, ವಾಯು, ಅಗ್ನಿ, ಆಕಾಶಗಳು ಪಂಚಮಹಾಭೂತಗಳು. ಶಬ್ದ, 
ಸರ್ಶ, ರೂಪ, ರಸ, ಗಂಧಗಳು ಅವುಗಳ ಗುಣಗಳು. 


ತೇಷಾಮಪಿ ಗುಣಾಃ ಸರ್ವೇ ಗುಣವೃತ್ತಿಃ ಪರಸರಮ್‌ । 
ಪೂರ್ವಪೂರ್ವಗುಣಾಃ ಸರ್ವೇ ಕ್ರಮಶೋ ಗುಣಿಷು ತ್ರಿಷು ॥೧೮॥ 


ಅವುಗಳ ಗುಣಗಳೂ ಸಹ ಪರಸ್ಪರವಾಗಿ ಗುಣಗಳಲ್ಲಿರುತ್ತವೆ. ವಾಯು, ಆಕಾಶದ 
ಗುಣಗಳು ಕ್ರಮವಾಗಿ ಮುಂದಿನ ಮೂರು ದ್ರವ್ಯಗಳಲ್ಲಿ ಇರುತ್ತವೆ. (ಆಕಾಶದಲ್ಲಿ 
ಶಬ್ದ, ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ, ಅಗ್ನಿಯಲ್ಲಿ ಶಬ್ದಸ್ಪರ್ಶ ಮತ್ತು ರೂಪ, 
ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ಮತ್ತು ರಸ, ಭೂಮಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ 
ಮತ್ತು ಗಂಧ. ಹೀಗೆ ಕ್ರಮವಾಗಿರುತ್ತವೆ). 

ಷಷ್ಠಸ್ತು ಚೇತನಾ ನಾಮ ಮನ ಇತ್ಯಭಿಧೀಯತೇ । 

ಸಪ್ತಮೀ ತು ಭವೇದ್‌ ಬುದ್ಧಿರಹಂಕಾರಸ್ತತಃ ಪರಮ್‌ 11೧೯॥ 

ಆರನೆಯ ವಸ್ತುವೆಂದರೆ ಚೇತನಾ ಎಂದು ಕರೆಯಲ್ಪಡುವ ಮನಸ್ಸು ಎಂದು 
ಹೇಳಲ್ಪಡುತ್ತದೆ. ಏಳನೆಯದೆಂದರೆ ಬುದ್ಧಿ ಅದರ ನಂತರ ಅಹಂಕಾರ. 


-498- ಮಹಾಭಾರತ ವನಪರ್ವ 


ಇಂದ್ರಿಯಾಣಿ ಚ ಪಂಚಾತ್ಮಾ ರಜಃ ಸತ್ತ್ವಂ ತಮಸ್ತಥಾ | 


ದ 
ಇತ್ಯೇಷ ಸಪ್ತದಶಕೋ ರಾಶಿರವ್ಯಕ್ತಸಂಜ್ಞಿತಃ 11೨೦॥॥ 
ಅನಂತರ ಪಂಚವಿಧವಾದ ಇಂದ್ರಿಯಗಳು. ಸತ್ತ ರಜಸ್‌ತಮೋಗುಣಗಳು.ಇದು 
ಅವ್ಯಕ್ತ ಸಂಜ್ಞೆಯುಳ್ಳ ಮೂಲಪ್ರಕೃತಿಯ ಜೊತೆ ಸೇರಿ ಹದಿನೇಳು ದ್ರವ್ಯಗಳ ರಾಶಿ 
ದ ೪ 
ಎಂದು ಕರೆಯಲ್ಪಡುತ್ತದೆ (ಪಂಚಮಹಾಭೂತಗಳು, ಪಂಚೇಂದ್ರಿಯಗಳು, ಮನಸ್ಸು 
ಬುದ್ಧಿ, ಅಹಂಕಾರ, ಸತ್ತ್ವರಜಸ್‌ತಮೋಗುಣಗಳು ಮತ್ತು ಮೂಲಪ್ರಕೃತಿ. ಇದು 
ಹದಿನೇಳರ ರಾಶಿ. ರೂಪಾದಿ ಪಂಚಕವು ಗುಣವಾದ್ದರಿಂದ ಅದನ್ನು ದ್ರವ್ಯದ 
ಜೊತೆಯಲ್ಲಿಗಣನೆಯನ್ನುಮಾಡಿಲ್ಲ). 


ಸರ್ವೈರಿಹೇಂದ್ರಿಯಾಥೈೈಸ್ತು ವ್ಯಕ್ತಾವ್ಯಕ್ತೆಃ ಸುಸಂವೃತೈಃ | 


ಚತುರ್ವಿಂಶಕ ಇತ್ಯೇಷ ವ್ಯಕ್ತಾವ್ಯ್ವಕ್ತಮಯೋ ಗಣಃ | 


ಅ. ಶಿ೨ 


ಏತತ್ತೇ ಸರ್ವಮಾಖ್ಯಾತಂ ಕಿಂ ಭೂಯಃ ಶೋರತುಮಿಚ್ಛಸಿ 11೨೧॥ 


ಇದಕ್ಕೆ ಇಂದ್ರಿಯಕ್ಕೆ ವಿಷಯಗಳಾದ ಶಬ್ದ ಸರ್ಶ ರೂಪ ರಸ ಗಂಧಗಳನ್ನೂ, 
ವ್ಯಕ್ತವಾದ ಬ್ರಹ್ಮಾಂಡವನ್ನೂ ಮತ್ತು ಅವ್ಯಕ್ತವಾದ ಮಹತ್ತತ್ತವನ್ನೂ ಸೇರಿಸಿದರೆ ಇದು 
ವ್ಯಕ್ತಾವ್ಯಕ್ತವಾದ ಇಪ್ಪತ್ನಾಲ್ಕು ವಸ್ತುಗಳ ಒಂದು ರಾಶಿಯಾಗುತ್ತದೆ. ನೀನು ಕೇಳಿದ 
ಎಲ್ಲವನ್ನೂನಿನಗೆ ಹೇಳಿದ್ದೇನೆ. ಇನ್ನೇನನ್ನುಕೇಳಲು ಬಯಸುತ್ತೀಯೆ? 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಸಪ್ತನವತ್ಯಧಿಕಶತತಮೋ5 ಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಬ್ರಾಹ್ಮಣಮಾಹಾತ್ಮ್ಯೇ 
ಪತಿವ್ರತಾಮಾಹಾತ್ಮ್ಯೇ ದ್ವಾವಿಂಶೋ5ಧ್ಯಾಯಃ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ನೂರ ತೊಂಬತ್ತೇಳನೆಯ 
ಅಧ್ಯಾಯ ಮುಗಿಯಿತು 


LAN SS 7೯ 


ಮಾರ್ಕಂಡೇಯಸಮಾಸ್ಯಾಪರ್ವ -499- 


ನೂರ ತೊಂಬತ್ತೆಂಟನೆಯ ಅಧ್ಯಾಯ 
ಧರ್ಮವ್ಯಾಧನಿಂದ ಪಂಚಮಹಾಭೂತಗಳ ಗುಣನಿರೂಪಣೆ. 
ಮಾರ್ಕಂಡೇಯ: 

ಏವಮುಕ್ತಃ ಸ ವಿಪ್ರಸ್ತು ಧರ್ಮವ್ಯಾಧೇನ ಭಾರತ । 

ಕಥಾಮಕಥಯದ್‌ ಭೂಯೋ ಮನಸಃ ಪ್ರೀತಿವರ್ಧನೀಮ್‌ 11೧11 

ಮಾರ್ಕಂಡೇಯ- ಎಲೈ ಭಾರತನೇ, ಧರ್ಮವ್ಯಾಧನಿಂದ ಹೀಗೆ ಹೇಳಲ್ಪಟ್ಟಆ 
ಬ್ರಾಹ್ಮಣನು ಮನಸ್ಸಿಗೆ ಸಂತೋಷವುಂಟು ಮಾಡುವ ಕಥೆಯನ್ನು ಪುನಃ 
ಮುಂದುವರಿಸಿದನು. 

ಬ್ರಾಹ್ಮಣಃ 

ಮಹಾಭೂತಾನಿ ಯಾನ್ಯಾಹುಃ ಪಂಚ ಧರ್ಮಭ್ಯತಾಂ ವರ । 

ಏಕೈಕಸ್ಯ ಗುಣಾನ್‌ ಸಮ್ಯಕ್‌ ಪಂಚಾನಾಮಪಿ ಮೇ ವದ ToT 

ಬ್ರಾಹ್ಮಣ- ಎಲೈ ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ, ಯಾವುದನ್ನು 
ಪಂಚಮಹಾಭೂತಗಳೆಂದು ಹೇಳುತ್ತಾರೆಯೋ ಅವುಗಳಲ್ಲಿ ಒಂದೊಂದರ 
ಗುಣಗಳನ್ನೂನನಗೆ ಚೆನ್ನಾಗಿ ಹೇಳು. 

ವ್ಯಾಧ: 

ಭೂಮಿರಾಪಪಸ್ತಥಾ ಜ್ಯೋತಿರ್ವಾಯುರಾಕಾಶಮೇವ ಚ । 

ಗುಣೋತ್ತರಾಣಿ ಸರ್ವಾಣಿ ತೇಷಾಂ ವಕ್ಷ್ಯಾಮಿ ತೇ ಗುಣಾನ್‌ ॥ಃ೩। 

ವ್ಯಾಧ- ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಇವುಗಳು ಗುಣಗಳಿಂದ 
ಕೂಡಿದವು. ಆ ಗುಣದ ಪ್ರಕಾರಗಳನ್ನುನಿನಗೆ ಹೇಳುವೆನು. 

ಭೂಮಿಃ ಪಂಚಗುಣಾಃ ಬ್ರಹ್ಮನ್ನುದಕಂ ಚ ಚತುರ್ಗುಣಮ್‌ । 

ಗುಣಾಸ್ತಯಸ್ತೇಜಸಿ ಸ ತ್ರಯಶ್ಚಾಕಾಶವಾತಯೋಃ 11೪ 

ಎಲ್ಫೆ ಬ್ರಾಹ್ಮಣರೇ, ಭೂಮಿಗಳಲ್ಲಿ ಐದು ಗುಣಗಳು, ಉದಕದಲ್ಲಿ ನಾಲ್ಕು 
ಗುಣಗಳು, ತೇಜಸಿನಲ್ಲಿ ಮೂರು ಗುಣಗಳು, ವಾಯುವಿನಲ್ಲಿಎ೦ಡು ಗುಣಗಳು 
ಮತ್ತು ಆಕಾಶದಲ್ಲಿ ಒಂದು ಗುಣ (ಆಕಾಶವಾಯುಗಳಲ್ಲಿಒಟ್ಟುಮೂರುಗುಣಗಳು). 


-500- ಮಹಾಭಾರತ ವನಪರ್ವ 


ಶಬ್ದಃ ಸರ್ಶಶ್ವ ರೂಪಂ ಚ ರಸೋ ಗಂಧಶ್ಚ ಪಂಚಮಃ । 
ಏತೇ ಗುಣಾಃ ಪಂಚ ಭೂಮೇಃ ಸರ್ವೇಭ್ಯೋ ಗುಣವತ್ತರಾ 11೫11 


ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಈ ಐದು ಭೂಮಿಯ ಗುಣಗಳು. 
ಭೂಮಿಯಲ್ಲಿ ಉಳಿದ ನಾಲ್ಕು ಪಂಚಮಹಾಭೂತಗಳಿಗಿಂತ ಅಧಿಕ ಸಂಖ್ಯೆಯ 
ಗುಣಗಳಿರುತ್ತವೆ. 


ಶಬ್ದಃ ಸರ್ಶಶ್ವ ರೂಪಂ ಚ ರಸಶ್ಟಾಪಿ ದ್ವಿಜೋತ್ತಮ । 
ಅಪಾಮೇತೇ ಗುಣಾ ಬ್ರಹ್ಮನ್‌ ಕೀರ್ತಿತಾಸ್ತವ ಸುವ್ರತ Wel 


ಎಲೈ ದಿಜೋತ್ತಮರೇ, ಸುವ್ರತರೇ, ಶಬ್ದ, ಸ್ಪರ್ಶ, ರೂಪ, ರಸಗಳು ಉದಕದ 
ಗುಣಗಳೆಂದು ನಿಮಗೆ ಹೇಳುತ್ತಿದ್ದೇನೆ. 


ಎ ಚ 


ಶಬಃ ಸರ್ಶಶ್ವ ವಾಯೌ ತು ಶಬ್ದಶ್ಚಾಕಾಶ ಏವ ತು 11೭1! 


೧ ಅ 


ಶಬಃ ಸರ್ಶಶ ರೂಪಂ ಚ ತೇಜಸೋ5ಥ ಗುಣಾಸ್ತಯಃ | 


ತೇಜಸಿನಲ್ಲಿ ಶಬ್ವ ಸ್ಪರ್ಶ, ರೂಪ ಈ ಮೂರು ಗುಣಗಳಿವೆ. ವಾಯುವಿನಲ್ಲಿ 
ಶಬ್ದಮತ್ತು ಸ್ಪರ್ಶಗಳು. ಆಕಾಶದಲ್ಲಿಮಾತ್ರ ಶಬ್ದವು ಒಂದೇ ಗುಣ. 


ಏತೇ ಪಂಚದಶ ಬ್ರಹ್ಮನ್‌ ಗುಣಾ ಭೂತೇಷು ಪಂಚಸು । 
ವರ್ತಂತೇ ಸರ್ವಭೂತೇಷು ಯೇಷು ಲೋಕಾಃ ಪ್ರತಿಷ್ಠಿತಾಃ । 
ಅನ್ಯೋನ್ಯಂ ನಾತಿವರ್ತಂತೇ ಸಮ್ಯಕ್‌ ಚ ಭವತಿ ದ್ವಿಜ sl 


ಎಲೈ ಬ್ರಾಹ್ಮಣರೇ, ಪಂಚಮಹಾಭೂತಗಳಲ್ಲಿ ಹೀಗೆ ಒಟ್ಟು ಹದಿನೈದು 
ಗುಣಗಳಿರುತ್ತವೆ. ಲೋಕಗಳೆಲ್ಲವೂ ಈ ಪಂಚಭೂತಗಳಲ್ಲಿ ಪ್ರತಿಷ್ಠಿತವಾಗಿವೆ. ಎಲೈ 
ಬ್ರಾಹ್ಮಣರೇ, ಇವು ಒಂದನ್ನೊಂದು ಮೀರಿ ಇರುವುದಿಲ್ಲ (ದೇಹಗಳಲ್ಲಿ ಎಷ್ಟು 


ಪ್ರಮಾಣದಲ್ಲಿಇರಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇರುತ್ತವೆ). ಹಾಗಾದಾಗ ಎಲ್ಲವೂ 
ಸರಿಯಾಗಿರುತ್ತದೆ. 


ಯದಾ ತು ವಿಷಮಂ ಭಾವಮಾಚರಂತಿ ಚರಾಚರಾಃ । 
ತದಾ ದೇಹೀ ದೇಹಮನ್ಯಂ ವ್ಯತಿರೋಹತಿ ಕಾಲತಃ 11೯ || 


ಮಾರ್ಕಂಡೇಯಸಮಾಸ್ಕಾಪರ್ವ -501- 


ಯಾವಾಗ ಚರಾಚರ ದೇಹಿಗಳ ಸಂಬಂಧಿಯಾದ ಈ ಪಂಚಭೂತಗಳಲ್ಲಿ ವೈಷಮ್ಯ 
ಉಂಟಾಗುವುದೋ ಆಗ ದೇಹಿಯು ಮರಣವನ್ನು ಹೊಂದುವನು. 


ಪ್ರಾತಿಲೋಮ್ಯಾದ್‌ ವಿನಶ್ಯಂತಿ ಜಾಯಂತೇ ಚಾನುಪೂರ್ವಶಃ ॥೧೦॥ 


ಪಂಚಭೂತಗಳು ಯಾವ ಕ್ರಮದಲ್ಲಿ ಜನಿಸುತ್ತವೆಯೋ ಅದಕ್ಕೆ ವಿರುದದ್ಧವಾದ 
ಕ್ರಮದಲ್ಲಿನಾಶವನ್ನು ಹೊಂದುತ್ತವೆ (ಆಕಾಶ, ವಾಯು, ಅಗ್ನಿ, ಉದಕ, ಪೃಥಿವೀ 
ಈ ಕ್ರಮದಲ್ಲಿ ಜನನ. ಪೃಥಿವೀ, ಜಲ, ಅಗ್ನಿ, ವಾಯು, ಆಕಾಶ ಈ ಕ್ರಮದಲ್ಲಿ 
ನಾಶ). 

ತತ್ರ ತತ್ರ ಹಿ ದೃಶ್ಯಂತೇ ಧಾತವಃ ಪಾಂಚಭೌತಿಕಾಃ । 

ಯೈರಾವೃತಮಿದಂ ಸರ್ವಂ ಜಗತ್‌ ಸ್ಥಾವರಜಂಗಮಮ್‌ 11೧೧ 

ಪಂಚಭೂತಗಳಿಗೆ ಸಂಬಂಧಪಟ್ಟ ಧಾತುಗಳು ಎಲ್ಲಾ ಕಡೆಯಲ್ಲಿಯೂ 
ಕಂಡುಬರುತ್ತವೆ. ಅವುಗಳಿಂದ ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲವೂ 
ವ್ಯಾಪ್ತವಾಗಿದೆ. 

ಇಂದ್ರಿಯೈಃ ಗೃಹ್ಯತೇ ಯದ್ಯತ್‌ ತತ್ತದ್ವ್ಯಕ್ಷಮಿತಿ ಸ್ಥ ಕೃತಮ್‌ । 

ತದವ್ಯಕ್ತಮಿತಿ ಜ್ಞೇಯಂ ಲಿಂಗಗ್ರಾಹ್ಯಮತೀಂದ್ರಿಯಮ್‌ 11೧೨1 

ಇಂದ್ರಿಯಗಳಿಗೆ ಗೋಚರವಾಗುವುದೆಲ್ಲವೂ ವ್ಯಕ್ತ ಎಂದು ಕರೆಯಲ್ಪಡುತ್ತದೆ. 
ಲಿಂಗಗ್ರಾಹ್ಯವಲ್ಲದುದು ಮತ್ತು ಅತೀಂದ್ರಿಯವಾದುದು ಅವ್ಯಕ್ತ ಎಂದು ತಿಳಿಯಬೇಕು. 


ಯಥಾಸ್ಟಂ ಗ್ರಾಹಕಾನ್ಯೇಷಾಂ ಶಬ್ದಾದೀನಾಮಿಮಾನಿ ತು । 
ಇಂದ್ರಿಯಾಣಿ ಯದಾ ದೇಹೀ ಧಾರಯನ್ನಿಹ ತಪ್ಯತೇ 11೧೩। 


ಯಾವಾಗ ದೇಹಿಯು ಇಂದ್ರಿಯಗಳನ್ನು ಧರಿಸಿ ಸಂಸಾರದಲ್ಲಿ ತಾಪವನ್ನು 
ಅನುಭವಿಸುತ್ತಾನೆಯೋ ಆಗ ಇಂದ್ರಿಯಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ 
ವಿಷಯಗಳನ್ನು ಗ್ರಹಿಸುತ್ತವೆ (ಆಕಾಶೇಂದ್ರಿಯವಾದ ಶ್ರೋತ್ರವು ಶಬ್ದವನ್ನು ಗ್ರಹಿಸುತ್ತದೆ. 
ವಾಯ್ದ್ವಿಂದ್ರಿಯವಾದ ತ್ತಕ್‌ ಸ್ಪರ್ಶವನ್ನು ಗ್ರಹಿಸುತ್ತದೆ. ತೇಜ ಇಂದ್ರಿಯವಾದ ಚಕ್ಕುಸ್ತು 
ರೂಪವನ್ನು ಗ್ರಹಿಸುತ್ತದೆ. ಜಲೇಂದ್ರಿಯವಾದ ರಸನಯು ರಸವನ್ನು ಗ್ರಹಿಸುತ್ತದೆ. 
ಭೂಮೀಂದ್ರಿಯವಾದ ಘ್ರಾಣವು ಗಂಧವನ್ನು ಗ್ರಹಿಸುತ್ತದೆ). 


-502- ಮಹಾಭಾರತ ವನಪರ್ವ 
ಪರಾವರಜ್ಞೋ ಯಃ ಶಕ್ತಃ ಸ ತು ಭೂತಾನಿ ಪಶ್ಯತಿ 11೧೪॥ 


ಪರಾವರ ವಸ್ತುವನ್ನು ತಿಳಿದ ಸಮರ್ಥನಾದ ಯಾವ ಜ್ಞಾನಿಯು ಲೋಕದಲ್ಲಿ 
ವ್ಯಾಪ್ತನಾದ ಪರಮಾತ್ಮನನ್ನು, ಪರಮಾತ್ಮನಲ್ಲಿ ಆಶ್ರಿತವಾದ ಲೋಕವನ್ನು 
ನೋಡುತ್ತಾನೆಯೋ ಅವನು ಪಂಚಭೂತಗಳನ್ನುಸರಿಯಾಗಿ ತಿಳಿಯುತ್ತಾನೆ. 


ಪಶ್ಯತಃ ಸರ್ವಭೂತಾನಿ ಸರ್ವಾವಸ್ಥಾಸು ಸರ್ವದಾ ।ಟ 
ಬ್ರಹ್ಮಭೂತೇನ ಸಂಯೋಗೋ ನಾಶುಭೇನೋಪಪದ್ಯತೇ 11೧೫! 


ಯಾವನು ಎಲ್ಲಾ ಅವಸ್ಥೆಗಳಲ್ಲಿಯೂ ಯಾವಾಗಲೂ ಸರ್ವಭೂತಗಳನ್ನು 
ಕಾಣುತ್ತಾನೆಯೋ ಅವನಿಗೆ ವೇದಪ್ರತಿಪಾದಿತವಾದ ಸದ್ಧರ್ಮದ ಜೊತೆಯಲ್ಲಿ 
ಸಂಯೋಗ ಉಂಟಾಗುತ್ತದೆ. ಅಶುಭಧರ್ಮದ ಸಂಯೋಗವು ಉಂಟಾಗುವುದಿಲ್ಲ. 


ಜ್ಞಾನಮೂಲಾತ್ಮಕಂ ಕ್ಲೇಶಮತಿವೃತ್ತಸ್ಯ ಮೋಹಜಮ್‌ । 
ಲೋಕೋ ಬುದ್ಧಿಪ್ರಕಾಶೇನ ಜ್ಞೇಯಮಾರ್ಗೇಣ ಗಮ್ಯತೇ 11೧೬॥! 


ವಿಷಯಗಳಲ್ಲಿಅತಿಯಾಗಿ ಆಸಕ್ತನಾದವನಿಗೆ ಜ್ಞಾನಗಳನ್ನುನಿರ್ಮೂಲಗೊಳಿಸುವ 
ಮೋಹಜನ್ಯವಾದ ಕ್ಷೇಶವುಂಟಾಗುತ್ತದೆ. ಲೋಕವು ತಮ್ಮ ಬುದ್ಧಿಯು ತೋರಿಸಿದ 
ವಿಷಯದ ಮಾರ್ಗದಲ್ಲಿ ಒಯ್ಯಲ್ಲಡುತ್ತದೆ. 


ಅನಾದಿನಿಧನಂ ಜಂತುಮಾತ್ಮಯೋನಿಂ ಸದಾವ್ಯಯಮ್‌ । 
ಅನೌಪಮ್ಯಮಮೂರ್ತಂ ಚ ಭಗವಾನಾಹ ಬುದ್ಧಿಮಾನ್‌ 11೧೭! 


ಮೇಧಾವಿಯಾದ ಮಾನವನು ಅನಾದಿನಿಧನನಾದ ಆತ್ಮಯೋನಿಯಾದ 
ಶಾಶ್ರತನಾದ ಅಸದೃಶನಾದ ಅವ್ಯಕ್ತವಾದ ವಸ್ತುವನ್ನು ಪರಮಾತ್ಮನೆಂದು ಕರೆಯುತ್ತಾನೆ. 

ತಪೋಮೂಲಮಿದಂ ಸರ್ವಂ ಯನ್ಮಾಂ ವಿಪ್ರಾನುಪೃಚ್ಛಸಿ । 

ತಪಸಾ ಹಿ ಸಮಾಪ್ನೋತಿ ಯದ್ಯದೇವಾಭಿವಾಂಛಿತಮ್‌ 11೧೮॥ 

ಎಲ್ಫೆ ಬ್ರಾಹ್ಮಣರೇ, ನೀವು ನನ್ನನ್ನು ಏನನ್ನು ಕೇಳುತ್ತಿದ್ದೀರೋ ಅವೆಲ್ಲವೂ 


ತಪೋಮೂಲವಾದುದು. ಮಾನವನು ತನಗೆ ಇಷ್ಟವಾದುದೆಲ್ಲವನ್ನೂ ತಪಸ್ಸಿನಿಂದ 
ಪಡೆಯುತ್ತಾನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -503- 


ಇಂದ್ರಿಯಾಣ್ಯೇವ ತತ್‌ ಸರ್ವಂ ಯೌಸ್ಪರ್ಗನರಕಾವುಭೌ । 
ನಿಗೃಹೀತವಿಸೃಷ್ಟಾನಿ ಸ್ಪರ್ಗಾಯ ನರಕಾಯ ಚ 11೧೯॥ 


ಸರ್ಗ ಮತ್ತು ನರಕ ಈ ಎರಡು ಲೋಕಗಳಿಗೆ ಪುರುಷನನು  ಇಂದ್ರಿಯಗಳೇ 
ಕರೆದುಕೊಂಡು ಹೋಗುತ್ತವೆ. ನಿಗೃಹೀತವಾದ ಇಂದ್ರಿಯಗಳು ಸ್ವರ್ಗಕ್ಕೂ, 
ನಿಯಂತ್ರಣವಿಲ್ಲದ ಇಂದ್ರಿಯಗಳು ನರಕಕ್ಕೂ ಕೊಂಡೊಯ್ಯುತ್ತವೆ. 


ತದಿಂದ್ರಿಯಾಣಿ ಸಂಯಮ್ಯ ತಪೋ ಭವತಿ ನಾನ್ಯಥಾ । 

ಏಷ ಯೋಗವಿಧಿಃ ಕೃತ್ಸೋ ಯಾವದಿಂದ್ರಿಯಧಾರಣಮ್‌ । 

ಏತನ್‌ಮೂಲಂ ಹಿ ತಪಸಃ ಸ್ಪರ್ಗಸ್ಯ ನರಕಸ್ಯ ಚ 11೨೦॥ 

ಆದ್ದರಿಂದ ಇಂದ್ರಿಯಗಳನ್ನು ನಿಗ್ರಹಿಸಿದರೆ ಮಾತ್ರ ತಪಸ್ಸು ಸಾಧ್ಯವಾಗುತ್ತದೆ. 
ಬೇರೆ ರೀತಿಯಲ್ಲಿಆಗುವುದಿಲ್ಲ. ಇಂದ್ರಿಯಧಾರಣೆಯೇ ಸಮಸ್ತ ಯೋಗವಿಧಿಗಳ 
ಉದ್ದೇಶವಾಗಿದೆ. ಈ ಇಂದ್ರಿಯಗಳೇ ತಪಸ್ಸಿಗೂ, ಸ್ವರ್ಗಕ್ಕೂ ಮತ್ತು ನರಕಕ್ಕೂ 
ಕಾರಣಗಳಾಗಿವೆ. 


ಇಂದ್ರಿಯಾಣಾಂ ಪ್ರಸಂಗೇನ ದೋಷಮಾರ್ಚ್ಚತ್ಯಸಂಶಯಮ್‌ । 

ಸನ್ನಿಯಮ್ಯ ತು ತಾನ್ಯೇವ ತತಃ ಸಿದ್ಧಿಂ ಸಮಾಪ್ನುಯಾತ್‌ 11೨೧॥॥ 

ಇಂದ್ರಿಯಗಳನ್ನು ಅತಿಯಾಗಿ ವಿಷಯಗಳಲ್ಲಿ ಹರಿಯಲು ಬಿಟ್ಟರೆ ನಿಸ್ಸಂಶಯವಾಗಿ 
ದೋಷವುಂಟಾಗುತ್ತದೆ. ಅವುಗಳನ್ನು ನಿಗ್ರಹಮಾಡಿದರೆ ಮಾತ್ರ ಅದರಿಂದ ಸಿದ್ಧಿ 
ಉಂಟಾಗುತ್ತದೆ. 

ಷಣ್ಣಾಮಾತ್ಮನಿ ಯೋಜ್ಯಾನಾಮೈಶ್ಚರ್ಯಂ ಯೋರಧಿಗಚ್ಛತಿ । 

ನ ಸ ಪಾಪೈಃ ಕುತೋತನರ್ಥೈರ್ಯಜ್ಯತೇ ವಿಜಿತೇಂದ್ರಿಯಃ 1/೨೨॥॥ 

ಪರಮಾತ್ಮನಲ್ಲಿಯೋಜಿಸಲ್ಪಡಬೇಕಾದ ಆರು ಇಂದ್ರಿಯಗಳ ಮೇಲೆ (ಮನಸ್ಸು 
ಮತ್ತು ಐದು ಜ್ಞಾನೇಂದ್ರಿಯಗಳ ಮೇಲೆ) ಯಾರು ಪ್ರಭುತ್ತವನ್ನು ಹೊಂದುತ್ತಾನೆಯೋ 
ಅಂತಹ ಜಿತೇಂದ್ರಿಯನಾದವನು ಪಾಪದಿಂದ ಯುಕ್ತನಾಗುವುದಿಲ್ಲ. ಇನ್ನು ಅವನಿಗೆ 
ದುಃಖವು ಎಲ್ಲಿಂದ ಬರಬೇಕು? 


-504- ಮಹಾಭಾರತ ವನಪರ್ವ 


ರಥಂ ಶರೀರಂ ಪುರುಷಸ್ಯ ದೃಷ್ಟ- 
ಮಾತ್ಮಾನಿಯತೇಂದ್ರಿಯಾಣ್ಯಾಹುರಶ್ಚಾನ್‌ । 

ತೈರಪ್ರಮತ್ತಃ ಕುಶಲೀ ಸದಶ್ಚೈಃ 
ರ್ದಾಂತೈಃ ಸುಖಂ ಯಾತಿ ರಥೀವ ಧೀರಃ 11೨೩॥॥ 


ಮನುಷ್ಯನ ಶರೀರವೇ ಒಂದು ರಥವೆಂದು ಜ್ಞಾನಿಗಳಿಂದ ದೃಷ್ಟವಾಗಿದೆ. 
ಪರಮಾತ್ಮನು ನಿಯಂತ್ರಿಸುವ ರಥಿಕ. ಇಂದ್ರಿಯಗಳನ್ನು ಅಶ್ತಗಳೆಂದು ಕರೆಯುತ್ತಾರೆ. 
ಆ ಇಂದ್ರಿಯಗಳ ವಿಷಯದಲ್ಲಿಪ್ರಮಾದವನ್ನು ಹೊಂದದೇ ಕುಶಲನಾಗಿದ್ದರೆ ಪಳಗಿಸಿದ 
ಸದಶ್ವಗಳಿಂದ ರಥಿಕನು ಸುಖವಾಗಿ ಪ್ರಯಾಣ ಮಾಡುವಂತೆ ಧೀರನಾದ ಪುರುಷನು 
ಸುಖವಾಗಿ ಪ್ರಯಾಣವನ್ನು ಮಾಡುತ್ತಾನೆ. 


ಪಣ್ಣಾಮಾತ್ಮನಿ ಯುಕ್ತಾನಾಮಿಂದ್ರಿಯಾಣಾಂ ಪ್ರಮಾಥಿನಾಮ್‌ । 
ಯೋ ಧೀರೋ ಧಾರಯೇದ್‌ ರಶ್ಮೀನ್‌ ಸ ಸ್ಯಾತ್‌ ಪರಮಸಾರಧಥಿಃ ॥ 


ಮನುಷ್ಯನನ್ನುಕ್ಟೋಭೆಗೊಳಿಸುವ ಈ ಆರು ಇಂದ್ರಿಯಗಳನ್ನುಯಾವ ಧೀರನು 
ಪರಮಾತ್ಮನಲ್ಲಿಯೋಜಿಸುತ್ತಾನೆಯೋ ಅವನೇ ಕಡಿವಾಣವನ್ನು ಹಿಡಿದ ಶ್ರೇಷ್ಠಸಾರಥಿ. 


ಇಂದ್ರಿಯಾಣಾಂ ಪ್ರಸೃಷ್ಟಾನಾಂ ಹಯಾನಾಮಿವ ವರ್ತೃಸು । 
ಧೃತಿಂ ಕುರ್ವೀತ ಸಾರಥ್ಯೇ ಧೃತ್ಯಾ ತಾನಿ ಜಯೇದ್‌ ಧ್ರುವಮ್‌ 11೨೫1 


ಅಶ್ಚಗಳು ಮಾರ್ಗದಲ್ಲಿ ಹೋಗುವಂತೆ ವಿಷಯದ ಮಾರ್ಗದಲ್ಲಿ ಹೋಗುವ 
ಇಂದ್ರಿಯಗಳನ್ನು ಸಾರಥಿಯು ಧೈರ್ಯದಿಂದ ನಿಯಂತ್ರಿಸಬೇಕು. ಧೈರ್ಯದಿಂದ 
ಇಂದ್ರಿಯಗಳ ಜಯವು ಖಂಡಿತವಾಗಿ ಸಾಧ್ಯವಾಗುತ್ತದೆ. 


ಇಂದ್ರಿಯಾಣಾಂ ವಿಚರತಾಂ ಯನ್ನನೋತನುವಿಧೀಯತೇ ॥ 
ತದಸ್ಯ ಹರತೇ ಬುದ್ಧಿಂ ನಾವಂ ವಾಯುರಿವಾಂಭಸಿ 11೨೬! 


ಯಾವನ ಮನಸ್ಸುಇಂದ್ರಿಯಗಳು ಹೋದ ದಾರಿಯಲ್ಲಿಯೇ ಹೋಗುತ್ತವೆಯೋ 
ಅವನ ಮನಸ್ಸುಜಲದಲ್ಲಿವಾಯುವು ನೌಕೆಯನ್ನುಎಳೆದುಕೊಂಡು ಹೋದಂತೆ ಅವನ 
ಬುದ್ಧಿಯನ್ನುಎಳೆದುಕೊಂಡು ಹೋಗುತ್ತದೆ (ನಾಶಮಾಡುತ್ತದೆ). 


ಮಾರ್ಕಂಡೇಯಸಮಾಸ್ಯಾಪರ್ವ -505- 


ಯೇಷು ವಿಪ್ರತಿಪದ್ಯಂತೇ ಷಟ್‌ಸ್ವಮೋಹಾತ್‌ ಫಲಾಗಮಮ್‌ । 
ಜ್ಞಾತ್ಸೈಷ್ಣಧ್ಯಾಯಾಸಿತೋ ಧ್ಯಾಯೀ ವಿಂದತೇ ಧ್ಯಾನಜಂ ಫಲಮ್‌ ॥। 


ಯಾವ ಆರು ಇಂದ್ರಿಯಗಳಲ್ಲಿ ಮೋಹವಿಲ್ಲದೆ ವರ್ತಿಸುವುದರಿಂದ 
ಫಲಪ್ರಾಪ್ತಿಯನ್ನು ವಿಶೇಷವಾಗಿ ಪಡೆಯುತ್ತಾರೆಯೋ, ಆ ಆರು ಇಂದ್ರಿಯಗಳನ್ನು 
ತಿಳಿದು ಅವುಗಳಲ್ಲಿ ಅಧಿಷ್ಠಿತನಾಗಿ ಪರಮಾತ್ನನನ್ನು ಧ್ಯಾನಮಾಡುವವನು ಪರಮ 
ಸುಖವನ್ನುಪಡೆಯುತ್ತಾನೆ. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ಅಷ್ಟನವತ್ಯಧಿಕಶತತಮೋಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಪತಿವ್ರತಾಮಾಹಾತ್ಮ್ಯೇ 
ತ್ರಯೋವಿಂಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ತೊಂಬತ್ತೆಂಟನೆಯ ಅಧ್ಯಾಯ ಮುಗಿಯಿತು 
ರರ ೯೫ ೫ 
ನೂರ ತೊಂಬತೊಂಬತನೆಯ ಅಧ್ಯಾಯ 
ಧರ್ಮವ್ಯಾಧನಿಂದ ಸತ್ತಾ ದಿ ಗುಣದಿಂದ ಉಂಟಾಗುವ ಗುಣಗಳ ವರ್ಣನೆ. 
ಮಾರ್ಕಂಡೇಯ: 
ಏವಂ ತು ಸೂಕ್ಷ್ಮೇ € ಕಥಿತೇ ಧರ್ಮವ್ಯಾಧೇನ ಭಾರತ । 
ಬ್ರಾಹ್ಮಣಃ ಸ ಪುನಃ ಸೂಕ್ಷ್ಮಂ ಪಪ್ರಚ್ಛ ಸುಸಮಾಹಿತಃ Tell 
ಮಾರ್ಕಂಡೇಯ- ಎಲೈ ಯುಧಿಷ್ಠಿರನೇ, ಧರ್ಮವ್ಯಾಧನಿಂದ ಇಂತಹ ಸೂಕ್ಷ್ಮ 
ವಿಷಯವು ಹೇಳಲ್ಪಡುತ್ತಿರಲು ಆ ಬ್ರಾಹ್ಮಣನು ಸಮಾಧಾನವುಳ್ಳವನಾಗಿ ಇನ್ನೊಂದು 
ಸೂಕ್ಷ್ಮ ವಿಷಯದಲ್ಲಿಹೀಗೆ ಪ್ರಶ್ನೆಯನ್ನು ಮಾಡಿದನು. 


ಸತ್ತ ಸ್ಯ ರಜಸಶ್ಚೈವ ತಮಸಶ್ಚ ಯಥಾತಥಮ್‌ । 


=> ಎಶ 


ಗುಣಾಂಸ್ತತ್ತೇನ ಮೇ ಬ್ರೂಹಿ ಯಥಾವದಿಹ ಪೃಚ್ಛತಃ TET 


ಸತ , ರಜಸು ಮತು ತಮಸು ಈ ಮೂರು ಗುಣಗಳಿಂದ ಮನುಷ್ಯನಲ್ಲಿ 
ವವ ~ ಡಿ ಗು 
ಉಂಟಾಗುವ ಗುಣಗಳನ್ನು ಪ್ರಶ್ನೆಯನ್ನು ಕೇಳುತ್ತಿರುವ ನನಗೆ ಯಥಾರ್ಥವಾಗಿ ಹೇಳು. 


-506- ಮಹಾಭಾರತ ವನಪರ್ವ 


ವ್ಯಾಧಃ 
ಹಂತ ತೇ ಕಥಯಿಷ್ಯಾಮಿ ಯನ್ಮಾಂ ತ್ತಂ ಪರಿಪೃಚ್ಛಸಿ | 
ಏಷಾಂ ಗುಣಾನ್‌ ಪೃಥಕ್ತಿ ೩ನ ನಿಬೋಧ ಗದತೋ ಮಮ 11೩ 


ವ್ಯಾಧ- ಸಂತೋಷ. ನೀನು ಏನನ್ನು ಕೇಳುತ್ತಿದ್ದೀಯೋ ಅಂತಹ ಸತ್ತಾದಿ 
ಗುಣಗಳಿಂದ ಉಂಟಾಗುವ ಗುಣಗಳನ್ನು ಬೇರೆ ಬೇರೆಯಾಗಿ ಹೇಳುವೆನು. ನಾನು 
ಹೇಳಿದಂತೆ ಅದನ್ನು ಕೇಳು. 


ಮೋಹಾತ್ಮಕಂ ತಮಸ್ತೇಷಾಂ ರಜ ಏಷಾಂ ಪ್ರವರ್ತಕಮ್‌ । 
ಪ್ರಕಾಶಬಹುಲತ್ವಾಚ್ಚ ಸತ್ತ ೦ ಜ್ಯಾಯ ಇಹೋಚ್ಯತೇ 1೪1 


ಸತ್ತಾದಿ ಮೂರುಗುಣಗಳಲ್ಲಿ ತಮೋಗುಣವು ಮೋಹವನ್ನು ಉಂಟು 
ಮಾಡುವಂತಹದು. ರಜೋಗುಣವು ವಿಷಯದಲ್ಲಿ ಪ್ರವೃತ್ತಿಯನ್ನು ಉಂಟು 


ಮಾಡುವಂತಹುದು. ಸತ್ತ ವು ಜ್ಞಾನವನ್ನು ಉಂಟುಮಾಡುವ ಕಾರಣದಿಂದ ಅದು 
ಶ್ರೇಷ್ಠವಾದುದು ಎಂದು ಹೇಳಲ್ಪಡುತ್ತದೆ. 


ಅವಿದ್ಯಾಬಹುಲೋ ಮೂಢಃ ಸ್ವಪ್ಪಶೀಲೋ ವಿಚೇತನಃ । 
ದುರ್ಹೃಷೀಕಸ್ತಮೋದಧ್ಯಸ್ತಃ ಸಕ್ರೋಧಸ್ತಾಮಸೋತಲಸಃ 11೫11 


ತಾಮಸನಾದ ಮಾನವನು ತಮೋಗುಣದಿಂದ ಪೀಡಿತನಾಗಿ ಬಹಳ ಅಜ್ಞಾನವನ್ನು 
ಹೊಂದಿ ಮೂಢನೂ, ನಿದ್ರಾಳುವೂ, ವಿಚೇತನನೂ, ದುಷ್ಟೇಂದ್ರಯಗಳನ್ನು 
ಹೊಂದಿದವನೂ, ಕ್ರೋಧವುಳವನೂ, ಆಲಸ್ಯ ಉಳ್ಳವನೂ ಆಗಿರುತ್ತಾನೆ. 


ಪ್ರವೃತ್ತವಾಕ್ಕೋ ಮಂತ್ರೀ ಚ ಯೋತನುರಾಗ್ಯಭ್ಯಸೂಯಕಃ । 
ವಿಧಿತ್ತಮಾನೋ ವಿಪ್ರರ್ಷೇ ಸ್ವಬ್ಬೋ ಮಾನೀ ಸ ರಾಜಸಃ TNT 


ಎಲೈ ವಿಪ್ರರ್ಷಿಗಳೇ, ರಾಜಸನಾದವನು ಹೆಚ್ಚು ಮಾತನಾಡುವವನೂ, 
ಮಂತ್ರಾಲೋಚನೆಯನ್ನು ಮಾಡುವವನೂ, ಅನುರಾಗ ಮತ್ತು ಅಸೂಯೆಯನ್ನು 
ಉಳ್ಳವನೂ, ಯಾವಾಗಲೂ ಏನಾದರೂ ಪ್ರವೃತ್ತಿಯನ್ನುಮಾಡುವವನೂ, ಅಹಂಕಾರ 
ಉಳ್ಳವನೂ ಮತ್ತು ಗರ್ವವುಳ್ಳವನೂ ಆಗಿರುತ್ತಾನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -507- 


ಪ್ರಕಾಶಬಹುಲೋ ಧೀರೋ ನಿರ್ವಿವಿತ್ಪೋರನಸೂಯಕಃ । 

ಅಕ್ರೋಧನೋ ನರೋ ಧೀಮಾನ್‌ ದಾಂತಶ್ಚೆವ ಸ ಸಾತ್ತಿಕ ॥॥೭॥ 

ಸಾತ್ತಿಕನಾದವನು ಬಹಳ ಜ್ಞಾನವನ್ನು ಹೊಂದಿದವನೂ, ಧೀರನೂ, ಸಂಶಯ 
ರಹಿತನೂ, ಅಸೂಯಾ ರಹಿತನೂ, ಕ್ರೋಧರಹಿತನೂ, ಮೇಧಾವಿಯೂ, ಇಂದ್ರಿಯ 
ನಿಗ್ರಹವುಳ್ಳವನೂ ಆಗಿರುತ್ತಾನೆ. 

ಸಾತ್ತಿಕಸ್ತ್ಯಥ ಸಂಬುದ್ಧೋ ಲೋಕವೃತ್ತೇರ್ನ ಕ್ಲಿಶ್ಯತೇ । 

ಯದಾ ಬುಧ್ಯತಿ ಬೋದ್ಧವ್ಯಂ ಲೋಕವೃತ್ತಂ ಜುಗುಪ್ಪತೇ SY 

ಒಳ್ಳೆಯ ಜ್ಞಾನವನ್ನು ಹೊಂದಿದ ಸಾತ್ತಿಕನು ಲೋಕದ ನಡತೆಯಿಂದ ಕ್ಲೇಶವನ್ನು 
ಪಡುವುದಿಲ್ಲ. ಅವನು ತಿಳಿಯಬೇಕಾದುದನ್ನೆಲ್ಲಾತಿಳಿದಾಗ ಲೋಕವೃತ್ತವನ್ನುನೋಡಿ 
ಜುಗುಪ್ಸೆಪಡುತ್ತಾನೆ. 

ವೈರಾಣ್ಯಸ್ಯ ಚ ರೂಪಂ ತು ಪೂರ್ವಮೇವ ಪ್ರವರ್ತತೇ । 

ಮೃದುರ್ಭವತ್ತಹಂಕಾರ: ಪ್ರಸೀದತ್ಯಾರ್ಜವಂ ಚ ಯತ್‌ । 

ತತೋಶಸ್ಕ ಸರ್ವದ್ವಂದ್ವಾನಿ ಪ್ರಶಾಮ್ಯಂತಿ ಪರಸ್ಪರಮ್‌ Tal 

ಈ ಲೋಕವೃತ್ತಕ್ಕೆ ವಿರುದ್ಧವಾದ ಚಿಹ್ನೆಗಳು ಅವನಲ್ಲಿಮೊದಲೇ ಕಾಣಿಸಿಕೊಳ್ಳುತ್ತವೆ. 
ಅಹಂಕಾರವುಳ್ಳವನು ಮೃದುವಾಗುತ್ತಾನೆ. ಮನಸ್ಸುಪ್ರಸನ್ನವಾಗುತ್ತದೆ. ಆರ್ಜವವನ್ನು 
ಹೊಂದಿದವನಾಗುತ್ತಾನೆ. ಅನಂತರ ಅವನು ಎಲ್ಲಾದ್ದಂದ್ದಗಳನ್ನೂ ತ್ಯಜಿಸಿ ಶಾಂತಿಯನ್ನು 
ಹೊಂದುತ್ತಾನೆ. 

ನ ಚಾಸ್ಯ ಸಂಶಯೋ ನಾಮ ಕ್ಷಚಿದ್‌ ಭವತಿ ಕಶ್ಚನ 11೧೦॥॥ 

ಅವನಿಗೆ ಎಲ್ಲಿಯೂ ಯಾವ ಸಂಶಯವೂ ಇರುವುದಿಲ್ಲ. 

ಶೂದ್ರಯೋನೌ ಹಿ ಜಾತಸ್ಯ ಸದ್ಗುಣಾನುಪತಿಷ್ಠತ: । 

ವೈಶ್ಯತ್ವಂ ಲಭತೇ ಬ್ರಹ್ಮನ್‌ ಕ್ರತ್ರಿಯತ್ತಂ ತಥೈವ ಚ moo 


ಶೂದ್ರಯೋನಿಯಲ್ಲಿಹುಟ್ಟಿ ಸದ್ಗುಣಗಳನ್ನು ಆಶ್ರಯಿಸಿದವನು ವೈಶ್ಯಜನ್ನವನ್ನು 
ಪಡೆಯುತ್ತಾನೆ. ಎಲೈ ಬ್ರಾಹ್ಮಣರೇ, ಹಾಗೆಯೇ ಅವನು ಕತ್ತಿಯ ಜನ್ಮವನ್ನೂ 
ಪಡೆಯುತ್ತಾನೆ. 


-508- ಮಹಾಭಾರತ ವನಪರ್ವ 


ಆರ್ಜವೇ ವರ್ತಮಾನಸ್ಯ ಬ್ರಾಹ್ಮಣ್ಯಮಭಿಜಾಯತೇ । 
ಗುಣಾಸ್ತೇ ಕೀರ್ತಿತಾಃ ಸರ್ವೇ ಕಿಂ ಭೂಯಃ ಶ್ರೋತುಮಿಚ್ಛಸಿ । 
ಏತೈರ್ಗುಣೈರ್ವಿಹೀನಸ್ಯ ವಿಪ್ರಸ್ಯಾಪಿ ನ ವಿಪ್ರತಾ Tek 


ಅವನು ಆರ್ಜವವನ್ನು ಹೊಂದಿದ್ದರೆ ಬ್ರಾಹ್ಮಣ ಜನ್ಮವು ಲಭಿಸುತ್ತದೆ. ನೀನು 
ಕೇಳಿದ ಎಲ್ಲಾ ಗುಣಗಳನ್ನೂ ನಿನಗೆ ಹೇಳಿದ್ದೇನೆ. ಇನ್ನು ಏನನ್ನು ಕೇಳಲು 
ಬಯಸುತ್ತೀಯೆ? ಈ ಗುಣಗಳಿಂದ ರಹಿತನಾದ ಬ್ರಾಹ್ಮಣನು ಬ್ರಾಹ್ಮಣನೇ ಅಲ್ಲ. 


ಬ್ರಾಹ್ಮಣಃ 
ಪಾರ್ಥಿವಂ ಧಾತುಮಾಸಾದ್ಯ ಶಾರೀರೋಗ್ಗಿಃ ಕಥಂ ಭವೇತ್‌ । 
ಅವಕಾಶವಿಶೇಷೇಣ ಕಥಂ ವರ್ತಯತೇರನಿಲಃ 11೧೩। 


ಬ್ರಾಹ್ಮಣ- ಶರೀರದಲ್ಲಿ ಪೃಥಿವಿಯ ಅಂಶದ ಜೊತೆಯಲ್ಲಿ ಬೆರೆತು ಅಗ್ನಿಯು 
ಹೇಗೆ ಇರುತ್ತದೆ? ವಾಯುವಾದರೂ ಹೇಗೆ ಅವಕಾಶವಿಶೇಷವನ್ನು ಪಡೆದು 
ಸಂಚರಿಸುತ್ತದೆ? 


ಮಾರ್ಕಂಡೇಯ: 

ಪ್ರಶಮೇತಂ ಸಮುದ್ದಿಷ್ಠಂ ಬ್ರಾಹ್ಮಣೇನ ಯುಧಿಷ್ಠಿರ । 

ವ್ಯಾಧಸ್ತು ಕಥಯಾಮಾಸ ಬ್ರಾಹ್ಮಣಾಯ ಮಹಾತ್ಮನೇ 11೧೪॥ 

ಮಾರ್ಕಂಡೇಯ- ಎಲೈ ಯುಧಿಷ್ಠಿರನೇ, ಬ್ರಾಹ್ಮಣನು ಕೇಳಿದ ಈ ಪ್ರಶ್ನೆಗೆ 
ವ್ಯಾಧನಾದರೂ ಮಹಾತ್ಮನಾದ ಬ್ರಾಹ್ಮಣನಿಗೆ ಉತ್ತರವನ್ನು ಕೊಟ್ಟನು. 

ವ್ಯಾಧಃ 
ಮೂರ್ಧಾನಮಾಶ್ರಿತೋ ವಹ್ಲಿಃ ಶರೀರಂ ಪರಿಪಾಲಯನ್‌ । 
ಪ್ರಾಣೋ ಮೂರ್ಧನಿ ಚಾಗ್ನ್‌ ಚ ವರ್ತಮಾನೋ ವಿಚೇಷ್ಠತೇ ॥೧೫॥ 


ವ್ಯಾಧ- ಅಗ್ನಿಯು ಶಿರಸ್ಸನ್ನು ಆಶ್ರಯಿಸಿ ಶರೀರವನ್ನು ಪರಿಪಾಲಿಸುತ್ತದೆ. 


ಮುಖ್ಯಪ್ರಾಣನು ಶಿರಸ್ಸಿನಲ್ಲಿಯೂ ಅಗ್ನಿಗಳಲ್ಲಿಯೂ ಇದ್ದು ಎಲ್ಲಾ ಚೇಷ್ಟೆಗಳನ್ನು 
ಮಾಡಿಸುತ್ತಾನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -509- 


ಭೂತಂ ಭವ್ಯಂ ಭವಿಷ್ಯಂ ಚ ಸರ್ವಂ ಪ್ರಾಣೇ ಪ್ರತಿಷ್ಠಿತಮ್‌ । 
ಶ್ರೇಷ್ಠಂ ತದೇವ ಭೂತಾನಾಂ ಬ್ರಹ್ಮ ಜ್ಯೋತಿರುಪಾಸ್ಥಹೇ MOL 


ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ಮುಖ್ಯಪ್ರಾಣನನ್ನು ಆಶ್ರಯಿಸಿದೆ. 
ಎಲ್ಲಜೀವರಿಗಿಂತಲೂ ಅವನು ಶ್ರೇಷ್ಠನಾದವನು. ಅವನನ್ನು ಜ್ಯೋತೀರೂಪನಾದ 
ಪ್ರತ್ಯಕ್ಷ ಬ್ರಹ್ಮನೆಂದು ಉಪಾಸನೆ ಮಾಡುತ್ತೇವೆ. 


ಸ ಜಂತುಃ ಸರ್ವಭೂತಾತ್ಮಾ ಪುರುಷಃ ಸ ಸನಾತನಃ । 
ಮಹಾನ್‌ ಬುದ್ಧಿರಹಂಕಾರೋ ಭೂತಾನಾಂ ವಿಷಯಶ್ಚ ಸಃ 1೧೭! 


ಶರೀರಮಧ್ಯೆ ನಾಭಿ: ಸ್ಯಾನ್ಸಾಭ್ಯಾಮಗ್ಗಿಃ ಪ್ರತಿಷ್ಠಿತ: । 

ಏಷತ್ಪಗ್ನಿರಪಾನೇನ ಪ್ರಾಣೇನ ಪರಿಪಾಲ್ಕತೇ । 

ಮಧ್ಯೇ ನಾಭ್ಯಾಂ ತು ಜಠರೇಗ್ನಿ! ಪ್ರತಿಷ್ಠಿತಃ । 

ಅವ್ಯಕ್ತಂ ಸತ್ತ್ವಸಂಜ್ಯಂ ಚ ಜೀವಃ ಕಾಲಃ ಸ ಚೈವ ಹಿ । 

ಪ್ರಕೃತಿಃ ಪುರುಷಕ್ಷೈವ ಪ್ರಾಣ ಏವ ದ್ವಿಜೋತ್ತಮ 11೧೮॥ 


ಅವನು ಸರ್ವಜೀವರಿಗೆ ನಿಯಾಮಕನಾಗಿದ್ದಾನೆ. ಅವನು ವೇದ 
ಪ್ರತಿಪಾದ್ಯನಾದವನು. ಅವನು ಮಹಾನ್‌, ಬುದ್ಧಿ, ಪುರುಷ, ಮೊದಲಾದ ಶಬ್ದಗಳಿಂದ 
ವಾಚ್ಯನಾದವನು. ಶರೀರದ ಮಧ್ಯೆ ಜಠರದ ಮಧ್ಯೆ ನಾಭಿಯಲ್ಲಿ ಅಗ್ನಿಯು 
ಪ್ರತಿಷ್ಠಿತನಾಗಿದ್ದಾನೆ. ಅವನು ಪ್ರಾಣದಿಂದ ಪರಿಪಾಲಿಸಲ್ಪಡುತ್ತಾನೆ. ಅಹಂಕಾರ 
ಶಬ್ದದಿಂದಲೂ ವಾಚ್ಯನಾದವನು. ಎಲೈ ದ್ವಿಜೋತ್ತಮನೇ, ಅವನನ್ನು ಅವ್ಯಕ್ತ, ತತ್ತ್ವ, 
ಜೀವ, ಕಾಲ, ಪ್ರಕೃತಿ, ಪುರುಷ, ಪ್ರಾಣ ಮೊದಲಾದ ಶಬ್ದಗಳಿಂದ ಕರೆಯುತ್ತಾರೆ. 


ಜಾಗರ್ತಿ ಸ್ವಪ್ನಕಾಲೇ ಚ ಸ್ವಪ್ನೇ ಸ್ವಪ್ನಾಯತೇ ಚ ಸಃ । 

ಜಾಗ್ರತ್ಸು ಬಲಮಾಧತ್ತೇ ಚೇಷ್ಟತ್ಸು ಚೇಷ್ಟಯತ್ಯಪಿ ea 

ಅವನು ಜೀವನು ಸ್ಪಪವನ್ನು ನೋಡುವ ಸಮಯದಲ್ಲಿ ಎಚ್ಚರದಿಂದಿರುತ್ತಾನೆ 
ಮತ್ತು ಜೀವನಿಗೆ ಸ್ಪಾಪ್ಲಪದಾರ್ಥಗಳನ್ನು ತೋರಿಸುತ್ತಾನೆ. ಜೀವನು ಎಚ್ಚರಗೊಂಡಾಗ 
ಅವನಿಗೆ ಬಲವನ್ನು ನೀಡುತ್ತಾನೆ. ಜೀವನು ಕಾರ್ಯಗಳನ್ನು ಮಾಡುವಾಗ ಅವನು 
ಮಾಡಿಸುತ್ತಾನೆ. 


-510- ಮಹಾಭಾರತ ವನಪರ್ವ 


ತಸ್ಮಿನ್‌ ನಿರುದ್ದೇ ವಿಪ್ರೇಂದ್ರ ಮೃತ ಇತ್ಯಭಿಧೀಯತೇ । 
ತ್ಯಕ್ತ್ವಾ ಶರೀರಂ ಭೂತಾತ್ಮಾ ಪುನರನ್ಯತ್‌ ಪ್ರಪದ್ಯತೇ 11೨೦॥॥ 


ಏವಂ ತಿಹ ಸ ಸರ್ವತ್ರ ಪ್ರಾಣೇನ ಪರಿಪಾಲ್ಯತೇ 11೨೧॥॥ 
ವ 


ಎಲೈ ವಿಪ್ರೇಂದ್ರರೇ, ಅವನು ಶರೀರದಲ್ಲಿ ತನ್ನ ವ್ಯಾಪಾರವನ್ನು ನಿಲ್ಲಿಸಿದರೆ 
ಜೀವನನ್ನು ಮೃತನೆಂದು ಕರೆಯುತ್ತಾರೆ. ಜೀವನು ಆ ಶರೀರವನ್ನು ಬಿಟ್ಟು 
ಪಂಚಭೂತಗಳ ಜೊತೆಯಲ್ಲಿಇನ್ನೊಂದು ಶರೀರವನ್ನು ಹೊಂದುತ್ತಾನೆ. ಹೀಗೆ ಜೀವನು 
ಈ ಶರೀರದಲ್ಲಿಯೂ ಮತ್ತು ಎಲ್ಲಾ ಶರೀರದಲ್ಲಿಯೂ ಮುಖ್ಯಪ್ರಾಣನಿಂದ 
ರಕ್ಷಿಸಲ್ಪಡುತ್ತಾನೆ. 


ಪೃಷ್ಠತಸ್ತು ಸಮಾನೇನ ಸ್ಟಾಂ ಸ್ಟಾಂ ಗತಿಮುಪಾಶ್ರಿತಃ W೨2೨ 
ವಸ್ತಿಮೂಲೇ ಗುದೇ ಚೈವ ಪಾವಕಂ ಸಮುಪಾಶ್ರಿತಃ । 
ವಹನ್‌ ಮೂತ್ರಂ ಪುರೀಷಂ ವಾಪ್ಯಪಾನಃ ಪರಿವರ್ತತೇ 11೨೩1 


ಮುಖ್ಯಪ್ರಾಣನು ಶರೀರದ ಹಿಂಭಾಗದಲ್ಲಿಸಮಾನರೂಪದಿಂದ ಸಂಚರಿಸಿ ತನ್ನ 
ಕಾರ್ಯಗಳನ್ನು ಮಾಡುತ್ತಾನೆ. ಅಪಾನನಾಗಿ ವಸ್ತಿಮೂಲ ಮತ್ತು ಗುದದಲ್ಲಿರುವ 
ಅಗ್ನಿಯಲ್ಲಿ ಆಶ್ರಿ ಶ್ರಿತನಾಗಿ ಮೂತ್ರ ಪುರೀಷಗಳನ್ನು ಸಾಗಿಸುತ್ತಾನೆ. 


ಪ್ರಯತ್ನೇ ಕರ್ಮಣಿ ಬಲೇ ಸ(ಯ) ಏಷ ತ್ರಿಷು ವರ್ತತೇ । 
ಉದಾನಮಿತಿ ತಂ ಪ್ರಾಹುರಧ್ಯಾತ್ಮವಿದುಷೋ ಜನಾಃ 11೨೪॥ 


ಪ್ರಯತ್ನ, ಕರ್ಮ ಮತ್ತು ಬಲ ಇವುಗಳಲ್ಲಿಯಾವ ಮುಖ್ಯಪ್ರಾಣನ ರೂಪವು 


ಜೀವನನ್ನು ಪ್ರೇರಿಸುವುದೋ ಆ ರೂಪವನ್ನು ಉದಾನನೆಂದು ಅಧ್ಯಾತ್ಮವಿದ್ಯೆಯನ್ನು 
ಬಲ್ಲ ಮಾನವರು ಹೇಳುತ್ತಾರೆ. 


ಸಂಧೌ ಸಂಧೌ ಸನ್ನಿವಿಷ್ಠಃ ಸರ್ವೇಷ್ನಪಿ ತಥಾನಿಲಃ । 
ಶರೀರೇಷು ಮನುಷ್ಯಾ ಣಾಂ ವ್ಯಾನ ಇತ್ಯು ಪದಿಶ್ಯತೇ 11೨೫॥ಟ 


ಮನುಷ್ಯನ ದೇಹದ ಸರ್ವಸಂಧಿಗಳಲ್ಲೂಇರುವ ಮುಖ್ಯಪ್ರಾಣನ ರೂಪ ಪವನ್ನು 
ವ್ಯಾನ ಎಂದು ಕರೆಯುತ್ತಾರೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -51°- 


ಧಾತುಷಗ್ಗಿಸ್ತು ವಿತತಃ ಸ ತು ವಾಯುಸಮೀರಿತಃ । 
ರಸಾನ್‌ ಧಾತೂಂವ್ಚ ದೋಷಾಂಶ್ಚ ವರ್ತಯನ್‌ ಪರಿಧಾವತಿ ॥೨೬॥ 
ಶರೀರಧಾತುಗಳಲ್ಲಿಅಗ್ನಿಯು ವ್ಯಾಪಿಸಿದೆ. ಆ ಅಗ್ನಿಯಾದರೂ ವಾಯುವಿನಿಂದ 


ಪ್ರೇರಿತನಾಗಿ ಶರೀರದ ರಸಗಳು, ಧಾತುಗಳು ಮತ್ತು ದೋಷಗಳನ್ನು 
ಕಾರ್ಯಪ್ರವೃತ್ತವಾಗುವಂತೆ ಮಾಡಿ ಶರೀರದಲ್ಲೆಲ್ಲಾಸಂಚರಿಸುತ್ತಾನೆ. 


ಪ್ರಾಣಾನಾಂ ಸನ್ನಿಪಾತಾತ್ತು ಸನ್ನಿಪಾತಃ ಪ್ರಜಾಯತೇ । 

ಸೋಷ್ಠಾ ಸೋಗ್ಟಿರಿತಿ ಜ್ಛೇಯೋ ಯೋಪನ್ನಂ ಪಚತಿ ದೇಹಿನಾಮ್‌॥।೨೭॥ 

ಈ ಐದು ವಾಯುಗಳು ತಮ್ಮ ಮಾರ್ಗವನ್ನು ಬದಲಿಸಿ ಸಂಚಾರವನ್ನುಮಾಡಿದರೆ 
ಆಗ ಸನ್ನಿಪಾತ ಎಂಬ ವ್ಯಾಧಿಯು ಉಂಟಾಗುತ್ತದೆ. ಉಷ್ಣಸರ್ಶದಿಂದ ಕೂಡಿದ 
ವಾಯುವೇ ಅಗ್ಲಿ ಎಂದು ತಿಳಿಯಬೇಕು. ಅವನು ದೇಹಿಗಳಲ್ಲಿ ಅನ್ನವನ್ನು ಪಚನ 
ಮಾಡುತ್ತಾನೆ. 

ಅಪಾನೋದಾನಯೋರ್ಮಧ್ಯೇ ಪ್ರಾಣವ್ಯಾನೌ ಸಮಾಹಿತೌ । 

ಸಮನಿತಸ್ತ ಧಿಷ್ಕಾನಂ ಸಮ್ಯಕ್‌ ಪಚತಿ ಪಾವಕಃ 11೨೮॥ 

ಅಪಾನ ಉದಾನರ ಮಧ್ಯೆ ಪ್ರಾಣವ್ಯಾನಗಳು ಪ್ರತಿಷ್ಠಿತವಾಗಿವೆ. ಚೆನ್ನಾಗಿ 
ವಾಯುವಿನ ಜೊತೆಯಲ್ಲಿಸೇರಿದ ಅಗ್ನಿಯು ತನಗೆ ಅಧಿಷ್ಠಾನವಾದ ಈ ದೇಹವನ್ನು 
ಪಚನ ಮಾಡುತ್ತಾನೆ (ಬಿಸಿಯಾಗಿ ಇಡುತ್ತಾನೆ). 

ತಸ್ಯಾಪಿ ವಾಯುಪರ್ಯಂತಸ್ತಥಾ ಸ್ಯಾದ್ಗುಣಸಂಜಿತಃ । 

ಸ್ರೋತಾಂಸಿ ತಸ್ಥಾಜ್ಞಾಯಂತೇ ಸರ್ವಪ್ರಾ ಣೇಷು ದೇಹಿನಾಮ್‌ 1೨೯1 

ಆ ಅಗ್ನಿಯಾದರೂ ಎಲ್ಲಿಯವರೆಗೆ ಶರೀರದಲ್ಲಿವಾಯು ಸಂಚಾರವಿರುತ್ತದೆಯೋ 
ಅಲ್ಲಿಯವರೆಗೆ ತನ್ನ ಗುಣವಾದ ಉಷ್ಣಸರ್ಶದ ಜೊತೆಯಲ್ಲಿ ಇರುವವನಾಗಿ 
ದೇಹಿಗಳಿಗೆ ಎಲ್ಲಕಡೆಯಲ್ಲಿಯೂ ಬೆವರಿನ ರೂಪವಾದ ಪ್ರವಾಹವನ್ನು 
ಉಂಟುಮಾಡುತ್ತಾನೆ. 


-512- ಮಹಾಭಾರತ ವನಪರ್ವ 


ಅಗ್ಡಿವೇಗವಹಃ ಪ್ರಾಣೋ ಗುದಾಂತೇ ಪ್ರತಿಹನ್ಯತೇ । 
ಸ ಊರ್ಧ್ವಮಾಗಮ್ಯ ಪುನಃ ಸಮುತ್‌ ಕ್ಲಿಪತಿ ಪಾವಕಮ್‌ 1೩೦/1 


ಅಗ್ನಿಯ ವೇಗವನ್ನು ಶರೀರದಲ್ಲಿ ಎಲ್ಲಾ ಕಡೆಗೆ ತೆಗೆದುಕೊಂಡು ಹೋಗುವ 
ಪ್ರಾಣನು ಗುದದ ಕೊನೆಯಲ್ಲಿತನ್ನಗತಿಯನ್ನುಕಳೆದುಕೊಳ್ಳುತ್ತಾನೆ. ಅವನು ಪುನಃ 
ಅಲ್ಲಿಂದ ಊರ್ಧ್ವಮುಖವಾಗಿ ಬಂದು ಅಗ್ನಿಯನ್ನುಉತ್ತೇಜನಗೊಳಿಸುತ್ತಾನೆ. 


ಪಕ್ವಾಶಯಸ್ತ ಧೋ ನಾಭ್ಯಾಂ ಊರ್ಧ್ವಮಾಮಾಶಯ: ಸ್ಥಿತಃ । 
ನಾಭಿಮಧ್ಯೇ ಶರೀರಸ್ಯ ಪ್ರಾಣಾಃ ಸರ್ವೆ ಪ್ರತಿಷ್ಠಿತಾಃ HAO 


ನಾಭಿಯ ಕೆಳಗೆ ಪಕ್ಷವಾದ ಅನ್ನದ ಸ್ಥಾನವಿದೆ. ಅಲ್ಲಿ ಅಗ್ನಿ ಇದ್ದಾನೆ. ನಾಭಿಯ 
ಮೇಲ್ಭಾಗದಲ್ಲಿಪರಮಾತ್ಮನಿಗೆ ಆಶ್ರಯನಾಗಿದ್ದಾನೆ (ನಾಭಿಯ ಕೆಳಗಿರುವ ಅಗ್ನಿಯ 
ಶಿಖೆಯು ನಾಭಿಯ ಮೇಲ್ಭಾಗಕ್ಕೆ ಬಂದು ಆ ಶಿಖೆಯ ಮಧ್ಯದಲ್ಲಿ ಪರಮಾತ್ಮನು 
ನೆಲೆಸಿದ್ದಾನೆ). ನಾಭಿಮಧ್ಯದಲ್ಲಿಶರೀರದಲ್ಲಿರುವ ಎಲ್ಲಾಪ್ರಾಣಗಳೂ ಆಶ್ರಿತವಾಗಿವೆ. 


ಯೋಗಿನಾಮೇಷ ಮಾರ್ಗಸ್ತು ಯೇನ ಗಚ್ಛಂತಿ ತತ್‌ಪರಮ್‌ ॥೩೨॥ 


ಈ ಅಗ್ನಿಯು ಯೋಗಿಗಳು ಸರ್ವೋತ್ತಮನಾದ ಪರಮಾತ್ಮನನ್ನು ಹೊಂದಲು 
ಹೋಗುವ ಮಾರ್ಗದಲ್ಲಿಮೊದಲನೆಯ ಸ್ಥಾನ. 


ಪ್ರವೃತ್ತಾ ಹೃದಯಾತ್‌ ಸರ್ವೇ ತಿರ್ಯಗೂರ್ಧ್ಗಮಧಸ್ತಥಾ 
ವಹಂತ್ಯನ್ನರಸಾನ್‌ ನಾಡ್ಕೋ ದಶಪ್ರಾಣಪ್ರಚೋದಿತಾಃ । 
ಜಿತಕ್ಷಮಾಃ ಸಮಾ ಧೀರಾ ಮೂರ್ಧನ್ಯಾತ್ಮಾನಮಾದಧುಃ 11೩೩ 


ಹೃದಯದಿಂದ ಮೇಲ್ಮುಖವಾಗಿ, ಕೆಳಮುಖವಾಗಿ ಮತ್ತು ಅಡ್ಡಲಾಗಿ ಹರಿಯುವ 
ಎಲ್ಲಾ ನಾಡಿಗಳು ವ್ಯಾನನ' ಹತ್ತುರೂಪಗಳಿಂದ ಪ್ರಚೋದಿತವಾಗಿ ಅನ್ನರಸವನ್ನು 
ದೇಹದ ಎಲ್ಲಾಭಾಗಗಳಿಗೂ ಸಾಗಿಸುತ್ತವೆ. ಶ್ರಮವನ್ನು ಮೀರಿದ, ಸಮಾಧಾನವುಳ್ಳ 
ಧೀರರು ಶಿರಸ್ಸಿನಲ್ಲಿ ಪರಮಾತ್ಮನನ್ನು ಆಧಾನ ಮಾಡಿ ಚಿಂತಿಸುತ್ತಾರೆ. 


ಏವಂ ಸರ್ವೇಷು ವಿತತೌ ಪ್ರಾಣಾಪಾನೌ ಹಿ ದೇಹಿಷು । 


ತೌ ತಾವದಗ್ಗಿಸಹಿತೌ ವಿದ್ಧಿವೈ ಪ್ರಾಣಮಾತ್ಮನಿ AVI 


ಮಾರ್ಕಂಡೇಯಸಮಾಸ್ಯಾಪರ್ವ -513- 


ಹೀಗೆ ಎಲ ್ಲದೇಹಿಗಳಲ್ಲಿಯೂ ಪ್ರಾಣಾಪಾನರು ವಾ ಪ್ರರಾಗಿದ್ದಾರೆ. ಜೀವರಲ್ಲಿ 
ಅವರನ್ನು ಅಗ್ಗಿಸಹಿತವಾದ ಉಚ್ಚಾಸ ಮತ್ತು ನಿಶ್ವಾಸಗಳಿಂದು ತಿಳಿಯಿರಿ. 


ಏಕಾದಶವಿಕಾರಾತ್ಮಾ ಕಲಾಸಂಭಾರಸಂಭೃತಃ | 
ಮೂರ್ತಿಮಂತಂ ಹಿ ತಂ ವಿದ್ಧಿ ನಿತ್ಯಂ ಕರ್ಮಜಿತಾತ್ಮಕಮ್‌ 11೩೫! 


ಷೋಡಶಕಲೆಗಳಿಂದ ಯುತನಾಗಿ ಏಕಾದಶ ವಿಕಾರವುಳ್ಳ ದೇಹವನ್ನು 
ಹೊಂದಿದವನನ್ನು ಜೀವನೆಂದು ತಿಳಿಯಿರಿ. ಅವನು ಯಾವಾಗಲೂ ತನ್ನ ಕರ್ಮದಿಂದ 
ದೇಹವನು ಸಂಪಾದಿಸುತ್ತಾನೆ. 

ತಸ್ಮಿನ್‌ ಯಃ ಸಂಸ್ಥಿತೋ ಹ್ಯಗ್ನಿರ್ನಿತ್ಯಂ ಸ್ಥಾಲ್ಯಾಮಿವಾಹಿತಃ । 

ಆತ್ಮಾನಂ ತಂ ವಿಜಾನೀಹಿ ನಿತ್ಯಂ ತ್ಯಾಗಜಿತಾತ್ಮಕಮ್‌ WALI 

ಸ್ಥಾಲಿಯಲ್ಲಿಆಹಿತವಾದ ಅಗ್ನಿಯಂತೆ ಅಂತಹ ಶರೀರದಲ್ಲಿಯಾವ ಅಗ್ನಿಯು 
ಯಾವಾಗಲೂ ಇದ್ದಾನೆಯೋ ಅವನನ್ನು ಪರಮಾತ್ಮನ ಸನ್ನಿಧಾನ ಸ್ಥಾನವೆಂದು 
ತಿಳಿಯಿರಿ. ಅವನು ತ್ಯಾಗದಿಂದ ಅಂತಹ ಸ್ವರೂಪವನ್ನು ಪಡೆದಿದ್ದಾನೆ. 

ದೇವೋ ಯಃ ಸಂಸ್ಥಿತಸ್ತಸ್ಥಿನ್ನಬ್ಬಿಂದುರಿವ ಪುಷ್ಕರೇ । 

ಕೇತ್ರಜ್ಞಂ ತಂ ವಿಜಾನೀಹಿ ನಿತ್ಯಂ ಯೋಗಜಿತಾತ್ಮಕಮ್‌ 11೩೭1 

ಆ ಅಗ್ನಿಯಲ್ಲಿ ಯಾವನು ಕಮಲಪತ್ರದಲ್ಲಿರುವ ಜಲಬಿಂದುಗಳಂತೆ 
ಸನ್ನಿಹಿತನಾಗಿದ್ದಾನೆಯೋ ಅವನನ್ನು ಕ್ಷೇತ್ರಜ್ಞನಾದ ಪರಮಾತ್ಮನೆಂದು ತಿಳಿಯಿರಿ. ಅವನು 
ತನ್ನ ಆ ಸ್ವರೂಪವನ್ನು ತನ್ನಸ್ವಾತಂತ್ರಾ ದಿ ಸಾಮಥಣ್ಯದಿಂದ ಅನಾದಿ ಕಾಲದಿಂದಲೂ 
ಪಡೆದಿದ್ದಾನೆ. 


ಜೀವಾತ್ಮಕಾನಿ ಜಾನೀಹಿ ರಜಃ ಸತ್ತ್ವಂ ತಮಸ್ತಥಾ । 
ಜೀವಮಾತ್ಮಗುಣಂ ವಿದ್ಧಿ ತಥಾ$sತ್ಗಾನಂ ಪರಾತ್ಮಕಮ್‌ 11೩೮॥॥ 


ಸತ್ತ ರಜಸ್‌ತಮೋ ವ್ಯಾಪಾರಗಳು ಜೀವನ ಸಭಾವಭೂತಗಳಾದವುಗಳು ಎಂದು 
ತಿಳಿಯಿರಿ. ಜೀವನು ಅಂತರ್ಯಾಮಿಯಿಂದ ಜ್ಞಾನಾದಿ ಗುಣಗಳನ್ನು 
ಪಡೆಯುತ್ತಾನೆಂದೂ ಅಂತರ್ಯಾಮಿಯಾದರೂ ಪರಿಪೂರ್ಣನಾದ, 
ಸರ್ವೋತ್ತಮನಾದ ಪರಬ್ರಹ್ಮನಿಂದ ಅಭಿನ್ನನೆಂದೂ ತಿಳಿಯಿರಿ. 


_514- ಮಹಾಭಾರತ ವನಪರ್ವ 


ಅಚೇತನಂ ಜೀವಗುಣಂ ವದಂತಿ 
ಸ ಚೇಷ್ಟತೇ ಚೇಷ್ಟಯತೇ ಚ ಸರ್ವಮ್‌ | 
ತತಃ ಪರಂ ಶ್ಷೇತ್ವದಿದೋ ಬ್ರುವಂತಿ 
ಪ್ರಾಕಲ್ಹಯದ್‌ ಯೋ ಭುವನಾನಿ ಸಪ್ತ HAF 


ಅಚೇತನವಾದ ಶರೀರವನ್ನು ಜೀವನಿಗೆ ಅಪ್ರಧಾನವೆಂದು ಹೇಳುತ್ತಾರೆ. ಆ 
ಜೀವನು ಪರಮಾತ್ಮ ಪ್ರೇರಣೆಯಿಂದ ತಾನು ಕ್ರಿಯೆಯನ್ನು ಮಾಡಿ 
ದೇಹೇಂದ್ರಿಯಾದಿಗಳಲ್ಲಿ ಕ್ರಿಯೆಯನ್ನು ಉಂಟುಮಾಡುತ್ತಾನೆ. ಸಪ್ತಲೋಕಗಳನ್ನೂ 
ಸೃಷ್ಟಿಮಾಡಿದ ಪರಮಾತ್ಮನು ಆ ಜೀವನಿಗಿಂತ ಭಿನ್ನಮತ್ತು ಉತ್ತಮನೆಂದು ಜ್ಞಾನಿಗಳು 
ಹೇಳುತಾರೆ. 


ಏವಂ ಸರ್ವೇಷು ಭೂತೇಷು ಭೂತಾತ್ಮಾ ಸಂಪ್ರಕಾಶತೇ । 
ದೃಶ್ಯತೇ ತಗ್ರ್ವಯಾ ಬುದ್ಧ್ಯಾ ಸೂಕ್ಚ್ಮಯಾ ಜ್ಞಾನವೇದಿಭಿಃ pol 


ಹೀಗೆ ಸರ್ವಭೂತಗಳಲ್ಲಿಯೂ ಸರ್ವಸ್ವಾಮಿಯಾದ ಪರಮಾತ್ಮನು 
ಪ್ರಕಾಶಿಸುತ್ತಾನೆ. ಜ್ಞಾನವನ್ನು ಸಂಪಾದಿಸಿದವರ ಶ್ರೇಷ್ಠವಾದ ಮತ್ತು ಸೂಕ್ಷ್ಮವಾದ 
ಬುದ್ದಿಗೆ ಅವನು ಗೋಚರಿಸುತ್ತಾನೆ. 


ಚಿತ್ತಸ್ಯ ಹಿ ಪ್ರಸಾದೇನ ಹಂತಿ ಕರ್ಮ ಶುಭಾಶುಭಮ್‌ । 
ಪ್ರಸನ್ನಾತ್ಕಾ5ತತ್ಯನಿ ಸ್ಥಿತ್ವಾ ಸುಖಮಾನಂತ್ಯಮಶ್ನುತೇ 11೪೧॥ 


ಚಿತ್ರದ ಪ್ರಸನ್ನತೆಯನ್ನು ಸಂಪಾದಿಸಿದವನು ಶುಭಾಶುಭಕರ್ಮಗಳನ್ನು ನಾಶ 
ಮಾಡುತ್ತಾನೆ. ಪ್ರಸನ್ನಚಿತ್ತನಾದವನು ಪರಮಾತ್ಮನಲ್ಲಿಯೇ ಇದ್ದುಅನಂತ ಸುಖವನ್ನು 
ಪಡೆಯುತ್ತಾನೆ. 

ಲಕ್ಷಣಂ ತು ಪ್ರಮಾಣಸ್ಯ ಯಥಾವೃತ್ತಃ ಸುಖಂ ಸ್ಪಹೇತ್‌ । 

ಸುಖದುಃಖೇ ಹಿ ಸಂತ್ಯಜ್ಯ ನಿರ್ದಂದ್ವೋ ನಿಷ್ಠತಿಗ್ರಹಃ । 

ನಿವಾತೇ ವಾ ಯಥಾ ದೀಪೋ ದೀಪ್ಯೇತ್‌ ಕುಶಲದೀಪಿತಃ IVS 


ಜೀವನು ತನ್ನ ಎಲ್ಲಾ ಇಂದ್ರಿಯಗಳು ಉಪರತವಾದಮೇಲೂ ಯಾವನ 
ಅನುಗ್ರಹದಿಂದ ನಿದ್ರೆಯಲ್ಲಿ ಸುಖವನ್ನು ಪಡೆಯುತ್ತಾನೆಯೋ ಅದೇ ಪ್ರಕೃಷ 
pr) wu 


ಮಾರ್ಕಂಡೇಯಸಮಾಸ್ಯಾಪರ್ವ -515- 


ಪರಿಮಾಣವುಳ್ಳನಾರಾಯಣನ ಲಕ್ಷಣ (ನಿದ್ರಿತನಾಗಿ ಬಹಿರ್ವ್ಯಾಪಾರಶೂನ್ಯನಾದ 
ಜೀವನ ದೇಹವು ಯಾವನ ಅನುಗ್ರಹದಿಂದ ಜೀವಿಸುತ್ತದೆಯೋ ಅವನು 
ಪರಮಾತ್ಮನೆಂದು ಇಲ್ಲಿಸ್ಟಾತಂತ್ರ ರೂಪವಾದ ಲಕ್ಷಣವು ಹೇಳಲ್ಪಟ್ಟಿದೆ). ಪ್ರಾಕೃತ 
ಸುಖದುಃಖಗಳನ್ನು ಅಭಿಮಾನ ತ್ಯಾಗಮಾಡಿ ತಿರಸ್ಕರಿಸಿ, ನಿರ್ದಂದ್ವನೂ, 
ನಿಷ್ಠತಿಗ್ರಹನೂ ಆದ ಜೀವನ ಪರಮಾತ್ಮವಿಷಯವಾದ ಜ್ಞಾನವು ಕುಶಲನಾದವನು 
ಗಾಳಿಯಿಲ್ಲದ ಪ್ರದೇಶದಲ್ಲಿಹಚ್ಚಿದ ದೀಪದಂತೆ ಬೆಳಗುತ್ತದೆ. 


ಪೂರ್ವರಾತ್ರೇ ಪರೇ ಚೈವ ಯುಂಜಾನಃ ಸತತಂ ಮನಃ । 


ಲಘಾಹಾರೋ ವಿಶುದಾತಾ ಪಶ್ಚನಾತಾನಮಾತನಿ 11೪೩ 
ವ ಇ ಆ ದು) ೪ 

ಪ್ರದೀಪ್ರೇನೇವ ದೀಪೇನ ಮನೋದೀಪೇನ ಪಶ್ಯತಿ । 

ದೃಷ್ಟ್ವಾ55ತ್ಕಾನಂ ನಿರಾತ್ಮಾನಂ ಸ ತದಾ ವಿಪ್ರಮುಚ್ಯತೇ 11೪೪॥॥ 


ರಾತ್ರಿಯ ಪ್ರಾರಂಭದಲ್ಲಿಯೂ ಮತ್ತು ರಾತ್ರಿಯ ಅಂತ್ಯದಲ್ಲಿಯೂ ಸತತವಾಗಿ 
ದೇವರ ಧ್ಯಾನವನ್ನು ಮಾಡಿ, ಲಘುವಾದ ಆಹಾರವುಳ್ಳವನೂ, ವಿಶುದ್ಧವಾದ 
ಮನಸ್ಸುಚ್ಛವನೂ ಆದ ಪುರುಷನು ತನ್ನಲ್ಲಿಯೇ ಇರುವ ಪರಮಾತ್ಮನನ್ನು ಚೆನ್ನಾಗಿ 
ಬೆಳಗುವ ಮನಸ್ಸು ಎಂಬ ದೀಪದಿಂದ ನೋಡುತ್ತಾನೆ. ಅನನ್ಯಾಧಿಪತಿಯಾದ 
ಪರಮಾತ್ಮನನ್ನುನೋಡಿ ಅವನು ಮುಕ್ತನಾಗುತ್ತಾನೆ. 

ಸರ್ವೋಪಾಯೈಸ್ತು ಲೋಭಸ್ಯ ಕ್ರೋಧಸ್ಯ ಚ ವಿನಿಗ್ರಹಃ । 

ಏತತ್‌ ಪವಿತ್ರಂ ಲೋಕಾನಾಂ ತಪೋ ವೈ ಸಂಕ್ರಮೋ ಮತಃ 11೪೫ 

ಎಲ್ಲ ಉಪಾಯಗಳಿಂದಲೂ ಲೋಭ ಮತ್ತು ಕ್ರೋಧಗಳ ವಿನಿಗ್ರಹ ಮತ್ತು 
ಮನಸ್ಸನ್ನು ಪರಮಾತ್ಮನಲ್ಲಿ ಇಡುವುದು ಇದೇ ಮನುಷ್ಯನಿಗೆ ಪವಿತ್ರವಾದ ತಪಸ್ಸು 

pl ಗ 

ಎಂದು ಹೇಳಲ್ಪಡುತ್ತದೆ. 

ನಿತ್ಯಂ ಕ್ರೋಧಾತ್‌ ತಪೋ ರಕ್ಷೇದ್‌ ಧರ್ಮಂ ರಕ್ಷೇಚ್ಚ ಮತ್ತರಾತ್‌ । 

ವಿದ್ಯಾಂ ಮಾನಾಪಮಾನಾಭ್ಯಾಮಾತ್ಮಾನಂ ತು ಪ್ರಮಾದತಃ 1೪೬॥ 


ಯಾವಾಗಲೂ ಕ್ರೋಧದಿಂದ (ಕ್ರೋಧವು ಉಂಟಾಗದಂತೆ ನೋಡಿಕೊಂಡು) 
ಪಸ್ಸನ್ನು ರಕ್ಷಿಸಬೇಕು. ಮಾತ್ತರ್ಯದಿಂದ ಧರ್ಮವನ್ನು ರಕ್ಷಿಸಬೇಕು. 


-516- ಮಹಾಭಾರತ ವನಪರ್ವ 


ಮಾನಾಪಮಾನಗಳಿಂದ ವಿದ್ಯೆಯನ್ನು ರಕ್ಷಿಸಬೇಕು ಮತ್ತು ಪ್ರಮಾದದಿಂದ ತನ್ನನ್ನು 
ರಕ್ಷಿಸಿಕೊಳ್ಳಬೇಕು. 


ಆನೃಶಂಸ್ಕಂ ಪರೋ ಧರ್ಮಃ ಕ್ಷಮಾ ಚ ಪರಮಂ ಬಲಮ್‌ । 
ಆತ್ಮಜ್ಞಾನಂ ಪರಂ ಜ್ಞಾನಂ ಸತ್ಯಂ ವ್ರತಪರಂ ವ್ರತಮ್‌ 11೪೭ 


ಮೃದುವಚನವು ಶ್ರೇಷ್ಠವಾದ ಧರ್ಮ. ಕ್ಷಮೆಯು ಶ್ರೇಷ್ಠವಾದ ಬಲ. ಆತ್ಮಜ್ಞಾನವು 
ಶ್ರೇಷ್ಠವಾದ ಜ್ಞಾನ. ಸತ್ಯವಚನವು ಎಲ್ಲಾವ್ರತಗಳಿಗಿಂತಲೂ ಶ್ರೇಷ್ಠವಾದ ವ್ರತ. 


ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಂ ಜ್ಞಾನಂ ಹಿತಂ ಭವೇತ್‌ । 
ಯದ್‌ ಭೂತಹಿತಮತ್ಯಂತಂ ತದ್‌ ವೈ ಸತ್ಯಂ ಪರಂ ಮತಮ್‌ ॥1೪೮॥ 


ಸತ್ಯವಚನವು ಶ್ರೇಯಸ್ಕರವಾದುದು. ಸತ್ಯವೂ, ಜ್ಞಾನವೂ ಹಿತವಾಗಿರಬೇಕು. 
ಯಾವುದು ಸಜ್ಜನರಿಗೆ ಅತ್ಯಂತ ಹಿತವಾಗಿರುತ್ತದೆಯೋ ಅದೇ ಶ್ರೇಷ್ಠವಾದ ಸತ್ಯವೆಂದು 
ತಿಳಿಯಲ್ಪಡುತ್ತದೆ. 


ಯಸ್ಯ ಸರ್ವೇ ಸಮಾರಂಭಾ ನಿರಾಶೀರ್ಬಂಧನಾಃ ಸದಾ । 
ತ್ಯಾಗೇ ಯಸ್ಯ ಹುತಂ ಸರ್ವಂ ಸ ತ್ಯಾಗೀ ಸಚ ಬುದ್ಧಿಮಾನ್‌ YE 


ಯಾವನ ಎಲ್ಲಾ ಕ್ರಿಯಾರಂಭಗಳೂ ಯಾವಾಗಲೂ ಫಲಸಂಕಲ್ಪ 
ರಹಿತವಾಗಿರುತ್ತವೆಯೋ ಮತ್ತು ಯಾವನು ತ್ಯಾಗವನ್ನು ಮಾಡಿ ತನ್ನ ಸರ್ವಸ್ವವನ್ನು 
ಅರ್ಪಿಸಿದ್ದಾನೆಯೋ ಅವನೇ ತ್ಯಾಗಿ, ಅವನೇ ಮೇಧಾವಿ. 


ಯತೋನ ಗುರುರಪ್ಯೇನಂ ಚ್ಯಾವಯೇದುಪಪಾದಯನ್‌ । 
ತಂ ವಿದ್ಯಾದ್‌ ಬ್ರಹ್ಮಣೋ ಯೋಗಮಯೋಗಂ ಯೋಗಸಂಜ್ಞಿತಮ್‌ ॥ 


ಎಂತಹ ಶ್ರೇಷ್ಠವಾದ ಮತ್ತು ಮಹತ್ತಾದ ವಿಷಯದ ಸಂಬಂಧವಾದರೂ ಅದು 
ಯಾವನ ಭಗವದ್ಭ್ಯ್ಯಾನವನ್ನು ಕೆಡಿಸುವುದಿಲ್ಲವೋ ಅದನ್ನೇ ವಿಷಯ ಸಂಬಂಧ 
ರಹಿತವಾದ ನಿಜವಾದ ಬ್ರಹ್ಮಪ್ರಾಪ್ತಿಯ ಯೋಗವೆಂದು ತಿಳಿಯಬೇಕು. 


ನ ಹಿಂಸ್ಯಾತ್‌ ಸರ್ವಭೂತಾನಿ ಮೈತ್ರಾಯಣಗತಶ್ಚರೇತ್‌ । 


ನೇದಂ ಜೀವಿತಮಾಸಾದ್ಯ ವೈರಂ ಕುರ್ವೀತ ಕೇನಚಿತ್‌ HO 


ಮಾರ್ಕಂಡೇಯಸಮಾಸ್ಕಾಪರ್ವ -517- 


ಯಾವ ಪ್ರಾಣಿಗೂ ಹಿಂಸೆಯನ್ನುಮಾಡಬಾರದು. ಎಲ್ಲರಿಗೂ ಮಿತ್ರನಾಗಿರಬೇಕು. 
ಈ ಮನುಷ್ಯ ಶರೀರವನ್ನು ಹೊಂದಿ ಯಾರ ಜೊತೆಯಲ್ಲಿಯೂ ವೈರವನ್ನು 
ಗಾ ಲ 

ಮಾಡಬಾರದು. 


ಆಕಿಂಚನ್ಯಂ ಸುಸಂತೋಷೋ ನಿರಾಶೀತ್ವಮಚಾಪಲಮ್‌ I 
ಏತದೇವ ಪರಂ ಜ್ಞಾನಂ ಸದಾತ್ಮಜ್ಞಾನಮುತ್ತಮಮ್‌ 11೫೨ 


ದಾರಿದ್ರ್ಯ, ಸಂತೋಷ, ಆಶಾರಾಹಿತ್ಯ ಮತ್ತು ಸ್ಥಿರತ್ವ ಇವುಗಳೇ ಪರಮಾತ್ಮನ 
ಶ್ರೇಷ್ಠವಾದ ಜ್ಞಾನವನ್ನು ಪಡೆಯಲು ಇರುವ ಶ್ರೇಷ್ಠವಾದ ಜ್ಞಾನಸಾಧನಗಳು. 


ಪರಿಗ್ರಹಂ ಪರಿತ್ಯಜ್ಯ ಭವೇದ್‌ ಬುದ್ಧ್ಯಾ ಯತವ್ರತಃ । 

ಅಶೋಕಂ ಸ್ಥಾನಮಾಶ್ರಿತ್ಯ ನಿಶ್ಚಲಂ ಪ್ರೇತ್ಯ ಚೇಹ ಚ 1೫೩1 

ಪರಿಗ್ರಹವನ್ನು ತ್ಯಾಗಮಾಡಿ ಬುದ್ಧಿಯಿಂದ ದೃಢವಾದ ವ್ರತವನ್ನು 
ಹೊಂದಿದವನಾಗಬೇಕು. ಅವನು ಇಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ನಿಶ್ಚಲವಾದ 
ಶೋಕರಹಿತ ಸ್ಥಾನವನ್ನು ಹೊಂದಿ ಸುಖವಾಗಿರುವನು. 


ತಪೋನಿತ್ಯೇನ ದಾಂತೇನ ಮುನಿನಾ ಸಂಯತಾತ್ಮನಾ | 

ಅಜಿತಂ ಜೇತುಕಾಮೇನ ಭಾವ್ಯಂ ಸಂಗೇಷ್ನಸಂಗಿನಾ 11೫೪ 

ತನಗೆ ಇದುವರೆಗೆ ದೊರೆಯದಿದ್ದ ಮೋಕ್ಷವನ್ನು ಪಡೆಯಲು ಇಚ್ಛಿಸುವವನು 
ಯಾವಾಗಲೂ ತಪಸ್ಸನ್ನೂ, ಇಂದ್ರಿಯನಿಗ್ರಹವನ್ನೂ, ಮೌನವನ್ನೂ, 
ಮನೋನಿಗ್ರಹವನ್ನೂ , ವಿಷಯಗಳಲ್ಲಿ ಅಸಂಗವನ್ನೂ ಹೊಂದಿದವನಾಗಿರಬೇಕು. 


ಗುಣಾಗುಣಮನಾಸಂಗಮೇಕಕಾರ್ಯಮನಂತರಮ್‌ । 
ಏತತ್‌ ತದ್‌ ಬ್ರಹ್ಮಣೋ ವೃತ್ತಮಾಹುರೇಕಪದಂ ಸುಖಮ್‌ ॥॥!೫೫! 


ಭಗವಂತನ ಗುಣಗಳಲ್ಲಿ ಸ್ನೇಹವೆಂಬ ಶ್ರೇಷ್ಠವಾದ ಗುಣವನ್ನು ಹೊಂದಿರಬೇಕು. 
ವಿಷಯಗಳ ಸಂಗವನ್ನು ಹೊಂದಿರಬಾರದು. ನಿರಂತರವಾಗಿ ಒಂದೇ ಉದ್ದೇಶವನ್ನು 
ಹೊಂದಿರಬೇಕು. ಇದು ಪರಬ್ರಹ್ಮನನ್ನು ಪಡೆಯಲು ಇರುವ ನಡತೆ. ಇದರಿಂದ 


ಮುಖ್ಯವಾದ ಸುಖವು ಲಭ್ಯವಾಗುತ್ತದೆ. 


-518- ಮಹಾಭಾರತ ವನಪರ್ವ 


ಪರಿತ್ಯಜತಿ ಯೋ ದುಃಖಂ ಸುಖಂ ಚಾಪ್ರ್ಯಭಯಂ ನರಃ । 

ಬ್ರಹ್ಮಪ್ರಾಪ್ನೋತಿ ಸೋತತ್ಯಂತಮಸಂಗೇನ ಚ ಗಚ್ಛತಿ HBL 

ಯಾವನು ಪ್ರಾಕೃತವಾದ ಸುಖದುಃಖಗಳೆರಡನ್ನೂ ಸಹಿಸುತ್ತಾನೆಯೋ ಅವನು 
ಅತ್ಯಂತ ಅಸಂಗದಿಂದ ನಡೆದು ಪರಬ್ರಹ್ಮನನ್ನು ತಿಳಿದು ಅವನನ್ನು ಹೊಂದುತ್ತಾನೆ. 

ಯಥಾಶ್ರುತಮಿದಂ ಸರ್ವಂ ಸಮಾಸೇನ ದ್ವಿಜೋತ್ತಮ । 

ಏತತ್‌ ತೇ ಸರ್ವಮಾಖ್ಯಾತಂ ಕಿಂ ಭೂಯಃ ಶ್ರೋತುಮಿಚ್ಛಸಿ 1೫೭! 

ಎಲೈ ದ್ವಿಜಶ್ರೇಷ್ಠರೇ, ನಾನು ಕೇಳಿದಂತೆ ಇವೆಲ್ಲವನ್ನೂ ನಿಮಗೆ ಸಂಕ್ಷೇಪವಾಗಿ 
ಹೇಳಿದ್ದೇನೆ. ಇನ್ನುಏನನ್ನುಕೇಳಲು ಬಯಸುತ್ತೀರಿ? 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ಏಕೋನದ್ವಿಶತಶತತಮೋಧ್ಯಾಯಃ ॥ 


॥ ಇತಿ ಮಾರ್ಕಂಡೇಯಸಮಾಸ್ಕ್ಯಾಪರ್ವಣಿ ಬ್ರಾಹ್ಮಣ ಸಂವಾದೇ 
ಪತಿವ್ರತಾಮಾಹಾತ್ಮ್ಯೇ ಚತುರ್ವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು 
Xk 


ಇನ್ನೂರನೆಯ ಅಧ್ಯಾಯ 


ಧರ್ಮವ್ಯಾಧನಿಂದ ಕೌಶಿಕನನ್ನು ಮನೆಗೆ ಕರೆದುಕೊಂಡು ಹೋಗಿ 
ತನ್ನ ಮಾತಾಪಿತೃಗಳ ದರ್ಶನ ಮತ್ತು ತಾನು ಅವರಿಗೆ ಮಾಡುವ 
ಶುಶ್ರೂಷೆಯ ಕಥನ. 


ಮಾರ್ಕಂಡೇಯಃ 
ಏವಂ ಸಂಕಥಿತೇ ಕೃತ್ನ್ನೇ ಮೋಕ್ಷಧರ್ಮೇ ಯುಧಿಷ್ಠಿರ I 
ದೃಢಪ್ರೀತಮನಾ ವಿಪ್ರೋ ಧರ್ಮವ್ಯಾಧಮುವಾಚ ಹ Mell 
ಮಾರ್ಕಂಡೇಯ-ಎಲ್ಳೆ ಯುಧಿಷ್ಠಿರನೇ, ಹೀಗೆ ಧರ್ಮವ್ಯಾಧನಿಂದ ಸಮಗ್ರವಾದ 


ಮೋಕ್ಷಧರ್ಮವು ಹೇಳಲ್ಪಡುತ್ತಿರಲು ಬಹಳ ಸಂತೋಷ ಹೊಂದಿದ ಮನಸುಳ ಕೌಶಿಕ 
ಇಳ 
ಬ್ರಾಹ್ಮಣನು ಅವನನ್ನುಕುರಿತು ಹೀಗೆ ಹೇಳಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ -519- 


ನ್ಯಾಯಯುಕ್ತಮಿದಂ ಸರ್ವಂ ಭವತಾ ಪರಿಕೀರ್ತಿತಮ್‌ | 
ನ ತೇತಸ್ಯವಿದಿತಂ ಕಿಂಚಿದ್‌ ಧರ್ಮೇಷ್ಠಿಹ ಹಿ ದೃಶ್ಯತೇ 11೨11 


ನೀನು ಮಾತನಾಡಿದುದೆಲ್ಲವೂ ನ್ಯಾಯದಿಂದ ಕೂಡಿದೆ. ಧರ್ಮದ ವಿಷಯದಲ್ಲಿ 

ನಿನಗೆ ತಿಳಿಯದಿರುವ ವಿಷಯವು ಯಾವುದೂ ಇಲ್ಲವೆಂದು ನನಗೆ ತೋರುತ್ತದೆ. 
ವ್ಯಾಧಃ 

ಪ್ರತ್ಯಕ್ಷಂ ಮಮ ಯೋ ಧರ್ಮಸ್ತಂ ಚ ಪಶ್ಯ ದ್ವಿಜೋತ್ತಮ । 

ಯೇನ ಸಿದ್ದಿರಿಯಂ ಪ್ರಾಪ್ತಾ ಮಯಾ ಬ್ರಾಹ್ಮಣಪುಂಗವ 11೩1! 

ವ್ಯಾಧ- ಎಲ್ಫೆ ದ್ವಿಜೋತ್ತಮರೇ, ಬ್ರಾಹ್ಮಣಪುಂಗವರೇ, ಯಾವ 
ಧರ್ಮಾಚರಣೆಯಿಂದ ನನಗೆ ಈ ಸಿದ್ಧಿಯು ಉಂಟಾಗಿದೆಯೋ ಅಂತಹ ಧರ್ಮವನ್ನು 
ಪ್ರತ್ಯಕ್ಷವಾಗಿ ನೋಡಿ. 

ಉತ್ತಿಷ್ಠ ಭಗವನ್‌ ಕ್ಷಿಪ್ರಂ ಪ್ರವಿಶ್ಯಾಭ್ಯಂತರಂ ಗೃಹಮ್‌ । 

ದ್ರಷ್ಟುಮರ್ಹಸಿ ಧರ್ಮಜ್ಞ ಮಾತರಂ ಪಿತರಂ ಚ ಮೇ IYI 

ಪೂಜ್ಯರೇ, ಧರ್ಮಜ್ಞರೇ, ಇಲ್ಲಿಂದ ಎದ್ದುಮನೆಯ ಒಳಭಾಗವನ್ನು ಪ್ರವೇಶಿಸಿ 
ನನ್ನ ಮಾತಾಪಿತೃಗಳನ್ನು ನೀವು ನೋಡಬೇಕು. 

ಇತ್ಯುಕ್ತಃ ಸ ಪ್ರವಿಶ್ಯಾಥ ದದರ್ಶ ಪರಮಾರ್ಚಿತಮ್‌ । 

ಸೌಧಂ ಹೃದ್ಯಂ ಚತುಃಶಾಲಮತೀವ ಚ ಮನೋರಮಮ್‌ 11೫ 

ಹೀಗೆ ಹೇಳಲ್ಪಟ್ಟ ಆ ಬ್ರಾಹ್ಮಣನು ಎದ್ದು ಒಳಗೆ ಪ್ರವೇಶಿಸಿ ನಾಲ್ಕು ಶಾಲೆಗಳಿದ್ದ 
ಸುಂದರವಾದ, ಮನೋಹರವಾದ ಅವನ ಮನೆಯನ್ನುನೋಡಿದನು. 

ದೇವತಾಗೃಹಸಂಕಾಶಂ ದೈವತೈಶ್ಚ ಸುಪೂಜಿತಮ್‌ । 

ಶಯನಾಸನಸಂಬಾಧಂ ಗಂಧೈಶ್ಚ ಪರಮೈರ್ಯುತಮ್‌ NT 


ದೇವತಾಗ್ಬಹಕ್ಕೆ ಸಮಾನವಾಗಿದ್ದ, ದೇವತೆಗಳಿಂದಲೂ ಪೂಜಿಸಲು ಯೋಗ್ಯವಾದ 
ಶಯನಾಸನದಿಂದ ತುಂಬಿದ್ದ, ದಿವ್ಯಗಂಧಯುಕ್ತವಾದ (ಮನೆಯನ್ನುನೋಡಿದನು). 


-520- ಮಹಾಭಾರತ ವನಪರ್ವ 


ತತ್ರ ಶುಕ್ಲಾಂಬರಧರೌ ಪಿತರಾವಸ್ಯ ಪೂಜಿತೌ । 
ಕೃತಾಹಾರೌ ತು ಸಂತುಷ್ಠಾವುಪವಿಷ್ಟ್‌ ವರಾಸನೇ 11೭! 


ಅಲ್ಲಿ ಅವನ ಪೂಜ್ಯರಾದ ತಂದೆತಾಯಿಗಳು ಆಹಾರವನ್ನು ಸೇವಿಸಿ ಬಿಳಿಯ 
ವಸ್ತವನ್ನು ಧರಿಸಿ ಶ್ರೇಷ್ಠವಾದ ಆಸನ ಒಂದರಲ್ಲಿಸಂತೋಷದಿಂದ ಕುಳಿತಿದ್ದರು. 


ತಸ್ಯ ವ್ಯಾಧಸ್ಯ ಪಿತರೌ ಬ್ರಾಹ್ಮಣಃ ಸಂದದರ್ಶ ಹ ॥ 

ಧರ್ಮವ್ಯಾಧಸ್ತು ತೌ ದೃಷ್ಟ್ವಾ ಪಾದೇಷು ಶಿರಸಾ5ಪತತ್‌ 11೮11 

ಬ್ರಾಹ್ಮಣನು ವ್ಯಾಧನ ತಂದೆತಾಯಿಗಳನ್ನುನೋಡಿದನು. ಧರ್ಮವ್ಯಾಧನಾದರೂ 
ಅವರನ್ನುನೋಡಿ ಅವರ ಪಾದಗಳಿಗೆ ಶಿರಸಾ ನಮಸ್ಕರಿಸಿದನು. . 

ಉತ್ತಿಷ್ಕೋತ್ತಿಷ್ಠ ಧರ್ಮಜ್ಞ ಧರ್ಮಸ್ತಾ ಮಭಿರಕ್ಷತು । 

ಪ್ರೀತೌ ಸ್ವಸ್ತವ ಶೌಚೇನ ದೀರ್ಫಮಾಯುರವಾಪ್ನುಹಿ WE 

ವೃದ್ಧರು- ಧರ್ಮಜ್ಞನೇ, ಎದ್ದೇಳು, ಎದ್ದೇಳು. ಧರ್ಮವು ನಿನ್ನನ್ನು ರಕ್ಷಿಸಲಿ. ನಿನ್ನ 
ಶುದ್ಧಿಯನ್ನು ನೋಡಿ ನಾವು ಪ್ರೀತರಾಗಿದ್ದೇವೆ. ದೀರ್ಫಾಯುಷ್ಯವನ್ನು ಹೊಂದು. 

ಸತ್ತುತ್ರೇಣ ತ್ವಯಾ ಪುತ್ರ ನಿತ್ಯಂ ಕಾಲೇ ಸುಪೂಜಿತೌ । 

ಸುಖಮಾವಾಂ ವಸಾವೋತತ್ರ ದೇವಲೋಕಗತಾವಿವ ele] 


ಪುತ್ರನೇ, ಸತ್ತುತ್ರನಾದ ನಿನ್ನಿಂದ ನಾವು ಯಾವಾಗಲೂ ಪೂಜಿತರಾಗಿದ್ದೇವೆ. ನಾವು 
ಇಲ್ಲಿದೇವಲೋಕದಲ್ಲಿರುವಂತೆ ಸುಖವಾಗಿ ವಾಸಿಸುತ್ತಿದ್ದೇವೆ. 


ನ ತೇಠನ್ಯದ್‌ ದೈವತಂ ಕಿಂಚಿದೆ ರೈವತೇಷ್ಟಪಿ ವರ್ತತೇ । 
ಪ್ರಯತತ್ವಾದ್‌ ದ್ವಿಜಾತೀನಾಂ ದಮೇನಾಸಿ ಸಮನ್ವಿತಃ ele) 


ನಮ್ಮನ್ನು ಬಿಟ್ಟು ನಿನಗೆ ದೇವತೆಗಳಲ್ಲಿಯೂ ಬೇರೆ ದೇವತೆ ಇಲ್ಲ. ಬಹಳ 
ನಿಯಮದಿಂದ ಕೂಡಿರುವ ನೀನು ಬ್ರಾಹ್ಮಣರಿಗೆ ಯೋಗ್ಯವಾದ ಇಂದ್ರಿಯನಿಗ್ರಹದಿಂದ 
ಕೂಡಿದವನಾಗಿದ್ದೀಯೆ. 

ಪಿತುಃ ಪಿತಾಮಹಾ ಯೇ ಚ ತಥೈವ ಪ್ರಪಿತಾಮಹಾಃ । 

ಪ್ರೀತಾಸ್ತೇ ಸತತಂ ಪುತ್ರ ದಮೇನಾವಾಂ ಚ ಪೂಜಯಾ 11೧೨1 


ಮಾರ್ಕಂಡೇಯಸಮಾಸ್ಕಾಪರ್ವ -521- 


ಎಲೈ ಪುತ್ರನೇ, ನಿನ್ನಇಂದ್ರಿಯನಿಗ್ರಹದಿಂದಲೂ ಮತ್ತು ನೀನು ಮಾಡುವ ನಮ್ಮ 
ಪೂಜೆಯಿಂದಲೂ ನನ್ನ ಪಿತಾಮಹರೂ ಮತ್ತು ಪ್ರಪಿತಾಮಹರೂ ಸಹ ನಿನಗೆ 
ಪ್ರಸನ್ನರಾಗಿದ್ದಾರೆ. 

ಮನಸಾ ಕರ್ಮಣಾ ವಾಚಾ ಶುಶ್ರೂಷಾ ನೈವ ಹೀಯತೇ । 

ನ ಚಾನ್ಯಾ ಹಿ ತಥಾ ಬುದ್ಧಿರ್ದ್ಯಶ್ಕತೇ ಸಾಂಪ್ರತಂ ತವ 11೧೩1 


ನೀನು ನಮಗೆ ಮನಸ್ಸಿನಿಂದ, ಕ್ರಿಯೆಯಿಂದ ಮತ್ತು ಮಾತಿನಿಂದ ಮಾಡುವ 
ಸೇವೆಯು ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ. ನಿನಗೆ ಸದ್ಯದಲ್ಲಿ ನಮ್ಮ ಸೇವೆಯನ್ನು 
ಬಿಟ್ಟು ಬೇರೆ ಏನನ್ನಾದರೂ ಮಾಡಬೇಕೆಂಬ ಬುದ್ಧಿಯು ಉಂಟಾಗುವುದು 


ಕಾಣುವುದಿಲ್ಲ. 


ಜಾಮದಗ್ಗೆ ಕನ ರಾಮೇಣ ಯಥಾ ವೃದ್ಧ್‌ ಸುಪೂಜಿತೌ । 
ತಥಾ ತ್ವಯಾ ಕೃತಂ ಸರ್ವಂ ತದ್ದಿಶಿಷ್ಟಂ ಚ ಪುತ್ರಕ novi 


ಎಲ್ಫೆ ಪುತ್ರನೇ, ಜಮದಗ್ನಿಗಳ ಮಗನಾದ ಪರಶುರಾಮನು ಹೇಗೆ ವೃದ್ಧರಾದ 
ತನ್ನ ಮಾತಾಪಿತೃಗಳನ್ನು ಪೂಜಿಸಿದನೋ ಹಾಗೆ ನೀನು ನಮಗೆ ಎಲ್ಲವನ್ನೂ 


ಡೆ 3) 


ಮಾಡಿದ್ದೀಯೆ. ಮತ್ತು ಅದಕ್ಕಿಂತ ಹೆಚ್ಚಿನ ಸೇವೆಯನ್ನೂ ಮಾಡಿದ್ದೀಯ (ಎಂದು 
ಹೇಳಿದರು). 
ಮಾರ್ಕಂಡೇಯಃ 
ತತಸ್ತಂ ಬ್ರಾಹ್ಮಣಂ ತಾಭ್ಯಾಂ ಧರ್ಮವ್ಯಾಧೋ ನ್ಯವೇದಯತ್‌ 
ತೌ ಸ್ವಾಗತೇನ ತಂ ವಿಪ್ರಮರ್ಚಯಾಮಾಸತುಸ್ತದಾ । 
ಪ್ರತಿಪೂಜ್ಯ ಚ ತಾಂ ಪೂಜಾಂ ದ್ವಿಜಃ ಪಪ್ರಚ್ಛ ತಾವುಭೌ 
ಮಾರ್ಕಂಡೇಯ- ಅನಂತರ ಧರ್ಮವ್ಯಾಧನು ಕೌಶಿಕ ಬ್ರಾಹ್ಮಣನನ್ನು ತನ್ನ 
ತಂದೆತಾಯಿಗಳಿಗೆ ಪರಿಚಯಿಸಿದನು. ಆಗ ಅವರು ಸ್ವಾಗತವನ್ನು ಮಾಡಿ ಆ 
ಬ್ರಾಹ್ಮಣನನ್ನು ಸತ್ಕರಿಸಿದರು. ಆ ಪೂಜೆಯನ್ನು ಸ್ವೀಕರಿಸಿದ ಬ್ರಾಹ್ಮಣನು ಅವರಿಬ್ಬರನ್ನೂ 
ಕುರಿತು ಪ್ರಶ್ನಿಸಿದನು. 


11೧೫! 


-522- ಮಹಾಭಾರತ ವನಪರ್ವ 


ಕೌಶಿಕಃ 
ಸುಪುತ್ರಾಭ್ಯಾಂ ಸಭೃತ್ಯಾಭ್ಯಾಂ ಕಚ್ಚಿದ್‌ ವಾಂ ಕುಶಲಂ ಗೃಹೇ । 
ಅನಾಮಯಂ ಚ ವಾಂ ಕಚ್ಚಿತ್‌ ಸದೈವೇಹ ಶರೀರಯೋಃ 11೧೬1 
ಕೌಶಿಕ- ಸುಪುತ್ರ ಮತ್ತು ಭೃತ್ಯರಿಂದ ಕೂಡಿದ ನೀವು ಈ ಮನೆಯಲ್ಲಿ 
ೇಮದಿಂದಿರುವಿರಷ್ಟೆ 9 ನಿಮಗೆ ಯಾವ ದೇಹಬಾಧೆಯೂ ಇಲ್ಲವಷ್ಟೆ? 
ವೃದ್ಧಾ 
ಕುಶಲಂ ನೌ ಗೃಹೇ ವಿಪ್ರ ಭೃತ್ಯವರ್ಗೇ ಚ ಸರ್ವಶಃ । 
ಕಚ್ಚಿತ್‌ ತ್ರಮಪ್ಯವಿಫೇನ ಸಂಪ್ರಾಪ್ತೋ ಭಗವನ್ನಿತಿ HOH 
ವೃದ್ಧರು- ಬ್ರಾಹ್ಮಣನೇ, ನಮ್ಮ ಮನೆಯಲ್ಲಿಯೂ, ನಮ್ಮ ಭೃತ್ಯವರ್ಗದಲ್ಲಿಯೂ 
ಎಲ್ಲವೂ ಕುಶಲವಾಗಿದೆ. ಪೂಜ್ಯನೇ, ನೀನಾದರೂ ಇಲ್ಲಿಗೆ ನಿರ್ವಿಘವಾಗಿ 
ಬಂದೆಯಷ್ಟೆ) 
ಮಾರ್ಕಂಡೇಯಃ 
ಬಾಢಮಿತ್ಯೇವ ತೌ ವಿಪ್ರಃ ಪ್ರತ್ಯುವಾಚ ಮುದಾನಿತಃ । 
ಧರ್ಮವ್ಯಾಧೋ ನಿರೀಕ್ಸ್ಯಾಥ ತತಸ್ತಂ ವಾಕ್ಯಮಬ್ರವೀತ್‌ 11೧೮॥ 
ಮಾರ್ಕಂಡೇಯ- ಸಂತೋಷದಿಂದ ಕೂಡಿದ ಆ ಬ್ರಾಹ್ಮಣನು ಅವರನ್ನು ಕುರಿತು 
ಹೌದು ಎಂದು ಹೇಳಿದನು. ಧರ್ಮವ್ಯಾಧನು ಆಗ ಬ್ರಾಹ್ಮಣನನ್ನು ನೋಡಿ ಹೀಗೆ 
ಮಾತನಾಡಿದನು. 
ಪಿತಾ ಮಾತಾ ಚ ಭಗವನ್ನೇತೌ ಮದ್ದೈವತಂ ಪರಮ್‌ । 
ಯದ್‌ ದೈವತೇಭ್ಯಃ ಕರ್ತವ್ಯಂ ತದೇತಾಭ್ಯಾಂ ಕರೋಮ್ಯಹಮ್‌ ॥೧೯॥ 
ಪೂಜ್ಯರೇ, ತಂದೆತಾಯಿಗಳೇ ನನಗೆ ಪರದೇವತೆಗಳು. ದೇವತೆಗಳಿಗೆ ಏನು 
ಮಾಡಬೇಕೋ ಅದನ್ನು ಇವರಿಬ್ಬರಿಗೆ ಮಾಡುತ್ತೇನೆ. 
ತ್ರಯಸ್ವಿಂಶದ್‌ ಯಥಾ ದೇವಾಃ ಸರ್ವೇ ಶಕ್ರಪುರೋಗಮಾಃ । 
ಸಂಪೂಜ್ಯಾಃ ಸರ್ವಲೋಕಸ್ಯ ತತಾ ವೃದ್ಧಾವಿಮೌ ಮಮ Teel 


ಮಾರ್ಕಂಡೇಯಸಮಾಸ್ಯಾಪರ್ವ -523- 


ಇಂದ್ರನೇ ಮೊದಲಾದ ಮೂವತ್ತೂರು ದೇವತೆಗಳು ಎಲ್ಲಜನರಿಂದಲೂ ಹೇಗೆ 
ಪೂಜಿಸಲ್ಪಡುತ್ತಾರೆಯೋ ಅದರಂತೆ ಈ ವೃದ್ಧರು ನನ್ನಿಂದ ಪೂಜಿಸಲ್ಪಡುತ್ತಾರೆ. 

ಉಪಾಹಾರಾನಾಹರಂತೋ ದೇವತಾನಾಂ ಯಥಾ ದ್ವಿಜಾಃ । 

ಕುರ್ವಂತಿ ತದ್ದೇದತಾಭ್ಯಾಂ ಕರೋಮ್ಯಹಮತಂದ್ರಿತಃ 11೨೧ 


ದ್ವಿಜರು ಉಪಾಹಾರಗಳನ್ನು ತಂದು ದೇವತೆಗಳನ್ನು ಹೇಗೆ ಪೂಜಿಸುತ್ತಾರೋ 
ಅದರಂತೆ ನಾನು ಆಲಸ್ಯವಿಲ್ಲದೆ ಇವರಿಬ್ಬರಲ್ಲಿನಡೆದುಕೊಳ್ಳುತ್ತೇನೆ. 

ಏತೌ ಮೇ ಪರಮಂ ಬ್ರಹ್ಮನ್‌ ಪಿತಾ ಮಾತಾ ಚ ದೈವತಮ್‌ । 

ಏತೌ ಪುಷ್ಪೈಃ ಫಲೈರನ್ಸೈಸ್ತೋಷಯಾಮಿ ಸದಾ ದ್ವಿಜ TEE 

ಎಲೈ ಬ್ರಾಹ್ಮಣರೇ, ಈ ತಂದೆತಾಯಿಗಳೇ ನನಗೆ ಪರಮದೇವತೆಗಳು. ಇವರನ್ನು 
ನಾನು ಫಲಪುಪ್ಪಗಳಿಂದಲೂ, ಅನ್ನದಿಂದಲೂ ಯಾವಾಗಲೂ ಸಂತೋಷಪಡಿಸುತ್ತೇನೆ. 


ಏತಾವೇವಾಗ್ನಯೋ ಮಹ್ಯಂ ಯಾನ್‌ ವದಂತಿ ಮನೀಷಿಣಃ । 
ಯಜ್ಞಾ ವೇದಾಶ್ಚ ಚತ್ವಾರಃ ಸರ್ವಮೇತೌ ಮಮ ದ್ವಿಜ 1೨೩ 


ಜ್ಞಾನಿಗಳು ಯಾವ ಅಗ್ಲಿಗಳನ್ನು ಹೇಳುತ್ತಾರೆಯೋ ನನಗೆ ಇವರಿಬ್ಬರೇ ಆ 
ಅಗ್ನಿಗಳು. ಎಲೈ ಬ್ರಾಹ್ಮಣರೇ, ಯಜ್ಞಗಳು ನಾಲ್ಕುವೇದಗಳು ಎಲ್ಲವೂ ಇವರಿಬ್ಬರೇ. 


ಏತದರ್ಥಂ ಮಮ ಪ್ರಾಣಾ ಭಾರ್ಯಾ ಪುತ್ರಃ ಸೃಹೃಜ್ಜನಃ | 
ಸಪುತ್ರದಾರಃ ಶುಶ್ರೂಷಾಂ ನಿತ್ಯಮೇವ ಕೋಮ ds 11೨೪॥ 


ನನ್ನಪ್ರಾಣಗಳು, ನನ್ನಪತ್ತಿ, ಪುತ್ರ, ಸುಹೃಜ್ಜನರು ಎಲ್ಲರೂ ಇವರ ಸಲುವಾಗಿಯೇ 
ಇದ್ದಾರೆ. ಹೆಂಡತಿ ಮಕ್ಕಳೊಂದಿಗೆ ಕೂಡಿ ನಿತ್ಯದಲ್ಲಿಯೂ ಇವರ ಸೇವೆಯನ್ನು 


ಮಾಡುತ್ತೇವೆ. 


ಸ್ವಯಂ ಚ ಸ್ನಾಪ ಪಯಾಮ್ಯೆ ತೌ ತಥಾ ಪಾದೌ ಪ್ರಧಾವಯೇ ।ಟ 
ಆಹರ ಚ ಪ್ರಯಚ್ಛಾಮಿ ಸ್ಟ ಸಯಂಚ ದ್ವಿಜಸತ್ತಮ 


ನಾನು ಸ್ವತಃ ಅವರಿಗೆ ಸ್ನಾನವನ್ನು ಮಾಡಿಸುತ್ತೇನೆ. ಅವರ ಪಾದಗಳನ್ನು 
ತೊಳೆಯುತ್ತೇನೆ. ಸ್ವತಃ ಅವರಿಗೆ ಆಹಾರವನ್ನು ಬಡಿಸುತ್ತೇನೆ. 


11೨೫! 


-524- ಮಹಾಭಾರತ ವನಪರ್ವ 


ಅನುಕೂಲಂ ತಥಾ ವಚ್ಚಿ ವಿಪ್ರಿಯಂ ಪರಿವರ್ಜಯೇ ।ಟ 
ಅಧರ್ಮೇಣಾಪಿ ಸಂಯುಕ್ತಂ ಪ್ರಿಯಮಾಭ್ಯಾಂ ಕರೋಮ್ಯಹಮ್‌॥।೨೬॥ 


ಅವರಿಗೆ ಅನುಕೂಲವಾದುದನ್ನು ಮಾತನಾಡುತ್ತೇನೆ. ಅಪ್ರಿಯವಾದುದನ್ನು 
ತ್ಯಜಿಸುತ್ತೇನೆ. ಅವರಿಗೆ ಪ್ರಿಯವಾದುದು ಒಂದುಪಕ್ಷ ಅಧರ್ಮವಾದರೂ ನಾನು 
ಅದನು ಮಾಡುತ್ತೇನೆ. 


ಧರ್ಮಮೇವ ಗುರುಂ ಜ್ಞಾತ್ವಾ ಕರೋಮಿ ದ್ವಿಜಸ ಸತ್ತಮ । 
ಅತಂದ್ರಿತಃ ಸದಾ ವಿಪ್ರ ಶುಶ್ರೂಷಾಂ ವೈ ಕರೋಮೃಹಮ್‌ 11೨೭ಟ॥ 


ಎಲೈ ದ್ವಿಜಶ್ರೇಷ್ಠರೇ, ಧರ್ಮವೇ ದೊಡ್ಡದೆಂದು ತಿಳಿದು ಯಾವ ಆಲಸ್ಯವೂ 
ಇಲ್ಲದೆ ಯಾವಾಗಲೂ ಇವರ ಸೇವೆಯನ್ನುಮಾಡುತ್ತೇನೆ. 


ಪಂಚೈವ ಗುರವೋ ಬ್ರಹ್ಮನ್‌ ಪುರುಷಸ್ಯ ಬುಭೂಷತಃ । 

ಪಿತಾ ಮಾತಾರಗ್ನಿರಾತ್ಮಾ ಚ ಗುರುಶ್ಚ ದ್ವಿಜಸತ್ತಮ 11೨೮॥ 

ಎಲ್ಫೆ ದ್ವಿಜಶ್ರೇಷ್ಠರೇ, ಮಂಗಳವನ್ನು ಬಯಸುವವರಿಗೆ ತಂದೆ, ತಾಯಿ, ಗುರು, 
ಅಗ್ನಿಮತ್ತು ಪರಮಾತ್ಮ. ಈ ಐದು ವಸ್ತುಗಳೇ ಪರಮಪೂಜ್ಯವಾದವುಗಳು. 

ಏತೇಷು ಯಸ್ತು ವರ್ತೇತ ಸಮ್ಯಗೇವ ದ್ವಿಜೋತ್ತಮ । 

ಭವೇಯುರಗ್ನಯಸ್ತಸ್ಯ ಪರಿಚೀರ್ಣಾಸ್ತು ನಿತ್ಯಶಃ 11೨೯॥ 


ಗಾರ್ಹಸ್ಥೆ ಸ ವರ್ತಮಾನಸ್ಯ ಏಷ ಧರ್ಮಃ ಸನಾತನಃ 11೩೦॥ 


ಎಲೈ ದ್ವಿಜಶ್ರೆ ಶ್ರೇಷ್ಠರೇ, ಈ ಐದು ವಸ್ತುಗಳ ವಿಷಯದಲ್ಲಿ ) ಯಾವನು ಸರಿಯಾಗಿ 
ನಡದುಕೊಳ್ಳತ್ತಾನೆಯೋ ಅವನು ನಿತ್ಯದಲ್ಲಿಯೂ ಅಗ್ನಿಯ ಸೇವೆಯನ್ನು ಮಾಡಿದಂತೆ 
ಆಗುತ್ತದೆ. ಗೃಹಸ್ಥನಗೆ ಇದು ಸ; ಧರ್ಮವಾಗಿದೆ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಿಶತಶತತಮೋಂಧ್ಯಾ ಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಕಾವ ಪರ್ವಣಿ 
ಪತಿವ್ರತಾಮಾಹಾತ್ಮೈ ¢ ಪಂಚವಿಂಶೋತಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರನೆಯ ಅಧ್ಯಾಯ ಮುಗಿಯಿತು 
Xk 


ಮಾರ್ಕಂಡೇಯಸಮಾಸ್ಯಾಪರ್ವ 525- 


ಇನ್ನೂರ ಒಂದನೆಯ ಅಧ್ಯಾಯ 


ಧರ್ಮವಾ ್ಯಧನಿಂದ ds ಕಾರಣವಾದ ತನ್ನ ಪೂರ್ವವೃತ್ತಾಂತ 
ಕಥನ, ನಾನಾ ಧರ್ಮೋಪದೇಶ. ಕೌಶಿಕನ ಪ್ರತಿನಿವೃತ್ತಿ. ರ ಜಂ 
ಯುಧಿಷ್ಠಿರನನ್ನು ಕುರಿತು ಪತಿವ್ರತಾ ಮಹಾತ್ಮ್ಯ ಕು ಉಪಸಂಹಾರ. 


ಮಾರ್ಕಂಡೇಯಃ 

ಗುರೂ ನಿವೇದ್ಯ ವಿಪ್ರಾಯ ತೌ ಮಾತಾಪಿತರಾವುಭೌ । 

ಪುನರೇವ ಸ ಧರ್ಮಾತ್ಮಾ ವ್ಯಾಧೋ ಬ್ರಾಹ್ಮಣಮಬ್ರವೀತ್‌ HOI 

ಮಾರ್ಕಂಡೇಯ- ತನ್ನ ಹಿರಿಯರಾದ ಮಾತಾಪಿತೃಗಳಿಬ್ದರನ್ನೂ ಬ್ರಾಹ್ಮಣರಿಗೆ 
ನಿವೇದಿಸಿ ಧರ್ಮಾತ್ಮನಾದ ವ್ಯಾಧನು ಪುನಃ ಬ್ರಾಹ್ಮಣನನ್ನು ಕುರಿತು ಮಾತನಾಡಿದನು. 

ಪ್ರವೃತ್ತಚಕ್ಷುರ್ಜಾತೋಶಸ್ಥಿ ಸಂಪಶ್ಯ ತಪಸೋ ಬಲಮ್‌ । 

ಯದರ್ಥಮುಕ್ರೋಶಸಿ ತಯಾ ಗಚ್ಛ ತಂ ಮಿಧಿಲಾಮಿತಿ 11೨11 

ನನಗೆ ಜ್ಞಾನೋದಯವುಂಟಾಗಿದೆ. ತಪಸ್ಸಿನ ಬಲವನ್ನುನೋಡು. ಅದರಿಂದ ಆ 
ಪತಿವ್ರತೆಯು ಮಿಥಿಲಾಪಟ್ಟಣಕ್ಕೆ ಹೋಗು ಎಂದು ನಿನಗೆ ಹೇಳಿದಳು. 

ಪತಿಶುಶ್ರೂಷಪರಯಾ ದಾಂತಯಾ ಸತ್ಯಶೀಲಯಾ । 

ಮಿಥಿಲಾಯಾಂ ವಸೇದ್‌ ವ್ಯಾಥಃ: ಸ ತೇ ಧರ್ಮಾನ್‌ ಪ್ರವಕ್ಕ್ಯತಿ ॥1೩॥ 

ಪತಿಶುಶ್ರೂಷಾಪರಳೂ, ಇಂದ್ರಿಯನಿಗ್ರಹವುಳ್ಳವಳೂ, ಸತ್ಯಶೀಲೆಯೂ ಆದ ಆ 
ಪತಿವ್ರತೆಯು ಮಿಥಿಲಾಪಟ್ಟಣದಲ್ಲಿ ವ್ಯಾಧನಿದ್ದಾನೆ ಅವನು ನಿನಗೆ ಧರ್ಮಗಳನ್ನು 
ಉಪದೇಶಿಸುವನು ಎಂದು ಹೇಳಿದಳಷ್ಟೆ? 

ಬ್ರಾಹ್ಮಣಃ 

ತಿವ್ರತಾಯಾಃ ಸತ್ಯಾಯಾಃ ಶೀಲಾಢ್ಯಾಯಾ ಯತವ್ರತ ! 


ಂಸ್ಕೃತ್ಯ ವಾಕ್ಯಂ ಧರ್ಮಜ್ಞ ಗುಣವಾನಸಿ ಮೇ ಮತಃ 


ಬ್ರಾಹ್ಮಣ-ಎಲ್ಫೆ $ ನಿಯತವ್ರತನಾದ ವ್ಯಾಧನೇ, ಪತಿವ್ರತೆಯೂ, ಸತ್ಯಶೀಲೆಯೂ, 
ಗುಣಾಢ್ಯ ಸ ಆದ ಅವಳ ಮಾತುಗಳನ್ನು ಸ್ಥರಿಸಿ, ಎಲೈ ಧರ್ಮಜ್ಞನೇ, ನೀನು 


ಗುಣವಂತನೆಂದು ನಾನು ಅಭಿಪ್ರಾ ಯಪಡುತ್ತೇನೆ. 


tl 


IYI 


2ಕ್ಕೆ 


-526- ಮಹಾಭಾರತ ವನಪರ್ವ 


ವ್ಯಾಧಃ 
ಯತ್‌ ತದಾ ತ್ತಂ ದ್ವಿಜಶ್ರೇಷ್ಠ ತಯೋಕ್ತೋ ಮಾಂ ಪ್ರತಿ ಪ್ರಭೋ । 
ದೃಷ್ಠಮೇವ ತಯಾ ಸಮ್ಯಗೇಕಪತ್ನ್ಯಾ ನ ಸಂಶಯಃ 11೫ 


ವ್ಯಾಧ- ಎಲ್ಫೆ ದ್ವಿಜಶ್ರೇಷ್ಠರೇ, ಪ್ರಭುಗಳೇ, ಅವಳು ನನ್ನ ವಿಷಯದಲ್ಲಿನಿನಗೆ 
ಏನು ಹೇಳಿದಳೋ ಅವೆಲ್ಲವನ್ನೂಪತಿವ್ರತೆಯಾದ ಅವಳು ನಿಸ್ಸಂಶಯವಾಗಿ ಮೊದಲೇ 
ನೋಡಿದ್ದಾಳೆ. 


ತ್ವದನುಗ್ರಹಬುದ್ಧ್ಯಾ ತು ವಿಪೈತದ್‌ ದರ್ಶಿತಂ ಮಯಾ | 
ವಾಕ್ಯಂ ಚ ಶೃಣು ಮೇ ತಾತ ಯತ್‌ ತೇ ವಕ್ಷ್ಯೇ ಹಿತಂ ದ್ವಿಜ ೬ 


ಎಲೈ ಬ್ರಾಹ್ಮಣರೇ, ನಿಮಗೆ ಅನುಗ್ರಹ ಮಾಡಬೇಕೆಂಬ ದೃಷ್ಟಿಯಿಂದ ನಾನು 
ಇದೆಲ್ಲವನ್ನೂತೋರಿಸಿದೆನು. ಪ್ರೀತಿಪಾತ್ರರಾದ ಬ್ರಾಹ್ಮಣರೇ, ನನ್ನ ಮಾತನ್ನುಕೇಳಿ. 
ನಿಮಗೆ ಹಿತವನ್ನು ಹೇಳುವೆನು. 


ತ್ವಯಾ ವಿನಿಕೃತಾ ಮಾತಾ ಪಿತಾ ಚ ದ್ವಿಜಸತ್ತಮ । 
ಅನಿಸೃಷ್ಟೋ5ಸಿ ನಿಷ್ಕಾಂತೋ ಗೃಹಾತ್‌ ತಾಭ್ಯಾಮನಿಂದಿತ । 
ವೇದೋಚ್ಚಾರಣಕಾರ್ಯಾರ್ಥಮಯುಕ್ತಂ ತತ್‌ ತ್ವಯಾ ಕೃತಮ್‌ ॥೭॥1 


ಎಲ್ಫೆ ದ್ವಿಜಶ್ರೇಷ್ಠರೇ, ನೀವು ನಿಮ್ಮ ಮಾತಾಪಿತ್ಯಗಳಿಗೆ ಅಪಚಾರವನ್ನುಮಾಡಿದ್ದೀರಿ. 
ಎಲೈ ಅನಿಂದಿತರೇ, ಅವರ ಅನುಮತಿಯನ್ನು ಪಡೆಯದೆ ವೇದೋಚ್ಚಾರದ 


ಉದ್ದೇಶದಿಂದ ಮನೆಯನ್ನು ಬಿಟ್ಟು ಬಂದಿದ್ದೀರಿ. ನೀವು ಮಾಡಿದುದು 
ಅಯುಕ್ತವಾದುದು. 


ತವ ಶೋಕೇನ ವೃದ್ಧೌ ತಾವಂಧೀಭೂತೌ ತಪಸ್ವಿನೌ 1 
ತೌ ಪ್ರಸಾದಯಿತುಂ ಗಚ್ಛ ಮಾ ತ್ವಾಂ ಧರ್ಮೋತತ್ಯಗಾದಯಮ್‌ 11೮1 


ನಿಮ್ಮ ಅಗಲಿಕೆಯ ಶೋಕದಿಂದ ಶೋಚನೀಯರಾದ ಆ ಇಬ್ಬರು ವೃದ್ದರೂ 


ಕುರುಡರಾಗಿದ್ದಾರೆ. ಅವರನ್ನು ಸಮಾಧಾನಪಡಿಸಲು ಮನೆಗೆ ಹೋಗಿ. ಈ ಧರ್ಮದ 
ಅತಿಕ್ರಮವು ಉಂಟಾಗುವುದು ಬೇಡ. 


ಮಾರ್ಕಂಡೇಯಸಮಾಸ್ಯಾಪರ್ವ -527- 


ಸರ್ವಮೇತದಪಾರ್ಥಂ ತೇ ಕ್ಲಿಪ್ರಂ ತೌ ಸಂಪ್ರಸಾದಯ । 
ತೌ ಪ್ರಸಾದ್ಯ ದ್ವಿಜಶ್ರೇಷ್ಠ ಯಚ್ಛೇಯಸ್ತದವಾಪ್ಟ್ಯಸಿ Ta 
ಅವರನ್ನುಸಂತೋಷಗೊಳಿಸದಿದ್ದರೆ ನೀವು ಮಾಡಿದುದೆಲ್ಲವೂ ವ್ಯರ್ಥವಾಗುತ್ತದೆ. 
ಎಲ್ಫೆ ದ್ವಿಜಶ್ರೇಷ್ಠರೇ, ಅವರನ್ನು ಸಂತೋಷ ಪಡಿಸಿ ನೀವು ಎಲ್ಲಾ ಶ್ರೇಯಸ್ಸನ್ನೂ 
ಹೊಂದುವಿರಿ. 
ಶ್ರದ್ಧಧಸ್ತ ಮಮ ಬ್ರಹ್ಮನ್‌ ನಾನ್ಯಥಾ ಕರ್ತುಮರ್ಹಸಿ । 
ಗಮ್ಯತಾಮದ್ಯ ವಿಪ್ರರ್ಷೇ ಶ್ರೇಯಸ್ತೇ ಕಥಯಾಮ್ಯಹಮ್‌ moon 
ಬ್ರಾಹ್ಮಣರೇ, ನನ್ನಮಾತನ್ನುನಂಬಿ. ಬೇರೆ ಏನನ್ನೂ ಮಾಡಬೇಡಿ. ವಿಪ್ರರ್ಷಿಗಳೇ, 
ಈ ದಿನವೇ ಮನೆಗೆ ಹೋಗಿ. ನಾನು ನಿಮ್ಮ ಶ್ರೇಯಸ್ಸನ್ನು ಹೇಳುತ್ತಿದ್ದೇನೆ. 
ಬ್ರಾಹ್ಮಣಃ 
ಯದೇತದುಕ್ತಂ ಭವತಾ ಸರ್ವಂ ಸತ್ಯಮಸಂಶಯಮ್‌ । 
ಪ್ರೀತೋಶಸ್ಥಿ ತವ ಭದ್ರಂ ತೇ ಧರ್ಮಾಚಾರಣಗುಣಾನ್ನಿತ ele 
ಬ್ರಾಹ್ಮಣ- ಧರ್ಮಾಚಾರಣಗುಣಾನ್ವಿತನಾದ ವ್ಯಾಧನೇ, ನೀನು ಹೇಳಿದುದೆಲ್ಲವೂ 
ಸತ್ಯವಾಗಿದೆ. ಇದರಲ್ಲಿ ಸಂಶಯವಿಲ್ಲ. ನನಗೆ ಸಂತೋಷವಾಗಿದೆ. ನಿನಗೆ 
ಮಂಗಳವಾಗಲಿ. 
ವ್ಯಾಧ: 
ದೈವತಪ್ರತಿಮೋ ಹಿ ತಂ ಯಸ್ತ್ವಂ ಧರ್ಮಮನುವ್ರತಃ । 
ಪುರಾಣಂ ಶಾಶ್ಚತಂ ದಿವ್ಯಂ ದುಷ್ಠಾಪ್ಯಮಕೃತಾತ್ಮಭಿಃ 
ವ್ಯಾಧ- ಧರ್ಮವನ್ನು ಅನುಸರಿಸುವ ನೀವು ನನಗೆ ದೇವತಾ ಸಮಾನನಾಗಿದ್ದೀರಿ. 
ದುಷ್ಟರಿಗೆ ದೊರೆಯದಂತಹ ದಿವ್ಯವಾದ ಸನಾತನವಾದ, ಶಾಶ್ವತವಾದ ದೇವತಾ 
ಸ್ವರೂಪವು ನಿಮ್ಮಲ್ಲಿದೆ. 
ಮಾತಾಪಿತ್ರೋಃ ಸಕಾಶಂ ಹಿ ಗತ್ವಾ ತಂ ದ್ವಿಜಸತ್ತಮ । 
ಅತಂದ್ರಿತಃ ಕುರು ಕ್ಷಿಪ್ರಂ ಮಾತಾಷಿತ್ರೊರ್ಜಿ ಪೂಜನಮ್‌ 


1೧೨1 


Neral 


-528- ಮಹಾಭಾರತ ವನಪರ್ವ 


ಅತಃ ಪರಮಹಂ ಧರ್ಮಂ ನಾನ್ಯಂ ಪಶ್ಯಾಮಿ ಕಂಚನ 11೧೪॥ 


ಎಲೈ ದ್ವಿಜಶ್ರೇಷ್ಠರೇ, ನೀವು ಮಾತಾಪಿತೃಗಳ ಸಮೀಪಕ್ಕೆ ಕ್ಷಿಪ್ರವಾಗಿ ಹೋಗಿ 
ಆಲಸ್ಯವಿಲ್ಲದೆ ಅವರ ಸೇವೆಯನ್ನು ಮಾಡಿ. ಇದಕ್ಕಿಂತ ದೊಡ್ಡ ಧರ್ಮವು ನನಗೆ 
ಯಾವುದೂ ತೋರುವುದಿಲ್ಲ. 


ಕೌಶಿಕಃ 


ಇಹಾಹಮಾಗತೋ ದಿಷ್ಟ್ಯಾ ದಿಷ್ಟ್ಯಾ ಮೇ ಸಂಗತಂ ತ್ವಯಾ । 
ಈದೃಶಾ ದುರ್ಲಭಾ ಲೋಕೇ ನರಾ ಧರ್ಮಪ್ರದರ್ಶಕಾಃ 11೧೫1 


ಕೌಶಿಕ- ದೇವರ ದಯೆಯಿಂದ ನಾನು ಇಲ್ಲಿಗೆ ಬಂದು ನಿನ್ನ ಸಮಾಗಮವನ್ನು 


ಹೊಂದಿದೆ. ಹೀಗೆ ಧರ್ಮದ ಮಾರ್ಗವನ್ನು ತೋರಿಸುವವರು ಲೋಕದಲ್ಲಿ 
ದುರ್ಲಭರಾಗಿದ್ದಾರೆ. 


ಏಕೋ ನರಸಹಸ್ರೇಷು ಧರ್ಮವಿದ್‌ ವಿದ್ಯತೇ ನ ವಾ । 
ಪ್ರೀತೋಶಸ್ಥಿ ತವ ಸತ್ಯೇನ ಭದ್ರಂ ತೇ ಪುರುಷರ್ಷಭ 11೧೬! 


ಸಹಸ್ರ ಮನುಷ್ಯರಲ್ಲಿ ಒಬ್ಬನಾದರೂ ಧರ್ಮಜ್ಞನಾದವನು ಇದ್ದಾನೆಯೋ 
ಇಲ್ಲವೋ ಎನಿಸುತ್ತದೆ. ನಿನ್ನ ಸತ್ಯವಚನಗಳಿಂದ ನಾನು ಸಂತುಷ್ಠನಾಗಿದ್ದೇನೆ. 
ಪುರುಷಶ್ರೇಷ್ಠನೇ, ನಿನಗೆ ಮಂಗಳವಾಗಲಿ. 


ಪತಮಾನೋನದ್ಯ ನರಕೇ ಭವತಾಶಸ್ಕಿ ಸಮುದ ತಃ । 
ಭವಿತವ್ಯಮಥೈವಂ ಚ ಯದ್‌ದೃಷ್ಟೋ5ಸಿ ಮಯಾನಘ (1೧೭1 


ನರಕದಲ್ಲಿ ಬೀಳಲಿದ್ದ ನಾನು ಈ ದಿನ ನಿನ್ನಿಂದ ಉದ್ಧರಿಸಲ್ಪಟ್ಟಿದ್ದೇನೆ. ಎಲೈ 


ಅಟ 


ಅನಘನೇ, ನಾನು ನಿನ್ನನ್ನು ನೋಡಬೇಕೆಂಬುದು ದೈವಸಂಕಲ್ಪವಾಗಿದ್ದಿತು. 


ರಾಜಾ ಯಯಾತಿರ್ದೌಶಿತ್ರೆಃ ಪತಿತಸ್ತಾರಿತೋ ಯಥಾ । 
ಸದ್ದಿ ಪುರುಷಶಾರ್ದೂಲ ತಥಾ5ಹಂ ಭವತಾ ದ್ವಿಜಃ noc 


ಎಲೈ ಪುರುಷಶಾರ್ದೂಲನೇ, ಸ್ವರ್ಗಲೋಕದಿಂದ ಕೆಳಗೆ ಬೀಳುತ್ತಿದ್ದ 


ಯಯಾತಿಯು ಸಜ್ಜನರಾದ ತನ್ನದೌಹಿತ್ರದಿಂದ ಪಾರುಮಾಡಲ್ಪಟ್ಟನು. ಹಾಗೆಯೇ 
ಬ್ರಾಹ್ಮಣನಾದ ನಾನು ನಿನ್ನಿಂದ ಪಾರುಮಾಡಲ್ಪಟ್ಟಿದ್ದೇನೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -529- 


ಮಾತಾಪಿತೃಭ್ಯಾಂ ಶುಶ್ರೂಷಾಂ ಕರಿಷ್ಯೇ ವಚನಾತ್‌ ತವ । 
ನಾಕೃತಾತ್ಮಾ ವೇದಯತಿ ಧರ್ಮಾಧರ್ಮವಿನಿಶ್ಚಯಮ್‌ Neral 


ನಿನ್ನ ಮಾತಿನಂತೆ ನಾನು ಮಾತಾಪಿತೃಗಳ ಸೇವೆಯನ್ನು ಮಾಡುವೆನು. 
ಮನೋನಿಗ್ರಹವಿಲ್ಲದವನು ಧರ್ಮಾಧರ್ಮಗಳ ವಿವೇಚನೆಯನ್ನು ಮಾಡಲಾರ. 


ದುರ್ಜೈೇಯಃ ಶಾಶ್ರತೋ ಧರ್ಮಃ ಶೂದ್ರಯೋನೌ ಹಿ ವರ್ತತೇ । 
ನ ತ್ವಾಂ ಶೂದ್ರಮಹಂ ಮನ್ಯೇ ಭವಿತವ್ಯಂ ಹಿ ಕಾರಣಮ್‌ ॥೨೦॥ 


ದುರ್ಜೇಯವಾದ ಶಾಶ್ವತವಾದ ಧರ್ಮವು ಶೂದ್ರಯೋನಿಯಲ್ಲಿರುವ ನಿನ್ನಲ್ಲಿ 
ಆಶ್ರಿತವಾಗಿದೆ. ನಾನು ನಿನ್ನನ್ನು ಶೂದ್ರನೆಂದು ಭಾವಿಸುವುದಿಲ್ಲ. ನೀನು 
ಶೂದ್ರಯೋನಿಯಲ್ಲಿಹುಟ್ಟುವುದಕ್ಕೆ ಏನೋ ಬಲವಾದ ಕಾರಣವಿರಬೇಕು. 


ಯೇನ ಕರ್ಮವಿಶೇಷೇಣ ಪ್ರಾಪ್ತೇಯಂ ಶೂದ್ರತಾ ತ್ವಯಾ | 
ಏತದಿಚ್ಛಾಮಿ ವಿಜ್ಞಾತುಂ ತತ್ತ್ವೇನ ಹಿ ಮಹಾಮತೇ । 
ಕಾಮಯಾ ಬ್ರೂಹಿ ಮೇ ಸರ್ವಂ ಸತ್ಯೇನ ಪ್ರಯತಾತ್ಮನಾ 11೨೧॥॥ 


ಎಲೈ ಮಹಾಮತಿಯೇ, ನೀನು ಯಾವ ಕರ್ಮವಿಶೇಷದಿಂದ ಈ 
ಶೂದ್ರಯೋನಿಯನ್ನುಹೊಂದಿದೆ ಎಂದು ನಾನು ಸರಿಯಾಗಿ ತಿಳಿಯಲು ಬಯಸುತ್ತೇನೆ. 
ನಿಯತಾತ್ಮನಾದ ನೀನು ಅವೆಲ್ಲವನ್ನೂ ನನಗೆ ಸತ್ಯವಾಗಿ ಸಂತೋಷದಿಂದ ಹೇಳು. 

ವ್ಯಾಧಃ 
ಅನತಿಕ್ರಮಣೀಯಾ ವೈ ಬ್ರಾಹ್ಮಣಾ ಮೇ ದ್ವಿಜೋತ್ತಮ | 
ಶೃಣು ಸರ್ವಮಿದಂ ವೃತ್ತಂ ಪೂರ್ವದೇಹೇ ಮಮಾನಘ 
ವ್ಯಾಧ-ಎಲ್ಫೆ ದ್ವಿಜೋತ್ತಮರೇ, ನನಗೆ ಬ್ರಾಹ್ಮಣರು ಮೀರಲು ಅಸಾಧ್ಯರಾದವರು. 
ಅನಘರೇ, ನನ್ನ ಹಿಂದಿನ ದೇಹದಲ್ಲಿನಡೆದ ಈ ಘಟನೆಯನ್ನೆಲ್ಲಾಕೇಳಿ. 


11೨೨। 


ಅಹಂ ಹಿ ಬ್ರಾಹ್ಮಣಃ ಪೂರ್ವಮಾಸಂ ದ್ವಿಜವರಾತ್ಮಜಃ ! 
ವೇದಾಧ್ಯಾಯೀ 'ತುಕುಶಲೋ ವೇದಾಂಗಾನಾಂ ಚೆ ಪಾರಗಃ 


ಆತ್ಮದೋಷಕ್ಛತ್ಥೆ ಬ ೯ಹ್ಮನ್ನವಸ್ಥಾಮಾಪ್ತವಾನಿಮಾಮ್‌ 


ಖಲ 


|1೨೩॥ 


11೨೪! 


-530- ಮಹಾಭಾರತ ವನಪರ್ವ 


ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಶ್ರೇಷ್ಠಬ್ರಾಹ್ಮಣನ ಮಗನಾಗಿದ್ದೆ. 
ವೇದಾಧ್ಯಯನದಲ್ಲಿಕುಶಲನೂ, ವೇದಾಂಗದಲ್ಲಿಪಾರಂಗತನೂ ಆಗಿದ್ದೆನು. ಎಲೈ 
ಬ್ರಾಹ್ಮಣರೇ, ನಾನು ಸತಃ ಮಾಡಿದ ಅಪರಾಧದಿಂದಾಗಿ ಈ ದುರವಸ್ಥೆಯನ್ನು 
ಪಡೆದಿದ್ದೇನೆ. 


ಕಶ್ಚಿದ್‌ ರಾಜಾ ಮಮ ಸಖಾ ಧನುರ್ವೇದಪರಾಯಣಃ ।ಟ 
ಸಂಸರ್ಗಾದ್‌ ಧನುಷಿ ಶ್ರೇಷ್ಠಸ್ತತೋsಹಮಭವಂ ದ್ವಿಜ 11೨೫॥ 


ನನಗೆ ಧನುರ್ವೇದಪರಾಯಣನಾದ ಒಬ್ಬರಾಜನು ಸ್ಲೇಹಿತನಾಗಿದ್ದನು. ಎಲೈ 
ಬ್ರಾಹ್ಮಣರೇ, ಅವನ ಸಂಪರ್ಕದಿಂದ ನಾನೂ ಸಹ ಧನುರ್ವಿದೈೆಯಲ್ಲಿನಿಪುಣನಾದೆನು. 


ಏತಸ್ಥಿನೇವ ಕಾಲೇ ತು ಮೃಗಯಾಂ ನಿರ್ಗತೋ ನೃಪಃ । 
ಸಹಿತೋ ಯೋಧಮುಖ್ಯೆ ಶ್ಚ ಮಂತ್ರಿಭಿಶ್ಚ ಸುಸಂವೃತಃ । 
ತತೋತಭ್ಯಹನ್‌ ಮೃಗಾಂಸ್ತತ್ರ ಸುಬಹೂನಾಶ್ರಮಂ ಪ್ರತಿ WEN 


ಆ ಸಮಯದಲ್ಲಿಒಮ್ಮೆ ರಾಜನು ತನ್ನಮಂತ್ರಿಗಳಿಂದಲೂ ಮತ್ತು ಮುಖ್ಯವಾದ 


ಸೈನಿಕರಿಂದಲೂ ಸಹಿತನಾಗಿ ಬೇಟೆಗೆ ಹೊರಟನು. ಅವನು ಕಾಡಿನಲ್ಲಿ ಒಂದು 
ಆಶ್ರಮದ ಬಳಿ ಇದ್ದಅನೇಕ ಮೃಗಗಳನ್ನುಕೊಂದನು. 


ಅಥ ಕಪ್ಪ ಶರೋ ಘೋರೋ ಮಯಾಪಿ ದ್ವಿಜಸತ್ತಮ । 
ತಾಡಿತಶ್ಚ ಯಷಿಸ್ತೇನ ಶರೇಣಾನತಪರ್ವಣಾ 11೨೭ 


ಎಲೈ ದ್ವಿಜಶ್ರೇಷ್ಠರೇ, ಆಗ ನಾನೂ ಒಂದು ಘೋರವಾದ ಬಾಣವನ್ನು 
ಪ್ರಯೋಗಿಸಿದೆನು. ಬಾಗಿದ ತುದಿಯುಳ್ಳ ಆ ಬಾಣವು ಯಷಿಯನ್ನು ತಾಕಿತು. 


ಭೂಮೌ ನಿಪತಿತೋ ಬ್ರಹ್ಮನ್ನುವಾಚ ಪ್ರತಿನಾದಯನ್‌ । 
ನಾಪರಾಧ್ಯಾಮ್ಯಹಂ ಕಿಂಚಿತ್‌ ಕೇನ ಪಾಪಮಿದಂ ಕೃತಮ್‌ 11೨೮! 


ಎಲ್ಫೆ ಬ್ರಾಹ್ಮಣರೇ, ಭೂಮಿಯಲ್ಲಿ ಬಿದ್ದ ಆ ಯಷಿಯು ನಾನು ಯಾರಿಗೂ 


ಅಪರಾಧವನ್ನುಮಾಡಿಲ್ಲ. ಈ ಪಾಪಕಾರ್ಯವನ್ನುಮಾಡಿದವನು ಯಾರು? ಎಂದು 
ಗರ್ಜಿಸುತ್ತಾ ಹೇಳಿದನು. 


ಮಾರ್ಕಂಡೇಯಸಮಾಸ್ಕಾಪರ್ವ -531- 


ಮನ್ಹಾನಸ್ತಂ ಮೃಗಂ ಚಾಹಂ ಸಂಪ್ರಾಪ್ತಃ ಸಹಸಾ ಪ್ರಭೋ । 
ಅಪಶ್ಯಂ ತಮೃಷಿಂ ವಿದ್ಧಂ ಶರೇಣಾನತಪರ್ವಣಾ 1೨೯ 


ಪ್ರಭುಗಳೇ, ಅವನನ್ನು ಮೃಗವೆಂದು ತಿಳಿದಿದ್ದ ನಾನು ತಕ್ಷಣ ಅವನ ಹತ್ತಿರಕ್ಕೆ 
ಹೋಗಿ ಬಾಗಿದ ತುದಿಯುಳ್ಳ ಬಾಣದಿಂದ ತಾಡಿತನಾದ ಆ ಯಷಿಯನ್ನು ನೋಡಿದೆನು. 


ತಮುಗ್ರತಪಸಂ ವಿಪ್ರಂ ನಿಷ್ಠನಂತಂ ಮಹೀತಳೇ । 
ಅಕಾರ್ಯಕರಣಾಚ್ಚಾಪಿ ಭೃಶಂ ಮೇ ವ್ಯೃಢಿತಂ ಮನಃ IOI 


ಅಜಾನತಾ ಕೃತಮಿದಂ ಮಯೇತ್ಯಹಮಥಾಬ್ರುವಮ್‌ । 
ಕ್ಷಂತುಮರ್ಹಸಿ ಮೇ ಸರ್ವಮಿತಿ ಚೋಕ್ತೋ ಮಯಾ ಮುನಿಃ ॥೩೦॥ 


ಉಗ್ರ ತಪಸ್ಥಿಯಾಗಿದ್ದ ಭೂಮಿಯಲ್ಲಿಬಿದ್ದುಹೊರಳಾಡುತ್ತಿದ್ದಆ ಬ್ರಾಹ್ಮಣನನ್ನು 
ನೋಡಿ ನಾನು ಅಕಾರ್ಯವನ್ನುಮಾಡಿದುದರಿಂದ ಮನಸಿನಲ್ಲಿ ಬಹಳ ವ್ಯಥೆಯನ್ನು 
ಪಟ್ಟೆನು. ನಾನು ನೀವು ಯಷಿಗಳೆಂದು ತಿಳಿಯದೆ ಅಜ್ಞಾನದಿಂದ ಈ ಕಾರ್ಯವನ್ನು 
ಮಾಡಿದೆನು. ಆದ್ದರಿಂದ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಎಂದು ಆ 
ಯಷಿಗಳಿಗೆ ಹೇಳಿದೆನು. 

ತತಃ ಪ್ರತ್ಯಬ್ರವೀದ್‌ ವಾಕ್ಯಮೃಷಿರ್ಮಾಂ ಕ್ರೋಧಮೂರ್ಛಿತಃ । 

ವ್ಯಾಧಸ್ತ್ಮಂ ಭವಿತಾ ಕ್ರೂರ ಶೂದ್ರಯೋನಾವಿತಿ ದ್ವಿಜ 11೩೨! 

ಎಲ್ಫೆ ಬ್ರಾಹ್ಮಣರೇ, ಆಗ ಕ್ರೋಧಮೂರ್ಛಿತರಾದ ಆ ಯಷಿಯು ನನ್ನನ್ನುಕುರಿತು 
ಎಲೈ ಕ್ರೂರನೇ, ನೀನು ಶೂದ್ರಯೋನಿಯಲ್ಲಿ ಜನಿಸಿ ವ್ಯಾಧನಾಗುವಿ ಎಂದು 
ಹೇಳಿದರು. 

ಏವಂ ಶಪ್ತೋ5ಹಮೃಷಿಣಾ ತದಾ ದ್ವಿಜವರೋತ್ತಮ | 


ಅಭಿಪ್ರಸಾದಯಮೃಷಿಂ ಗಿರಾ ತ್ರಾಹೀತಿ ಮಾಂ ತದಾ 11೩೩। 
ಅಜಾನತಾ ಮಯಾತಕಾರ್ಯಮಿದಮದ್ಯ ಕೃತಂ ಮುನೇ । 
Avi 


ಕ್ಷಂತುಮರ್ಹಸಿ ತತ್ಸರ್ವಂ ಪ್ರಸೀದ ಭಗವನ್ನಿತಿ 
೦ w 


532- ಮಹಾಭಾರತ ವನಪರ್ವ 


ಎಲೈ ಬ್ರಾಹ್ಮಣಶ್ರೇಷ್ಠರೇ, ಆ ಖಷಿಗಳಿಂದ ಹೀಗೆ ಶಾಪಕ್ಕೆ ಒಳಗಾದ ನಾನು ಆಗ 
ಪ್ರಸನ್ನನಾಗಿ ನನ್ನನ್ನು ರಕ್ಷಿಸಿ. ಎಲೈ ಪೂಜ್ಯರೇ, ನಾನು ತಿಳಿಯದೆ ಈ ದಿನ ಈ 
ಅಕಾರ್ಯವನ್ನುಮಾಡಿದೆನು. ನನ್ನ ಅಪರಾಧವೆಲ್ಲವನ್ನೂ ಕ್ಷಮಿಸಿ ಪ್ರಸನ್ನರಾಗಬೇಕು 
ಎಂದು ಕೇಳಿಕೊಂಡೆನು. 


ಖಷಿಃ 
ನಾನ್ಯಥಾ ಭವಿತಾ ಶಾಪ ಏವಮೇತದಸಂಶಯಮ್‌ । 
ಆನ್ಫಶಂಸ್ಯಾತ್‌ ತ್ವಹಂ ಕಿಂಚಿತ್‌ ಕರ್ತಾರನುಗ್ರಹಮದ್ಯ ತೇ 11೩೫11 


ಯಷಿ- ನನ್ನ ಶಾಪವು ವ್ಯರ್ಥವಾಗುವುದಿಲ್ಲ. ಇದರಲ್ಲಿಸಂಶಯವಿಲ್ಲ. ಆದರೆ 
ನಿನ್ನಮೇಲಿನ ಕರುಣೆಯಿಂದ ನಿನಗೆ ಸ್ವಲ್ಪಅನುಗ್ರಹವನ್ನು ಮಾಡುವೆನು. 


ಶೂದ್ರಯೋನ್ಯಾಂ ವರ್ತಮಾನೋ ಧರ್ಮಜ್ಞೋ ಹಿ ಭವಿಷ್ಯಸಿ । 
ಮಾತಾಶ್ರಿತ್ರೋಶ್ಚ ಶುಶ್ರೂಷಾಂ ಕರಿಷ್ಯಸಿ ನ ಸಂಶಯಃ 11೩೬1 


ಶೂದ್ರಯೋನಿಯಲ್ಲಿ ಹುಟ್ಟಿದರೂ ನೀನು ಧರ್ಮಜ್ಞನಾಗಿರುವಿ. ಮಾತಾಪಿತೃಗಳ 
ಸೇವೆಯನ್ನುಮಾಡುವಿ. ಇದರಲ್ಲಿಸಂಶಯವಿಲ್ಲ. 


ತಯಾ ಶುಶ್ರೂಷಯಾ ಸಿದ್ಧಿಂ ಮಹತೀಂ ಸಮವಾಪ್ಪ್ಯಸಿ | 
ಜಾತಿಸ್ಫರಶ್ಚ ಭವಿತಾ ಸ್ವರ್ಗಂ ಚೈವ ಗಮಿಷ್ಯಸಿ 11೩೭! 


ಆ ಸೇವೆಯಿಂದ ನಿನಗೆ ದೊಡ್ಡ ಸಿದ್ಧಿ ಉಂಟಾಗುವುದು. ಪೂರ್ವಜನ್ಮದ 
ಸ್ಮರಣೆಯೂ ಉಂಟಾಗುವುದು ಮತ್ತು ಜೀ ಸರ್ಗಕ್ಕೆ ಹೋಗುವಿ. 


ಭೂತ್ವಾ ಚ ಧಾರ್ಮಿಕೋ ವ್ಯಾಧಃ ಪಿತೃಶುಶ್ರೂಷಣೇ ರತಃ । 
ಶಾಪಕ್ಷಯೇ ತು ನಿರ್ವೃತ್ತೇ ಭವಿತಾಸಿ ಪುನರ್ದ್ವಿಜಃ 11೩೮1 


ಹ ಧಾರ್ಮಿಕನಾದ ವಾ ಧನಾಗಿ ತಂದೆತಾಯಿಗಳ ಸೇವೆಯಲ್ಲಿನಿರತನಾಗಿ 
ಫಲವು ಕಳೆದ ಮೇಲೆ ಪುನಃ ಬ್ರಾಹ್ಮಣನಾಗುವಿ. 


ವ್ಯಾಧಃ 
ಏವಂ ಶಪ್ತಃ ಪುರಾ ತೇನ ಯಷಿಣಾತಸ್ಸು ಕಗತೇಜಸಾ । 


ಪ್ರಸಾದಶ್ಚ ಕೃತಸ್ತೇನ ಮಮೈವಂ ದ್ವಿಪದಾಂವರ 11೩೯! 


ಮಾರ್ಕಂಡೇಯಸಮಾಸ್ಕಾಪರ್ವ -533- 
ವ್ಯಾಧ- ಎಲೈ ಬ್ರಾಹ್ಮಣಶ್ರೇಷ್ಠರೇ, ಹೀಗೆ ಘೋರತೇಜಸ್ವಿಗಳಾದ ಆ ಯಷಿಗಳಿಂದ 
ಶಾಪವುಂಟಾಯಿತು ಮತ್ತು ಅವರು ಅನುಗ್ರಹವನ್ನೂ ಮಾಡಿದರು. 
ಶರಂ ಚೋದ್ಭೃತವಾನಸ್ಸಿ ತಸ್ಯ ವೈ ದ್ವಿಜಸತ್ತಮ । 
ಆಶ್ರಮಂ ಚ ಮಯಾ ನೀತೋ ನ ಚ ಪ್ರಾಣೈರ್ವ್ಯಯುಜ್ಯತ ॥೪೦॥ 


ಎಲೈ ದ್ವಿಜಶ್ರೇಷ್ಠರೇ, ನಾನು ಅವರ ಶರೀರದಲ್ಲಿ, ನೆಟ್ಟ ಬಾಣವನ್ನು ತೆಗೆದು ಅವರನ್ನು 
ಆಶ್ರಮಕ್ಕೆ ಕರೆದುಕೊಂಡು ಹೋದೆನು. ಅವರು ಮರಣವನ್ನು ಹೊಂದಲಿಲ್ಲ. 


ಏತತ್‌ ತೇ ಸರ್ವಮಾಖ್ಯಾತಂ ಯಥಾ ಮಮ ಪುರಾತಭವತ್‌ । 
ಅಭಿತಶ್ಚಾಪಿ ಗಂತವ್ಯಂ ಮಯಾ ಸ್ವರ್ಗಂ ದ್ವಿಜೋತ್ತಮ 11೪೧॥ 


ಹೀಗೆ ನನಗೆ ಹಿಂದೆ ನಡೆದುದನ್ನೆಲ್ಲಾನಿಮಗೆ ಹೇಳಿದೆನು. ಎಲ್ಫೆ ದ್ವಿಜೋತ್ತಮರೇ, 
ನಾನು ಸದ್ಯದಲ್ಲಿಯೇ ಸ್ಪರ್ಗಕ್ಕೆ ಹೋಗಬೇಕಾಗಿದೆ. 


ಬ್ರಾಹ್ಮಣಃ 
ಏವಮೇತಾನಿ ಪುರುಷಾ ದುಃಖಾನಿ ಚ ಸುಖಾನಿ ಚ । 
ಆಪ್ಪುವಂತಿ ಮಹಾಬುದ್ದೇ ನೋತ್ಸಂಠಾಂ ಕರ್ತುಮರ್ಹಸಿ TU] 
ದುಷ್ಕರಂ ಹಿ ಕೃತಂ ಕರ್ಮ ಜಾನತಾ ಜಾತಿಮಾತ್ಮನ:ಃ 11೪೩॥ 


ಬ್ರಾಹ್ಮಣ- ಎಲೈ ಮಹಾಬುದ್ಧಿಯುಳ್ಳವನೇ, ಮನುಷ್ಯರು ಹೀಗೆ ಸುಖದುಃಖಗಳನ್ನು 
ಪಡೆಯುತ್ತಾರೆ. ಇದರ ಬಗ್ಗೆ ಕೊರಗಬೇಡ. ಪೂರ್ವಜನ್ಮದ ಸ್ಥ! ಸರಣೆಯನ್ನು ಹೊಂದಿದ 
ನೀನು ದುಷ್ಠರವಾದ ಕಾರ್ಯವನ್ನು ಮಾಡಿದ್ದೀಯೆ. 

ಕರ್ಮದೋಪಶ್ಪ ವೆ ೈ ವಿದ್ದನ್ನಾತ್ಮಜಾತಿಕೃತೇನ ತೇ । 


ಕಂಚಿತ್‌ ಕಾಲಂ ಮೃಷ್ಯತಾಂ ವೈ ತತೋಶಸಿ ಭವಿತಾ ದ್ವಿಜಃ । 
ಸಾಂಪ್ರತಂ ಚ ಮತೋ ಮೇಪಸಿ ಬ್ರಾಹ್ಮಣೋ ನಾತ್ರ ಸಂಶಯಃ ॥1೪೪॥ 


ಎಲೈ ವಿದ್ವಾಂಸನೇ, ನಿನ್ನ ಜಾತಿಪ್ರಯುಕ್ತವಾಗಿ ನಿನಗೆ ಈ ಕರ್ಮದೋಷವು 
ಉಂಟಾಗಿದೆ. ಸ್ವಲ್ಪ ಸು ಸಹಿಸಿಕೋ. ಅನಂತರ ಬ್ರಾಹ್ಮಣನಾಗುವಿ. ನನ್ನ 
ಅಭಿಪ್ರಾಯದಂತೆ ನೀನು ಈಗಲೇ ಬ್ರಾಹ್ಮಣನಾಗಿದ್ದೀಯೆ ಎಂಬ ವಿಷಯದಲ್ಲಿ 


ಸಂಶಯವಿಲ್ಲ. 


534- ಮಹಾಭಾರತ ವನಪರ್ವ 


ಬ್ರಾಹ್ಮಣಃ ಪತನೀಯೇಷು ವರ್ತಮಾನೋ ವಿಕರ್ಮಸು । 
ದಾಂಭಿಕೋ ದುಷ್ಕತಃ ಪ್ರಾಯಃ ಶೂದ್ರೇಣ ಸದೃ್ಭಶೋ ಭವೇತ್‌ ॥೪೫। 


ಪತನಕ್ಕೆ ಕಾರಣವಾದ ವಿಕರ್ಮಗಳನ್ನು ಮಾಡುವ ದುಷ್ಕರ್ಮಿಯಾದ 
ಡಾಂಭಿಕನಾದ ಬ್ರಾಹ್ಮಣನು ಹೆಚ್ಚಾಗಿ ಶೂದ್ರನಿಗೆ ಸಮಾನನಾಗುತ್ತಾನೆ. 


ಯಸ್ತು ಶೂದ್ರೋ ದಮೇ ಸತ್ಯೇ ಧರ್ಮೇ ಚ ಸತತೋತತ್ಕಿತಃ । 

ತಂ ಬ್ರಾಹ್ಮಣಮಹಂ ಮನ್ಯೇ ವೃತ್ತೇನ ಹಿ ಭವೇದ್‌ ದ್ವಿಜಃ 11೪೬॥ 

ಯಾವ ಶೂದ್ರನು ದಮ, ಸತ್ಯ, ಧರ್ಮಗಳಲ್ಲಿ ಸತತವಾಗಿ 
ನಿರತನಾಗಿರುತ್ತಾನೆಯೋ ಅವನನ್ನು ನಾನು ಬ್ರಾಹ್ಮಣನೆಂದು ತಿಳಿಯುತ್ತೇನೆ. 
ಗುಣದಿಂದಲೇ ಬ್ರಾಹ್ಮಣ್ಯವು ಉಂಟಾಗುವುದಷ್ಟೆ 


ಕರ್ಮದೋಷೇಣ ವಿಷಮಾಂ ಗತಿಮಾಪ್ನೋತಿ ದಾರುಣಾಮ್‌ । 
ಕ್ಷೀಣದೋಷಮಹಂ ಮನ್ಯೇ ಚಾಭಿತಸ್ತ್ಯಾಂ ನರೋತ್ತಮ 11೪೭ 


ಕರ್ಮದೋಷದಿಂದ ಮನುಷ್ಯನು ಘೋರವಾದ ವಿಷಮಗತಿಯನ್ನು 
ಹೊಂದುತ್ತಾನೆ. ಎಲೈ ನರಶ್ರೇಷ್ಠನೇ, ಈಗ ನಿನ್ನದೋಷವು ನಾಶವನ್ನು ಹೊಂದಿದೆ 
ಎಂದು ನಾನು ತಿಳಿಯುತ್ತೇನೆ. 

ಕರ್ತುಮರ್ಹಸಿ ನೋತ್ಸಂಠಾಂ ತದ್ದಿಧಾ ಹ್ಯವಿಷಾದಿನಃ । 

ಲೋಕವೃತ್ತಾನುವೃತ್ತಜ್ಞಾ ನಿತ್ಯಂ ಧರ್ಮಪರಾಯಣಾಃ 11೪೮॥ 


ಈ ವಿಷಯದಲ್ಲಿವಿಷಾದವನ್ನುಪಡಬೇಡ. ಲೋಕವ್ಳ ೈತ್ತವನ್ನು ತಿಳಿದ, ನಿತ್ಯವೂ 
ಧರ್ಮಪರಾಯಣರಾದ ನಿನ್ನಂತಹವರು ವಿಷಾದವನ್ನು ಪಡಬಾರದು. 
ವ್ಯಾಧಃ 
ಪ್ರಜ್ಞಯಾ ಮಾನಸಂ ದುಃಖಂ ಹನಾ ್ಯಚ್ಛಾರೀರಮೌಷದ್ಧೆಃ I 
ಏತದ್‌ ವಿಜ್ಞಾನಸಾಮರ್ಥ್ಯಂ ನ ಬಾಲೈ: ಸಸರ ಇ HVE I 


ವ್ಯಾಧ- ಜ್ಞಾನದಿಂದ ಮಾನಸದುಃ :ಖವನ್ನೂ, ಔಷಧಿಗಳಿಂದ ಶರೀರದ 


ದುಃ ಸಖವನ್ನೂಪ ಪರಿಹರಿಸಿಕೊಳಬೇಕು. ಜ್ಞಾನದ ಬಲ ಸಾಜ ಜ್ಞಾನವುಳ್ಳವನು 
ಎಂದೂ ಹೂ ಸಮನಾಗುವುದಿಲ್ಲ. 


ಮಾರ್ಕಂಡೇಯಸಮಾಸ್ಯಾಪರ್ವ -535- 
ಅನಿಷ್ಟಸಂಪ್ರಯೋಗಾಚ್ಚ ವಿಪ್ರಯೋಗಾತ್‌ ಪ್ರಿಯಸ್ಯ ಚ । 
ಮನುಷ್ಯಾ ಮಾನಸಿ ೈರ್ದು:ಖೈರ್ಯುಜ್ಯ ತೇ ಚಾಲ್ಪಬುದ್ಧಯಃ HBO 


ಅನಿಷಸಂಯೋಗದಿಂದ ಮತ್ತು ಇಷ್ಟವಿಯೋಗದಿಂದ ಅಲ್ಪಬುದ್ಧಿಯುಳ್ಳ 
ಮನುಷ್ಯರು ಮಾನಸದುಃಖಗಳಿಗೆ ಒಳಗಾಗುತ್ತಾರೆ. 


ಗುಣೈರ್ಭೂತಾನಿ ಯುಜ್ಯಂತೇ ವಿಯುಜ್ಯಂತೇ ತಥೈವ ಚ । 
ಸರ್ವಾಣಿ ನೈತದೇಕಸ್ಯ ಶೋಶಸ್ಥಾನಂ ಹಿ ವಿದ್ಯತೇ HBO 


ಎಲ್ಲಜೀವರಿಗೂ ಇಂತಹ ಆಪತ್ತುಗಳು ಬರುತ್ತವೆ ಮತ್ತು ಹೋಗುತ್ತವೆ. ಎಲ್ಲರಿಗೂ 
ಒಂದೇ ವಿಧವಾದ ಶೋಕಸ್ಥಾನವಿಲ್ಲ. 


ಅನಿಷ್ಟಂ ಚಾನ್ನಿತಂ ಪಶ್ಯಂಸ್ತಥಾ ಕ್ಷಿಪ್ರಂ ವಿರಜ್ಯತೇ । 


ತತಶ್ಚ ಪ್ರತಿಕುರ್ವಂತಿ ಯದಿ ಪಶ್ಯಂತ್ಯುಪಕ್ರಮಾತ್‌ 11೫ ೨1॥ 
ಶೋಚತೋ ನ ಭವೇತ್‌ ಕಿಂಚಿತ್‌ ಕೇವಲಂ ಪರಿತಪ್ಯತೇ 11೫೩1 


ಅನಿಷ್ಟ ಒದಗಿದ ಕೂಡಲೇ ಅದನ್ನು ನೋಡಿ ಮನುಷ್ಯನು ಬೇಗ 

ದಪಡುತ್ತಾನೆ. ತನ್ನ ಪ್ರಯತ್ನದಿಂದ ಅದನ್ನು ಪರಿಹರಿಸಲು ಶಕ್ಕವಾದರೆ ಆ 
ಪರಿಹಾರವನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಕೇವಲ ಶೋಕಪಡುವುದರಿಂದ ಏನೂ 
ಆಗುವುದಿಲ್ಲ. ಕೇವಲ ಶೋಕಿಸುವುದಷ್ಟೇ ಆಗುತ್ತದೆ. 


ಪರಿತ್ಯಜಂತಿ ಯೇ ದುಃಖಂ ಸುಖಂ ವಾಪ್ಯಭಯಂ ನರಾಃ | 

ತ ಏವ ಸುಖಮೇಧಂತೇ ಜ್ಞಾನತೃಪ್ರಾ ಮನೀಷಿಣಃ 1 

ಅಸಂತೋಷಪರಾ ಮೂಢಾ: ಸಂತೋಷಂ ಯಾಂತಿ ಪಂಡಿತಾಃ ॥೫೪॥ 

ಯಾವ ಮನುಷ್ಯರು ಹೀಗೆ ಸಂಸಾರದಲ್ಲಿ ಒದಗಿಬಂದ ಪ್ರಾಕೃತವಾದ ಸುಖ 
ಮತ್ತು ದುಃಖಗಳೆರಡನ್ನೂ ತ್ಯಜಿಸುತ್ತಾರೆಯೋ ಜ್ಞಾನತೃಪ್ರರಾದ ವಿವೇಕಿಗಳಾದ ಅವರೇ 
ಸುಖವನು ಹೊಂದುತಾರೆ. ಮೂಢರು ಯಾವಾಗಲೂ ಅಸಂತೋಷವನ್ನೇ 

ಸ್ನ ಎಂ 

ಪಡೆಯುತ್ತಾರೆ. ಪಂಡಿತರು ಸಂತೋಷವನ್ನುಹೊಂದುತ್ತಾರೆ. 

ಅಸಂತೋಷಸ್ಯ ನಾಸ್ಕಂತಸ್ತುಷ್ಠಿಸ್ತು ಪರಮಂ ಸುಖಮ್‌ । 

ನ ಶೋಚಂತಿ ಗತಾಧ್ಹಾನಃ ಪಶ್ಯಂತಃ ಪರಮಾಂ ಗತಿಮ್‌ 11೫೫1 


-536- ಮಹಾಭಾರತ ವನಪರ್ವ 


ಅಸಂತೋಷ ಎಂದರೆ ಅತೃಪ್ತಿ. ಅತೃಪ್ತಿಗೆ ಕೊನೆಯೇ ಇಲ್ಲ. ತೃಪ್ತಿಯೇ 
ಪರಮಸುಖಕರವಾದುದು. ದೂರದಿಂದ ನಡೆದುಬಂದವರು ತಮ್ಮ ಗುರಿಯನ್ನು 
ತಲುಪಿದ ಮೇಲೆ ಹಿಂದೆ ನಡೆದುಬಂದ ಮಾರ್ಗವನ್ನುನೋಡಿ ದುಃಖಪಡುವುದಿಲ್ಲ. 


ನ ವಿಷಾದೇ ಮನಃ ಕಾರ್ಯಂ ವಿಷಾದೋ ವಿಷಮುತ್ತಮಮ್‌ । 
ಮಾರಯತ್ಯಕೃತಪ್ರಜ್ಞಂ ಬಾಲಂ ಕ್ರುದ್ಧ ಇವೋರಗಃ 11೫೬। 


ಯಾವಾಗಲೂ ಮನಸ್ಸಿನಲ್ಲಿವಿಷಾದವನ್ನು ಪಡಬಾರದು. ವಿಷಾದವೆಂಬುದು 


ಶ್ರೇಷ್ಠವಾದ ವಿಷ. ಅದು ಕೋಪಗೊಂಡ ಸರ್ಪದಂತೆ ಅವಿವೇಕಿಯಾದ ಬಾಲಕನನ್ನು 
ಕೊಲುತದೆ. 


ಯಂ ವಿಷಾದೋತಭಿಭವತಿ ವಿಕ್ರಮೇ ಸಮುಪಸ್ಥಿತೇ । 
ತೇಜಸಾ ತಸ್ಯ ಹೀನಸ್ಯ ಪುರುಷಾರ್ಥೋ ನ ವಿದ್ಯತೇ 11೫೭! 


ಪ್ರಯತ್ನವನ್ನು ಮಾಡಬೇಕಾದ ಕಾಲದಲ್ಲಿ ಯಾವನನ್ನು ವಿಷಾದವು 


ಆವರಿಸುತ್ತದೆಯೋ ಅವನು ಪರಾಕ್ರಮಹೀನನಾದವನು. ಅವನಿಗೆ ಯಾವ 
ಪುರುಷಾರ್ಥ ಪ್ರಾಪ್ತಿಯೂ ಇಲ್ಲ. 


ಅವಶ್ಯಂ ಕ್ರಿಯಮಾಣಸ್ಯ ಕರ್ಮಣೋ ದೃಶ್ಯತೇ ಫಲಮ್‌ । 
ನ ಹಿ ನಿರ್ವೇದಮಾಗಮ್ಯ ಕಿಂಚಿತ್‌ ಪ್ರಾಪ್ನೋತಿ ಶೋಭನಮ್‌ ॥೫೮॥ 


ಒಂದು ಕರ್ಮವನ್ನುಪ್ಪ ಪ್ರಯತ್ನಪೂರ್ವಕವಾಗಿ ಮಾಡಿದರೆ ಫಲವು ಅವಶ್ಯವಾಗಿ 


ದೊರೆಯುತ್ತದೆ. ಸತ್ಯರ್ಮದಲ್ಲಿಯೇ ವೈರಾಗ್ಯವನ್ನು ಹೊಂದಿ ವಿಷಾದದಿಂದ ಕುಂತಿದ್ದರೆ 
ಯಾವ ಒಳ್ಳೆಯ ಪಲವು ಉಂಟಾಗುವುದಿಲ್ಲ. 


ಅಥಾಪ್ರ್ಯಪಾಯಂ ಪಶ್ಯೇತ ದುಃಖಸ ್ಯ ಪರಿಮೋಕ್ಟಣೇ । 
ಅಶೌಚಂ ನಾರಭೇತೈವ ಯುಕ್ತಶ್ಯಾವ್ಯ [ಸನೀ ಭವೇತ್‌ 11೫೯॥ 


ಆದರೂ ದುಃಖವುಂಟಾದಾಗ ಅದನ್ನು ಪರಿಹರಿಸಿಕೊಳ್ಳುವ ಉಪಾಯವನ್ನು 
ಹುಡುಕಬೇಕು. ತನ್ನ ಜೀವನದ ಆಸೆಯಿಂದ ಮಾಂಸ ಭಕ್ಷಣ ಮೊದಲಾದ 
ಅಶುಚಿಯಾದ ಕರ್ಮಗಳನ್ನು ಮಾಡಲು ಆರಂಭಿಸಬಾರದು. ಯಾಜ ಚಟಕ್ಕೂ 
ಬಲಿಯಾಗದೆ ಯುಕ್ತವಾದ ಕರ್ಮವನ್ನೇ ಮಾಡಬೇಕು. 


ಮಾರ್ಕಂಡೇಯಸಮಾಸ್ಯಾಪರ್ವ -537- 


ಭೂತೇಷ್ಠಭಾವಂ ಸಂಚಿಂತ್ಯ ತೇ ಯು ಬುದ್ಧೇಃ ಪರಂ ಗತಾಃ । 
ನ ಶೋಚಂತಿ ಕೃತಪ್ರಜ್ಞಾ ಪಶ್ಯ ತಃ ಪರಮಾಂ ಗತಿಮ್‌ ILO 


ಯಾರು ವಸ್ತುಗಳಿಗೆ ಅಭಾವವನ್ನು ಚಿಂತಿಸಿ (ಉಂಟಾದ ಅನಿಷ್ಟಗಳಿಗೆ 

ವಿನಾಶವನು ಚಿಂತಿಸಿ) ಬುದ್ಧಿಯ ಶ್ರೇಷ್ಠವಾದ ಮಟ್ಟವನ್ನು ತಲುಪಿರುತ್ತಾರೆಯೋ 

ಕೃತಪ್ರ ಜ್ಞರಾಗಿ ಶ್ರೇಷ್ಠವಾದ ಗತಿಯನ್ನು ನೋಡುತ್ತಾರೆ ಮತ್ತು 
ಖಪಡುವುದಿಲ್ಲ 


ನ ಶೋಚಾಮಿ ಚ ವೈ ವಿದ್ದನ್‌ ಕಾಲಾಕಾಂಕ್ಲೀ ಸ್ಥಿತೋ ಹ್ಯಹಮ್‌ । 
ಏತೈರ್ನಿದರ್ಶನೈರ್ಬ್ರಹ್ಮನ್‌ ನಾವಸೀದಾಮಿ ಸತ್ತಮ 11೬೧॥ 


ಎಲ್ಫೆ ವಿದ್ದಾಂಸರಾದ ಬ್ರಾಹ್ಮಣರೇ, ಸಜ್ಜನರಲ್ಲಿ ಶ್ರೇಷ್ಠರಾದವರೇ, ನಾನು 
ದುಃಖಪಡುತ್ತಿಲ್ಲ. ಕಾಲವನ್ನು ನಿರೀಕ್ಷಿಸು್ತಿದ್ದೇನ. ನೀವು ಹೇಳಿದ ನಿದರ್ಶನಗಳನ್ನು 
ಕೇಳಿ ನಾನು ವಿಷಾದಪಡುತ್ತಿಲ್ಲ. 

ಬ್ರಾಹ್ಮಣಃ 

ಕೃತಪ್ರಜ್ಞೋ5ಸಿ ಮೇಧಾವೀ ಬುದ್ಧಿರ್ಜಿ ವಿಪುಲಾ ತವ । 

ನಾಹಂ ಭವಂತಂ ಶೋಚಾಮಿ ಜ್ಞಾನತೃಪ್ಹೋತಸಿ ಧರ್ಮವಿತ್‌ ॥೬೨॥ 

ಆಪ್ಪಚ್ಛೇ ತಾಂ ಸಸಿ ತೇಂಸ್ತು ಧರ್ಮಸ್ತಾ 0 ಪರಿರಕತು । 

ಲಲ ದ ಮ ಇ ೨ವ « 

ಅಪ್ರಮಾದಸ್ತು ಕರ್ತವ್ಯೋ ಧರ್ಮೇ ಧರ್ಮಬೃತಾಂ ವರ MLA 

ಬ್ರಾಹ್ಮಣ- ಎಲ್ಫೆ ವ್ಯಾಧನೇ, ನೀನು ಕೃತಪ್ರಜ್ಞನೂ, ಮೇಧಾವಿಯೂ ಆಗಿದ್ದೀಯೆ. 
ನಿನ್ನ ಬುದ್ಧಿಯು ಅಗಾಧವಾಗಿದೆ. ನಾನು ನಿನ್ನನ್ನು ಕುರಿತು ಶೋಕಿಸುವುದಿಲ್ಲ. ನೀನು 
ಜ್ಞಾನತೃಪ್ರನೂ, ಧರ್ಮಜ್ಞನೂ ಆಗಿದ್ದೀಯೆ. ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದವನೇ, ನಾನು 
ಹೊರಡಲು ನಿನ್ನ ಅನುಮತಿಯನ್ನು ಕೇಳುತ್ತಿದ್ದೇನೆ. ನಿನಗೆ ಮಂಗಳವಾಗಲಿ. ಧರ್ಮವು 
ನಿನ್ನನ್ನು ರಕ್ಷಿಸಲಿ. ಧರ್ಮದ ವಿಷಯದಲ್ಲಿಯಾವಾಗಲೂ ಎಚ್ಚರದಿಂದಿರು. 

“ಇ 
ಮಾರ್ಕಂಡೇಯಃ 


ಬಾಢಮಿತ್ಯೇವ ತಂ ವ್ಯಾಧಃ ಕೃತಾಂಜಲಿರುವಾಚ ಹ । 
ಪ್ರದಕ್ಷಿಣಮಥೋ ಕೃತ್ವಾ ಪ್ರಸ್ಥಿತೋ ದ್ವಿಜಸತ್ತಮ: 11೬೪॥ 


-538- ಮಹಾಭಾರತ ವನಪರ್ವ 


ಮಾರ್ಕಂಡೇಯ- ವ್ಯಾಧನು ಕೈಗಳನ್ನು ಮುಗಿದು ಹಾಗೆಯೇ ಆಗಲಿ ಎಂದು ಆ 
ಬ್ರಾಹ್ಮಣನಿಗೆ ಹೇಳಿದನು. ಆ ಬ್ರಾಹ್ಮಣಶ್ರೇಷ್ಠನು ವ್ಯಾಧನಿಗೆ ಪ್ರದಕ್ಷಿಣೆಯನ್ನು ಮಾಡಿ 
ಅಲ್ಲಿಂದ ಹೊರಟನು. 


ಸತು ಗತ್ವಾ ದ್ವಿಜಃ ಸರ್ವಾಂ ಶುಶ್ರೂಷಾಂ ಕೃತವಾಂಸ್ತದಾ । 

ಮಾತಾಪಿತ್ಛಭ್ಯಾಂ ವೃದ್ಧಾಭ್ಯಾಂ ಯಥಾನ್ಯಾಯಂ ಸುಶಂಸಿತಃ 11೬ ೫॥॥ 

ಆ ಬ್ರಾಹ್ಮಣನು ತನ್ನ ಪಟ್ಟಣವನ್ನು ತಲುಪಿ ವೃದ್ಧರಾದ ತನ್ನತಂದೆತಾಯಿಗಳಿಂದ 
ಪ್ರಶಂಸಿಸಲ್ಪಟ್ಟುಅವರಿಗೆ ಉಚಿತವಾದ ಎಲ್ಲಾಸೇವೆಯನ್ನೂ ಮಾಡಿದನು. 

ಏತತ್‌ ತೇ ಸರ್ವಮಾಖ್ಯಾತಂ ನಿಖಿಲೇನ ಯುಧಿಷ್ಠಿರ | 

ಪೃಷ್ಟವಾನಸಿ ಯಂ ತಾತ ಧರ್ಮಂ ಧರ್ಮಭೃತಾಂ ವರ WLI 

ಎಲ್ಫೆ ಯುಧಿಷ್ಠಿರನೇ, ಪ್ರೀತಿಪಾತ್ರನೇ, ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದವನೇ, ಧರ್ಮದ 
ವಿಷಯದಲ್ಲಿ ನೀನು ಏನು ಪ್ರಶ್ನೆ ಮಾಡಿದೆಯೋ ಅದೆಲ್ಲವನ್ನೂ ನಾನು ನಿನಗೆ 
ನಿಶ್ಶೇಷವಾಗಿ ಹೇಳಿದ್ದೇನೆ. 

ಪತಿವ್ರತಾಯಾ ಮಾಹಾತ್ಮ್ಯಂ ಬ್ರಾಹ್ಮಣಸ್ಯ ಚ ಸತ್ತಮ । 

ಮಾತಾಪಿತ್ರೋಶ್ಚ ಶುಶ್ರೂಷಾ ಧರ್ಮವ್ಯಾಧೇನ ಕೀರ್ತಿತಾ Wel 

ಎಲೈ ಸಜ್ಜನರಲ್ಲಿ ಶ್ರೇಷ್ಠನೇ, ಪತಿವ್ರತೆಯ ಮಹಾತ್ಮೆ, ಬ್ರಾಹ್ಮಣರ ಮಹಾತ್ಮೆ, 
ಮಾತಾಪಿತೃಗಳ ಸೇವೆ ಎಲ್ಲವೂ ಧರ್ಮವ್ಯಾಧನಿಂದ ಹೇಳಲ್ಪಟ್ಟಿದೆ. 

ಯುಧಿಷ್ಠಿರಃ 

ಅತ್ಯದ್ದುತಮಿದಂ ಬ್ರಹ್ಮನ್‌ ಧರ್ಮಾಖ್ಯಾನಮನುತ್ತಮಮ್‌ । 

ಸರ್ವಧರ್ಮವಿದಾಂ ಶ್ರೇಷ್ಠ ಕಥಿತಂ ಮನುಸತ್ತಮ 11೬.೮॥ 

ಸುಖಶ್ರಾವ್ಯತಯಾ ವಿದ್ವನ್‌ಮುಹೂರ್ತ ಇವ ಮೇ ಗತಃ । 

ನ ಹಿ ತೃಪ್ತೋಠಸ್ಥಿ ಭಗವನ್‌ ಶೃಣ್ಣಾನೋ ಧರ್ಮಮುತ್ತಮಮ್‌ ॥೬೯॥ 


ಯುಧಿಷ್ಠಿರ- ಎಲೈ ಬ್ರಾಹ್ಮಣರೇ, ಸರ್ವಧರ್ಮವೇತ್ತದಲ್ಲಿ ಶ್ರೇಷ್ಠರೇ, 
ಮುನಿಶ್ರೇಷ್ಠರೇ, ನೀವು ಹೇಳಿದ ಈ ಧರ್ಮಾಖ್ಯಾನವು ಅತ್ಯದ್ದುತವಾದುದು. ಎಲ್ಫೆ 


ಮಾರ್ಕಂಡೇಯಸಮಾಸ್ಯಾಪರ್ವ -539- 


ವಿದ್ವಾಂಸರೇ, ಶ್ರೋತ್ರಮಧುರವಾಗಿದ್ದ ಕಾರಣದಿಂದ ನನಗೆ ಒಂದು ಮುಹೂರ್ತದಂತೆ 
ಕಾಲವು ಕಳೆದುಹೋಯಿತು. ಪೂಜ್ಯರೇ, ನಿಮ್ಮಿಂದ ಶ್ರೇಷ್ಠವಾದ ಧರ್ಮವನ್ನು 
ಕೇಳುತ್ತಿರುವ ನನಗೆ ಸಾಕು ಎಂಬ ಬುದ್ಧಿಯೇ ಉಂಟಾಗುತ್ತಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಾಧಿಕದ್ದಿಶತಶತತಮೋತಧ್ಯಾಯಃ ॥ 
|| ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಬ್ರಾಹ್ಮಣವ್ಯಾಧಸಂವಾದೇ 
ಷಡ್ಜಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಒಂದನೆಯ ಅಧ್ಯಾಯ ಮುಗಿಯಿತು 
XK 


ಇನ್ನೂರ ಎರಡನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ರಾಜರ ಮಹಿಮೆಯ ಕಥನ. ಸುಹೋತ್ರ ಶಿಬಿ ಕಥಾ. 
ವೈಶಂಪಾಯನಃ 
ತತಃ ಪಾಂಡವಾಃ ಪುನರೇವ ಮಾರ್ಕಂಡೇಯಂ ಪ್ರತ್ಯೂಚುಃ 1 
ಕಥಿತಂ ಬ್ರಾಹ್ಮಣಮಾಹಾತ್ಮ 50 ಸ್ವ್ರೀಮಾಹಾತ್ಮ 50 ಚ। 
ಇದಾನೀಂ ರಾಜಮಾಹಾತ್ಮ್ಯಂ ವದ ell 
ವೈಶಂಪಾಯನ ಅನಂತರ ಪಾಂಡವರು ಮಾರ್ಕಂಡೇಯರನ್ನುಕುರಿತು ಬ್ರಾಹ್ಮಣ 


ಮಹಾತೆ ಯನು ಮತು ಸೀ ಮಹಾತ್ತೈಯನ್ನು ಹೇಳಿದ್ದೀರಿ. ಈಗ ರಾಜರ 
ಅಶೆ ಜ್ನ > ಈ ರೆ ಹ್‌ [ay 
ಮಹಾತ್ಮೆ 5ಯನ್ನುಹೇಳಿ ಎಂದು ಪುನಃ ಕೇಳಿದರು. 


ತಾನುವಾಚ ಮಾರ್ಕಂಡೇಯ: | 
ಶ್ರೂಯತಾಂ ತಾವದಿದಾನೀಂ ರಾಜಮಹಾತ್ಮ್ಯಮ್‌ 11೨1 


ಮಾರ್ಕಂಡೇಯರು ಈಗ ನೀವು ರಾಜ ಮಹಾತ್ಮೆಯನ್ನು ಕೇಳಿ ಎಂದು ಅವರನ್ನು 
ಕುರಿತು ಹೇಳಿದರು. 


540- ಮಹಾಭಾರತ ವನಪರ್ವ 


ಕುರೂಣಾಮನ್ಯತಮಃ ಸುಹೋತ್ರೋ ನಾಮ ವೈ ರಾಜಾ 
ಮಹರ್ಷಿಮಭಿಗಮ್ಯ ನಿವೃತ್ತ: । ರಥಸ್ಥು ಪಥಿ ರಥಸ್ಪ ಂ ವನೇ ಚ 
ರಾಜಾನಮೌಶೀನರಂ ಶಿಬಿಂ ದರರ್ಷಾಧಿಮುಹಮ್‌ 11೩1 


ಕುರುವಂಶದಲ್ಲಿ ಒಬ್ಬನಾದ ಸುಹೋತ್ರನೆಂಬ ರಾಜನು ಒಬ್ಬಮಹರ್ಷಿಗಳನ್ನು 
ನೋಡಿ ಹಿಂದಿರುಗುತ್ತಿದ್ದನು. ರಥದಲ್ಲಿ ಕುಳಿತಿದ್ದ ಅವನು ಕಾಡಿನಲ್ಲಿ ತನಗೆ 


ಅಭಿಮುಖವಾಗಿ ಬರುತ್ತಿದ್ದ. ರಥದಲ್ಲಿ ಕುಳಿತಿದ್ದ ಔಷೀನರನಾದ ಶಿಬಿರಾಜನನ್ನು 
ನೋಡಿದನು. 


ತೌ ಸಮೇತ್ಯ ಪರಸ್ಪರಂ ಯಥಾವಯಃ ಪೂಜಾಂ ಪ್ರಯುಜ್ಯ 
ಗುಣಸಾಮ್ಯೇನ ಪರಸ್ಥರಂ ತುಲ್ಕಮಾನೌ (ತುಲ್ಕಾತ್ಕಾನೌ) ವಿದಿತ್ವಾ 


ಅವರು ಪರಸ್ಪರ ಸಮಾಗಮವನ್ನು ಹೊಂದಿ ವಯಸ್ಸಿಗೆ ಅನುಗುಣವಾಗಿ 
ಪರಸ್ಪರವಾಗಿ ಪೂಜೆಯನ್ನು ಸಲ್ಲಿಸಿ ಗುಣಸಾಮ್ಯವಿದ್ದ ಪ್ರಯುಕ್ತ ಇಬ್ಬರೂ ತಮ್ಮನ್ನು 
ಪರಸ್ಪರ ಸಮಾನರೆಂದು ತಿಳಿದು ಯಾರೊಬ್ಬರೂ ಇನ್ನೊಬ್ಬರಿಗೆ ದಾರಿಯನ್ನು 
ಕೊಡಲಿಲ್ಲ. 


ನಾರದೋ ಮಹಾನ್‌ ದೇವರ್ಷಿಃ ಪ್ರಾದುರಾಸೀತ್‌ ॥। (ಉವಾಚ ಚ) 
ಕಿಮಿದಂ ಭವಂತೌ ಪರಸ್ಪರಂ ಪಂಥಾನಮಾವೃತ್ಯ ತಿಷ್ಠತ ಇತಿ 11೫1! 


ಅವರ ಅಭಿಪ್ರಾಯವನ್ನುತಿಳಿದ ಮಹಾತ್ಮರಾದ ದೇವರ್ಷಿಗಳಾದ ನಾರದರು 


ಅಲ್ಲಿ ಪ್ರಾದುರ್ಭೂತರಾದರು. ಇದೇನು ನೀವಿಬ್ಬರು ಪರಸ್ಫರವಾಗಿ ದಾರಿಯನ್ನು 
ಅಡ್ಡಗಟ್ಟಿನಿಂತಿದ್ದೀರಿ? ಎಂದು ಕೇಳಿದರು. 


ತಾವೂಚತುರಿದಮ್‌ । ತದ್‌ ಭವತೈವ ಕಥಯಿತವ್ಯಮಿತಿ I 
ಸರ್ವಥಾ ಧರ್ಮಪ್ರವಾದಿಭಿಃ ವಸಿಷ್ಠಸ್ಯ ಪಂಥಾ ಉಪದಿಶ್ಯತೇ । 
ಆವಾಂ ಚ ಸಮೇತೌ ಪರಸ್ಪರೇಣ | ಭವಾಂಸ್ತಿ ಾನೀಂ 


ಬ್ರುವತುವೈ ಕ ಏವಾವಯೋವಾನ್‌ ಕೋ ಗರೀಯಾನಿತಿ 11೬1! 


ಅವರು ಹೇಳಿದರು ಅದನ್ನು ನೀವೇ ಹೇಳಬೇಕು. ಧರ್ಮವನ್ನು ತಿಳಿದವರು 
ಬಹುಕಾಲವಾಸಿಯಾದ ವೃದ್ಧನಿಗೆ ಮಾರ್ಗವನ್ನು ಬಿಡಬೇಕೆಂದು ಹೇಳುತ್ತಾರೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -541- 


ನಾವಿಬ್ಬರೂ ಪರಸ್ಪರವಾಗಿ ಸಂಧಿಸಿದ್ದೇವೆ. ನಮ್ಮಲ್ಲಿ ಯಾರು ವೃದ್ಧರು, ಯಾರು 
ಕನಿಷ್ಠರೆಂದು ನೀವೇ ಹೇಳಬೇಕು. 


ನಾರದಸ್ತ್ವೇವಮುಕ್ತಃ ಶ್ಲೋಕಾವಪಠತ್‌ । 

ಹೀಗೆ ಹೇಳಲ್ಪಟ್ಟನಾರದರು ಶ್ಲೋಕಗಳನ್ನು ಹೇಳಿದರು. 

ಕ್ರೂರಃ ಕ್ರೂರಾಯ ಕೌರವ್ಯೋ ಮೃದವೇ ಕೌರವೋ ಮೃದುಃ । 
ಅಸಾಧವೇ ತಸಾಧುಶ್ವ ಸಾಧವೇ ತತ್ತವೋ ಮತಃ ॥ 

ದಾನಾತ್‌ ಕದರ್ಯಂ ಜಯತಿ ಸತ್ಯೇನಾನೃತವಾದಿನಮ್‌ । 
ಅಕ್ರೋಧಾಜ್ಜಯತೇ ಕ್ರೋಧಮಸಾಧುಂ ಸಾಧುಕರ್ಮಭಿ: ॥ 
ಉಭಾವೇವ ಭವಂತಾವೀದೃಶೌ । 

ಉದಾರೋರಯಂ ಶಿಬಿರಹಂ ಮನ್ಯೇ । ಕೌರವ್ಯೋತಪಯಾತ್ರಿತಿ 11೭1! 


ಕೌರವ್ಯನಾದ ಸುಹೋತ್ರನು ಕ್ರೂರನಿಗೆ ಕ್ರೂರನಾಗಿದ್ದಾನೆ. ಮೃದುವಿಗೆ ಮೃದು. 
ಅಸಾಧುವಿಗೆ ಅಸಾಧು. ಸಾಧುವಿಗೆ ಅವನು ಸಮಾನನಾದವನು. 


ದಾನದಿಂದ ಜಿಪ್ಪ ಪುಣನನ್ನು ಗೆಲ್ಲಬೇಕು. ಸತ್ಯದಿಂದ ಅನ್ಫತವಾದಿಯನ್ನು ಗೆಲ್ಲಬೇಕು. 
ಕಮೆಯಿಂದ ಕ್ರೋಧವನ್ನು ಗೆಲ್ಲಬೇಕು. ಆಸಾಧುವನ್ನು ಸತ್ಕಾರ್ಯದಿಂದ ಗೆಲ್ಲಬೇಕು. 

ನೀವಿಬ್ಬರೂ ಇಂತಹವರೇ ಆದರೂ ನಾನು ಶಿಬಿಯನ್ನು ಶ್ರೇಷ್ಠನೆಂದು ತಿಳಿದಿದ್ದೇನೆ. 
ಕೌರವ್ಯನಾದ ಸುಹೋತ್ರನು ದಾರಿಯನ್ನು ಬಿಡಬೇಕು (ಎಂದು ಹೇಳಿದರು). 

ಏತತ್‌ ಸಂಗತಮಿತಿ ತೂಪ್ಡೀಂ ನಾರದೋತಭವತ್‌ IC 

ಇದು ಸೂಕ್ತವಾದುದು ಎಂದು ಹೇಳಿ ನಾರದರು ಸುಮ್ಮನಾದರು. 

ಕೌರವ್ಯ: ಶಿಬಿಂ ಪ್ರದಕ್ಷಿಣಂ ಕೃತ್ವಾ ಪಂಥಾನಂ 

ದತ್ವಾ ಪ್ರಯಯೌ ಬಹುವಿಧಮಭಿಶಸ್ಯ Tal 


ಅದನ್ನು ಕೇಳಿದ ಕೌರವ್ಯನಾದ ಸುಹೋತ್ರನು ಶಿಬಿಗೆ ಪ್ರದಕ್ಷಿಣೆಯನ್ನು ಮಾಡಿ, 
ಬಹುವಿಧವಾಗಿ ಪ್ರಶಂಸೆಯನ್ನು ಮಾಡಿ ದಾರಿಯನ್ನುಕೊಟ್ಟುಹೂರಟುಹೋದನು. 


-542- ಮಹಾಭಾರತ ವನಪರ್ವ 


ತದೇಷ ವಿನಯೋ ರಾಜ್ಞಾಂ ಮಹಾಭಾಗ್ಯಂ ಚ ಕಥಿತಮಿತಿ ॥ 


ಇದು ರಾಜರ ವಿನಯ ಮತ್ತು ಮಹಾಭಾಗ್ಯ. ಇದನ್ನುನಾನು ನಿಮಗೆ ಹೇಳಿದ್ದೇನೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿದ್ವಾ ತಧಿಕದ್ದಿಶತಶತತಮೋ5 ಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ರಾಜಮಹಾತ್ಮ್ಯೇ ಪ್ರಥಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎರಡನೆಯ ಅಧ್ಯಾಯ ಮುಗಿಯಿತು 


ರರ ್ಥ 1 
ಇನ್ನೂರ ಮೂರನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ರಾಜರ ಮಹಿಮೆಯ ಕಥನ - ಯಯಾತಿಯ ಕಥೆ. 
ಮಾರ್ಕಂಡೇಯಃ 


ಇದಮನ್ಯಚ್ಛೂಯತಾಮ್‌ । ಯಯಾತಿರ್ನಾಹುಷೋ 
ರಾಜಾ ರಾಜ್ಯಸ್ಯ ಪೌರಜನಪರಿವೃತಃ ಆಸಾಂಚಕ್ರೇ ॥। ತಂ ಗುರ್ವರ್ಥಂ 


ಭಿಕ್ಷಯನ್‌ ಸಮಯಾಡಿತಿ ಕಶ್ಚಿದ್‌ ಬ್ರಾಹ್ಮಣ ಆಗಚ್ಛತ್‌ Well 
ಚ [2 ೪ 


ಮಾರ್ಕಂಡೇಯ- ಈ ಇನ್ನೊಂದು ಕಥೆಯನ್ನು ಕೇಳಿ. ನಹುಷನ ಮಗನಾದ 
ಯಯಾತಿ ರಾಜನು ರಾಜ್ಯದಲ್ಲಿ ಪೌರಜನ ಪರಿವ್ರತನಾಗಿ ವಾಸಿಸುತ್ತಿದ್ದನು. ಅವನನ್ನು 
ಕುರಿತು ಇಷ್ಟುಗುರುದಕ್ಕಿಣೆಯನ್ನು ಕೊಡುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿದ್ದ ಒಬ್ಬ 
ಬ್ರಾಹ್ಮಣನು ಆ ಧನವನ್ನು ಬೇಡಲು ರಾಜನ ಬಳಿಗೆ ಬಂದನು. 


ರಾಜೋವಾಚ ಬ್ರವೀತು ಭಗವಾನ್‌ ಸಮಯಮಿತಿ 9H 


ರಾಜನು ಅವನನ್ನುಕುರಿತು ಪೂಜ್ಯರು ನಿಮ್ಮನಿಬಂಧನೆಯನ್ನು ಹೇಳಬೇಕು ಎಂದು 
ಹೇಳಿದನು. 
ಬ್ರಾಹ್ಮಣಃ 
ವಿದ್ವೇಷಣಂ ಪರಮಂ ಜೀವಲೋಕೇ । 
ಕುರ್ಯಾನ್ನರಃ ಪಾರ್ಥಿವ ಯಾಚ್ಯಮಾನಃ । 


ಮಾರ್ಕಂಡೇಯಸಮಾಸ್ಯಾಪರ್ವ -543- 


ತಥಾಪಿ ಪೃಚ್ಛಾಮಿ ಕಥಂ ನು ರಾಜನ್‌ । 
ದದ್ಯಾದ್‌ ಭವಾನ್‌ ಯದಿ ತೃಪ್ಪಶ ಮೇತದ್ಯ ENT 


ಲ. 


ಆ ಬ್ರಾಹ್ಮಣನು ಹೀಗೆ ಹೇಳಿದನು. 


ಎಲೈ ರಾಜನೇ, ಜೀವಲೋಕದಲ್ಲಿಯಾರನ್ನಾದರೂ ಬೇಡಿದರೆ ಬೇಡಲ್ಪಡುವ 
ಮನುಷ್ಯನು ಪರಮ ವಿದ್ದೇಷವನ್ನು ಹೊಂದುತ್ತಾನೆ. ಆದರೂ ಎಲೈ ರಾಜನೇ, ನೀನು 
ಸಂತೋಷದಿಂದ ಕೊಡುವುದಾದರೆ ಈ ದಿನ ನಾನು ನಿನ್ನನ್ನು ಕೇಳುತ್ತೇನೆ. 


ರಾಜಾ 


ನ ಚಾನುಕೀರ್ತಯೇ ದತ್ವಾ ಅಯಾಚ್ಯಮರ್ಥಂ ನ ಚ ಸಂಶೃಣೋಮಿ । 
ಪ್ರಾಷ್ಯಮರ್ಥಂ ಚ ಸಂಶ್ರುತ್ಯ ತಂ ಚಾಪಿ ದತ್ವಾ ಸುಸುಖೀ ಭವಾಮಿ ॥ 


ರಾಜ- ನಾನು ದಾನವನ್ನುಕೊಟ್ಟುಅದನ್ನುಇನ್ನೊಬ್ಬರಿಗೆ ಹೇಳುವುದಿಲ್ಲ. ಕೊಡಲು 
ಸಾಧ್ಯವಿಲ್ಲದ ವಸ್ತುವನ್ನು ಕೊಡುವೆನೆಂದು ಪ್ರತಿಜ್ಞೆಯನ್ನೂ ಮಾಡುವುದಿಲ್ಲ. ಕೊಡಲು 
ಸಾಧ್ಯವಾದ ವಸ್ತುವನ್ನು ಕೊಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಅದನ್ನು ಕೊಟ್ಟು 
ಸಂತೋಷದಿಂದ ಇರುತ್ತೇನೆ. 


ದದಾಮಿ ತೇ ರೋಹಿಣೀನಾಂ ಸಹಸ್ರಂ 

ಪ್ರಿಯೋ ಹಿ ಮೇ ಬ್ರಾಹ್ಮಣೋ ಯಾಚಮಾನಃ । 

ನ ಮೇ ಮನಃ ಕುಪ್ಯತಿ ಯಾಚ್ಯಮಾನೇ 

ದತ್ವಾ ನ ಶೋಚಾಮಿ ಕಥಂಚಿದರ್ಥಮ್‌ 11೫ 

ನಾನು ನಿನಗೆ ಸಹಸ್ರ ಗೋವುಗಳನ್ನು ಕೊಡುತ್ತೇನೆ. ಬೇಡಲು ಬಂದ ಬ್ರಾಹ್ಮಣನು 
ನನಗೆ ಪ್ರಿಯನಾದವನಷ್ಟೆ? ಬೇಡುವವನ ಮೇಲೆ ನನಗೆ ಎಂದೂ 
ಕೋಪವುಂಟಾಗುವುದಿಲ್ಲ ಮತ್ತು ವಸ್ತುವನ್ನು ದಾನ ಮಾಡಿ ಅನಂತರ ಯಾವ 
ಕಾರಣದಿಂದಲೂ ವಿಷಾದ ಪಡುವುದಿಲ್ಲ. 

ಮಾರ್ಕಂಡೆಯಃ 
ಇತ್ಯುಕ್ತ್ವಾ ಬ್ರಾಹ್ಮಣಾಯ ರಾಜಾ ಗೋಸಹಸ್ರಂ ದದೌ । 
ಪ್ರಾಪ್ತವಾಂಶ್ಚ ಗೋಸಹಸ್ರಂ ಬ್ರಾಹ್ಮಣ ಇತಿ ॥ 


544. ಮಹಾಭಾರತ ವನಪರ್ವ 


ಮಾರ್ಕಂಡೇಯ-ಹೀಗೆ ಹೇಳಿ ರಾಜನು ಬ್ರಾಹ್ಮಣನಿಗೆ ಸಹಸ್ರ ಗೋವುಗಳನ್ನು 
ಕೊಟ್ಟನು. ಆ ಬ್ರಾಹ್ಮಣನಾದರೂ ಸಹಸ್ರ ಗೋವುಗಳನ್ನು ಪಡೆದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿತ್ರ 6ಧಿಕದ್ದಿಶತಶತತಮೋತ ಧ್ಯಾಯಃ ॥ 
Il ಇತಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ ರಾಜಮಹಾತ್ಮೆ 5° ದ್ವಿತೀಯೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂರನೆಯ ಅಧ್ಯಾಯ ಮುಗಿಯಿತು 
ರರ ೯೫ ೫ 
ಇನ್ನೂರ ನಾಲ್ಕನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ರಾಜ ಮಹಿಮೆಯ ಕಥನ- ಸೇದುಕ ವೃಷದರ್ಭರ ಕಥೆ. 
ವೈಶಂಪಾಯನಃ 
ಭೂಯ ಏವ ಮಹಾಭಾಗ್ಯಂ ಕಥ್ಯತಾಮಿತ್ಯಬ್ರವೀತ್‌ ಪಾಂಡವಃ 11೧॥ 


ವೈಶಂಪಾಯನ- ಇನ್ನೂ ರಾಜರ ಮಹಾಭಾಗ್ಯವನ್ನು ಹೇಳಿ ಎಂದು ಪಾಂಡವನಾದ 
ಯುಧಿಷ್ಠಿರನು ಕೇಳಿದನು. 


ಅಥಾಚಷ್ಟ ಮಹಾರಾಜ ಮಾರ್ಕಂಡೇಯ: । 
ವೃಷದರ್ಭಸೇದುಕನಾಮಾನೌ ಬಲಿನೌ 
ನೀತಿಮಾರ್ಗ-ರತಾವಸ್ಟ್ರೋಪಾಸ್ಟಕ್ರತಿನೌ 1೨1 


ಎಲ್ಫೆ ಜನಮೇಜಯ ಮಹಾರಾಜನೇ ಆಗ ಮಾರ್ಕಂಡೇಯರು ಹೇಳಿದರು. 
ವೃಷದರ್ಭ ಮತ್ತು ಸೇದುಕರೆಂಬ ನೀತಿಮಾರ್ಗವನ್ನು ತಿಳಿದ, ಅಸ್ತ್ರ ಮತ್ತು 
ಉಪಾಸ್ತಗಳಲ್ಲಿಕುಶಲರಾದ ಇಬ್ಬರು ಮಹಾರಾಜರಿದ್ದರು. 


ಸೇದುಕೋ ಬಾಲಸ್ಕೈವ ವೃಷದರ್ಭಸ್ಯ ಉಪಾಂಶುವ್ರತಮಭ್ಯಜಾನಾತ್‌ ! 


ಕೂಪ್ಯಮದೇಯಂ ಬ್ರಾಹಣಸ್ಸೇತಿ 11೩1 
೪. ೪ೆ 


ಸೇದುಕನು ವೃಷದರ್ಭನು ಬಾಲ್ಯದಲ್ಲಿಯೇ ಮಾಡಿದ ರಹಸ್ಯ , ವ್ರತಪ್ರತಿಜ್ಞೆಯನ್ನು 


ತಿಳಿದಿದ್ದನು. ಬ್ರಾಹ್ಮಣನಿಗೆ ಹಿರಣ್ಯರಜತಗಳನ್ನು ಬಿಟ್ಟುಬೇರೆ ಏನನ್ನೂ ಕೊಡಬಾರದು 
ಎಂಬುದು ಅವನ ರಹಸ್ಯವ್ರತವಾಗಿದ್ದಿತು. 


ಮಾರ್ಕಂಡೇಯಸಮಾಸ್ಯಾಪರ್ವ -545- 


ಅಥ ತಂ ಸೇದುಕಂ ಕಶ್ಚಿದ್‌ ಬ್ರಾಹ್ಮಣೋ 
ವೇದಾಧ್ಯಯನಸಂಪನ್ನ ಆಶಿಷಂ ದತ್ತಾ ಗುರ್ವರ್ಥೀ ಭಿಕ್ಕಿತವಾನ್‌ ॥॥ 
ಅಶಸಹಸ್ರಂ ಮೇ ಭಗವಾನ್‌ ದದಾತ್ಚಿತಿ 11೪।| 


ಅನಂತರ ಒಮ್ಮೆ ವೇದಾಧ್ಯಯನ ಸಂಪನ್ನನಾದ ಒಬ್ಬ ಬ್ರಾಹ್ಮಣನು ಸೇದುಕನ 
ಬಳಿಗೆ ಬಂದು ಆಶೀರ್ವಾದವನ್ನು ಮಾಡಿ ತಾನು ಕೊಡಬೇಕಾದ ಗುರುದಕ್ಷಿಣೆಯನ್ನು 
ಬೇಡಿದನು. ಪೂಜ್ಯನಾದ ನೀನು ಒಂದು ಸಹಸ್ತ ಅಶ್ವಗಳನ್ನು ಕೊಡಬೇಕು ಎಂಬುದು 
ಆ ಬೇಡಿಕೆಯಾಗಿದ್ದಿತು. 


ಕೂಪ್ಯಾರ್ಥಿತೋರಯಂ ಬ್ರಾಹ್ಮಣಸ್ಯ ತಂ ಸೇದುಕೋ 
. ಬ್ರಾಹ್ಮಣಮಬ್ರವೀತ್‌ । ನಾಸ್ತಿ ಸಂಭವೋ ಗುರ್ವರ್ಥಂ ದಾತುಮಿತಿ । 
ಸ ತ್ಸಂ ಗಚ್ಛ ವೃಷದರ್ಭಸ್ಯ ಸಕಾಶಮ್‌ । ರಾಜಾ ಪರಮಧರ್ಮಜ್ಞ । 


ವ ಲ 


ಬ್ರಾಹ್ಮಣ ತಂ ಭಿಕ್ಷಪ್ವ । ಸ ತೇ ದಾಸ್ಯತಿ । ತಸ್ಕೈತದುಪಾಂಶುವ್ರತಮಿತಿ॥ 


೪ 

ಸುವರ್ಣರಜತವ್ಯತಿರಿಕ್ತವಾದ ವಸ್ತುವು ಬ್ರಾಹ್ಮಣನಿಂದ ಬೇಡಲ್ಪಟ್ಟಾಗ ಸೇದುಕನು 
ಆ ಬ್ರಾಹ್ಮಣನನ್ನು ಕುರಿತು ನನ್ನ ಬಳಿ ನಿನ್ನಗುರುದಕ್ಷಿಣೆಯನ್ನು ಕೊಡುವ ಅವಕಾಶವಿಲ್ಲ. 
ನೀನು ವೃಷದರ್ಭನ ಸಮೀಪಕ್ಕೆ ಹೋಗು. ಆ ರಾಜನು ಪರಮಧರ್ಮಿಷ್ಠನಾದವನು. 
ಎಲೈ ಬ್ರಾಹ್ಮಣನೇ, ಅವನನ್ನು ಬೇಡು. ಅವನು ನಿನಗೆ ಕೊಡುವನು. ಇದು ಅವನ 
ರಹಸ್ಯವ್ರತ ಎಂದು ಹೇಳಿದನು. 

ಅಥ ಬ್ರಾಹ್ಮಣೋ ವೃಷದರ್ಭಸಕಾಶಂ ಗತ್ವಾ ಅಶ್ವಸಹಸ್ರಮಯಾಚತ । 

ಸ ರಾಜಂ ತಂ ಕಂಸೇನಾತಾಡಯತ್‌ ॥ 

ತಂ ಬ್ರಾಹ್ಮಣೋಶಬ್ರವೀತ್‌ । ಕಿಂ ಹಂಸ್ಕಾನಾಗಸಂ ಮಾಮಿತಿ ॥೬॥॥ 


ಅನಂತರ ಬ್ರಾಹ್ಮಣನು ವೃಷದರ್ಭನ ಬಳಿಗೆ ಹೋಗಿ ಒಂದು ಸಹಸ್ರ ಅಶ್ಚಗಳನ್ನು 
ಬೇಡಿದನು. ಆ ರಾಜನು ಅವನನ್ನುತನ್ನಕಮಂಡಲುವಿನಿಂದ ಹೊಡೆದನು ( ಸುವರ್ಣ 
ರಜತವನ್ನು ಬೇಡಲಿಲ್ಲ ಎಂದು ರಾಜನ ಕೋಪ). ಆಗ ಬ್ರಾಹ್ಮಣನು ಯಾವ 
ಅಪರಾಧವನ್ನೂ ಮಾಡದಿರುವ ನನ್ನನ್ನು ಏಕೆ ಹೊಡೆದೆ? ಎಂದು ಕೇಳಿದನು. 


-546- ಮಹಾಭಾರತ ವನಪರ್ವ 


ಏವಮುಕ್ತ್ವಾ ತಂ ಶಪಂತಂ ರಾಜಾ55ಹ ಟ 
ವಿಪ್ರ ಕಿಂ ಯೋ ನ ದದಾತಿ ತುಭ್ಯಮ್‌ ॥ 
ಉತಾಹೋಸ್ಟಿದ್‌ ಬ್ರಾಹ್ಮಣ ಮೈತದ್‌ 11೭1 


ಹೀಗೆ ಹೇಳಿ ಆ ರಾಜನಿಗೆ ಶಾಪವನ್ನು ಕೊಡಲು ಉದ್ಯುಕ್ತನಾದಾಗ ರಾಜನು 
ಅವನನ್ನುಕುರಿತು ಬ್ರಾಹ್ಮಣನೇ, ಶಾಪವನ್ನು ಕೊಡಬೇಡ. ಎಲ್ಫೆ ಬ್ರಾಹ್ಮಣನೇ, ನಿನಗೆ 
ಕೊಡದಿರುವವರು ಯಾರು? ಎಂದು ಹೇಳಿದನು. 
ಬ್ರಾಹ್ಮಣಃ 
ರಾಜಾಧಿರಾಜಸಮೀಪಂ ಸೇದುಕೇನ ಪ್ರೇಷಿತೇ । 
ಭಿಕ್ಷಿತುಮಾಗತಃ ॥। 
ತೇನಾನುಶಿಷ್ಟೇನ ಮಯಾ ತ್ವಂ ಭಿಕ್ಷ್ತತೋಪಸಿ HCl 


ಬ್ರಾಹ್ಮಣ- ಸೇದುಕನಿಂದ ಕಳುಹಿಸಲ್ಪಟ್ಟವನಾಗಿ ರಾಜಾಧಿರಾಜನಾದ ನಿನ್ನ 


ಸಮೀಪಕ್ಕೆ ಯಾಚಿಸಲು ಬಂದೆನು. ಅವನ ಆದೇಶದಂತೆ ನಾನು ನಿನ್ನನ್ನು ಬೇಡಿದೆನು 
ಎಂದು ಹೇಳಿದನು. 


ರಾಜಃ 


ಪೂರ್ವಾಹ್ನೇ ತೇ ದಾಸ್ಯಾಮಿ | ಯೋತಮೋಘಬಲಿರಾಗಮಿಷ್ಯತಿ 
ಯೋ ಹನ್ಯತೇ ಕಶಯಾ ಕಥಂ ತಸ್ಯ ನ ದೇಯಂ ಸ್ಯಾತ್‌ 11೯11 


ರಾಜ- ರಾಜನು ಪ್ರಾತಃಕಾಲದಲ್ಲಿನಿನಗೆ ಕೊಡುವೆನು. ಯಾರಿಗೆ ಕೊಟ್ಟದಾನವು 
ಎಂದೂ ವ್ಯರ್ಥವಾಗುವುದಿಲ್ಲವೋ ಮತ್ತು ಯಾರು ಶಾಪವೆಂಬ ಚಾವಟಿಯಿಂದ 


ಕೊಲ್ಲಲು ಸಮರ್ಥರೋ ಅಂತಹ ನಿನಗೆ ಹೇಗೆ ಕೊಡದಿರಲು ಸಾಧ್ಯ? ಎಂದು 
ಹೇಳಿದನು. 


ಇತ್ಯುಕ್ತ್ವಾ ಬ್ರಾಹ್ಮಣಸ್ಯ ದೈವಿಸಿಕಾಮುತತ್ತಿಂ ಪ್ರಾದಾತ್‌ । 


ಅಧಿಕಸ್ಯಾಶ್ಚ ಸಹಸ್ರಸ್ಯ ಮೂಲ್ಯಮೇವಾದಾದಿತಿ 11೧೦॥ 


ಮಾರ್ಕಂಡೇಯಸಮಾಸ್ಯಾಪರ್ವ -547- 


ಹೀಗೆ ಹೇಳಿ ಬ್ರಾಹ್ಮಣನಿಗೆ ತನ್ನ ರಾಜ್ಯದ ಒಂದು ದಿವಸದ ಆದಾಯವನ್ನು 
ಕೊಟ್ಟನು. ಅವನು ಒಂದು ಸಹಸ್ರ ಅಶಗಳ ವಸ ಕ್ಕಿಂತಲೂ ಅಧಿಕವಾದ ಧನವನ್ನೇ 
ಬ್ರಾಹ್ಮಣನಿಗೆ ನೀಡಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುರಧಿಕದ್ದಿಶತಶತತಮೋಂಧ್ಯಾ ಯಃ ॥ 
|| ಇತಿ ಮಾರ್ಕಂಡೇಯಸ ಮಾಖ್ಯಾ ಪರ್ವಣಿ ರಾಜಮಹಾತ್ಸೆ ಸ ತೃತೀಯೋಧ್ಯಾಯ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಾಲ್ಕನೆಯ ಅಧ್ಯಾಯ ಮುಗಿಯಿತು 
ರರರ 1 


ಇನ್ನೂರ ಐದನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಶಿಬಿಯ ಮಹಿಮೆಯ ಕಥನ - 
ಶ್ಯೇನ ಕಪೋತೀ ಉಪಾಖ್ಯಾನ. 
ಮಾರ್ಕಂಡೇಯಃ 

ಅಥ ದೇವಾನಾಂ ಕಥಾ ಸಂಜಾತಾ | ಮಹೀತಳಂ ಗತ್ವಾ ಮಹಾಮತಿಂ 

ಮಹೀಪತಿಂ ಶಿಬಿಮೌಶೀನರಂ ಸಾಧ್ದೇನಂ ಜಿಜ್ಞಾಸ್ಯಾಮ ಇತಿ । 

ಏವಂ ಭೋ ಇತ್ಯುಕ್ತ್ವಾ ಅಗ್ನೀಂದ್ರಾವುಪತಿಷ್ಠೇತಾಮ್‌ Tell 

ಮಾರ್ಕಂಡೇಯ- ಒಮ್ಮೆ ದೇವಲೋಕದಲ್ಲಿ ಭೂಮಿಗೆ ಹೋಗಿ 
ಮಹಾಮತಿಯಾದ ರಾಜನಾದ ಔಷೀನರ ಶಿಬಿಯನ್ನು ಚೆನ್ನಾಗಿ ತಿಳಿದುಕೊಳ್ಳೋಣ 
ಎಂಬ ಸಂಭಾಷಣೆ ಉಂಟಾಯಿತು. ಹಾಗೆಯೇ ಆಗಲಿ ಎಂದು ಅಗ್ನಿ ಮತ್ತು ಇಂದ್ರರು 
ಹೊರಟರು. 

ಅಗ್ನಿಃ ಕಪೋತರೂಪೇಣ ತಮಭಿಧಾವದಾಮಿಷಾರ್ಥಮಿಂದ: 

ಶ್ಯೇನರೂಪೇಣ 11೨1! 

ಅಗ್ನಿಯು ಕಪೋತರೂಪವನ್ನು ಧರಿಸಿ ಶಿಬಿಯೆಡೆಗೆ ಓಡಿ ಬಂದನು. ಇಂದ್ರನು 
ಶ್ಯೇನ ರೂಪವನ್ನು ಧರಿಸಿ ಮಾಂಸಾಹಾರಕ್ಕಾಗಿ ಅದನ್ನುಹಿಂಬಾಲಿಸಿದನು. 


548- ಮಹಾಭಾರತ ವನಪರ್ವ 


ಅಥ ಕಪೋತೋ ದೇವ್ಯಾ ಸಹಾಸೀನಸ್ಕ್ಯೋತ್ಸಂಗೇ ನ್ಯಪತತ್‌ 11೩11 


ಆಗ ಕಪೋತವು ಬಂದು ರಾಣಿಯ ಜೊತೆಯಲ್ಲಿಕುಳಿತಿದ್ದರಾಜನ ತೊಡೆಯ 
ಮೇಲೆ ಬಿದ್ದಿತು. 


ಅಥ ಪುರೋಹಿತೋ ರಾಜಾನಮಬ್ರವೀತ್‌ ॥ 

ನಿಂದಿತಂ ಯಸ್ಯಾಭಿಪತತೇ ಕಪೋತಕಃ । ಸ ಭವಾನ್‌ ರಾಜವೇಶ್ಮ್ಶ 
ಚಾನ್ಯದ್ವಾ ವಸು ದದಾತು । ಅನ್ನಂ ಚಾಶು ಪಾರ್ಥಿವೋತಸ್ಯ 

ನಿಷೃತಿಂ ಕುರ್ಯಾತ್‌ । ಘೋರಂ ಕಪೋತಸ್ಯ ನಿಪಾತಮಾಹುಃ ॥೪॥ 


ಆಗ ಪುರೋಹಿತನು ರಾಜನನ್ನು ಕುರಿತು ಯಾರ ಮೇಲೆ ಕಪೋತವು 
ಬೀಳುತ್ತದೆಯೋ ಅದು ಅಪಶಕುನ. ಎಲೈ ರಾಜನೇ, ನೀನು ಶ್ರೇಷ್ಠವಾದ 
ಮನೆಯನ್ನಾಗಲೀ ಬೇರೆ ಧನವನ್ನಾಗಲೀ ದಾನವನ್ನು ಮಾಡು. ಅನ್ನವನ್ನೂ ಶೀಘ್ರವಾಗಿ 
ದಾನವನ್ನುಮಾಡಿ ರಾಜನು ಪ್ರಾಯಶ್ಚಿತ್ವವನ್ನುಮಾಡಿಕೊಳ್ಳಬೇಕು. ಕಪೋತದ ನಿಪಾತದ 
ಫಲವು ಘೋರವೆಂದು ತಿಳಿದವರು ಹೇಳುತ್ತಾರೆ ಎಂದು ಹೇಳಿದರು. 


ಅಥ ಕಪೋತೋ ರಾಜಾನಮಬ್ರವೀತ್‌ । ಪ್ರಾಣರಕ್ಷಣಾರ್ಥಂ ಶ್ಯೇನಾದ್‌ 
ಭಯಭೀತೋ ಭವಂತಂ ಶರಣಾಗತೋರರ್ಥೀ ಪ್ರಪದ್ಯೇ । 


ಅಂಗೈರಂಗಾನಿ ಪ್ರಾಪುರತೋ ಮುನಿರ್ಭೂತ್ವಾ ಪ್ರಾಣಾಸ್ತಾ,ಂ ಪ್ರಪದ್ಯೇ॥ 


ಆಗ ಕಪೋತವು (ಪಾರಿವಾಳವು) ರಾಜನನ್ನು ಕುರಿತು ನಾನು ಶ್ಯೇನದಿಂದ 
(ಗಿಡುಗದಿಂದ) ಭಯಭೀತನಾಗಿ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಬಯಸಿ ನಿನಗೆ 
ಶರಣಾಗತನಾಗಿ ಪ್ರಪನ್ನನಾಗಿದ್ದೇನೆ. ಶ್ಯೇನದ ಮುಖ, ರೆಕ್ಕೆ, ಪಾದಗಳು ಮೊದಲಾದ 
ಅಂಗಗಳಿಂದ ನನ್ನ ಅಂಗಗಳು ಮತ್ತು ಪ್ರಾಣಗಳು ಹೊರಟು ಹೋದಂತೆಯೇ ಆಗಿವೆ. 
ಆದ್ದರಿಂದ ಮೌನವಾಗಿ ನಾನು ಶರಣಾಗತನಾಗಿದ್ದೇನೆ ಎಂದು ಹೇಳಿತು. 


ಸ್ವಾಧ್ಯಾಯೇನ ಕರ್ಶಿತಂ ಬ್ರಹ್ಮಚಾರಿಣಂ ಮಾಂ ವಿದ್ಧಿ । 
ತಪಸಾ ದಮೇನ ಯುಕ್ತಮಾರ್ಯಾ ಪ್ರತಿಕೂಲಭಾಷಿಣಮ್‌ । 


ಏವಂ ಯುಕ್ತಮಪಾಪಂ ಮಾಂ ವಿದ್ಧಿ 11೬1 


ಮಾರ್ಕಂಡೇಯಸಮಾಸ್ಯಾಪರ್ವ -549- 


ನನ್ನನ್ನುವೇದಾಧ್ಯಯನದಿಂದ ಬಳಲಿದ ಬ್ರಹ್ಮಚಾರಿ ಎಂದು ತಿಳಿ. ನಾನು ತಪಸ್ಸು 
ಮತ್ತು ಇಂದ್ರಿಯನಿಗ್ರಹದಿಂದ ಕೂಡಿದವನು. ಗುರುಗಳಿಗೆ ಪ್ರತಿಕೂಲವಾಗಿ ಎಂದೂ 
ಮಾತನಾಡದವನು. ಹೀಗೆ ನಿಯಮಯುಕ್ತನಾದ ನನ್ನನ್ನು ಪಾಪರಹಿತನೆಂದು ತಿಳಿ. 


ಗದಾಮಿ ವೇದಾನ್‌ ವಿಚಿನೋಮಿ ಛಂದಃ 

ಸರ್ವೇ ವೇದಾ ಅಕ್ಬರಶೋ ಮೇ ಅಧೀತಾಃ । 

ನ ಸಾಧ್ದದಾನಂ ಶ್ರೋತ್ರೀಯಸ್ಯ ಪ್ರಮಾದಂ 

ಮಾ ಪ್ರಾದಾ ಶ್ಯೇನಕಪೋತೋಶಸ್ಕಿ ರಾಜನ್‌ TAT 

ನಾನು ವೇದಗಳನ್ನು ಉಚ್ಚರಿಸುತ್ತೇನೆ. ಛಂದಸ್ಸುಗಳನ್ನು ಬಿಡಿಸುತ್ತೇನೆ. ಎಲ್ಲ 
ವೇದಗಳನ್ನು ಅಕ್ಷರಶಃ ಅಧ್ಯಯನ ಮಾಡಿದ್ದೇನೆ. ಎಲೈ ರಾಜನೇ, ಪ್ರಮಾದದಿಂದ 
ನಾನು ಬೇಡಿದ ದಾನವನ್ನು ಶ್ರೋತ್ರಿಯನಾದ ನನಗೆ ಕೊಡದೇ ಇರಬೇಡ. ನಾನು 
ಶ್ಯೇನಕ್ಕೆ ಹೆದರಿ ಬಂದ ಕಪೋತನಾಗಿದ್ದೇನೆ. 


ಪರ್ಯಾಯೇಣ ವಸತಿರ್ವಾ ಭಾವೇಷು 
ಸ್ಪರ್ಗೋ ಜಾತಃ ಪೂರ್ವಮಾಸ್ಕಾಕಮಾತ್ರಮ್‌ । 
ಮಮಾದದಾನೋತದ್ಯ ಕಪೋತಮೇನಂ 
ಮಾತ್ಸಂ ರಾಜನ್‌ ವಿಪ್ರಕರ್ತಾ ಭವೇಥಾಃ 
ಆಗ ಶ್ಯೇನವು ರಾಜನನ್ನು ಕುರಿತು ಹೇಳಿತು. ಜೀವರಿಗೆ ಪರ್ಯಾಯ ಕ್ರಮದಿಂದ 
ವಾಸವು ಉಂಟಾಗುತ್ತದೆ. ಪಲಕ ನಾನು ಮೊದಲು ಸರ್ಗದಲ್ಲಿದ್ದೆ. ಈ ಕಪೋತವು 
ನನ್ನ ಭಕ್ಷಣಕ್ಕೆ ಕೈ ಯೋಗ್ಯವಾದ ಒಂದು ಅಂಶವಾಗಿದೆ. ಎರೈ ರಾಜನೇ, ನೀನು ಅದನ್ನು 
ನನಗೆ ಕೊಡದೇ ಅಪಕಾರವನ್ನು ಮಾಡಬೇಡ. 
ರಾಜಾ 


HSI 


ಕೇನೇದೃಶೀ ಜಾತು ಪುರಾ ಹಿ ದೃಷ್ಟಾ 
ವಾಗುಚ್ಕಮಾನಾ ಶಕುಕನೇನ ಸಂಸ್ಕೃತಾ | 
ಯಾಂವೈ ಕಪೋತೋ ವದತೇ ಯಾಂ ಚ 


ಶ್ಯೇನ ಉಭೌ ವಿದಿತ್ವಾ ಶಸ್ತ್ರ ಇಯಾಂ ಕಥಂ ನು Tal 


ರಾಜ- ಇಂತಹ ಒಂದು ಪ್ರಸಂಗವನ್ನು ಹಿಂದೆ ಯಾರು ನೋಡಿದ್ದಾರೆ? ಪಕ್ಷಿಯು 
ಸುಸಂಸ್ಕೃತವಾದ ಮಾತನಾಡುತ್ತದೆ! ಕಪೋತವು ಏನನ್ನು ಹೇಳುತ್ತಿದೆಯೋ, ಶ್ಯೇನನು 
ಏನು ಹೇಳುತ್ತಿದೆಯೋ ಎರಡನ್ನೂತಿಳಿದು ನಾನು ಹೇಗೆ ಪ್ರಶಸ್ತವಾದ ಕರ್ಮವನ್ನು 
ಮಾಡಲಿ? 


ನಾಸ್ಯ ವರ್ಷಂ ವರ್ಷತಿ ವರ್ಷಕಾಲೇ 

ನಾಸ್ಯ ಬೀಜಂ ರೋಹತಿ ಕಾಲ ಉತ್ತಮ್‌ । 

ಭೀತಂ ಪ್ರಪನ್ನಂ ಯೋ ಹಿ ದದಾತಿ ಶತ್ರವೇ 

ನ ತ್ರಾತಾರಂ ಲಭತೇ ತ್ರಾತುಮಿಚ್ಛನ್‌ 11೧೦॥ 


ಯಾವ ರಾಜನು ಭೀತನಾದ, ಶರಣಾಗತನಾದ ವ್ಯಕ್ತಿಯನ್ನು ಶತ್ರುವಿಗೆ 
ಅರ್ಪಿಸುತ್ತಾನೆಯೋ, ರಕ್ಬಣೆಯನ್ನು ಬಯಸಿದ ವ್ಯಕ್ತಿಯು ಎಲ್ಲಿ ರಕ್ಷಣೆಯನ್ನು 
ಪಡೆಯುವುದಿಲ್ಲವೋ ಅಂತಹವನಿಗೆ ಮಳೆಗಾಲದಲ್ಲಿಮಳೆಯಾಗುವುದಿಲ್ಲಮತ್ತು 
ಯೋಗ್ಯವಾದ ಕಾಲದಲ್ಲಿಬಿತ್ತಿದ ಬೀಜವು ಮೊಳಕೆಯೊಡೆದು ಬೆಳೆಯುವುದಿಲ್ಲ. 


ಕಾಲೇ ಜಾತಾ ಸ್ವಾ ಪ್ರಜಾರಸ್ಥೈ ಪ್ರಮೀಯತೇ 

ಸದಾ ಸುಬಾಧಾಂ ಪಿತರೋತಸ್ಯ ಕುರ್ವತೇ ॥ 

ಭೀತಂ ಪ್ರಪನ್ನಂ ಯೋ ಹಿ ದದಾತಿ ಶತ್ರವೇ 

ನಾಸ್ಯ ದೇವಾಃ ಪ್ರಹರಂತ್ಯಸ್ಯ ವಜ್ರಮ್‌ 11೧೧॥ 


ಯಾರು ಭೀತನಾಗಿ ಪ್ರಪನ್ನನಾದ ವ್ಯಕ್ತಿಯನ್ನು ಶತ್ರುವಿಗೆ ಕೊಡುತ್ತಾನೆಯೋ 
ಅವನಿಗೆ ಯೋಗ್ಯಕಾಲದಲ್ಲಿ ಹುಟ್ಟಿದ ಮಕ್ಕಳು ಮೃತರಾಗುತ್ತಾರೆ. ಪಿತೃಗಳು 
ಯಾವಾಗಲೂ ಬಾಧೆಯನ್ನು ಕೂಡುತ್ತಾರೆ. ದೇವತೆಗಳು 


ಸಹಾಯಭೂತರಾಗಿರುವುದಿಲ್ಲ ಮತ್ತು ದೇವತೆಗಳು ವಜ್ರಪ್ರಯೋಗವನ್ನೂ 
ಮಾಡುತ್ತಾರೆ. 


ಉಕ್ಬಾಣಂ ಪಕ್ತ್ಯಾ ಸಹ ಓದನೇನ 
ಅಸ್ಮಾತ್‌ ಕಪೋತಾದಧಿಕಂ ವೈ ನಯಂತು । 
ಯಸ್ಮಿನ್‌ ದೇಶೇ ರಮಸೇತತೀವ ಶ್ಯೇನ 


ತತ್ರ ಮಾಂಸಂ ವಯಸೇಶಸ್ಕೈ ವಹಂತು Me] 


ಮಾರ್ಕಂಡೇಯಸಮಾಸ್ಯಾಪರ್ವ -551- 


ಎಲೈ ಶ್ಯೇನವೇ ವೃಷಭದ ಮಾಂಸವನ್ನು ಅನ್ನದ ಜೊತೆಯಲ್ಲಿ ಬೇಯಿಸಿ ಈ 
ಕಪೋತಕ್ಕಿಂತ ಅಧಿಕ ಪರಿಮಾಣವುಳ್ಳ ಅದನ್ನು ನನ್ನ ಸೇವಕರು ನಿನಗೆ ತಂದುಕೊಡಲಿ. 
ಎಲ್ಫೆ ಶ್ಯೇನವೇ, ನೀನು ಯಾವ ದೇಶದಲ್ಲಿಬಹಳ ಸಂತೋಷಪಡುತ್ತೀಯೋ ಅಂತಹ 
ದೇಶದಲ್ಲಿಯೇ ಪಕ್ಷಿಯಾದ ನಿನಗೆ ನನ್ನ ಸೇವಕರು ಮಾಂಸವನ್ನು ತೆಗೆದುಕೊಂಡು 
ಹೋಗಿ ಕೊಡಲಿ. 


ಶ್ಯೇನಃ 
ನೋಕ್ಬಣೋ ರಾಜನ್‌ ದ್ವಾದಶ ಕಾಮಯೇಯಂ 
ನಾನ್ಯನ್ಮಾಂಸಮಧಿಕಂ ವಾ ಕಪೋತಾತ್‌ । 
ದೇವೈರ್ದತ್ತಃ ಶೈಬ್ಯ ಮಮೈಷ ಭಕ್ಷ 
ತನ್ನೇದದಸ್ವ ಶಕುನಾನ್ನಭಾವಾತ್‌ 1೧೩ 


ಶ್ಯೇನ- ಎಲೈ ರಾಜನೇ, ನನಗೆ ಹನ್ನೆರಡು ವೃಷಭವಾದರೂ ಬೇಡ. ಅಥವಾ 
ಬೇರೆ ಮಾಂಸವಾಗಲೀ ಅಥವಾ ಕಪೋತಕ್ಕಿಂತ ಅಧಿಕವಾದ ಮಾಂಸವಾಗಲೀ ಬೇಡ. 
ಎಲ್ಲೆ ಶಿಬಿಚಕ್ರವರ್ತಿಯೇ ಇದು ದೇವತೆಗಳು ನನಗೆ ಕೊಟ್ಟಆಹಾರ. ಆದ್ದರಿಂದ ಈ 
ಕಪೋತವು ನನ್ನಆಹಾರವಾದ ಕಾರಣದಿಂದ ಅದನ್ನು ನನಗೆ ಕೊಡು. 


ಉಕ್ಷಾಣಂ ವೇಹತಮನೂನಂ ನಯಂತು ತೇ 

ವಹಂತು ಪುರುಷಾ ವಚನಾನ್ಫಮೈವ । 

ಯಾಹಿ ತಸ್ಯ ದಯೇ ಮಾಮಾಂತಿಕಾತ್‌ 

ತ್ದಂ ಹ್ಯೇನಂ ಸ್ಪಪುರುಷಂ ಮಾ ಹಿಂಸೀಃ ಕಪೋತಮ್‌ 11೧೪॥ 


ಎಲ್ಲೆ ಶ್ಯೇನವೇ, ನನ್ನ ಆದೇಶದಂತೆ ನನ್ನ ಭೃತ್ಯರು ನಿನಗೆ ಕಪೋತದ ಮಾಂಸಕ್ಕಿಂತ 
ಕಡಿಮೆಯಿಲ್ಲದ ವೃಷಭದ ಮಾಂಸವನ್ನಾಗಲೀ ಅಥವಾ ಬರಡು ಹಸುವಿನ 
ಮಾಂಸವನ್ನಾಗಲೀ ತಂದುಕೊಂಡುವರು. ಎಲೈ ದಯಾರೂಪನಾದ ಶ್ಯೇನವೇ, ನನ್ನ 
ಸಮೀಪದಿಂದ ಹೊರಟುಹೋಗು (ನಿನಗೆ ಇಷ್ಟವಾದ ದೇಶಕ್ಕೆ ಹೊರಟು ಹೋಗು). 
ನನಗೆ ಶರಣಾಗತನಾಗಿ ಭೃತ್ಯನಾಗಿರುವ ಈ ಕಪೋತವನ್ನು ಹಿಂಸಿಸಬೇಡ. 


_652- ಮಹಾಭಾರತ ವನಪರ್ವ 


ತ್ಯಜೇ ಪ್ರಾಣಾನ್‌ ನೈವ ದದ್ಯಾಂ ಕಪೋತಂ 

ಸೌಮ್ಯೋ ಹ್ಯಹಂ ಕಿಂ ನ ಜಹಾಸಿ ಶ್ಯೇನ 1 

ವೃಥಾ ಕ್ಲೇಶಂ ಮಾ ಕುರುಷ್ಟೇಹ ತಂ ಹಿ 

ನಾಹಂ ಕಪೋತಮರ್ಪಯಿಷ್ಯೇ ಕಥಂಚಿತ್‌ Merl 


ನಾನು ಪ್ರಾಣಗಳನ್ನು ಬಿಟ್ಟೇನು. ಆದರೆ ಕಪೋತವನ್ನುಕೊಡಲಾರೆ. ನಾನು ಸೌಮ್ಯ 
ಸ್ವಭಾವದವನು. ಶ್ಯೇನವೇ, ಏಕೆ ನೀನು ಕಪೋತವನ್ನು ಬಿಡುತ್ತಿಲ್ಲ. ಇಲ್ಲಿನೀನು 


ವ್ಯರ್ಥವಾಗಿ ಕ್ಲೇಶಪಡಬೇಡ. ನಾನು ಯಾವ ಕಾರಣದಿಂದಲೂ ಕಪೋತವನ್ನು ನಿನಗೆ 
ಕೊಡುವುದಿಲ್ಲ. 


ಯಥಾ ಮಾಂ ವೈ ಸಾಧುವಾದೈಃ ಪ್ರಸನ್ನಾ 

ಪ್ರಶಂಸೇಯುಃ ಶಿಬಯಃ ಕರ್ಮಣಾದ್ಯ 1 

ಯಥಾ ತೇ ಶ್ಯೇನ ಪ್ರಿಯಮೇವ ಕುರ್ಯಾಂ 

ಪ್ರಶಾಧಿಮಾಂ ಯದ್‌ ವದೇಸ್ತತ್ಕರೋಮಿ 11೧೬॥। 


ಎಲೆ ತ್ಯೇನವೇ, ನಾನು ಯಾವ ಕಾರ್ಯವನ್ನುಮಾಡಿದರೆ ಶಿಬಿವಂಶದವರೆಲ್ಲರೂ 
ಪ್ರಸನ್ನರಾಗಿ ಸಾಧುವಚನಗಳಿಂದ ನನ್ನನ್ನು ಪ್ರಶಂಸೆ ಮಾಡುವರೋ ಅಂತಹ ನಿನಗೆ 


ಪ್ರಿಯವಾದ ಯಾವ ಕಾರ್ಯವನ್ನುಮಾಡಲಿ ಎಂದು ನನಗೆ ಆಜ್ಞೆಯನ್ನುಮಾಡು. 
ನೀನು ಹೇಳಿದಂತೆ ಮಾಡುತ್ತೇನೆ. 


ಶ್ಯೇನಃ 
ಊರೋರ್ದಕ್ಷಿಣಾದವಕೃತ್ಯ ಸ್ವಪಿಶಿತಂ ತಾವದ್‌ ರಾಜನ್‌ ಯಾವತ್‌ 


ಕಪೋತೇನ ಸಮಂ ದದ್ಯಾಃ ತಸ್ಮಾತ್‌ ಸಾಧುತ್ರಾತಃ ಕಪೋತಃ 


ಪ್ರಶಂಸೇಯುಃ ಶಿಬಯಃ ಕೃತಂ ಚ ಪ್ರಿಯಂ ಸ್ಯಾನಮೇತಿ 11೧೭ 


ಶ್ಯೇನ- ಎಲೈ ರಾಜನೇ, ನಿನ್ನಬಲತೊಡೆಯಿಂದ ಕಪೋತದ ತೂಕಕ್ಕೆ ಸಮವಾದಷ್ಟು 
ನಿನ್ನ ಮಾಂಸವನ್ನು ಕತ್ತರಿಸಿ ಕೊಡುವವನಾಗು. ಹಾಗೆ ಮಾಡಿದರೆ ಕಪೋತದ 


ರಕ್ಷಣೆಯೂ ಚೆನ್ನಾಗಿ ಆಗುತ್ತದೆ. ಶಿಬಿಗಳೂ ನಿನ್ನನ್ನು ಪ್ರಶಂಸಿಸುತ್ತಾರೆ ಮತ್ತು ನನಗೆ 
ಪ್ರಿಯವನ್ನೂಮಾಡಿದಂತಾಗುತ್ತದೆ. 


ಮಾರ್ಕ ಂಡೇಯಸಮಾಸ್ಕಾಪರ್ವ 553- 


ಮಾರ್ಕಂಡೇಯ: 
ಅಥ ಸ ದಕ್ಷಿಣಾದೂರೋರುತೃತ್ಯ 
ಸ್ವಮಾಂಸಪೇಶೀಂ ತುಲಯಾsಧಾರಯತ್‌ । 
ಗುರುತರಃ ಕಪೋತ ಆಸೀತ್‌ । 
ಪುನರನ್ಯನ್ಮಾಂಸಮುಚ್ಚಕರ್ತ 1 ಗುರುರೇವ ಕಪೋತ: ॥ 
ಏವಂ ಸರ್ವಮಾಂಸಮುತೃತ್ಯ ಶರೀರಂ ತುಲಾಮಾರೋಪಯಾಮಾಸ 
ತತ್‌ । ತಥಾಪಿ ಗುರುತರ ಏವ ಕಪೋತ ಆಸೀತ್‌ 11೧೮॥ 


ಅನಂತರ ಅವನು ತನ್ನ ದಕ್ಷಿಣ ತೊಡೆಯಿಂದ ಕತ್ತರಿಸಿದ ಮಾಂಸದ ಮುದ್ದೆಯನ್ನು 
ತಕ್ಕಡಿಯಲ್ಲಿಟ್ಟನು. ಕಪೋತವೇ ಅದಕ್ಕಿಂತ ಹೆಚ್ಚಿನ ಭಾರವಾಯಿತು. ಪುನಃ ಬೇರೆ 
ಮಾಂಸವನ್ನು ಕತ್ತರಿಸಿ ಇಟ್ಟನು. ಆಗಲೂ ಕಪೋತವು ಭಾರವೇ ಆಯಿತು. ಹೀಗೆ 
ಶರೀರದ ಎಲ್ಲಾ ಮಾಂಸವನ್ನು ಕತ್ತರಿಸಿ ಅದನ್ನು ತಕ್ಕಡಿಯಲ್ಲಿಟ್ಟನು. ಆದರೂ ಆ 
ಕಪೋತವೇ ಅವನ ಮಾಂಸಕ್ಕಿಂತ ಹೆಚ್ಚು ಭಾರವಾಯಿತು. 


ಅಥ ರಾಜಾ ಸ್ಹಯಮೇವ ತುಲಾಮಾರುರೋಹ | 

ನ ಚ ವ್ಯಲೀಕಮಾಸೀದ್‌ ರಾಜ್ಯು । ಏತದ್‌ ವೃತ್ತಾಂತಂ 

ದೃಷ್ಟ್ವಾ ತ್ರಾತ ಇತ್ಯುಕ್ತ್ವಾ ಪ್ರಾಲೀಯತ ಶ್ಯೇನ: Teal 

ಆಗ ರಾಜನು ತಾನೇ ತಕ್ಕಡಿಯನ್ನು ಏರಿ ಕುಳಿತುಕೊಂಡನು. ರಾಜನು ತಾನು 
ಕೊಟ್ಟ ಮಾತನ್ನುಸುಳ್ಳುಮಾಡಲಿಲ್ಲ. ಈ ದೃಶ್ಯವನ್ನುನೋಡಿದ ಶ್ಯೇನವು ಕಪೋತವು 
ರಕ್ಷಿಸಲ್ಪಟ್ಟಿತು ಎಂದು ಹೇಳಿ. ಅದೃಶ್ಯವಾಯಿತು. 


ಅಥ ರಾಜಾತಬ್ರವೀತ್‌ ಕಪೋತಂ । 

ಕಥಂ ವಿದ್ಯುಃ ಶಿಬಯಸ್ತಾಂ ಕಪೋತ 
ಪೃಚ್ಛಾಮಿ ತ್ವಾಂ ಶಕುನೇ ಕೋನು ಶ್ಯೇನಃ । 
ನಾನೀಶರ ಈದೃಶಂ ಜಾತು ಕುರ್ಯಾತ್‌ 


20 
ಏತಂ ಪ್ರಶ್ನಂ ಭಗವನ್‌ ಮೇ ವಿಚಕ್ಷ್ವ 


554- ಮಹಾಭಾರತ ವನಪರ್ವ 
ಆಗ ರಾಜನು ಕಪೋತವನ್ನು ಕುರಿತು ಹೇಳಿದನು. 


ಎಲೈ ಕಪೋತಪಕ್ಷಿಯೇ, ನಿನ್ನನ್ನು ಶಿಬಿಗಳು ಏನೆಂದು ತಿಳಿಯಬೇಕು? ಆ ಶ್ಯೇನವು 
ಯಾರು ಎಂದು ನಿನ್ನನ್ನು ಕೇಳುತ್ತಿದ್ದೇನೆ. ದೇವತೆಯಲ್ಲದವನು ಯಾವನೂ ಇಂತಹ 
ಕೆಲಸವನ್ನು ಮಾಡಲಾರ. ಪೂಜ್ಯನಾದ ಕಪೋತವೇ, ನನ್ನ ಈ ಪ್ರಶ್ನೆಗೆ ಉತ್ತರವನ್ನು 
ನೀಡು. 


ಕಪೋತಃ 
ವೈಶ್ವಾನರೋರ5ಹಂ ಜಲನೋ ಧೂಮಕೇತು- 
ರಥೈವ ಶ್ಯೇನೋ ವಜ್ರಹಸ್ತಃ ಶಚೀಪತಿಃ । 
ಸಾಧು ಜ್ಞಾತುಂ ತ್ವಾಮೃಷಯಃ ಸೌರಧೇಯ 
ಆವಾಂ ವಿಜ್ಞಾಸಯಾ ತ್ವತ್ರಕಾಶಂ ಪ್ರಪನ್ನೌ 11೨೧ 


ಕಪೋತ- ನಾನು ಧೂಮಧ್ವಜನಾದ ಜ್ವಲಿಸುವ ಅಗ್ನಿಯು. ಅದರಂತೆ ಶ್ಯೇನವು 
ಶಚೀಪತಿಯಾದ ವಜ್ರಾಸ್ತನಾದ ಇಂದ್ರನು. ಎಲೈ ಮಹಾರಥನೇ, ನಾವು ಮತ್ತು 
ಯಷಿಗಳು ನಿನ್ನನ್ನು ಸರಿಯಾಗಿ ತಿಳಿಯುವ ಇಚ್ಛೆಯಿಂದ ನಾವಿಬ್ಬರೂ ನಿನ್ನಸಮೀಪಕ್ಕೆ 
ಬಂದೆನು. 


ಯಾಮೇತಾಂ ಪೇಶೀಂ ನಿಷ್ಠಯಾಯ 
ಪ್ರಾದಾದ್‌ ಭವಾನಸಿನೋತ್ಸತ್ಯ ರಾಜನ್‌ । 
ಏತದ್ದೋಠಲಕ್ಟಂ ಶಿಬೇ ಕರೋಮಿ 


ಹಿರಣ್ಯವರ್ಣಂ ರುಚಿರಂ ಪುಣ್ಯಗಂಧಮ್‌ 11೨ ೨।॥ 


ಎಲ್ಫೆ ರಾಜನೇ, ನನಗೆ ಉಪಕಾರವನ್ನು ಮಾಡಲು ನೀನು ಯಾವ ಮಾಂಸದ 
ಮುದ್ದೆಯನ್ನುನಿನ್ನದೇಹದಿಂದ ಕತ್ತರಿಸಿದೆಯೋ ಅಂತಹ ನೋಡಲು ಅಸಾಧ್ಯವಾದ 
(ಅಸಹ್ಯವಾದ) ನಿನ್ನ ಈ ಕ್ರೂರರೂಪವನ್ನು ಸುವರ್ಣವರ್ಣವುಳ್ಳದ್ದಾಗಿ 
ಸುಗಂಧವುಳ್ಳದ್ದಾಗಿ ಮತ್ತು ಮನೋಹರವಾಗಿ ಮಾಡುತ್ತೇನೆ. 

ಏತಾಸಾಂ ಪ್ರಜಾನಾಂ ಪಾಲಯಿತಾ ಯಶಸೀ 

ಸುರರ್ಷೀಣಾಮಥ ಸಮ್ಮತೋ ಭೃಶಮ್‌ ಸ 


ಮಾರ್ಕಂಡೇಯಸಮಾಸ್ಯಾಪರ್ವ -555- 


ಏತಸ್ಥಾತ್‌ ಪಾರ್ಶ್ವಾತ್‌ ಪುರುಷೋ ಜನಿಷ್ಯತೇ 
ಕಪೋತರೋಮೇತಿ ಚ ತಸ್ಯ ನಾಮ 11೨೩।॥ 


ನೀನು ಈ ಪ್ರಜೆಗಳನ್ನು ಕೀರ್ತಿವಂತನಾಗಿ ಪಾಲಿಸುವಿ. ದೇವತೆಗಳಿಗೂ ಮತ್ತು 
ಯಷಿಗಳಿಗೂ ಅತ್ಯಂತ ಸಮ್ಮತನಾಗುವಿ. ನೀನು ಮಾಂಸವನ್ನು ಕಿತ್ತ ನಿನ್ನ ಶರೀರದ 
ಭಾಗದಿಂದ ನಿನಗೆ ಒಬ್ಬಪುತ್ರನು ಜನಿಸುವನು. ಅವನಿಗೆ ಕಪೋತರೋಮ ಎಂದು 
ಹೆಸರಾಗುತ್ತದೆ. 


ಕಪೋತರೋಮಾಣ ಂ ಶಿಬಿಮೌದ್ದಿದಂ ಪುತ್ರಂ ಪ್ರಾಪ್ಸ್ಯಸಿ 
ನೃಪವೃಷಂ ಮಹಾರಥಂ ಯಶೋದೀಪ್ಯಮಾನಂ 
ದ್ರಷ್ಟಾಸಿ ಶೂರಮೃಷಭಂ ಸೌರಥಾನಾಮ್‌ 11೨೪ 


ಎಲೈ ಶಿಬಿಯೇ, ಶತ್ರುಗಳನ್ನು ಸಂಹಾರ ಮಾಡುವ ಕಪೋತರೋಮನೆಂಬ 
ಶಿಬಿಯನ್ನುನೀನು ಪುತ್ರನನ್ನಾಗಿ ಪಡೆಯುವಿ. ನೃಪಶ್ರೇಷ್ಠನಾದ ಕೀರ್ತಿಯಿಂದ ಬೆಳಗುವ 
ಮಹಾರಥರಲ್ಲಿ ಶ್ರೇಷ್ಠನಾದ ಶೂರನಾದ ಅವನನ್ನು ನೀನು ನೋಡುವಿ (ಎಂದು 
ಹೇಳಿತು). 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪಂಚಾಧಿಕದ್ವಿಶತಶತತಮೋ5ಧ್ಯಾಯಃ || 
॥ ಇತಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ 
ರಾಜಮಾಹಾತ್ಮೆ 5° ಚತುರ್ಥೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐದನೆಯ 
ಅಧ್ಯಾಯ ಮುಗಿಯಿತು 


XK 


-556- ಮಹಾಭಾರತ ವನಪರ್ವ 


ಇನ್ನೂರ ಆರನೆಯ ಅಧ್ಯಾಯ 


ಮಾರ್ಕಂಡೇಯರಿಂದ ಅಷ್ಟಕನ ಅಶ್ವಮೇಧಯಾಗದ ಪ್ರಸಂಗದಲ್ಲಿ 
ಶಿಬಿಯ ಮಾಹಾತ್ಮ್ಯದ ಕಥನ. 


ವೈಶಂಪಾಯನಃ 


ಭೂಯ ಏವ ಮಹಾಭಾಗ್ಯಂ ಕಥ್ಯತಾಮಿತ್ಯಬ್ರವೀತ್‌ 
ಪಾಂಡವೋ ಮಾರ್ಕಂಡೇಯಮ್‌ Well 


ವೈಶಂಪಾಯನ- ರಾಜರ ಮಹಾಭಾಗ್ಯವನ್ನುಇನ್ನೂಹೇಳಿ ಎಂದು ಯುಧಿಷ್ಠಿರನು 
ಮಾರ್ಕಂಡೇಯರನ್ನುಕೇಳಿದನು. 


ಅಥಾಚಷ್ಟ ಮಾರ್ಕಂಡೇಯಃ | 
ಅಪ್ಪಕಸ್ಯ ವೈಶ್ವಾಮಿತ್ರೇರಶ್ಚಮೇಧೇ ಸರ್ವೇ ರಾಜಾನ ಆಗಚ್ಛನ್‌ । 
ಭ್ರಾತರಶ್ವಾಸ್ಯ ಪ್ರತರ್ದನೋ ವಸುಮನಾಃ ಶಿಬಿರೌಶೀನರ ಇತಿ 11೨॥ 


ಆಗ ಮಾರ್ಕಂಡೇಯರು ಹೇಳಿದರು. ವಿಶ್ವಾಮಿತ್ರರು ನಡೆಸಿಕೊಟ್ಟ ಅಷ್ಟಕನ 
ಅಶ್ವಮೇಧ ಯಾಗಕ್ಕೆ ಎಲ್ಲರಾಜರೂ ಬಂದರು. ಅಷ್ಟಕನ ಸಹೋದರನಾದ ಪ್ರತರ್ದನ, 
ವಸುಮನಾ ಮತ್ತು ಔಶೀನರ ಶಿಬಿಯೂ ಸಹ ಬಂದರು. 


ಸ ಚ ಸಮಾಪ್ತಯಜ್ಞೋ ಭ್ರಾತೃಭಿಃ ಸಹ ರಥೇನ ಪ್ರಾಯಾತ್‌ । 
ತೇ ಚ ನಾರದಮಾಗಚ್ಛಂತಮಪಶ್ಯನ್‌ । 
ತಮಭಿವಾದ್ಯಾರೋಹತು ಭವಾನ್‌ ರಥಮಿತ್ಯಬ್ರುವನ್‌ 11೩.1 


ಅಷ್ಟಕನು ಯಜ್ಞವನ್ನು ಸಮಾಪ್ತಿಗೊಳಿಸಿ ಸಹೋದರರ ಜೊತೆಯಲ್ಲಿರಥದಲ್ಲಿ 
ಹೊರಟನು. ಅವರು ಎದುರಿಗೆ ನಾರದರು ಬರುತ್ತಿರುವುದನ್ನುನೋಡಿದರು. ಅವರಿಗೆ 
ನಮಸ್ಕರಿಸಿ ತಾವು ರಥವನ್ನುಏರಿ ಎಂದು ಹೇಳಿದರು. 


ತಾನ್‌ ತಥೇತ್ಯುಕ್ತ್ವಾ ರಥಮಾರುರೋಹ |। 
ಅಥ ತೇಷಾಮೇಷಾಮೇಕತರ ಯಷಿಂ ನಾರದಮಬ್ರವೀತ್‌ । 
ಪ್ರಸಾದ್ಯ ಭಗವಂತಂ ಕಿಂಚಿದಿಚ್ಛೇಯಂ ಪ್ರಷ್ಟುಮಿತಿ ॥ 


ಪೃಚ್ಛೇತ್ಯಬ್ರವೀತ್‌ ಬುಷಿರ್ನಾರದಃ al 


ಮಾರ್ಕಂಡೇಯಸಮಾಸ್ಕಾಪರ್ವ -557- 


ನಾರದರು ಹಾಗೆಯೇ ಆಗಲಿ ಎಂದು ಹೇಳಿ ರಥವನ್ನು ಏರಿದರು. ಆಗ ಅವರಲ್ಲಿ 
ಒಬ್ಬನು ನಾರದ ಯಷಿಗಳನ್ನು ಕುರಿತು ಪೂಜ್ಯರಾದ ತಮ್ಮನ್ನು ಪ್ರಸನ್ನೀಕರಿಸಿ ಒಂದು 
ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ ಎಂದು ಹೇಳಿದನು. ನಾರದ ಯಷಿಗಳು ಕೇಳು 
ಎಂದು ಹೇಳಿದರು. 


ಸೋತಬ್ರವೀತ್‌ । ಆಯುಷ್ಠಂತಃ ಸರ್ವ ಏವ ಗುಣಪ್ರಮುದಿತಾಃ । 
ಅಥಾಯುಷ್ನಂತಂ ಸ್ಪರ್ಗಸ್ಥಾನಂ ಗುಣವಿಶೇಷಾಚ್ಛತುರ್ಭಿರ್ಯಾತವ್ಯಂ 
ಸ್ಯಾತ್‌ ಕೋತವತರೇತ್‌ 11೫1! 


ಅವನು ಹೇಳಿದನು. ರಥದಲ್ಲಿರುವ ಸೌಭಾಗ್ಯವಂತರೆಲ್ಲರೂ ಗುಣಗಳಿಂದ ಕೂಡಿ 
ಸಂತೋಷಪಡುವವರಾಗಿದ್ದಾರೆ. ಒಂದುಪಕ್ಷ ಸ್ಥಿರಕಾಲೀನವಾದ ಸ್ಪರ್ಗಸ್ಥಾನವನ್ನು 
ಗುಣವಿಶೇಷವುಳ್ಳ ನಾಲ್ಕು ಜನರೇ ತಲುಪಬೇಕೆಂದಾದರೆ ಯಾರು ಇಳಿಯಬೇಕು? 


ಅಯಮಷ್ಠಕೋತವತರೇದಿತ್ಯಬ್ರವೀದ್‌ ಖಷಿಃ । 
ಕಿಂ ಕಾರಣಮಿತ್ಯಪೃಚ್ಛತ್‌ 11೭ | 


ಈ ಅಷ್ಟಕನು ಇಳಿಯಬೇಕು ಎಂದು ನಾರದರು ಹೇಳಿದರು. ಅದಕ್ಕೆ ಏನು ಕಾರಣ 
ಎಂದು ಅವನು ಪ್ರಶ್ನೆ ಮಾಡಿದನು. 


ಅಥಾಚಷ್ಟ | ಅಷ್ಟಕಸ್ಯ ಗೃಹೇ ಮಯಾ ಉಷಿತಮ್‌ । 

ಸ ಮಾಂ ರಥೇನಾನುಪ್ರಾವಹತ್‌ । 

ಅಥಾಪಶ್ಯಮನೇಕಾನಿ ಗೋಸಹಸ್ರಾಣಿ ವರ್ಣಶೋ ವಿವಿಕ್ಷಾನಿ । 
ತಮಹಮಪೃಚ್ಛಂ ಕಸ್ಕೇಮಾ ಗಾವ ಇತಿ | ಸೋಜಬ್ರವೀತ್‌ । 

ಮಯಾ ನಿಸೃಷ್ಟಾ ಇತಿ | ತೇನೈವ ಸ್ವಯಂ ಶ್ಲಾಘತಿ ಕಥಿತೇನ । 
ತೇನೈಷೋತವತರೇತ್‌ 11೭1! 


ಆಗ ನಾರದರು ಹೇಳಿದರು. ನಾನು ಹಿಂದೆ ಅಷ್ಟಕನ ಮನೆಯಲ್ಲಿವಾಸಮಾಡಿದೆನು. 
ಅವನು ಒಮ್ಮೆ ನನ್ನನ್ನು ರಥದಲ್ಲಿಕರೆದುಕೊಂಡು ಹೋದನು. ಆಗ ನಾನು ಅವುಗಳ 
ಬಣ್ಣಗಳಿಗೆ ಅನುಸಾರವಾಗಿ ವಿಂಗಡಿಸಿದ್ದ ಅನೇಕ ಸಹಸ್ರ ಗೋವುಗಳನ್ನುನೋಡಿದೆನು. 
ನಾನು ಇವನನ್ನು ಈ ಗೋವುಗಳು ಯಾರವು ಎಂದು ಕೇಳಿದೆನು. ಇವನು ನಾನು 


-558- ಮಹಾಭಾರತ ವನಪರ್ವ 


ದಾನ ಮಾಡಿದವು ಎಂದು ಹೇಳಿದನು. ಇವನು ತಾನೇ ದಾನವನ್ನು ಕೊಟ್ಟು ಅದನ್ನು 
ತಾನೇ ಶ್ಲಾಘಿಸುತ್ತಾನೆ. ಆಕಾರಣದಿಂದ ಇವನೇ ಇಳಿಯಬೇಕು. 


ಅಥ ತ್ರಿಭಿರ್ಯಾತವ್ಯಂ ಸಾಂಪ್ರತಮ್‌ । ಕೋಠವತರೇತ್‌ HSI 
ಇನ್ನುಮೂರುಜನರು ಹೋಗಬೇಕಾದರೆ ಈಗ ಯಾರು ಇಳಿಯಬೇಕು? 
ಪ್ರತರ್ದನ ಇತ್ಯಬ್ರವೀದ್‌ ಯಷಿಃ । ತತ್ರ ಕಿಂ ಕಾರಣಮ್‌ WE 


ಪ್ರತರ್ದನ ಎಂದು ನಾರದರು ಹೇಳಿದರು. ಅದಕ್ಕೇನು ಕಾರಣ? (ಎಂದು ಅವನು 
ಕೇಳಿದನು) 


ಪ್ರತರ್ದನಸ್ಯಾಪಿ ಗೃಹೇ ಮಯೋಷಿತಮ್‌ । 
ಸ ಮಾಂ ರಥೇನಾನುಪ್ರಾವಹತ್‌ | 
ಅಥೈತಂ ಬ್ರಾಹ್ಮಣೋ ಭಿಕ್ಷಿತವಾನಶ್ಹಂ ಮೇ ದದಾತ್ತಿತಿ । 
ನಿವೃತ್ತೋ ದಾಸ್ಯಾಮೀತ್ಯಬ್ರವೀದ್‌ ಬ್ರಾಹ್ಮಣಮ್‌ । 
ತ್ವರಿತಮೇವ ದೀಯತಾಮಿತ್ಯಬ್ರವೀದ್‌ ಬ್ರಾಹ್ಮಣಃ । 
ತ್ಪರಿತಮೇವ | ಸ ಬ್ರಾಹ್ಮಣಸ್ಯೈವಮುಕ್ತಾ 
೪ ಳಲ > 
ದಕ್ಷಿಣಪಾರ್ಶ್ವಸ್ಥಮಶ್ಚಮದದಾತ್‌ 11೧೦1 


ಪ್ರತರ್ದನನ ಮನೆಯಲ್ಲಿಯೂ ನಾನು ವಾಸಮಾಡಿದೆನು. ಅವನು ನನ್ನನ್ನು 
ರಥದಲ್ಲಿಕರೆದುಕೊಂಡು ಹೋದನು. ಆಗ ದಾರಿಯಲ್ಲಿ ಒಬ್ಬಬ್ರಾಹ್ಮಣನು ಬಂದು 
ನನಗೆ ಒಂದು ಅಶ್ವವನ್ನು ಕೊಡು ಎಂದು ಬೇಡಿದನು. ಪ್ರಯಾಣವನ್ನು ಮುಗಿಸಿ 
ಬಂದು ಕೊಡುವೆನು ಎಂದು ಬ್ರಾಹ್ಮಣನಿಗೆ ಪ್ರತರ್ದನನು ಹೇಳಿದನು. ಶೀಘ್ರವಾಗಿಯೇ 
ಕೊಡು ಎಂದು ಬ್ರಾಹ್ಮಣನು ಹೇಳಿದನು. ಶೀಘ್ರವಾಗಿಯೇ (ಕೊಡುವೆನು) ಎಂದು 
ಪ್ರತರ್ದನನು ಹೇಳಿದನು. ಅವನು ಬ್ರಾಹ್ಮಣನಿಗೆ ಹೀಗೆ ಹೇಳಿ ರಥದ ಬಲಭಾಗದಲ್ಲಿದ್ದ 
ಅಶ್ರವನ್ನು ಕೊಟ್ಟನು. 

ಅಥ ಪ್ರಾಯಾತ್‌ । ಪುನರಪಿ ಚಾನ್ಯೋಪ್ಯಶ್ವಾರ್ಥೀ 

ಬ್ರಾಹ್ಮಣ ಆಗಚ್ಛತ್‌ । ತಮಬ್ರವೀದಭಿಯಾತೋ ದಾಸ್ಯಾಮಿತಿ । 


ಮಾರ್ಕಂಡೇಯಸಮಾಸ್ಯಾಪರ್ವ -559- 


ತರಿತಮೇವ ದೀಯತಾಮಿತ್ಯಬ್ರವೀದ್‌ ಬ್ರಾಹ್ಮಣಃ । 
ತಥೇತಿ ಚೈನಮುಕ್ತ್ವಾ ವಾಮಪಾರ್ಷಿಸ್ಸಮಶ್ರಮಭ್ಯದಾತ್‌ 11೧೧॥ 


ಅನಂತರ ಅಲ್ಲಿಂದ ಹೊರಟನು. ಪುನಃ ಇನ್ನೊಬ್ಬ ಅಶ್ವಾರ್ಥಿಯಾದ ಬ್ರಾಹ್ಮಣನು 
ಬಂದನು. ಅವನಿಗೂ ಪ್ರತರ್ದನನು ಪ್ರಯಾಣವನ್ನುಮುಗಿಸಿ ಕೊಡುವೆನು ಎಂದು 
ಹೇಳಿದನು. ಶೀಘ್ರವಾಗಿಯೇ ಕೊಡು ಎಂದು ಬ್ರಾಹ್ಮಣನು ಹೇಳಿದನು. ಹಾಗೆಯೇ 
ಆಗಲಿ ಎಂದು ಅವನಿಗೆ ಹೇಳಿ ಪ್ರತರ್ದನನು ರಥದ ಎಡಭಾಗದಲ್ಲಿದ್ದ ಅಶ್ರವನ್ನು 
ಅವನಿಗೆ ನೀಡಿದನು. 


ಅಥ ಪ್ರಾಯಾತ್‌ । ಪುನರಪಿ ಚಾನ್ಯೋಶಶ್ಚಾರ್ಥೀ ಬ್ರಾಹ್ಮಣ ಆಗಚ್ಛತ್‌ । 
ತ್ರರಿತೋತಥ ತಸ ಗೌ ಅಪನಹ್ಯ ವಾಮಂ ಧುರ್ಯಮದದಾತ್‌ ॥೧೨॥ 


ಪುನಃ ಮುಂದೆ ಹೊರಟನು. ಪುನಃ ಅಶ್ವಾರ್ಥಿಯಾದ ಇನ್ನೊಬ್ಬ ಬ್ರಾಹ್ಮಣನು 
ಬಂದನು. ಅವನಿಗೆ ನೊಗದ ಎಡಭಾಗದಲ್ಲಿ ರಥವನ್ನು ಹೊತ್ತಿದ್ದ ಅಶ್ತವನ್ನು ಬಿಚ್ಚಿ 
ಕೊಟ್ಟನು. 

ಅಥ ಪ್ರಾಯಾತ್‌ । ಪುನರನ್ಯ ಆಗಚ್ಛದಶ್ಚಾರ್ಥೀ ಬ್ರಾಹ್ಮಣಃ | 

ತಮಬ್ರವೀತ್‌-ಅತಿಯಾತೋ ದಾಸ್ಕಾಮೀತಿ । 

ತ್ಪರಿತಮೇವ ಮೇ ದೀಯತಾಮಿತ್ಯಬ್ರವೀದ್‌ ಬ್ರಾಹ್ಮಣಃ । 

ತಸ್ತೆ ಗೌ ದತ್ಹಾರಶ್ನಂ ಸ್ವಪುರಂ ಗೃಹ್ನತಾ ವ್ಯಾಹೃತಂ- 


ಬ್ರಾಹ್ಮಣಾನಾಂ ಸಾಂಪ್ರತಂ ನಾಸ್ತಿ ಕಿಂಚಿದಿತಿ 11೧೩1 


ಪುನಃ ಹೊರಟನು. ಪುನಃ ಅಶ್ವಾರ್ಥಿಯಾದ ಇನ್ನೊಬ್ಬಬ್ರಾಹ್ಮಣನು ಬಂದನು. 
ಅವನಿಗೆ ಪ್ರಯಾಣವನ್ನು ಮುಗಿಸಿ ಕೊಡುವೆನು ಎಂದು ಹೇಳಿದನು. ಶೀಘ್ರವಾಗಿ 
ಕೊಡು ಎಂದು ಬ್ರಾಹ್ಮಣನು ಹೇಳಿದನು ಅವನಿಗೆ (ರಥದ ನೊಗದ ಬಲಭಾಗದಲ್ಲಿ 
ಕಟ್ಟಿದ್ದ) ಅಶ್ವವನ್ನು ಕೊಟ್ಟು ತನ್ನ ಪಟ್ಟಣವನ್ನು ರಕ್ಷಿಸಲು ಹಿಂದೆ ಬರುತ್ತಾ ಇನ್ನು 
ಬ್ರಾಹ್ಮಣರಿಗೆ ಕೊಡಲು ಏನೂ ಉಳಿದಿಲ್ಲಎಂದು ಹೇಳಿದನು. 


ಯ ಏಷ ದದಾತಿ ಚಾಸೂಯತಿ ಚ! 


ತೇನ ಸ್ಯಾದ್ಧತೇನ ತಥಾತವತರೇತ್‌ 11೧೪॥ 


-560- ಮಹಾಭಾರತ ವನಪರ್ವ 


ಇವನು ದಾನವನ್ನುಮಾಡುತ್ತಾನೆ ಮತ್ತು ಅಸೂಯೆಯನ್ನೂ ಪಡುತ್ತಾನೆ. ಆದ್ದರಿಂದ 
ಅಸೂಯೆಯಿಂದಲೇ ಹತನಾದ ಅವನು ರಥದಿಂದ ಇಳಿಯಬೇಕು. 


ಅಥ ದ್ವಾಭ್ಯಾಂ ಯಾತವ್ಯಂ ಕೋರವತರೇತ್‌ ॥ 


ವಸುಮನಾ ಅವತರೇದಿತ್ಯಬ್ರವೀದ್‌ ಖಷಿಃ 11೧೫॥ 

ಇನ್ನು ಇಬ್ಬರೇ ಹೋಗಬೇಕಾಗಿದೆ. ಯಾರು ಇಳಿಯಬೇಕು? ವಸುಮನನು 
ಇಳಿಯಬೇಕು ಎಂದು ನಾರದರು ಹೇಳಿದರು. 

ಕಿಂ ಕಾರಣಮಿತ್ಯಪೃಚ್ಛದಥಾಚಷ್ಟ ನಾರದಃ 11೧೬॥॥ 


ಅದಕ್ಕೇನು ಕಾರಣ? ಎಂದು ಕೇಳಿದನು. ಆಗ ನಾರದರು ಹೇಳಿದರು. 


ಅಹಂ ಪರಿಭ್ರಮಂಶ್ಚ ವಸುಮನಸೋ ಗೃಹೇ ಉಪಸ್ಥಿತಃ । 
ಸಸ್ತಿವಾಚನಮಾಸೀತ್‌ ಪುಷ್ಪರಥಸ್ಯ ಪ್ರಯೋಜನೇನ । 
ತಮಹಮನ್ಮ್ನಗಚ್ಛಮ್‌ । ಸಸ್ತಿವಾಚಿತೇಷು ಬ್ರಾಹ್ಮಣೇಷು 

ರಥೋ ಬ್ರಾಹ್ಮಣಾನಾಂ ದರ್ಶಿತಃ 11೧೭! 


ನಾನು ಸಂಚಾರವನ್ನು ಮಾಡುತ್ತಾ ವಸುಮನನ ಮನೆಗೆ ಬಂದೆನು. ಅಲ್ಲಿ ಅವನ 
ಪುಷ್ಪರಥವನ್ನು ಉದ್ದೇಶಿಸಿ ಸಸ್ತಿವಾಚನವು ನಡೆದಿದ್ದಿತು. ನಾನು ಅವನನ್ನು 
ಹಿಂಬಾಲಿಸಿದೆನು. ಬ್ರಾಹ್ಮಣರು ಸಸ್ಥಿವಾಚನವನ್ನು ಮಾಡಿದ ಮೇಲೆ ಅವನು ಅವರಿಗೆ 
ರಥವನ್ನುತೋರಿಸಿದನು. 


ತಮಹಂ ರಥಂ ಪ್ರಾಶಂಸಮ್‌ । ಅಥ ಸ ರಾಜಾತಬ್ರವೀತ್‌ । 

ಭವತಾ ರಥಃ ಪ್ರಶಸ್ತಃ | ಏಷ ಭಗವತೋ ರಥ ಇತಿ 11೧೮॥ 

ನಾನು ಆ ರಥವನ್ನು ಪ್ರಶಂಸಿಸಿದೆನು. ಆಗ ರಾಜನು ಹೇಳಿದನು ನೀವು ರಥವನ್ನು 
ಹೊಗಳಿದ್ದೀರಿ. ಇದು ಪೂಜ್ಯರಾದ ನಿಮ್ಮದೇ ರಥ ಎಂದು. 

ಅಥ ಕದಾಚಿತ್‌ ಪುನರಪ್ಯಹಮುಪಸ್ಥಿತಃ । 

ಪುನರೇವ ಚ ರಥಪ್ರಯೋಜನಮಾಸೀತ್‌ । 

ತಥಾ ಚೈನಂ ಪ್ರಾಶಂಸಮ್‌ । 

ಏಷ ಭಗವತ ಇತ್ಯೇವಂ ರಾಜಾತಬ್ರವೀತ್‌ ಪುನರೇವ ಚ 11೧೯॥ 


ಮಾರ್ಕಂಡೇಯಸಮಾಸ್ಯಾಪರ್ವ -561- 


ಅನಂತರ ಇನ್ನೊಮ್ಮೆ ನಾನು ಅವನ ಮನೆಗೆ ಹೋದನು. ಆಗಲೂ ಆ ರಥವನು 

ಇ 

ಉದ್ದೇಶಿಸಿ ಪುನಃ ಉತ್ಸವವು ನಡೆದಿದ್ದಿತು. ಆಗಲೂ ನಾನು ರಥವನ್ನು ಪ್ರಶಂಸಿಸಿದೆನು. 
ಇದು ತಮ್ಮದೇ ರಥ ಎಂದು ರಾಜನು ಪುನಃ ಹೇಳಿದನು. 


ತೃತೀಯಂ ಸಸ್ತಿವಾಚನಂ ಸಮಭಾವಯತ್‌ । 
ಅಥ ರಾಜಾ ಬ್ರಾಹ್ಮಣಾನ್‌ ದರ್ಶಯನ್‌ ಮಾಮಭಿಪ್ರೇಕ್ಟ್ಯಾಬ್ರವೀತ್‌ । 


ಅಹೋ ಭಗವತಾ ಪುಷ್ಪರಥಸ್ಯ ಸಸ್ತಿವಾಚನಾನಿ ಸುಷ್ಮು ಸಂಭಾವಿತಾನಿ 
(ಇತಿ) । ಏತೇನ ದ್ರೋಹವಾಕ್ಯೇನೈಷೋತವತರೇತ್‌ 11೨೦॥॥ 


ಆ ರಾಜನು ಮೂರನೆಯ ಬಾರಿಗೆ ಆ ರಥದ ಉದ್ದೇಶದಿಂದ ಸಸ್ಟಿವಾಚನವನ್ನು 
ಮಾಡಿಸಿದನು. ಆಗ ರಾಜನು ಬ್ರಾಹ್ಮಣರಿಗೆ ರಥವನ್ನು ತೋರಿಸುತ್ತಾ ನನ್ನನ್ನುನೋಡಿ 
ಪೂಜ್ಯರಾದ ನೀವು ಪುಷ್ಪರಥಕ್ಕೆ ಮಂಗಳಾಶೀರ್ವಾದವನ್ನು ಮಾಡಿದ್ದೀರಿ ಎಂದು 
ಹೇಳಿದನು. ಈ ದ್ರೋಹವಚನದಿಂದ ಅವನೂ ಇಳಿಯಬೇಕು (ನಾರದರು ರಾಜನಿಗೆ 
ನಿರುಪಾಧಿಕವಾಗಿ ಶುಭಾಶಂಸನೆಯನ್ನು ಮಾಡಿದ್ದರೂ, ಪುಷ್ಪರಥದ ನಿಮಿತ್ತದಿಂದ 
ಮಾಡಿದ್ದೀರಿ ಎಂದು ಹೇಳಿದುದು ರಾಜನ ದ್ರೋಹವಚನ). 

ಅಥೈಕೇನ ಯಾತವ್ಯಂ ಸ್ಯಾತ್‌ ಕೋಠವತರೇತ್‌ । 

ಪುನರ್ನಾರದ ಆಹ - ಶಿಬಿರ್ಯಾಯಾದಹಮತರೇಯಮಿತಿ । 

ಅತ್ರ ಕಿಂ ಕಾರಣಮಿತ್ಯಬ್ರವೀತ್‌ । 

ಅಸಾವಹಂ ಶಿಬಿನಾಂ ಸಮೋ ನಾಸ್ತಿ (ಇತಿ) 11೨೧॥॥ 

ಇನ್ನು ಒಬ್ಬನೇ ಹೋಗಬೇಕಾದರೆ ಯಾರು ಇಳಿಯಬೇಕು? ಪುನಃ ನಾರದರು 


ಶಿಬಿಯು ರಥದಲ್ಲಿಹೋಗಬೇಕು. ನಾನು ಇಳಿಯಬೇಕು ಎಂದು ಹೇಳಿದರು. ಅದಕ್ಕೆ 
ಏನು ಕಾರಣ ಎಂದು ಕೇಳಿದನು. ಈ ನಾನು ಶಿಬಿಗೆ ಸಮಾನನಲ್ಲಎಂದು (ನಾರದರು 


ಹೇಳಿದರು). 


ಬ್ರಾಹ್ಮಣಃ ಕಶ್ಚಿದೇನಮಬ್ರವೀತ್‌ ಶಿಬೇ ಅನ್ನಾರ್ಥ್ಯಹಮಸ್ಕೀತಿ 1 
ತಮಬ್ರವೀತ್‌ ಶಿಬಿಃ ಕಿಂ ಕ್ರಿಯತಾಮಾಜ್ಞಾಪಯತು ಭವಾನಿತಿ ॥1೨೨॥ 


-562- ಮಹಾಭಾರತ ವನಪರ್ವ 


ಒಬ್ಬ ಬ್ರಾಹ್ಮಣನು ಶಿಬಿಯ ಬಳಿಗೆ ಬಂದು ನಾನು ಅನ್ನಾರ್ಥಿಯಾಗಿದ್ದೇನೆ ಎಂದು 
ಹೇಳಿದನು. ಅವನನ್ನುಕುರಿತು ಶಿಬಿಯು ಏನು ಸಿದ್ಧಪಡಿಸಬೇಕೆಂದು ತಾವು ಆದೇಶವನ್ನು 
ನೀಡಿ ಎಂದು ಹೇಳಿದನು. 


ಅಥೈನಂ ಬ್ರಾಹ್ಮಣೋ 5ಬ್ರವೀತ್‌ | ಯ ಏಷತೇ ಪುತ್ರೋ 
ವೃಷದರ್ಭ(ಬೃಹದ್ಗರ್ಭ) ನಾಮಾ ಏಷ ಸಂಸ್ಥಿಯತಾಮ್‌ I 

ತ್ವಂ ಚೈನಂ ಸಂಜ್ಞಾಪ್ಯ ಸಂಸ್ಕತ್ಯ ಪಾತ್ರಾ ಂ ಸ್ಥಾಪಯ 

ತತೋಕಹಂ ಪ್ರತೀಕ್ಷ್ಯ ಇತಿ 11೨೩ 


ಆಗ ಬ್ರಾಹ್ಮಣನು ಅವನನ್ನು ಕುರಿತು ಈ ನಿನ್ನ ವೃಷದರ್ಭನೆಂಬ ಪುತ್ರನನ್ನು 
ಸಂಸ್ಕರಿಸು. ನೀನೇ ಅವನನ್ನು ವಧೆ ಮಾಡಿ ಅವನ ಮಾಂಸವನ್ನು ಸಿದ್ಧಪಡಿಸಿ ಒಂದು 
ಪಾತ್ರೆಯಲ್ಲಿಇಡು. ನಾನು ಅಲ್ಲಿಯವರೆಗೆ ನಿರೀಕ್ಷಿಸುತ್ತೇನೆ ಎಂದು ಹೇಳಿದನು. 


ಅಥೋ ಪುತ್ರಂ ಸಂಜ್ಞಾಘ್ಯ ಸಂಸ್ಕತ್ಯ ಚಾವಿಮನಾ ಪಾತ್ರ್ಯಾಂ 
ವರ್ತಯಿತ್ವಾ ಶಿರಸಾ ಪ್ರಗೃಹ್ಯ ಬಹಿರ್ಮಗಯತೇ 11೨೪॥ 


ಆಗ ಶಿಬಿಯು ಪುತ್ರನನ್ನುವಧೆ ಮಾಡಿ ವಿಷಾದಪಡದೇ ಅವನ ಮಾಂಸವನ್ನು 


ಸಂಸ್ಕರಿಸಿ ಒಂದು ಪಾತ್ರೆಯೊಳಗಿಟ್ಟುಅದನ್ನುತಲೆಯ ಮೇಲಿಟ್ಟುಕೊಂಡು ಹೊರಗೆ 
ಬ್ರಾಹ್ಮಣನನ್ನು ಹುಡುಕಿದನು. 


ಅಥಾಸ್ಯಾಚಪ್ಟ ಕಶ್ಚಿನ್‌ ಮೃಗಯಮಾಣಸ್ಯ । 

ಏಷ ಸ ಬ್ರಾಹ್ಮಣೋ ನಗರಂ ಪ್ರವಿಶ್ಯ ದಹತಿ ತೇ 

ಗೃಹಂ ಕೋಷ್ಠಂ ಕೋಶಾಗರಮಾಯುಧಾಗಾರಂ 

ಹಸ್ತ್ಯಾಗಾರಮಶ್ವಶಾಲಾಂ ಪ್ರಕ್ರುದ್ಧ ಇತಿ 11೨೫1! 


ಬ್ರಾಹ್ಮಣನನ್ನು ಹುಡುಕುತ್ತಿದ್ದ ಅವನಿಗೆ ಆಗ ಯಾವನೋ ಒಬ್ಬನು ನೀನು 
ಹುಡುಕುತ್ತಿರುವ ಆ ಬ್ರಾಹ್ಮಣನು ನಗರವನ್ನು ಪ್ರವೇಶಿಸಿ ಕೋಪದಿಂದ ನಿನ್ನ 
ಅರಮನೆಯನ್ನೂ ಕ ಅಂತರ್ಭ್ಗಹವನ್ನೂ ಕ ಕೋಶಾಗಾರವನ್ನೂ , ಆಯುಧಾಗಾರವನ್ನೂ, 
ಗಜಾಗಾರವನ್ನೂ ಕ ಅಶ್ಚಶಾಲೆಯನ್ನೂ ಸುಡುತ್ತಿದ್ದಾನೆ ಎಂದು ಹೇಳಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ _563- 


ಅಥ ಶಿಬಿರವಿಕೃತಮುಖವರ್ಣೋ ನಗರಂ ಪ್ರವಿಶ್ಯ 

ಬ್ರಾಹ್ಮಣಂ ತಮಬ್ರವೀತ್‌ ಸಿದ್ಧಮನ್ನಂ ಭಗವನ್ನಿತಿ | 

ಏವಮುಕ್ತೋ ಬ್ರಾಹ್ಮಣೋ ನ ಕಿಂಚಿ ತದ್‌ ವ್ಯಾಜಹಾರ । 

ಅವಾಜ್‌ಮುಖಶ್ಚಾಸೀತ್‌ 11೨೬॥॥ 

ಆಗ ಶಿಬಿಯು ತನ್ನಮುಖವರ್ಣದಲ್ಲಿಯಾವುದೇ ವ್ಯತ್ಯಾಸವನ್ನು ಮಾಡಿಕೊಳ್ಳದೇ 
ನಗರವನ್ನು ಪ್ರವೇಶಿಸಿ ಬ್ರಾಹ್ಮಣನನ್ನು ಕುರಿತು ಪೂಜ್ಯರೇ, ಅನ್ನವು ಸಿದ್ಧವಾಗಿದೆ ಎಂದು 
ಹೇಳಿದನು. ಈ ಮಾತನ್ನುಕೇಳಿದ ಬ್ರಾಹ್ಮಣನು ಏನೂ ಮಾತನಾಡಲಿಲ್ಲ. ತಲೆಯನ್ನು 
ತಗ್ಗಿಸಿದನು. 

ತತಃ ಪ್ರಸಾದ್ಯ ಬ್ರಾಹ್ಮಣಂ ಭಗವನ್‌ ಭುಜ್ಯತಾಮಿತಿ । 

ಸ ಮುಹೂರ್ತಾದುದೀಕ್ಚ್ಯ ಶಿಬಿಮಬ್ರವೀತ್‌ 11೨೭1 

ಆಗ ಶಿಬಿಯು ಬ್ರಾಹ್ಮಣನನ್ನು ಪ್ರಸನ್ನೀಕರಿಸಿ ಪೂಜ್ಯರೇ, ಭೋಜನವನ್ನು ಮಾಡಿ 
ಎಂದು ಹೇಳಿದನು. ಆ ಬ್ರಾಹ್ಮಣನು ಒಂದು ಮುಹೂರ್ತವು ಕಳೆದ ಮೇಲೆ ಶಿಬಿಯನ್ನು 
ನೋಡಿ ಮಾತನಾಡಿದನು. 

ಮಾಹಮತೀತೋ ಭೂತ್ವಾ ಏನಮುಪಭುಂಕ್ಷೇ ತ್ಹಮೇವೈತದಶಾನೇತಿ | 

ಅಥ ಶಿಬಿಸ್ತಥೈವಾವಿಮನಾ ಅರ್ಚಯಿತ್ವಾ ಕಪಾಲಮಭ್ಯದ್ದಾರ್ಯ 

ತಮೈಚ್ಛದ್‌ ಭೋಕ್ತುಮ್‌ 

ನೀನು ಆಹಾರವನ್ನುತರುವುದು ತಡವಾದುದರಿಂದ ನಾನು ತಿನ್ನುವುದಿಲ್ಲ. ನೀನೇ 
ಅದನ್ನು ತಿನ್ನು. ಆಗ ಶಿಬಿಯು ಮನಸ್ಸಿನಲ್ಲಿ ಏನೂ ವಿಕಾರವನ್ನು ಮಾಡಿಕೊಳ್ಳದೆ 
ಬ್ರಾಹ್ಮಣನನ್ನು ಸತ್ಕರಿಸಿ ಪಾತ್ರೆಯನ್ನು ಎತ್ತಿ ತಿನ್ನಲು ಉದ್ಯುಕ್ತನಾದನು. 


11೨೮ 


ಅಥಾಸ್ಯ ಬ್ರಾಹ್ಮಣೋ ಹಸ್ತಮಗೃಹ್ಲಾತ್‌ । ಅಬ್ರವೀಚ್ಛೆನಂ 
ಜಿತಕ್ರೋಧೋಶಸಿ । ನ ತೇ ಕಿಂಚಿತದಪರಿತ್ಯಾಜ್ಯಂ ಬ್ರಾಹ್ಮಣಾರ್ಥೇ । 
ಬ್ರಾಹ್ನಣೋಪಿ ತಂ ಮಹಾಭಾಗಂ ಸಭಾಜಯತ್‌ 11೨೯! 


-564- ಮಹಾಭಾರತ ವನಪರ್ವ 


ಆಗ ಬ್ರಾಹ್ಮಣನು ಅವನ ಕೈಯನ್ನು ಹಿಡಿದುಕೊಂಡನು ಮತ್ತು ಅವನನ್ನು ಕುರಿತು 
ರಾಜನೇ, ನೀನು ಕ್ರೋಧವನ್ನು ಗೆದ್ದಿದ್ದೀಯೆ. ಬ್ರಾಹ್ಮಣರ ಸಲುವಾಗಿ ಪರಿತ್ಯಾಗವನ್ನು 
ಮಾಡಲಾರದ ಯಾವ ವಸ್ತುವೂ ನಿನ್ನ ಬಳಿ ಇಲ್ಲ ಎಂದು ಹೇಳಿ ಆ ಬ್ರಾಹ್ಮಣನು 
ಮಹಾನುಭಾವನಾದ ಶಿಬಿಯನ್ನುಸತ್ತರಿಸಿದನು. 


ಸ ಹ್ಯುದೀಕ್ಷಮಾಣಃ ಪುತ್ರಮಪಶ್ಯದಗ್ರೇ ತಿಷ್ಠಂತಂ 
ದೇವಕುಮಾರಮಿವಪುಣ್ಯಗಂಧಾನಿತಮಲಂಕೃತಮ್‌ । 
ಸರ್ವಂ ಚೈತದರ್ಥಂ ವಿಧಾಯಾಥ ಸ ಬ್ರಾಹ್ಮಣೋ5ಂತರಧೀಯತ || 


ಶಿಬಿಯು ಮುಖವನ್ನು ಮೇಲಕ್ಕೆ ಎತ್ತಿ ತನ್ನ ಮುಂಭಾಗದಲ್ಲಿದೇವಕುಮಾರನಂತೆ 
ಪುಣ್ಯಗಂಧದಿಂದ ಕೂಡಿ ಅಲಂಕೃತನಾಗಿ ನಿಂತಿರುವ ತನ್ನ ಪುತ್ರನನ್ನುನೋಡಿದನು. 
ಈ ಎಲ್ಲಕಾರ್ಯವನ್ನೂ ಮಾಡಿ ಆ ಬ್ರಾಹ್ಮಣನು ಅಂತರ್ದಾನವನ್ನು ಹೊಂದಿದನು. 


ತಸ್ಯ ರಾಜರ್ಷೇರ್ವಿಧಾತಾ ತೇನೈವ ವೇಷೇಣ 
ಪರೀಕ್ಟಾರ್ಥಮಾಗತ ಇತಿ 11೩೧॥ 


ರಾಜರ್ಷಿಯಾದ ಶಿಬಿಯನ್ನು ಪರೀಕ್ಷೆ ಮಾಡಲು ಸಲುವಾಗಿ ವಿಧಿಯೇ ಆ 
ರೂಪದಲ್ಲಿ ಬಂದಿದ್ದನು. 


ತಸ್ಮಿನಂತರ್ಹಿತೇ ಅಮಾತ್ಯಾ ರಾಜಾನಮೂಚುಃ । 
ಕಂ ಪಶ್ಯತಾ ಮೈವಂ ಜೀವಂತೀಯಕಂ ಕೃತಮಿತಿ 11೩೨ದ! 


ಆ ಬ್ರಾಹ್ಮಣನು ಅಂತರ್ಧಾನವನ್ನುಹೊಂದಲು ಅಮಾತ್ಯರು ರಾಜನನ್ನುಕುರಿತು 
ಯಾವ ಪುರುಷಾರ್ಥವನ್ನು ಗಮನಿಸಿ ಇಂತಹ ಪುತ್ರಹನನಾದಿ ಕಾರ್ಯವನ್ನು 
ಮಾಡಿದೆ? ಹೀಗೆ ನಿನ್ನಂತೆ ಯಾರೂ ಜೀವಿಸುವುದಿಲ್ಲಎಂದು ಹೇಳಿದರು. 

ಶಿಬಿಃ 
ನೈವಾಹಮೇತದ್‌ ಯಶಸೇ ದದಾನಿ 
ನ ಭೂತಿಮಿಚ್ಛನ್‌ ನ ಚ ಭೋಗತೃಷ್ಟಯಾ । 
ಶಿಷ್ಟೈಃ ಸದಾ ಸೇವಿತ ಏಷ ಮಾರ್ಗ 
ಇತ್ಯೇವಮೇತತ್‌ ಸಕಲಂ ಕರೋಮಿ । 


ಮಾರ್ಕಂಡೇಯಸಮಾಸ್ಯಾಪರ್ವ -565- 


ಪಾಪೈರನಾಸೇವಿತ ಏಷ ಮಾರ್ಗಃ 
ತಸ್ಕಾತ್‌ ಪ್ರದಾನಾದ್‌ ಧ್ರಿಯತೇ ಮತಿರ್ಮೇ 11೩೩ 


ಶಿಬಿಯು ಹೇಳಿದನು. ನಾನು ಇದನ್ನು ಕೀರ್ತಿಗಾಗಿ ಮಾಡುವುದಿಲ್ಲ. 
ಐಶ್ವರ್ಯವನ್ನು ಬಯಸಿ ಮಾಡುವುದಿಲ್ಲ ಮತ್ತು ಭೋಗದ ಆಸೆಯಿಂದಲೂ 
ಮಾಡುವುದಿಲ್ಲ. ಇದು ಶಿಷ್ಠರಿಂದ ಯಾವಾಗಲೂ ಸೇವಿತವಾದ ಮಾರ್ಗವೆಂದು 
ತಿಳಿದು ಇವೆಲ್ಲವನ್ನೂ ಮಾಡುತ್ತೇನೆ. ಈ ಮಾರ್ಗವು ಪಾಪಿಗಳಿಂದ 
ಸೇವಿತವಾದುದಲ್ಲ. ಆದ್ದರಿಂದ ಇಂತಹ ದಾನದಿಂದ ನನ್ನ ಬುದ್ಧಿಯು ಸ್ಥಿರವಾಗಿದೆ. 

ನಾರದಃ 

ಏತಾಚ್ಛಿಬೇರ್ಮಹಾಭಾಗ್ಯಂ ತಸ್ಮಾದವತರೇಯಂ ಶಿಬಿರ್ಯಾಯಾದಿತಿ!। 

ನಾರದ- ಆಗ ನಾರದರು ಇದು ಶಿಬಿಯ ಮಹಾಭಾಗ್ಯ . ಆದ್ದರಿಂದ ನಾನೇ 
ರಥದಿಂದ ಇಳಿಯುತ್ತೇನೆ. ಶಿಬಿಯು ರಥದಿಂದ ಮುಂದೆ ಸಾಗಲಿ ಎಂದು ಹೇಳಿದರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಡಧಿಕದ್ದಿಶತಶತತಮೋತಧ್ಯಾಯಃ ॥1 
॥ ಇತಿ ಮಾರ್ಕಂಡೇಯಸಮಾಖ್ಯಾಪರ್ವಣಿ ರಾಜಮಹಾತ್ಸ್ಯೆ ಪಂಚಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಆರನೆಯ ಅಧ್ಯಾಯ ಮುಗಿಯಿತು 
LR Ss 
ಇನ್ನೂರ ಏಳನೆಯ ಅಧ್ಯಾಯ 


ಮಾರ್ಕಂಡೇಯರಿಂದ ಬಕಮುನಿಗಳ ಮಾಹಾತ್ಮ್ಯದ ಕಥನ. ಇಂದ್ರ-ಬಕ 
ಸಮಾಗಮ ಮತ್ತು ಚಿರಜೀವಿಗಳ ಕ್ಷೇಶಗಳ ಕಥನ. 


ವೈಶಂಪಾಯನಃ 


ಮಾರ್ಕಂಡೇಯಮೃಷಯಃ ಪಾಂಡವಾಶ್ಚ ಪರ್ಯಪೃಚ್ಛನ್‌ 

ಕೇನ ದೀರ್ಫಾಯುರಾಸೀದ್‌ ಬಕ ಇತಿ 

ವೈಶಂಪಾಯನ- ಪಾಂಡವರು ಮತ್ತು ಯಷಿಗಳು ಮಾರ್ಕಂಡೇಯರನ್ನು ಕುರಿತು 
ಯಾವ ಕಾರಣದಿಂದ ಬಕಮುನಿಗಳು ದೀರ್ಫಾಯುಷ್ಯವುಳ್ಳವರಾದರು ಎಂದು 


ಕೇಳಿದರು. 


11೧1! 


-566- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 


ಯಷಿಃ ಕಿಲ ದೀರ್ಫಾಯುಸ್ತು ಬಕೋ ರಾಜನ್‌ ನಾತ್ರ ಕಾರ್ಯಾ ವಿಚಾರಣಾ । 
ಕಿಮಶ್ರುತಂ ಭವತೇದಂ ಕಾಲಾಂತರೇ ಕ್ವಚಿತ್‌ WSU 


ಮಾರ್ಕಂಡೇಯ- ರಾಜನೇ, ಬಕ ಯಷಿಗಳು ದೀರ್ಫಾಯುಷ್ಯವುಳ್ಳವರು. 
ಇದರಲ್ಲಿಸಂಶಯಪಡಬೇಕಾಗಿಲ್ಲ. ನೀನು ಈ ವಿಷಯವನ್ನು ಹಿಂದೆ ಯಾವಾಗಲೂ 
ಕೇಳಿರಲಿಲ್ಲವೇ? 


ವೈಶಂಪಾಯನ: 
ಏತತ್‌ ಶ್ರುತ್ವಾ ತು ಕೌಂತೇಯೋ ಧರ್ಮರಾಜೋ ಯುಧಿಷ್ಠಿರಃ । 
ಮಾರ್ಕಂಡೇಯಂ ಮಹಾಭಾಗಂ ಕೃತಕಾಲಮಭಾಷತ 1211 


ವೈಶಂಪಾಯನ- ಇದನ್ನು ಕೇಳಿದ ಕುಂತೀಪುತ್ರನಾದ ಧರ್ಮರಾಜನಾದ ಯುಧಿ 


ಷ್ಠಿರನು ಮಹಾನುಭಾವರಾದ ಮಾರ್ಕಂಡೇಯರನ್ನು ಕುರಿತು ಯೋಗ್ಯಕಾಲದಲ್ಲಿ 
ಮಾತನಾಡಿದನು. 


ಶ್ರೂಯತೇ ಹಿ ಮಹಾಭಾಗ ಬಕೋಟ್ಟಾಲ್ಪೋ ಮಹಾಯಶಾಃ | 

ಪ್ರಿಯಃ ಸಖಾ ಚ ಶಕ್ರಸ್ಯ ಚಿರಂಜೀವೀ ಚ ಸತ್ತಮ al 

ಮಹಾನುಭಾವರೇ, ಸಜ್ಮನರಲ್ಲಿ ಶ್ರೇಷ್ಠರಾದವರೇ, ಬಕರು 
ಮಹಾಕೀರ್ತಿವಂತರೆಂದೂ, ಅಲ್ಲಾಹಾರಿಗಳೆಂದೂ, ಇಂದ್ರನ ಪ್ರಿಯಸ್ನೇಹಿತರೆಂದೂ, 
ಚಿರಜೀವಿಗಳೆಂದೂ ಕೇಳಿದ್ದೇವೆ. 


ಏತದಿಚ್ಛಾಮಿ ಭಗವನ್‌ ಬಕಸ್ಕೇಂದ್ರಸಮಾಗಮಮ್‌ । 
ಸುಖದು:ಖಸಮಾಯುಕ್ತಂ ತತ್ವೇನ ಕಥಿತಂ ತ್ರಯಾ 11೫! 


ಪೂಜ್ಯರೇ, ಸುಖದುಃಖಸಮಾಯುಕ್ಕವಾದ ಈ ಬಕ-ಇಂದ್ರರ ಸಮಾಗಮವನ್ನು 
ನಿಮ್ಮಿಂದ ಸರಿಯಾಗಿ ಹೇಳಲ್ಪಟ್ಟಿದ್ದನ್ನುನಾನು ಕೇಳಲು ಬಯಸುತ್ತೇನೆ. 
ಮಾರ್ಕಂಡೇಯಃ 


ವೃತ್ತೇ ದೇವಾಸುರೇ ರಾಜನ್‌ ಸಂಗ್ರಾಮೇ ರೋಮಹರ್ಷಣೇ । 
ತ್ರಯಾಣಾಮಪಿ ಲೋಕಾನಾಮಿಂದ್ರೋ ಲೋಕಾಧಿಪೋತಭವತ್‌ ॥1೬॥ 


ಮಾರ್ಕಂಡೇಯಸಮಾಸ್ಯಾಪರ್ವ -567- 


ಮಾರ್ಕಂಡೇಯ- ರಾಜನೇ, ರೋಮಾಂಚಕಾರಿಯಾದ ದೇವಾಸುರ ಯುದ್ಧವು 
ಮುಗಿಯುತ್ತಿರಲು ಮೂರುಲೋಕಗಳಿಗೂ ಇಂದ್ರನು ಅಧಿಪತಿಯಾದನು. 


ಸಮ್ಯಗ್‌ ವರ್ಷತಿ ಪರ್ಜನ್ಯಃ ಸ ಸಸ್ಯಸಂಪದ ಉತ್ತಮಾಃ । 
ನಿರಾಮಯಾಃ ಸುಧರ್ಮಿಷ್ಯಾ ಪ್ರಜಾ ಧರ್ಮಪರಾಯಣಾಃ Hen 


ಪರ್ಜನ್ಯನು ಸರಿಯಾಗಿ ಮಳೆಯನ್ನು ಸುರಿಸುತ್ತಿದ್ದನು. ಸಸ್ಯಸಂಪತ್ತುಗಳು 
ಶ್ರೇಷ್ಠವಾಗಿದ್ದವು. ಪ್ರಜೆಗಳು ರೋಗರುಜಿನಗಳಿಲ್ಲದೆ ಒಳ್ಳೆಯ ಧರ್ಮಪರಾಯಣರು 
ಮತ್ತು ಒಳ್ಳೆಯ ಧರ್ಮಿಷ್ಠರೂ ಆಗಿದ್ದರು. 

ತಾಃ ಪ್ರಜಾ ಮುದಿತಾಃ ಸರ್ವಾ ದೃಷ್ಟ್ವಾ ಬಲನಿಷೂದನಃ । 

ತತಸ್ತು ಮುದಿತೋ ರಾಜನ್‌ ದೇವರಾಜಃ ಶತಕ್ರತುಃ 11೮॥ 


ಐರಾವತಮಥಾರುಹ್ಯ ಶ್ಲೇತಂ ಗಜವರೋತ್ತಮಮ್‌ । 
ಲೋಕಂ ಸಮಾನಮಾಸ್ಕಾಯ ದದರ್ಶ ಮುದಿತಾ: ಪ್ರಜಾಃ Tal 


ಎಲೈ ರಾಜನೇ, ಪ್ರಜೆಗಳು ಸಂತೋಷದಲ್ಲಿರುವುದನ್ನು ನೋಡಿದ 
ಬಲನಿಷೂದನನಾದ ಶತಕ್ರತುವಾದ ದೇವರಾಜನು ಸಂತೋಷದಿಂದ ಕೂಡಿದವನಾಗಿ 
ಶ್ರೇಷ್ಠಗಜವಾದ ಐರಾವತವನ್ನು ಏರಿ ಪ್ರಜೆಗಳ ಸಮಾನವಾದ ಲೋಕಕ್ಕೆ ಬಂದು 
ಸಂತೋಷಗೊಂಡ ಪ್ರಜೆಗಳನ್ನು ನೋಡಿದನು. 


ಆಶ್ರಮಾಣಿ ಚ ಪುಣ್ಯಾನಿ ನದೀಃ ಶೈಲಾನ್‌ ಸರಾಂಸಿ ಚ । 
ನಗರಾಣಿ ಸಮೃದ್ಧಾನಿ ನಾನಾಜನಪದಾನಿ ಚ । 


ಪ್ರಜಾಪಾಲನವೃತ್ತಾಂಶ್ಚ ನರೇಂದ್ರಾನ್‌ ಧರ್ಮಚಾರಿಣಃ Tele] 


ಪವಿತ್ರವಾದ ಆಶ್ರಮಗಳು, ನದಿಗಳು, ಪರ್ವತಗಳು, ಸರೋವರಗಳು, 
ಸಮೃದ್ಧವಾದ ನಗರಗಳು, ನಾನಾಜನಪದಗಳು, ಪ್ರಜಾಪಾಲನತತ್ತರರಾದ 
ಧರ್ಮಚಾರಿಗಳಾದ ರಾಜರುಗಳು (ಇವರನ್ನುನೋಡಿದನು). 


ಉದಪಾನ ಪ್ರಪಾಕೂಪಾತಟಾಕಾರಾಮ ಸಂಕುಲಾಮ್‌ । 


ನಾನಾಜನಪದಾಕೀರ್ಣಾಂ ಬ್ರಹ್ಮಚಾರಿನಿಷೇವಿತಾಮ್‌ Tele] 


-568- ಮಹಾಭಾರತ ವನಪರ್ವ 


ಯಜ್ಞೋತ್ಸವವತೀಂ ದೇವೀಂ ಸಾಗರಾಂತಾಂ ಸಮೇಖಲಾಮ್‌ । 
ಬಹುವ್ರತಸಮಾಚಾರೈ: ಸೇವಿತಾಂ ದ್ವಿಜಸತ್ತಮೈಃ 11೧೨॥॥ 


ಕೆರೆ, ಬಾವಿ ಮತ್ತು ಸರೋವರಗಳು, ಉದ್ಯಾನವನಗಳು ಮತ್ತು ಮಂಟಪಗಳಿಂದ 
ಕೂಡಿದ ಅನೇಕ ಜನಪದರಿಂದ ತುಂಬಿದ ಬ್ರಹ್ಮಚಾರಿಗಳಿಂದ ಸೇವಿಸಲ್ಪಟ್ಟ 
ಬಹುವ್ರತಧಾರಿಗಳಾದ, ದ್ವಿಜಶ್ರೇಷ್ಠರಿಂದ ಸೇವಿಸಲ್ಪಟ್ಟ ಯಜ್ಞೋತ್ಸವವನ್ನುಳ್ಳ 
ಸಾಗರಾಂತವಾದ ಮೇಖಲಾಲಂಕೃತವಾದ ಭೂಮಿಯನ್ನು ನೋಡಿದನು. 


ಅಥ ರಮ್ಯೇ ಶಿವೇ ದೇಶೇ ಬಹುವೃಕ್ಷಸಮಾಕುಲೇ | 
ಪೂರ್ವಸ್ಯಾಂ ದಿಶಿ ರಮ್ಯಾಯಾಂ ಸಮುದ್ರಮಭಿತೋತಭವತ್‌ 1೧೩॥ 


ತತ್ರಾಶ್ರಮಪದಂ ರಮ್ಯಂ ಮೃಗಪಕ್ಷಿನಿಷೇವಿತಮ್‌ । 
ದದರ್ಶ ಶಕ್ರಃ ಸ ಮಹದ್‌ ಬಕಸ್ಯ ಸುಮಹಾತ್ಮನ: 11೧೪॥ 


ಅಲ್ಲಿಮನೋಹರವಾದ ಪೂರ್ವದಿಕ್ಕಿನಲ್ಲಿ ಸಮುದ್ರದ ಸಮೀಪದಲ್ಲಿ ಅನೇಕ 
ವೃಕ್ಷಗಳಿಂದ ಕೂಡಿದ ಮನೋಹರವಾದ ಮಂಗಳವಾದ ಪ್ರದೇಶದಲ್ಲಿ ಅನೇಕ 
ಮೃಗಪಕ್ಷಿಗಳಿಂದ ಸೇವಿತವಾದ ಮನೋಹರವಾದ ಮಹಾತ್ಮರಾದ ಬಕರ ದೊಡ್ಡ 
ಆಶ್ರಮಸ್ಥಾನವನ್ನುಇಂದ್ರನು ನೋಡಿದನು. 


ತತ್ರಾವತೀರ್ಯ ಭಗವಾನ್‌ ಶಕ್ರೋ ದಿತಿಜಸೂದನಃ । 
ಪ್ರವಿವೇಶ ಮಹಾಪುಣ್ಯಂ ತಪೋವನಮನುತ್ತಮಮ್‌ 11೧೫ 


ಪೂಜ್ಯನಾದ ಮತ್ತು ದೈತ್ಯಸಂಹಾರಿಯಾದ ಇಂದ್ರನು ಅಲ್ಲಿ ಇಳಿದು ಶ್ರೇಷ್ಠವಾದ 
ಮತ್ತು ಮಹಾಪುಣ್ಯಪ್ರದವಾದ ಆ ತಪೋವನವನ್ನು ಪ್ರವೇಶಿಸಿದನು. 

ಬಕಃ ಸುರಪತಿಂ ದೇವಂ ಪೂಜಯಾಮಾಸ ಸತಮಃ । 

ಸುಖೋಪವಿಷ್ಟೋ ವರದ ಇಂದ್ರೋಬಲನಿಷೂದನಃ 11೧೬॥ 

ತತಃ ಪ್ರಶ್ನಂ ಬಕಂ ದಾಲ್ಬ್ಯಮುವಾಚ ಕುರುನಂದನ । 

ಸಜ್ಜನರಲ್ಲಿ ಶ್ರೇಷ್ಠರಾದ ಬಕರು ಸುರಪತಿಯಾದ ಇಂದ್ರನನ್ನು ಸತ್ಕರಿಸಿದರು. ಎಲ್ಫೆ 
ಕುರುನಂದನನೇ, ಬಲನಿಷೂದನನಾದ, ವರಪ್ರದನಾದ ಇಂದ್ರನು ಸುಖಾಸೀನನಾಗಿ 
ದಲ್ಲಯಷಿಗಳ ಮಕ್ಕಳಾದ ಬಕರನ್ನು ಕುರಿತು ಈ ಪ್ರಶ್ನೆಯನ್ನು ಮಾಡಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ -569- 


ಶತಂ ವರ್ಷಸಹಸ್ರಾಣಾಂ ಮುನೇ ಜಾತಸ್ಯ ತೇ ಬಕ । 
ಆಖ್ಯಾಹಿ ತನ್ನಮ ಬ್ರಹ್ಮನ್‌ ಕಿಂದುಃಖಂ ಚಿರಜೀವಿತಮ್‌ 11೧೭! 


ಎಲೈ ಬಕಯಷಿಗಳೇ, ನೀವು ಹುಟ್ಟಿ ನೂರುಸಾವಿರವರ್ಷಗಳು ಕಳೆದಿವೆ. 
ಬ್ರಾಹ್ಮಣರೇ ಚಿರಜೀವಿಗಳಿಗೆ ಏನು ದುಃಖವೆಂದು ನನಗೆ ನಿರೂಪಿಸಿ (ಎಂದು 
ಹೇಳಿದನು). 

ಬಕಃ 

ಪುತ್ರನಾಶೋರರ್ಥನಾಶಶ್ಚ ಜ್ಞಾತೀನಾಂ ಸುಹೃದಾಂ ತಥಾ । 

ಪರೇಷ್ಟಾಯತ್ತತಾ ಚೈವ ಕಿಂನು ದುಃಖಮತಃ ಪರಮ್‌... ॥೧೮॥ 

ಬಕ- ಪುತ್ರನಾಶ, ದ್ರವ್ಯನಾಶ, ಜ್ಞಾತಿಗಳ ಮತ್ತು ಸ್ನೇಹಿತರ ನಾಶ, ಪರಾಧೀನತೆ 
ಇವುಗಳಿಗಿಂತ ದೊಡ್ಡ ದುಃಖ ಯಾವುದಿದೆ? 

ನಾನ್ಯದ್‌ ದುಃಖತರಂ ಕಿಂಚಿಲ್ಲೋಕೇಶಸ್ಕಿನ್‌ ಪ್ರತಿಭಾತಿ ಮೇ | 

ಅರ್ಥೈರ್ವಿಹೀನಃ ಪುರುಷೋಯಃ ಪರೈರಭಿಭೂಯತೇ Ho 

ಅರ್ಥವಿಹೀನನಾದ ಪುರುಷನು ಇನ್ನೊಬ್ಬರಿಂದ ಅವಮಾನಪಡಿಸಲ್ಪಡುವುದಕ್ಕಿಂತ 
ದೊಡ್ಡದುಃಖವು ಈ ಲೋಕದಲ್ಲಿನನಗೆ ಯಾವುದೂ ಕಾಣುವುದಿಲ್ಲ. 

ಅಕುಲಾನಾಂ ಕುಲೀಭಾವಂ ಕುಲಾನಾಂ ಚಾಕುಲಕ್ತಿಯಾ । 

ಸಂಯೋಗಾನ್‌ ವಿಪ್ರಯೋಗಾಂಶ್ಚ ಪಶ್ಯಂತಿ ಚಿರಜೀವಿನಃ 


ಕುಲೀನರಲ್ಲದವರು ಒಳ್ಳೆಯ ಕುಲದಲ್ಲಿ ಬರುತ್ತಾರೆ. ಒಳ್ಳೆಯ ಕುಲಗಳು ಕುಲಕ್ಕೆ 
ಅಯೋಗ್ಯವಾದ ಕ್ರಿಯೆಗಳನ್ನು ಮಾಡುತ್ತವೆ. ಬಹುಕಾಲ ಬದುಕುವವನು ಅನಿಷ್ಟ 
ಸಂಯೋಗವನ್ನೂಮತ್ತು ಇಷ್ಟವಿಯೋಗವನ್ನೂ ನೋಡುತ್ತಾನೆ. 

ಅಪಿ ಪ್ರತ್ಯಕ್ಷಮೇವೈತತ್‌ ತವ ದೇವ ಶತಕ್ರತೋ । 

ಅಸುರಾಣಾಂ ಸಮೃದ್ಧಾನಾಂ ಕಥಿತ: ಕಾಲಪರ್ಯಯಃ 


ಎಲೈ ದೇವನಾದ ಶತಕ್ರತುವೇ, ಇವೆಲ್ಲವೂ ನಿನಗೆ ಪ್ರತ್ಯಕ್ಷವಾದ ವಿಷಯ. 
ಸಮೃದ್ದರಾದ ಅಸುರರಿಗೂ ಕಾಲದಲ್ಲಿ ವಿಪರ್ಯಯವುಂಟಾಗುತ್ತದೆ ಎಂದು 
[ay 


ಹೇಳಲ್ಲಟ್ಟಿದೆಯಷ್ಟೆ | 


11೨೦॥( 


|1೨೧॥॥ 


_570- ಮಹಾಭಾರತ ವನಪರ್ವ 


ದೇವದಾನವಗಂಧರ್ವಾಃ ಕಿನರೋರಗಮಾನುಷಾಃ I 
ಪ್ರಾಪ್ನುವಂತಿ ವಿಪರ್ಯಾಸಂ ಕಿಂ ನು ದುಃಖತರಃ ತತಃ 1೨2೨ 


ದೇವದಾನವಗಂಧರ್ವರು ಕಿನರೋರಗಮನುಷ್ಯರು ಎಲ್ಲರೂ ವಿಪರ್ಯಾಸವನ್ನು 
ಹೊಂದುತ್ತಾರೆ. ಅದಕ್ಕಿಂತ ದೊಡ್ಡ ದುಃಖವು ಯಾವುದು? 


ಕುಲೇಜಾತಾಶ್ಚ ದೃಶ್ಯಂತೇ ದೌಷ್ಠುಲೇಯಾಸ್ತಥಾ ನರಾಃ 
ಆಢ್ಯಾ ದರಿದ್ರಾಶ್ವಾತ್ರಾಂತಾಃ ಕಿಂನು ದುಃಖತರಂ ತತಃ 11೨೩ 


ದುಷ್ಕುಲದಲ್ಲಿ ಹುಟ್ಟಬೇಕಾದ ಮನುಷ್ಯರು ಒಳ್ಳೆಯ ಕುಲದಲ್ಲಿ ಜನಿಸುವುದು 
ಕಾಣುತ್ತದೆ. ಆಢ್ಯರು ದರಿದ್ರರಾಗುತ್ತಾರೆ. ಇನ್ನೊಬ್ಬರ ಆಕ್ರಮಕ್ಕೆ ಒಳಪಡುತ್ತಾರೆ. 
ಅದಕ್ಕಿಂತ ದೊಡ್ಡದುಃಖವು ಯಾವುದು? 


ಕುಲೇ ಜಾತಾಶ್ಚ ಕ್ಲಿಕ್ಕಂತೇ ದೌಷ್ಠುಲೇಯವದಾನುಗಾಃ । 
ಆಢ್ಯೈರ್ದರಿದ್ರಾಐವಮತಾಃ ಕಿಂನು ದುಃಖತರಂ ತತಃ 11೨೪॥ 


ಒಳ್ಳೆಯ ಕುಲದಲ್ಲಿಹುಟ್ಟಿದವರು ದುಷ್ಕುಲಪ್ರಸೂತರಿಗೆ ಅಧೀನರಾಗಿ ಕ್ಲೇಶವನ್ನು 
ಪಡುತ್ತಾರೆ. ಧನಾಢ್ಯರಿಂದ ಧನವಿಲ್ಲದವರು ಅವಮಾನವನ್ನು ಅನುಭವಿಸುತ್ತಾರೆ. 
ಅದಕ್ಕಿಂತ ದೊಡ್ಡದುಃಖವು ಯಾವುದು? 


ಬಹ್ನನರ್ಥಮಯೋ ಲೋಕೋ ದೃಶ್ಯತೇ ಶತ್ರುಸೂದನ । 
ಹೀನ ಜ್ಞಾನಾಶ್ಚ ಹೃಷ್ಯಂತೇ ಕ್ಲಿಶ್ಯಂತೇ ಪ್ರಾಜ್ಞಕೋವಿದಾಃ 11೨೫॥ 


ಎಲೈ ಶತ್ರುಸೂದನನೇ, ಲೋಕದಲ್ಲಿ ಬಹಳ ಅನರ್ಥಗಳು ಕಂಡುಬರುತ್ತವೆ. 


ಜ್ಞಾನಹೀನರು ಸಂತೋಷದಿಂದ ಮೆರೆಯುತ್ತಾರೆ. ಪ್ರಾಜ್ಞರು ಮತ್ತು ಕೋವಿದರು 
ಕ್ಲೇಶವನ್ನು ಅನುಭವಿಸುತ್ತಾರೆ. 


ಲೋಕೇ ವೈಧರ್ಮ್ಯಮೇತತ್‌ ತು ದೃಶ್ಯತೇ ಬಹುವಿಸ್ತರಮ್‌ । 
ಮಹದ್ದುಖತರಕ್ಷೇಶಂ ಮಾನುಷ್ಯಮಿಹ ದೃಶ್ಯತೇ 11೨೬॥॥ 


ಲೋಕದಲ್ಲಿಈ ವಿರುದ್ಧಧರ್ಮಗಳು ಬಹಳ ವಿಸ್ತಾರವಾಗಿ ಕಂಡುಬರುತ್ತವೆ. 


ಮನುಷ್ಯರಿಗಂತೂ ಬಹಳ ದುಃಖಗಳು ಮತ್ತು ಕ್ಲೇಶಗಳು ಉಂಟಾಗುವುದು 
ಕಂಡುಬರುತ್ತದೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -571- 


ಇಂದ್ರಃ 
ಪುನರೇವ ಮಹಾಭಾಗ ಸಪ್ಪರ್ಷಿಗಣಸನ್ನಿಭ । 
ಆಖ್ಯಾಹಿ ತಂ ಮಮ ಬ್ರಹ್ಮನ್‌ ಕಿಂ ದುಃಖಂ ಚಿರಜೀವಿನಾಮ್‌ ॥೨೭॥ 
ಇಂದ್ರ- ಸಪ್ತರ್ಷಿಗಣಕ್ಕೆ ಸಮಾನವಾದ ಕಾಂತಿಯನ್ನು ಹೊಂದಿದ 
ಮಹಾನುಭಾವರಾದ ವಿಪ್ರರೇ, ಪುನಃ ನನಗೆ ಚಿರಜೀವಿಗಳಿಗೆ ಏನು ದುಃಖವೆಂದು 
ಹೇಳಿ. 
ಬಕಃ . 
ಅಪ್ರಿಯ್ಗೆಃ ಸಹ ಸಂವಾಸಃ ಪ್ರಿಯೈೆಶ್ಚಾಪಿ ವಿನಾ ಭವಃ 1 
ಆಪದ್ದಿಃ ಸಂಪ್ರಯೋಗಶ್ಚ ತದ್‌ ದುಃಖಂ ಚಿರಜೀವಿನಾಮ್‌ ॥1೨೮॥ 
ಬಕ- ಅಪ್ರಿಯರ ಜೊತೆಯಲ್ಲಿ ವಾಸ, ಪ್ರಿಯರಿಲ್ಲದೇ ಜೀವನ, ಆಪತ್ತುಗಳ 
ಸಂಯೋಗ ಇದು ಚೀರಜೀವಿಗಳ ದುಃಖ. 
ಪುತ್ರನಾಶೋರಠರ್ಥನಾಶಶ್ಚ ಜ್ಞಾತೀನಾಂ ಸುಹೃದಾಂ ತಥಾ | 
ಪರೇಷ್ಮಾಯತ್ತತಾ ಚೈವ ಕಿಂ ನು ದುಃಖಮತಃ ಪರಮ್‌ al 
ಪುತ್ರನಾಶ, ಅರ್ಥನಾಶ, ಬಾಂಧವರ ಮತ್ತು ಸ್ನೇಹಿತರ ನಾಶ ಮತ್ತು 
ಪರಾಧೀನತೆ ಇದಕ್ಕಿಂತ ದೊಡ್ಡದುಃಖವು ಯಾವುದು? 
ನಾನ್ಯದ್‌ ದುಃಖತರಂ ಕಿಂಚಿಲ್ಲೋಕೇಶಸ್ಕಿನ್‌ ಪ್ರತಿಭಾತಿ ಮೇ 
ಅರ್ಥೈೇರ್ವಿಹೀನಃ ಪುರುಷೋ ಯತ್‌ ಪರೈರಭಿಭೂಯತೇ ॥೩೦॥ 
ಧನಹೀನನಾದ ಪುರುಷನು ಇನ್ನೊಬ್ಬನಿಂದ ಅವಮಾನಕ್ಕೆ ಒಳಗಾಗುವುದಕ್ಕಿಂತ 
ಹೆಚ್ಚಿನ ಇನ್ನೊಂದು ದುಃಖವು ನನಗೆ ಈ ಲೋಕದಲ್ಲಿಕಾಣುವುದಿಲ್ಲ. 


ಅಷಮೇ ನವಮೇ ವಾತಪಿ ಯಃ ಶಾಕಂ ಪಚತೇ ಗೃಹೇ | 
ಆ 


ಕುಮಿತ್ರಾಣ್ಯವ್ಯಪಾಶ್ರಿತ್ಯ ಕಿಂ ವೈ ಸುಖತರಂ ತತಃ 11೩೧1 


-572- ಮಹಾಭಾರತ ವನಪರ್ವ 


ಕೆಟ್ಟಸ್ನೇಹಿತರನ್ನು ಆಶ್ರಯಿಸದೆ ಹಗಲಿನ ಎಂಟನೆಯ ಅಥವಾ ಒಂಭತ್ತನೆಯ 
ಭಾಗದಲ್ಲಿಯಾರು ಮನೆಯಲ್ಲಿತರಕಾರಿಯನ್ನು ಬೇಯಿಸಿಕೊಂಡು ತಿನ್ನುತ್ತಾರೋ 
ಅದಕ್ಕಿಂತ ಸುಖಕರವಾದುದು ಯಾವುದಿದೆ? 


ದಿನಾನಿ ನಾಸ್ಯ ಗಣ್ಯಂತೇ ನೈನಮಾಹುರ್ಮಹಾಶನಮ್‌ | 
ಅಪಿ ಶಾಕಂ ಪಚಾನಸ್ಯ ಸ್ವಗೃಹೇ ಪರಮಂ ಸುಖಮ್‌ 12೨11 


ಯಾರು ತನ್ನಮನೆಯಲ್ಲಿ ತರಕಾರಿಯನ್ನು ಬೇಯಿಸಿಕೊಂಡು ಜೀವಿಸುತ್ತಾನೆಯೋ 
ಅವನ ದಿನಗಳನ್ನು ಯಾರೂ ಎಣಿಸುವುದಿಲ್ಲ(ಇನ್ನೊಬ್ಬರ ಮನೆಗೆ ಹೋದರೆ ಇಷ್ಟು 
ದಿನವಾಯಿತು ಎಂದು ಎಣಿಸುತ್ತಾರೆ). ಅವನನ್ನು ಬಹಳ ಊಟ ಮಾಡುವವನು 
ಎಂದು ಯಾರೂ ಹೇಳುವುದಿಲ್ಲ. ಸ್ವಗೃಹದಲ್ಲಿಯೇ ಪರಮಸುಖವಿದೆ. 


ಆರ್ಜಿತಂ ಸ್ವೇನ ವೀರ್ಯೇಣ ಅನಪಾಶ್ರಿತ್ಯ ಬಾಂಧವಾನ್‌ । 
ಫಲಮೂಲಮಪಿ ಶ್ರೇಯೋ ಭುಕ್ತಂ ಹ್ಯಕೃಪಣಂ ಸತಾಮ್‌ 11೩೩1 


ಬಂಧುಗಳನ್ನು ಆಶ್ರಯಿಸದೆ ತನ್ನ ಸಾಮರ್ಥ್ಯದಿಂದ ಸಂಪಾದಿಸಿದ 
ಫಲಮೂಲಗಳನ್ನು ಭುಂಜಿಸಿದರೂ ಸಹ ಅದು ಸಜ್ಜನರಿಗೆ ಶ್ರೇಯಸ್ಕರವಾದುದು 
ಮತ್ತು ಕಾರ್ಪಣ್ಯರಹಿತವಾದುದು. 


ಪರಸ್ಯ ಚ ಗೃಹೇ ಭುಕ್ತಂ ಪರಿಭೂತಸ್ಯ ನಿತ್ಯಶಃ । 
ಸುಮೃಷ್ಠಮಪಿ ನ ಶ್ರೇಯೋ ವಿಷಕಲ್ಪಸಮಂ ಸತಾಮ್‌ WAY 


ನಿತ್ಯವೂ ಅವಮಾನಿತನಾಗಿ ಪರಗೃಹದಲ್ಲಿ ್ಲಿಮೃಷ್ಟಾನ್ನವನ್ನು ಭುಂಜಿಸಿದರೂ ಅದು 
ಸಜ್ಜನರಿಗೆ ಶ್ರೆ ಶೆ €ಯಸ್ಸರವಲ್ಲ. ಅದು ವಿಷಕ್ಕೆ ಸಮಾನವಾದುದು. 


ಲಾಲಪ್ಯಮಾನೋ ಭುಂಜತಿ ಯಃ ಪರಸ್ಕ ಗೃಹೇ ಸದಾ । 
ಧಿಗಸ್ಯ ತಸ್ಯ ತದ್‌ ವೃತ್ತಂ ಕೃಪಣಸ್ಯ ದುರಾತ್ಮನಃ 11೩೫1 


ಯಾವನು ಪರಗೃಹದಲ್ಲಿ ಯಾವಾಗಲೂ ಬಹಳ ಮಾತನಾಡುತ್ತಾ ಊಟ 
ಮಾಡುತ್ತಾನೆಯೋ ಅಂತಹ ದುರಾತ್ಮನಾದ ಜಿಪುಣನ ನಡತೆಗೆ ಧಿಕ್ಕಾರವಿರಲಿ. 


ಶ್ನವದ್ದಿ ಲೋಲುಪೋ ಯಸ್ತು ಪರಾನ್ನ ಭೋಕ್ತುಮಿಚ್ಛತಿ || 
ಧಿಗಸ್ತು ತಸ್ಯ ತದ್‌ ಭುಕ್ತಂ ಕೃಪಣಸ್ಯ "ದುರಾತ್ಮನಃ WALI 


ಮಾರ್ಕಂಡೇಯಸಮಾಸ್ಕಾಪರ್ವ -573- 


ಯಾವನು ನಾಯಿಯಂತೆ ಲೋಲುಪನಾಗಿ ಪರಾನ್ನವನ್ನು ತಿನಲು 
ಲ 


ಬಯಸುತ್ತಾನೆಯೋ ಆ ಜಿಪುಣನೂ ಮತ್ತು ದುರಾತ್ಮನೂ ಆದ ಅವನು ಭುಂಜಿಸಿದ 
ಅನ್ನಕ್ಕೆ ಧಿಕ್ಕಾರವಿರಲಿ. 


ಅತೋ ಮೃಷ್ಟತರಂ ನಾನ್ಯತ್‌ ಕಿಂಚಿದಸ್ತಿ ಶತಕ್ರತೋ । 
ದೇವತಾತಿಥಿಭೃತ್ಯೇಭ್ಯೋ ದತ್ವಾ ಭುಂಕ್ತೇ ಹಿ ಯಃ ಸದಾ 1೩೭ 


ಎಲ್ಫೆ ಶತಕ್ರತುವೇ, ಯಾವನು ದೇವತೆಗಳಿಗೂ, ಅತಿಥಿಗಳಿಗೂ ಮತ್ತು ಭೃತ್ಯರಿಗೂ 
ಕೊಟ್ಟು ಅನಂತರ ಸದಾ ಭುಂಜಿಸುತ್ತಾನೆಯೋ ಅದಕ್ಕಿಂತ ಹೆಚ್ಚಿನ ಮೃಷ್ಟಾನ್ನವು 
ಯಾವುದೂ ಇಲ್ಲ. : 


ದೇವತಾತಿಥಿಭೃತ್ಯಾನಾಂ ಪಿತೃಣಾಂ ಚ ವಿಶೇಷತಃ । 

ವಿಶಿಷ್ಟಾನ್ನಾನಿ ಯೋ ಭುಂಕ್ತೇ ಕಿಂ ವೈ ಸುಖತರಂ ತತಃ । 

ಅದತ್ವಾ ಯಸ್ತು ವಿಪ್ರೇಭ್ಯೋ ಭುಂಕ್ತೇ ಸ್ತೇನಃ ಸ ಏವ ತು nal 

ದೇವತೆಗಳಿಗೆ, ಅತಿಥಿಗಳಿಗೆ ಮತ್ತು ಭೃತ್ಯರಿಗೆ ಮತ್ತು ವಿಶೇಷವಾಗಿ ಪಿತೃಗಳಿಗೆ 
ಕೊಟ್ಟು ಉಳಿದ ಅನ್ನವನ್ನು ಯಾವನು ಭುಂಜಿಸುತ್ತಾನೆಯೋ ಅದಕ್ಕಿಂತ 
ಸುಖಕರವಾದುದು ಯಾವುದಿದೆ? ಬ್ರಾಹ್ಮಣರಿಗೆ ನೀಡದೆ ಯಾವನು 
ಭುಂಜಿಸುತ್ತಾನೆಯೋ ಅವನು ಕಳ್ಳನೇ ಸರಿ. 

ಏತಾಶ್ಚಾನ್ಯಾಶ್ಚ ವೈ ಬಹ್ಲೀಃ ಕಥಯಿತ್ತಾ ಕಥಾಃ ಶುಭಾಃ | 

ಬಕೇನ ಸಹ ದೇವೇಶ ಆಪೃಷ್ಟ್ವಾ ತ್ರಿದಿವಂ ಗತಃ 

ದೇವೇಶನಾದ ಇಂದ್ರನು ಬಕನ ಜೊತೆಯಲ್ಲಿಇವುಗಳನ್ನೂಮತ್ತು ಇನ್ನೂ ಅನೇಕ 
ಶುಭಕಥೆಗಳನ್ನೂ ಮಾತನಾಡಿ ಬಕನ ಅನುಮತಿಯನ್ನು ಪಡದು ಸ್ಪರ್ಗಕ್ಕೆ ಹೋದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿ ಸಪ್ತಾಧಿಕದ್ದಿಶತಶತತಮೋತಧ್ಯಾಯಃ ॥ 
| ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ರಾಜಮಹಾತ್ಮ್ಯೆಷಷ್ಠೋ5 ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಏಳನೆಯ ಅಧ್ಯಾಯ ಮುಗಿಯಿತು 
La a Ss 


AE 


574- ಮಹಾಭಾರತ ವನಪರ್ವ 


ಇನ್ನೂರ ಎಂಟನೆಯ ಅಧ್ಯಾಯ 


ಮಾರ್ಕಂಡೇಯರಿಂದ ಆಂಗೀರಸೋಪಾಖ್ಯಾನ ಪ್ರಾರಂಭ. ಅಂಗೀರಸರಿಂದ 
ಬೃಹಸ್ಪತ್ಯಾಚಾರ್ಯರ ಉತ್ಪತ್ತಿ. ದೇವತೆಗಳಿಂದ ಗುರುತ್ತೇನ ಅವರ ಸ್ವೀಕಾರ. 
ಅಗ್ನಿಯಿಂದ ಅಂಗೀರಸರನ್ನು ಪ್ರಥಮಪುತ್ರತ್ವೇನ ಸ್ವೀಕಾರ. ಅಗ್ನಿಗಳ ಉತ್ಪತ್ತಿ. 


ವೈಶಂಪಾಯನಃ 
ಶ್ರುತ್ತೇಮಾಂ ಧರ್ಮಸಂಯುಕ್ತಾಂ ಧರ್ಮರಾಜಃ ಕಥಾಂ ಶುಭಾಮ್‌ ।ಟ 
ಪುನಃ ಪಪ್ರಚ್ಛ ತಮೃಷಿಂ ಮಾರ್ಕಂಡೆಯಮಿದಂ ತದಾ HO 
ವೈಶಂಪಾಯನ- ಧರ್ಮರಾಜನು ಧರ್ಮಯುಕ್ತವಾದ ಈ ಪವಿತ್ರವಾದ 
ಕಥೆಯನ್ನುಕೇಳಿ ಮಾರ್ಕಂಡೇಯ ಯಷಿಗಳನ್ನುಕುರಿತು ಪುನಃ ಹೀಗೆ ಪ್ರಶ್ನೆ ಮಾಡಿದನು. 
ಕಥಮಗ್ಗಿರ್ವನಂ ಯಾತ: ಕಥಂ ಚಾಪ್ಯಂಗಿರಾಃ ಪುರಾ । 
ನಷ್ಟೇ5ಗ್ನೌ್‌ ಹವ್ಯಮವಹದಗ್ನಿರ್ಭೂತ್ವಾ ಮಹಾದ್ಯುತಿಃ 11೨1॥ 


ಅಗ್ನಿಯು ಯಾವ ಕಾರಣದಿಂದ ವನಕ್ಕೆ ಹೋದನು?) ಹಿಂದೆ ಅಗ್ನಿಯು 
ನಷ ಪುವಾದಾಗ ಮಹಾದ್ಕು ತಿಯುಳ್ಳ ವ ತಾವೇ ಅಗ್ನಿಯಾಗಿ ದೇವತೆಗಳಿಗೆ 
ಹೇಗೆ ಹವಿಸ್ಸನ್ನು ತಲುಪಿ ಖಾ 


ಅಗ್ನಿರ್ಯದಾ ತೇಕ ಏವ ಬಹುತ್ತಂ ಚಾಸ್ಯ ಕರ್ಮಸು । 
ದೃಶ್ಯತೇ ಭಗವನ್‌ ಸರ್ವಮೇತದಿಚ್ಛಾಮಿ ವೇದಿತುಮ್‌ 11೩11 


ಅಗ್ನಿಯು ಒಬ್ಬನೇ, ಆದರೆ ಅವನಲ್ಲಿ ಅನೇಕ ಕರ್ಮಗಳಲ್ಲಿ ಬಹುತ್ತವು 
ಕಂಡುಬರುತ್ತದೆ. ಪೂಜ್ಯರೇ, ನಾನು ಇದೆಲ್ಲವನ್ನೂ ತಿಳಿಯಲು ಬಯಸುತ್ತೇನೆ. 


ಕುಮಾರಶ ಕ ಯಥೋತ್ಪನ್ನೋ ಯಥಾ ಚಾಗ್ನೇ: ಸುತೋ5ಭವತ್‌ । 
ಯಥಾ ರುದ್ರಾಚ್ಚ ಸಂಭೂತೋ ಗಂಗಾಯಾಂ ಕೃತ್ತಿಕಾಸು ಚ TOT 


ಕುಮಾರನು (ಷಣ್ಣುಖನು) ಹೇಗೆ ಉತ್ಪನ್ನನಾದನು? ಹೇಗೆ ಅಗ್ನಿಯ ಸುತನೂ, 
ರುದ್ರನ ಸುತನೂ, ಗಂಗೆಯ ಸುತನೂ ಮತ್ತು ಕೃತ್ತಿಕಾ ಸುತನೂ ಆದನು? 


ಏತದಿಚ್ಛಾಮ ಹಂ ತ್ವತ್ತಃ ಶ್ರೋತುಂ ಭಾರ್ಗವಸತ್ತಮ । 
ಕೌತೂಹಲಸ ಸಮಾವಿಷ್ಟೋ ಯಾಥಾತಥ್ಯಂ ಮಹಾಮುನೇ 11೫1! 


ಮಾರ್ಕಂಡೇಯಸಮಾಸ್ಯಾಪರ್ವ -575- 


ಎಲೈ ಭಾರ್ಗವಶ ಶ್ರೇಷ್ಠರೇ, ನಾನು ಇದನ್ನು ತಿಳಿಯಲು ಕುತೂಹಲದಿಂದ 
ಕೂಡಿದವನಾಗಿದ್ದೇನೆ. ಮಹಾಮುನಿಗಳೇ, ಇದನು ಯಥಾರ್ಥವಾಗಿ ನಿಮ್ಮಿಂದ ಕೇಳಲು 
ಬಯಸುತ್ತೇನೆ. 
ಮಾರ್ಕಂಡೇಯಃ 


ಅತ್ರಾಪ್ರ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಯಥಾ ಕ್ರುದ್ಧೋ ಹುತವಹಸ್ತಪಸ್ತಪ್ಪುಂ ವನಂ ಗತಃ 11೬ 


ಮಾರ್ಕಂಡೇಯ- ಅಗ್ನಿಯು ಹೇಗೆ ಕೋಪಗೊಂಡು ತಪ ಪಸನ್ನು ಮಾಡಲು ಕಾಡಿಗೆ 
ಹೋದನು ಎಂಬ ಈ ವಿಷಯದಲ್ಲಿ ಪ್ರಾಚೀನವಾದ ಒಂದು ಇತಿಹಾಸವನ್ನು 


ಹೇಳುತ್ತಾರೆ. 


ಯಥಾ ಚ ಭಗವಾನಗ್ಗಿ; ಸಯಮೇವಾಂಗಿರಾತಭವತ್‌ | 
ಸಂತಾಪಯಂಶ್ಚ ಪ್ರಭಯಾ ನಾಶಯಂಸ್ತಿಮಿರಾಣಿ ಚ 11೭ 


ಹೇಗೆ ಪೂಜ್ಯರಾದ ಅಂಗಿರಸರು ತಾವೇ ಅಗ್ನಿಯಾದರು ಮತ್ತು ತಮೃ ಪ್ರಭೆಯಿಂದ 
ಅಂಧಕಾರವನ್ನು ನಾಶಮಾಡಿ ಶಾಖವನ್ನು ಕೊಟ್ಟರು ಎಂಬ ವಿಷಯದಲ್ಲಿಯೂ 
ಪ್ರಾಚೀನವಾದ ಇತಿಹಾಸವನ್ನು ಹೇಳುತ್ತಾರೆ. 


ಪುರಾಂಗಿರಾ ಮಹಾಬಾಹೋ ಚಚಾರ ತಪ ಉತ್ತಮಮ್‌ । 
ಆಶ್ರಮಸ್ನೋ ಮಹಾಭಾಗೋ ಹವ್ಯವಾಹಂ ವಿಶೇಷಯನ್‌ । 
ಸ ಭೂತ್ವಾ ತು ತದಾ ಜಗತ್‌ ಸರ್ವಂ ವ್ಯಕಾಶಯತ್‌ 11೮1 


ಎಲೈ ಮಹಾಬಾಹುವೇ, ಹಿಂದೆ ಮಹಾನುಭಾವರಾದ ಅಂಗೀರಸರು ತಮ್ಮ 
ಆಶ್ರಮದಲ್ಲಿಯೇ ಇದ್ದು ಶ್ರೇಷ್ಠವಾದ ತಪಸ್ಸನ್ನು ಮಾಡಿದರು. ಅಗ್ನಿಯನ್ನೂ 
ಮೀರಿಸಿದರು. ಅವರು ಅಂತಹ ಸರೂಪವನ್ನು ತಳೆದು ಎಲ್ಲಜಗತ್ತನ್ನೂಪ್ರಕಾಶಿಸಿದರು. 


ತಪಶ್ಚರಂಸ್ತು ಹುತಭುಕ್‌ ಸಂತಪ್ಪಸ್ತಸ್ಯ ತೇಜಸಾ । 
ಭೃಶಂ ಗ್ಲಾನಶ್ಚ ತೇಜಸ್ವೀ ನ ಚ ಕಿಂಚಿತ್‌ ಪ್ರಜಜ್ಜಿವಾನ್‌ । 


ಅಥ ಸಂಚಿಂತಾಯಾಮಾಸ ಭಗವಾನ್‌ ಹವ್ಯವಾಹನಃ al 


-576- ಮಹಾಭಾರತ ವನಪರ್ವ 


ತಪಸ್ಸನ್ನು ಮಾಡುತ್ತಿದ್ದ ಅಗ್ನಿದೇವನು ಅವರ ತೇಜಸಿನಿಂದ ತಾಪವನ್ನು 
ಹೊಂದಿದನು. ತೇಜಸ್ವಿಯಾದ ಅವನು ಬಹಳ ವಿಷಾದದಿಂದ ಕೂಡಿದವನಾಗಿ ಏನನ್ನೂ 
ತಿಳಿಯಲಿಲ್ಲ. ಆಗ ಭಗವಂತನಾದ ಅಗ್ನಿಯು ಹೀಗೆ ಯೋಚಿಸಿದನು. 


ಅನ್ಯೋರಗ್ನಿರಿಹ ಲೋಕಾನಾಂ ಬ್ರಹ್ಮಣಾ ಸಂಪ್ರಕಲ್ಲಿತಃ । 
ಅಗಿತ್ತಂ ವಿಪ್ರಣಷ್ಟಂ ಹಿ ತಪ್ಯಮಾನಸ್ಯ ಮೇ ತಪಃ 11೧೦॥ 


ಬ್ರಹ್ಮದೇವರು ಲೋಕಕ್ಕೆ ಇನ್ನೊಬ್ಬ ಅಗ್ನಿಯನ್ನೇ ನೀಡಿದ್ದಾರೆ. ತಪಸ್ಸನ್ನು 
ಮಾಡುತ್ತಿರುವ ನನಗೆ ಅಗ್ನಿತ್ರವು ನಾಶವನ್ನು ಹೊಂದಿದೆ. 


ಕಥಮಗ್ಗಿ; ಪುನರಹಂ ಭವೇಯಮಿತಿ ಚಿಂತ್ಯ ಸಃ | | 
ಅಪಶ್ಯದಗ್ನಿವಲ್ಲೋಕಾಂಸ್ತಾಪಯಂತಂ ಮಹಾಮುನಿಮ್‌ eel 


ಸೋಪಾಸರ್ಪಚ್ಛನೈರ್ಭೀತಸ್ತಮುವಾಚ ತದಾಂಗಿರಾಃ 11೧೨॥| 


ನಾನು ಪುನಃ ಹೇಗೆ ಅಗ್ನಿಯಾಗುತ್ತೇನೆ ಎಂದು ಚಿಂತಿಸಿ ಅವನು ಲೋಕಗಳನ್ನು 
ಅಗ್ನಿಯಂತೆ ಶಾಖಯುಕ್ತವನ್ನಾಗಿ ಮಾಡುತ್ತಿದ್ದಂತಹ ಮಹರ್ಷಿಗಳಾದ ಅಂಗಿರಸರನ್ನು 


ನೋಡಿದನು. ಅವನು ಭೀತನಾಗಿ ಮೆಲ್ಲನೆ ಅವರ ಬಳಿಗೆ ಹೋದನು. ಅಂಗೀರಸರು 
ಅವನನ್ನುಕುರಿತು ಹೀಗೆ ಮಾತನಾಡಿದರು. 


ಶೀಘ್ರಮೇವ ಭವಸ್ಥಾಗಿಸ್ತಂ ಪುನರ್ಲೋಕಭಾವನಃ । 
ಎಿಜ್ಞಾತಶ್ಚಾಸಿ ಲೋಕೇಷು ತ್ರಿಷು ಸಂಸ್ಥಾನಚಾರಿಷು 11೧೩11 


ನೀನು ಪುನಃ ಎಲ್ಲಲೋಕಗಳಿಗೂ ಕ್ಷೇಮವನ್ನುಂಟುಮಾಡುವ ಅಗ್ನಿಯಾಗು. 


ಮೂರುಲೋಕಗಳಲ್ಲಿರುವ ಸ್ಥಾವರಜಂಗಮಗಳಲ್ಲಿ ನೀನು ಅಗ್ನಿ ಎಂದು 
ಪ್ರಸಿದ್ಧನಾಗಿದ್ದೀಯೆ. 


ತಮಗ ಪ್ರಥಮಂ ಸೃಷ್ಟೋ ಬ್ರಹ್ಮಣಾ ತಿಮಿರಾಪಹಃ । 
ಸ್ನಾನಂ ಪ್ರತಿಪದ್ಯಸ್ತ ಶೀಘ್ರಮೇವ ತಮೋನುದ 11೧೪॥ 


ಬ್ರಹ್ಮದೇವರು ನಿನ್ನನ್ನು ಅಂಧಕಾರವನ್ನುನಾಶಮಾಡುವ ಅಗ್ನಿಎಂದು ಮೊದಲು 


ಸೃಷ್ಟಿಮಾಡಿದ್ದಾರೆ. ಎಲೈ ಅಂಧಕಾರಪರಿಹಾರಕನೇ, ಶೀಘ್ರವಾಗಿ ನಿನ ಮೊದಲಿನ 
) ಸಿ 
ಸ್ಥಾನವನ್ನುಹೊಂದುವವನಾಗು. 


ಮಾರ್ಕಂಡೇಯಸಮಾಸ್ಯಾಪರ್ವ -577- 


ಅಗಿಃ 
a 


ನಷ್ಟಕೀರ್ತಿರಹಂ ಲೋಕೇ ಭವಾನ್‌ ಜಾತೋ ಹುತಾಶನಃ । 
ಭವಂತಮೇವ ಜ್ಞಾಸ್ಯಂತಿ ಪಾವಕಂ ನ ತು ಮಾಂ ಜನಾಃ Ter 


ಅಗ್ನಿ- ಲೋಕದಲ್ಲಿನಾನು ಅಗ್ನಿ ಎಂಬ ಕೀರ್ತಿಯನ್ನು ಕಳೆದುಕೊಂಡಿದ್ದೇನೆ. ಈಗ 
ನೀನು ಅಗ್ನಿಯಾಗಿದ್ದೀಯೆ. ಜನರು ನಿನ್ನನ್ನೇ ಅಗ್ನಿ ಎಂದು ತಿಳಿಯುವರು. ನನ್ನನ್ನಲ್ಲ. 

ನಿಕ್ನಪಾಮ್ಯಹಮಗಿಿತ್ತಂ ತ್ರಮಗಿ; ಪ್ರಥಮೋ ಭವ । 

ಭವಿಷ್ಯಾಮಿ ದಿತೀಯೋತಹಂ ಪ್ರಾಜಾಪತ್ಯಸ್ತಥೈಕತಃ HOt 

ನಾನು ಅಗ್ಲಿತ್ತವನ್ನು ಬಿಡುತ್ತೇನೆ. ನೀನೇ ಮೊದಲನೆಯ ಅಗ್ನಿಯಾಗು. ನಾನು 
ಎರಡನೆಯ ಅಗ್ನಿಯಾಗುತ್ತೇನೆ. ಎಲೈ ಬ್ರಹ್ಮಪುತ್ರನೇ, ನಾನು (ಬೇರೆ) ಒಂದು ಕಡೆ 
ಇರುತ್ತೇನೆ. 

ಅಂಗಿರಾಃ 

ಕುರು ಪುಣ್ಯಂ ಪ್ರಜಾಸ್ಟರ್ಗಂ ಭವಾಗ್ತಿಸ್ತಿಮಿರಾಪಹ: | 

ಮಾಂ ಚ ದೇವ ಕುರುಷ್ಠಾಗ್ಗೇ ಪ್ರಥಮಂ ಪುತ್ರಮಂಜಸಾ 11೧೭! 

ಅಂಗಿರಾ* ಪುಣ್ಯವನ್ನು ಆಚರಿಸಿ ಪ್ರಜೆಗಳು ಸ್ವರ್ಗವನ್ನು ಪಡೆಯುವುದಕ್ಕೆ 
ಕಾರಣನಾಗು. ಅಂಧಕಾರವನ್ನು ನಾಶಮಾಡುವ ಅಗ್ನಿಯು ನೀನೇ ಆಗು. ಎಲ್ಫೆ ದೇವನೇ, 
ನನ್ನನ್ನು ನಿನ್ನ ಪ್ರಥಮಪುತ್ರನೆಂದು ಪ್ರೀತಿಯಿಂದ ಅಂಗೀಕರಿಸು. 

ಮಾರ್ಕಂಡೇಯ: 
ತಚ್ಛುತಾ5ಂಗಿರಸೋ ವಾಕ್ಯಂ ಜಾತವೇದಾಸ್ತಥಾ5ಕರೋತ್‌ । 
ಬ್ರ' ವ 

ರಾಜನ್‌ ಬೃಹಸ್ಪತಿರ್ನಾಮ ತಸ್ಯಾಪ್ಯಂಗಿರಸಃ ಸುತಃ 

ಮಾರ್ಕಂಡೇಯ- ಅಂಗೀರಸರ ಮಾತನ್ನುಕೇಳಿ ಅಗ್ನಿಯು ಹಾಗೆಯೇ ಮಾಡಿದನು 
(ಅಂಗೀರಸರನ್ನು ತನ್ನ ಪ್ರಥಮಪುತ್ರನನ್ನಾಗಿ ಸ್ವೀಕರಿಸಿದನು) . ಎಲೈ ರಾಜನೇ, 
( ಕಾಲಕ್ರಮದಲ್ಲಿ ಅಂಗೀರಸರಿಗೆ ಬೃಹಸ್ಪತಿ ಎಂಬ ಪುತ್ರನು ಜನಿಸಿದನು. 


11೧೮॥ 


-578- ಮಹಾಭಾರತ ವನಪರ್ವ 


ಜ್ಞಾತ್ತಾ ಪ್ರಥಮಜಂ ತಂ ತು ವಹ್ನೇರಂಗಿರಸಂ ಸುತಮ್‌ । 
ಉಪೇತ್ಯ ದೇವಾಃ ಪಪ್ರಚ್ಛುಃ ಕಾರಣಂ ತತ್ರ ಭಾರತ Teal 


ಎಲೈ ಭಾರತನೇ, ಅಂಗಿರಸರನ್ನು ಅಗ್ನಿಯ ಪ್ರಥಮಪುತ್ರನೆಂದು ತಿಳಿದ 
ದೇವತೆಗಳು ಅವರನ್ನು ಸಮೀಪಿಸಿ ಅದಕ್ಕೆ ಕಾರಣವನ್ನು ಕೇಳಿದರು. 

ಸ ತು ಪೃಷ್ಠಸ್ತದಾ ದೇವೈಸ್ತತಃ ಕಾರಣಮಬ್ರವೀತ್‌ । 

ಪ್ರತ್ಯಗೃಹ್ನಂಸ್ತು ದೇವಾಶ್ಚ ತದ್ವಚೋಶಂಗಿರಸಸ್ತದಾ 11೨೦॥ 


ದೇವತೆಗಳಿಂದ ಕೇಳಲ್ಲಟ್ಟ ಅಂಗಿರಸರು ಕಾರಣವನ್ನು ಹೇಳಿದರು. 
ದೇವತೆಗಳಾದರೂ ಆಗ ಅಂಗಿರಸರ ಆ ಮಾತುಗಳನ್ನು ಸ್ವೀಕರಿಸಿದರು. 


ತತ್ರ ನಾನಾವಿಧಾನಗ್ನೀನ್‌ ಪ್ರವಕ್ಟ್ಯಾಮಿ ಮಹಾಪ್ರಭಾನ್‌ । 
ಕರ್ಮಭಿರ್ಬಹುಭಿಃ ಖ್ಯಾತಾನ್‌ ನಾನಾರ್ಥಾನ್‌ ಬ್ರಾಹ್ಮಣಿಷ್ಟಿಹ 11೨೧॥ 
ಆ ವಿಷಯದಲ್ಲಿ ಬ್ರಾಹ್ಮಣರಿಗೆ ಅನೇಕ ಪ್ರಯೋಜನವನ್ನುಂಟು ಮಾಡುವ ಅನೇಕ 


ಕರ್ಮಗಳಲ್ಲಿಅನೇಕ ಹೆಸರುಗಳಿಂದ ಖ್ಯಾತರಾದ ಮಹಾಪ್ರಭೆಯುಳ್ಳನಾನಾವಿಧವಾದ 
ಅಗ್ನಿಗಳನ್ನು ಹೇಳುವೆನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟಾಧಿಕದ್ದಿಶತಶತತಮೋ5 ಧ್ಯಾಯಃ ॥ 
॥ ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಆಂಗಿರಸೇ ಪ್ರಥಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಟನೆಯ ಅಧ್ಯಾಯ ಮುಗಿಯಿತು 
XX 


ಮಾರ್ಕಂಡೇಯಸಮಾಸ್ಯಾಪರ್ವ -579- 


ಇನ್ನೂರ ಒಂಬತ್ತನೆಯ ಅಧ್ಯಾಯ 
ಸ್ಥಂದೋತ್ಸತ್ತಿಯ ಉಪೋದ್ಧಾತರೂಪವಾಗಿ ಅಂಗೀರಸ ವಂಶದ ಕಥನ. 
ಮಾರ್ಕಂಡೇಯಃ 

ಬ್ರಹ್ಮಣೋ ಯಸ್ಪತೀಯಸ್ತು ಪುತ್ರ: ಕುರುಕುಲೋದ್ದಹ । 

ತಸ್ಯಾಪವವಸುತಾ ಭಾರ್ಯಾ ಪ್ರಜಾಸ್ತಸ್ಯಾಂ ಚ ಮೇ ಶೃಣು ॥0॥ 

ಮಾರ್ಕಂಡೇಯ-ಎಲೈ ಕುರುಕುಲೋದ್ಧವನೇ, ಬ್ರಹ್ಮದೇವರ ತೃತೀಯ ಪುತ್ರರಾದ 
ಅಂಗಿರಸರಿಗೆ ವಸಿಷ್ಠರ ಮಗಳಾದ ಕಪರ್ದಿಯು ಪತ್ನಿ. ಅವಳಲ್ಲಿ ಹುಟ್ಟಿದ ಪ್ರಜೆಗಳನ್ನು 
ನನ್ನಿಂದ ಕೇಳು. 

ಬೃಹತ್ಮೀರ್ತಿರ್ಬಹಜ್ಜೊ (:ತಿರ್ಬ್ಬಹದ್ದ; ಹ್ಮಾ ಬೃಹನ್ನನಾಃ | 

ಬೃಹನ್‌ಮಂತ್ರೋ ಬೃಹದ್ದಾಸಸ್ತಥಾ ರಾಜನ್‌ ಬೃಹಸ್ಪತಿ: 11೨11 

ಬೃಹತ್ನೀರ್ತಿ, ಬೃಹಜ್ಜೋತಿ, ಬೃಹದ್ವಹ್ಠ ನ, ಬೃಹನ್ಮನ, ಬೃಹನ್‌ಮಂತ್ರ, ಬೃಹದ್ಧಾಸ 
ಮತ್ತು ಬೃಹಸ್ಪತಿ. ಇವರು ಅವರ ಮಕ್ಕಳು. 


ಪ್ರಜಾಸು ತಾಸು ಸರ್ವಾಸು ರೂಪೇಣಾಪ್ರತಿಮಾ5ಭವತ್‌ । 


ದೇವೀ ಭಾನುಮತೀ ನಾಮ ಪ್ರಥಮಾಂಗಿರಸಃ ಸುತಾ 
ಅಂಗಿರಸರ ಎಲ್ಲಾಪ್ರಜೆಗಳಲ್ಲಿಯೂ ರೂಪದಿಂದ ಅಸದೃಶಳಾದವಳು ಭಾನುಮತಿ 
ಎಂಬುವಳು. ಅವಳು ಅಂಗಿರಸರ ಪ್ರಥಮಪುತ್ರಿ 


Hall 


ಭೂತಾನಾಮೇವ ಸರ್ವೇಷಾಂ ಯಸ್ಕಾಂ ರಾಗಸ್ತದಾತಭವತ್‌ । 


ರಾಗಾದ್‌ ರಾಗೇತಿ ಯಾಮಾಹುರ್ದಿತೀಯಾಂಗಿರಸಃ ಸುತಾ 11೪॥। 


ಯಾವಳು ಹುಟ್ಟಿದಾಗ ಎಲ್ಲ ಪ್ರಾಣಿಗಳಿಗೂ ಅವಳಿಗೆ ರಾಗ (ಬ್ರ ತಿ) 
ಉಂಟಾಯಿತೋ ಅವಳನ್ನು ರಾಗಾ ಎಂದೇ ಕರೆಯುತ್ತಾರೆ. ಅವಳು ಅಂಗಿರಸರ 
ದ್ವಿತೀಯ ಪುತ್ರಿ. 

ಯಾಂ ಕಪರ್ದೀಸುತಾಮಾಹುರ್ದ್ವಶ್ಯಾದೃಶ್ಯೇತಿ ದೇಹಿನಃ । 


ತನುತ್ವಾತ್‌ ಸಾ ಸಿನೀವಾಲೀ ತೃತೀಯಾಠಂಗಿರಸ: ಸುತಾ 11೫11 


-580- ಮಹಾಭಾರತ ವನಪರ್ವ 


ಕಪರ್ದಿ ಸುತಳಾದ ಯಾವಳನ್ನು ಮನುಷ್ಯರು ದೃಶ್ಯಾದೃಶ್ಯಾ ಎಂದು 
ಕರೆಯುತ್ತಾರೋ, ಅವಳು ಕೃಶಳಾದ್ದರಿಂದ ಸಿನೀವಾಲೀ ಎಂದೂ ಕರೆಯಲ್ಲಡುತ್ತಾಳೆ. 
ಯಾವಳನ್ನುನೋಡಿ ಜನಗಳು ವಿನೋದಮಾಡುತ್ತಾಳೆಯೋ ಅವಳಿಗೆ ಕುಹು ಎಂದೂ 
ಹೆಸರು (ದೃಶ್ಯಾದೃಶ್ಯಾ ಸಿನೀವಾಲೀ ಕುಹೂ ಎಂಬುದು ಒಬ್ಬಳಿಗೇ ಇರುವ ಮೂರು 
ಹೆಸರುಗಳು). 


ಯಾಂ ತು ದೃಷ್ಟ್ವಾ ಭಗವತೀಂ ಜನಃ ಕುಹಕುಹಾಯತೇ | 
ಏಕಾನಂಶೇ(ಗೇ)ತಿ ತಾಮಾಹುಃ ಚತುರ್ಥೀಮಂಗಿರಃಸುತಾಮ್‌  ॥೬॥ 


ಪಂಚಮ್ಯರ್ಚಿಷ್ಠತೀ' ಭಾಭಿರ್ಹವಿರ್ಭಿಶ್ಚ ಹವಿಷ್ಠಶೀ | 
ಷಷ್ಠೀಮಂಗಿರಸಃ ಕನ್ಯಾಂ ಪುಣ್ಯಾಮಾಹುಃ ಮಹಿಷ್ಠತೀಮ್‌ 11೭1! 


ಅಂಗಿರಸರ ನಾಲ್ಕನೆಯ ಪುತ್ರಿಯನ್ನು ಏಕಾನಂಗಾ (ಏಕಾನಂಶಾ) ಎಂದು 
ಹೇಳುತ್ತಾರೆ. ಅಂಗಿರಸರ ಐದನೆಯ ಪುತ್ರಿಯನ್ನುಪ್ರಕಾಶದ ಕಾರಣದಿಂದ ಅರ್ಚಿಷ್ಠಶೀ 
ಎಂದೂ ಹವಿಸ್ಸನ್ನು ಸ್ವೀಕರಿಸುವುದರಿಂದ ಹವಿಷ್ಠಶೀ ಎಂದೂ ಕರೆಯುತ್ತಾರೆ. ಅಂಗಿರಸರ 
ಆರನೆಯ ಪುತ್ರಿಯನ್ನುಪುಣ್ಯಾ ಎಂದೂ ಮಹೀಷ್ಠತೀ ಎಂದೂ ಕರೆಯುತ್ತಾರೆ. 


ಮಹಾಮಖೇಷ್ಟಾಂಗಿರಸೀ ದೀಪ್ತಿಮತ್ಸು ಮಹಾಮತೇ । 
ಮಹಾಮತೀತಿ ವಿಖ್ಯಾತಾ ಸಪ್ತಮೀ ಕಥ್ಯತೇ ಸುತಾ WS 


ಎಲ್ಫೆ ಮಹಾಮತಿಯೇ, ದೊಡ್ಡ ಯಜ್ಞಗಳಲ್ಲಿಪ್ರಕಾಶಿಸುವ ಅಂಗಿರಸರ ಮಗಳನ್ನು 
ಮಹಾಮತಿ ಎಂದು ಕರೆಯುತ್ತಾರೆ. ಇವಳು ಏಳನೆಯ ಪುತ್ರಿ. 

ಬೃಹಸತೇಃ ಚಾಂದ್ರಮಸೀ ಭಾರ್ಯಾಂ ಆಭೂದ್‌ ಯಾ ಯಶಸ್ವಿನೀ । 

ಅಗ್ನೀನ್‌ ಸಾಜನಯತ್‌ ಪುತ್ರಾನ್‌ ಷಡೇಕಾಂ ಚಾಪಿ ಪುತ್ರಿಕಾಮ್‌ ॥೯॥ 


ಬೃಹಸ್ಪತಿಗಳ ಪತ್ನಿಯು ಚಂದ್ರನ ಮಗಳಾದ ಯಶಸ್ವಿನೀ. ಅವಳು ಅಗ್ನಿಗಳೇ 
ಆರು ಗಂಡುಮಕ್ಕಳನ್ನು ಮತ್ತು ಒಬ್ಬಮಗಳನ್ನೂ ಪಡೆದಳು. 


ಆಹುತಿಷ್ಟೇವ ಯಸ್ಯಾಗ್ದೇರ್ಹವಿಷ್ಯಾ(ಜ್ಯಂ)ದ್ಯಂ ವಿಧೀಯತೇ । 
ಸೋರಗ್ಗಿಬನ್ಳಹಸ್ತತೇಃ ಪುತ್ರ: ಶಂಯುರ್ನಾಮ ಮಹಾವ್ರತಃ ॥೧೦॥ 


ಮಾರ್ಕಂಡೇಯಸಮಾಸ್ಯಾಪರ್ವ -581- 


ಆಹುತಿಗಳನ್ನು ಕೊಡುವಾಗ ಯಾವ ಅಗ್ನಿಗೆ ಮೊದಲನೆಯ ಹವಿಸ್ಸು 
ಕೊಡಲ್ಪಡುತ್ತದೆಯೋ ಅವನು ಬೃಹಸ್ಪತಿಯ ಪುತ್ರನಾದ ಮಹಾವ್ರತನಾದ 
ಶಂಯುನಾಮಕನಾದ ಅಗ್ನಿ. 


ಚಾತುರ್ಮಾಸ್ಯೇಷು ಯಸ್ಕ್ಯೇಷ್ಟ್ರ್ಯಾ ಮಶ್ಚಮೇಧೇಕಗ್ರಜಃ ಪಶುಃ । 
ದೀಪ್ತೋ ಜ್ವಾಲೈರನೇಕಾಭೈರಗ್ಗಿಷ್ಟೋಮೇಂಥ ವೀರ್ಯವಾನ್‌ ॥೧೧॥ 


ಚಾತುರ್ಮಾಸ್ಯಗಳಲ್ಲಿಮಾಡುವ ಇಷ್ಟಿಗಳಲ್ಲಿಕೊಡುವ ಹವಿಸಿನಲ್ಲಿ ಮೊದಲನೆಯ 
ಭಾಗವೂ, ಅಶ್ಚಮೇಧ ಯಾಗಗಳಲ್ಲಿಕೊಡುವ ಪಶುವಿನ ಮೊದಲನೆಯ ಹವಿಸ್ಸೂ 
ಮತ್ತು ಅಗ್ನಿಷ್ಟೋಮಗಳಲ್ಲಿಕೊಡುವ ಮೊದಲನೆಯ ಹವಿಸ್ಸೂಸಹ ಅನೇಕ ಬಣ್ಣದ 


ಜ್ವಾಲೆಗಳಿಂದ ದೀಪ್ರನಾದ ವೀರ್ಯವಂತನಾದ ಶಂಯುವಿಗೇ ಸಲ್ಲುತ್ತದೆ. 
ಶಂಯೋರಪ್ರತಿಮಾ ಭಾರ್ಯಾ ಸತ್ಯಾಸತ್ಯಾಂಥ ಧರ್ಮಜಾ । 
ಅಗ್ನಿಸ್ತಸ್ಯ ಸುತೋ ದೀಪಸ್ತಿಸ್ರಃ ಕನ್ಶಾಶ್ಚ ಸುಪ್ರಭಾಃ 11೧೨! 


ಶಂಯುವಿಗೆ ಧರ್ಮನ ಮಗಳಾದ ಅಸದ್ಭಶಳಾದ ಸತ್ಯಾಸತ್ಯ ಎಂಬುವಳು ಪತ್ನಿ. 
ಅವನಿಗೆ ದೀಪ್ರನಾಮಕನಾದ ಅಗ್ನಿಯೂ ಮತ್ತು ಒಳ್ಳೆಯ ಕಾಂತಿಯುಳ್ಳೆ ಮೂರು 


ಪುತ್ರಿಯರೂ ಮಕ್ಕಳು. 
ಪ್ರಥಮೇನಾಜ್ಯಭಾಗೇನ ಪೂಜ್ಯತೇ ಯೋಪಗ್ಗಿರದ್ದರೇ । 
ಅಗ್ನೇಸ್ತಸ್ಯ ಭರದ್ದಾಜಃ ಪ್ರಥಮಃ ಪುತ್ರ ಉಚ್ಯತೇ 
ಯಾಗಗಳಲ್ಲಿ ಯಾವ ಅಗ್ನಿಗೆ ಮೊದಲನೆಯ ಆಜ್ಯಭಾಗವು ಸಲ್ಲುತ್ತದೆಯೋ 
ಅವನು ಶಂಯುವಿನ ಪ್ರಥಮಪುತ್ರನಾದ ಭರದ್ವಾಜ ಅಗ್ನಿ ಎಂದು ಕರೆಯಲಡುತ್ತಾನೆ. 


1೧೩। 


ಪೌರ್ಣಮಾಸೇಷು ಸರ್ವೇಷು ಹವಿಷ್ಯಾಜ್ಯಂ ಸ್ರುವೋದ್ಯತಮ್‌ । 


ಭರತೋ ನಾಮತಃ ಸೋಡಗ್ನಿರ್ದ್ದಿತೀಯ: ಶಂಯುತಃ ಸುತಃ 1೧೪॥ 


ಪೌರ್ಣಮಾಸೇಷ್ಟಿಗಳಲ್ಲಿಯಾವನಿಗೆ ಸ್ರುವದಿಂದ ಮೊದಲನೆಯ ಆಜ್ಯಭಾಗವು 
ಹವಿಸಾಗಿ ಕೊಡಲ್ಪಡುತ್ತದೆಯೋ ಅವನು ಭರತನಾಮಕನಾದ ಶಂಯುವಿನ 


ದ್ವಿತೀಯಪುತ್ರ 


-582- ಮಹಾಭಾರತ ವನಪರ್ವ 


ತಿಸ್ರಃ ಕನ್ಯಾ ಭವಂತ್ಯನ್ಯಾ ಯಾಸಾಂ ಸ ಭರತಃ ಪತಿಃ । 
ಭಾರತಸ್ತು ಸುತಸ್ತಸ್ಕ ಭಾರತ ಕಾ ಚ ಪುತ್ರಿಕಾ 11೧೫॥ 


ಇದಲ್ಲದೇ ಮೂರುಜನ ಕನ್ಯೆಯರಿದ್ದಾರೆ. ಅವರಿಗೆ ಭರತನೇ ಪತಿ. ಭರತನಾಮಕ 
ಅಗ್ನಿಗೆ ಭಾರತನೆಂಬ ಪುತ್ರ ಮತ್ತು ಭಾರತಿ ಎಂಬ ಒಬ್ಬಪುತ್ರಿಯೂ ಮಕ್ಕಳು. 


ಭಾರತೋ ಭರತಸ್ಯಾಗ್ನೇಃ ಪಾವಕಸ್ತು ಪ್ರಜಾಯತೇ । 
ಮಹಾನತ್ಯರ್ಥಮಹಿತಸ್ತಥಾ ಭರತಸತ್ತಮ 11೧೬॥ 


ಎಲೈ ಭರತಸತ್ತಮನೇ, ಭರತನೆಂಬ ಅಗ್ನಿಗೆ ಹುಟ್ಟಿದ ಭಾರತನೂ ಸಹ ಒಬ್ಬ 
'ಅಗ್ನಿಯೇ. ಅವನು ಬಹಳ ಪೂಜಿತನಾದವನು. 


ಭರದ್ವಾಜಸ್ಯ ಭಾರ್ಯಾ ತು ವೀರಾ ವೀರಶ್ಚ ಪಿಂಡದಃ । 
ಪ್ರಾಹುರಾಜ್ಯೇನ ತಸ್ಯೇಜ್ಯಾಂ ಸೋಮಸ್ಕೆ ವ. ದ್ವಿಜಾಃ ಶನೈಃ 10೭1 


ಭರದ್ದಾಜರ ಭಾರ್ಯೆಯೇ ವೀರಾ ಎಂದು. ವೀರನು ಅವರಿಗೆ ಪಿಂಡಪ್ರದನಾದ 
ಪುತ್ರನು. ಅವನಿಗೆ ಚಂದ್ರನಿಗೆ ಅನಂತರದ ಆಜ್ಯಭಾಗಗಳು ಸಲ್ಲುವಂತೆ ಅನಂತರದ 
ಆಜ್ಯಭಾಗಗಳು ಸಲ್ಲುತ್ತವೆ ಎಂದು ಬ್ರಾಹ್ಮಣರು ಹೇಳುತ್ತಾರೆ. 


ಹವಿಷಾ ಯೋ ದ್ವಿತೀಯೇನ ಸೋಮೇನ ಸಹ ಯುಜ್ಯತೇ I 
ರಥಪ್ರಭೂ ರಥಧ್ದಾನಃ ಕುಂಭರೇತಾಃ ಸ ಉಚ್ಯತೇ 11೧೮॥ 


ಎರಡನೆಯ ಸೋಮದಿಂದ ಮಿಶ್ರಿತವಾದ ಹವಿರ್ಭಾಗವು ಯಾವನಿಗೆ 


ಸಲ್ಲುತ್ತದೆಯೋ ಅವನನ್ನು ರಥಪ್ರಭು ಎಂದೂ ರಥಧ್ವಾನ ಎಂದೂ ಕುಂಭರೇತನೆಂದೂ 
ಕರೆಯುತ್ತಾರೆ. 


ಸರಯ್ವಾಂ ಜನಯತ್‌ ಸಿದ್ಧಿಂ ಭಾನುಂ ಭಾಭಿಃ ಸಮಾವೃಣೋತ್‌ । 
ಆಗ್ನೇಯಮಾನಯನ್ನಿತ್ರ ೈಮಾಹ್ನಾನೇ ಹ್ಯೇಷ ಕಥ್ಯತೇ 11೧೯1 


ಅವನು ಸರಯೂ ಎಂಬ ತನ್ನ ಪತ್ನಿಯಲ್ಲಿ ಸಿದ್ಧಿ ಎಂಬ ಪುತ್ರನನ್ನು ಪಡೆದನು. 
ಮತ್ತು ತನ್ನಕಾಂತಿಯಿಂದ ಚಂದ್ರ ನನ್ನು ಆವರಿಸಿದನು. ಯಾವನಿಗೆ ಆಜ್ಯಭಾಗವನ್ನು 
ಸಂ ಹೋಮವು ಚೆನ್ನಾಗಿ ನಡದಂತೆ ಆಗುತ್ತದೆಯೋ ಅವನನ್ನು ಶ್ರೇಷ್ಠನಾದ 
ಸಿಷ್ಠಕ್ಟತ್‌ ಎಂದು ಕರೆಯುತ್ತಾರೆ. 


ಮಾರ್ಕಂಡೇಯಸಮಾಸ್ಕಾಪರ್ವ 583- 


ಯಸ್ತು ನ ಚ್ಯವತೇ ನಿತ್ಯಂ ಯಶಸಾ ವರ್ಚಸಾ ಶ್ರಿಯಾ | 
ಅಗ್ನಿರ್ನಿಶ್ಚವನೋ ನಾಮ ಪೃಥಿವೀಂ ಸ್ತೌತಿ ಕೇವಲಮ್‌ 11೨೦।॥ 


ಯಾವ ಅಗ್ನಿಯು ಕೀರ್ತಿಯಿಂದ, ಕಾಂತಿಯಿಂದ, ಸಂಪತ್ತಿನಿಂದ ಎಂದೂ 
ಚ್ಯುತನಾಗುವುದಿಲ್ಲವೋ ಅವನು ನಿಶ್ಚವನ ಎಂಬ ಆಗ್ನಿ. ಅವನು ಪೃಥಿವಿಯನ್ನು 
ಸ್ತೋತ್ರಮಾಡುತ್ತಾನೆ. 
ವಿಪಾಷ್ಮಾ ಕಲುಷೈರ್ಮುಕ್ತೋ ವಿಶುದ್ಧಶ್ಚಾರ್ಚಿಷಾ ಜ್ವಲನ್‌ । 
ವಿಪಾಪೋಠಗ್ನಿಃ ಸುತಸ್ತಸ್ಯ ಸತ್ಯಃ ಸಮಯಧರ್ಮಕೃತ್‌ 11೨೧॥ 
ಯಾರು ದೋಷಗಳಿಂದ ಮುಕ್ತನಾಗಿ ಜ್ಞಾಲೆಗಳಿಂದ ಬೆಳಗುತ್ತಾ 
ವಿಶುದ್ಧನಾಗಿದ್ದಾನೆಯೋ ಅವನು ವಿಪಾಪ ಎಂಬ ಅಗ್ಲಿ. ಅವನ ಪುತ್ರನು ಸತ್ಯನೆಂಬ 
ಅಗ್ನಿ. ಅವನು ಸಮಯಧರ್ಮಗಳನ್ನು ಪಾಲಿಸುವವನು. 
ಆಕ್ರೋಶತಾಂ ತು ಭೂತಾನಾಂ ಯಃ ಕರೋತಿ ಹಿ ನಿಷ್ಠತಿಮ್‌ । 
ಅಗ್ನಿ! ಸ ನಿಷೃತಿರ್ನಾಮ ಶೋಭಯತ್ಯಭಿಸೇವಿತೇ 
ಕಿರುಚಾಡುವ ಪ್ರಾಣಿಗಳಿಗೆ ಯಾರು ಸಮಾಧಾನವನ್ನು ಮಾಡುತ್ತಾನೆಯೋ ಆ 
ಅಗಿಗೆ ನಿಷೃತಿ ಎಂದು ಹೆಸರು. ಅವನನ್ನು ಸೇವಿಸಿದರೆ ಶೋಭೆ ಉಂಟಾಗುವಂತೆ 
ಅ 
ಮಾಡುತ್ತಾನೆ. 
ಅನುಕೂಜಂತಿ ಯೇನೇಹ ವೇದನಾರ್ತಾಃ ಸ್ವಯಂ ಜನಾಃ । 
ತಸ್ಯ ಪುತ್ರ: ಸ್ಪನೋ ನಾಮ ಪಾವಕಃ ಸ ರುಜಸ್ಮರಃ 
ವೇದನೆಯಿಂದ ಬಳಲುವ ಜನರು ಯಾವನಿಂದ ಪ್ರೇರಿತನಾಗಿ ನೆರಳುತ್ತಾರೆಯೋ 
ಅವನು ನಿಷೃತಿಯ ಮಗನಾದ ಸ್ವನ ಎಂಬ ಹೆಸರಿನ ಅಗ್ನಿ. ಅವನು ರೋಗಗಳನ್ನು 
ಉಂಟುಮಾಡುವವನು. 
ಯಸ್ತು ವಿಶ್ವಸ್ಯ ಜಗತೋ ಬುದ್ಧಿಮಾಕ್ರಮ್ಯ ತಿಷ್ಠತಿ । 
ತಂ ಪ್ರಾಹುರಧ್ಯಾತ್ಮವಿದೋ ವಿಶ್ವಜಿನ್ನಾಮ ಪಾವಕಮ್‌ 


11೨೨।॥ 


11೨೩1 


11೨೪॥( 


-584- ಮಹಾಭಾರತ ವನಪರ್ವ 


ಯಾವ ಅಗ್ನಿಯು ಜಗತ್ತಿನ ಎಲ್ಲಾಪ್ರಾ ಪ್ರಾಣಿಗಳ ಬುದ್ದಿಯನ್ನು ಆಕ್ರಮಿಸಿ ಅಲ್ಲಿದ್ದು 
ಪ್ರೆ ಪ್ರೇರಿಸುತ್ತಾನೆಯೋ ಅವನನ್ನು ಅಧ್ಯಾ ತ್ವಜ್ಞಾನಿಗಳು ವಿಶಜಿತ್‌ ನಾಮಕ ಅಗ್ನಿ ಎಂದು 
ಕರೆಯುತ್ತಾರೆ. 


ಅಂತರಾಗಿ; ಸ್ಥಿತೋ ಯಸ್ತು ಭುಕ್ತಂ ಪಚತಿ ದೇಹಿನಾಮ್‌ ಟ 
ಸ ಜಜ್ಞೇ ವಿಶ್ಚಭುಜ್‌ನಾಮ ಸರ್ವಲೋಕೇಷು ಭಾರತ 11೨೫! 


ಎಲೈ ಭಾರತನೇ, ಯಾವ ಅಗ್ನಿಯು ದೇಹದ ಒಳಗಿದ್ದು ಪ್ಪಾ ್ರಾಣಿಗಳು ತಿಂದ 
ಆಹಾರವನ್ನು ಪಚನಮಾಡುತ್ತಾನೆಯೋ ಅವನು ಸರ್ವಲೋಕಗಳಲ್ಲಿಯೂ ವಿಶಭುಕ್‌ 
ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. 


ಬ್ರಹ್ಮಚಾರೀ ಯತಾತ್ಮಾ ಚ ಸತತಂ ವಿಪುಲವ್ರತಃ | 
ಬ್ರಾಹ್ಮಣಾಃ ಪೂಜಯಂತ್ಯೇನಂ ಪಾಕಯಜ್ಞೇಷು ಪಾವಕಮ್‌  1೨೬॥ 


ಈ ವಿಶ್ವಭುಕ್‌ನಾಮಕ ಅಗ್ನಿಯು ಬ್ರಹ್ಮಚಾರಿ, ಮನೋನಿಗ್ರಹವುಳ ವನು, 
ಸತತವಾಗಿ ಬಹಳ ವ್ರತಗಳನ್ನು ಮಾಡುವವನು. ಬ್ರಾಹ್ಮಣರು ಪಾಕಯಜ್ಞಗಳಲ್ಲಿಈ 
ಅಗ್ನಿಯನ್ನು ಪೂಜಿಸುತ್ತಾರೆ. 


ಪವಿತ್ರಾ ಗೋಮತೀ ನಾಮ ನದೀ ಯಸ್ಯಾಭವತ್‌ ಪ್ರಿಯಾ ॥ 
ತಸ್ಮಿನ್‌ ಕರ್ಮಾಣಿ ಸರ್ವಾಣಿ ಕ್ರಿಯಂತೇ ಕರ್ಮಕರ್ತ್ಯಭಿಃ ೨೭H 


ಪವಿತ್ರವಾದ ಗೋಮತೀ ನದಿಯು ಅವನಿಗೆ ಪ್ರಿಯಳಾದಳು. ಕರ್ಮಗಳನ್ನು 
ಮಾಡುವವರು ಎಲ್ಲಕರ್ಮಗಳನ್ನೂ ಈ ಅಗ್ನಿಯಲ್ಲಿಯೇ ಮಾಡುತ್ತಾರೆ. 


ವಡವಾಗ್ನಿ] ಪಿಬತ್ಯಂಭೋ ಯೋತಸೌ ಪರಮದಾರುಣಃ | 
ಊರ್ಧ್ವಭಾಗೂರ್ಧ್ವಭಾಜ್‌ನಾಮ ಕವಿಃ ಪ್ರಾಣಾಶ್ರಿತಸ್ತು ಯಃ 11೨೮॥ 


ಸಮುದ್ರದಲ್ಲಿಇರುವ ಪರಮದಾರುಣವಾದ ಜಲಪಾನವನ್ನುಮಾಡುವ ಅಗಿಗೆ 
ವಡವಾಗ್ನಿಎಂದು ಹೆಸರು. ದೇಹದ ಊರ್ಧಭಾಗದಲ್ಲಿಪ್ರಾಣಾಶ್ರಿತನಾಗಿರುವ ಅಗ್ಲಿಗೆ 
ಕವಿ ಎಂದೂ, ಊರ್ಧಭಾಕ್‌ ಎಂದೂ ಹೆಸರು. 


ಮಾರ್ಕಂಡೇಯಸಮಾಸ್ಯಾಪರ್ವ -585- 


ಉದಗ್ಲಾರಂ ಹವಿರ್ಯಸ್ಯ ಗೃಹೇ ನಿತ್ಯಂ ಪ್ರದೀಯತೇ । 
ತತಃ ಸ್ಥಿಷ್ಟಂ ಭವೇದಾಜ್ಯಂ ಸಿಷ್ಛಶ್ಚತ್‌ ಪರಮಃ ಸ್ತು ಸಃ 11೨೯ 


ಯಾವ ಅಗ್ನಿಗೆ ಮನೆಯಲ್ಲಿ ಪ್ರತಿನಿತ್ಯವೂ ಉತ್ತರದ್ದಾರದಲ್ಲಿ ಹವಿಸ್ಸು 
ಕೊಡಲ್ಪಡುತ್ತದೆಯೋ, ಮತ್ತು ಯಾವನಲ್ಲಿಹವಿಸ್ಸನ್ನು ಕೊಟ್ಟರೆ ಮಾಡಿದ ಹೋಮವು 
ಚೆನ್ನಾಗಿ ಮಾಡಲ್ಪಟ್ಟಂತೆ ಆಗುವುದೋ ಅವನು ಸ್ಪಿಷ್ಟ್ಟತ್‌ ನಾಮಕನಾದ ಶ್ರೇಷ್ಠನಾದ 
ಅಗಿ. 
MR 
ಯಃ ಪ್ರಶಾಂತೇಷು ಭೂತೇಷು ಮನ್ಯುರ್ಭವತಿ ಪಾವಕ: । 
ಮನ್ಯುಮಾನ್ನಾಮ ಭಗವಾನಗ್ನಿರೇವ ಮಹಾಬಲ | 


ಶಾಂತರಾದ ಮನುಷ್ಯರಲ್ಲಿಮತ್ತು ಪ್ರಾಣಿಗಳಲ್ಲಿ ಕೋಪವನ್ನು ಉಂಟುಮಾಡಲು 
ಕಾರಣನಾದ ಯಾವ ಅಗ್ನಿ ಇದ್ದಾನೆಯೋ, ಆ ಪೂಜ್ಯನಾದ ಮಹಾಬಲನಾದ ಅಗ್ನಿಗೆ 
ಮನ್ಶ್ಯುಮಾನ್‌ ಎಂದು ಹೆಸರು. 


ಆರಣ್ಯಾನಿ ತಥಾ ಗ್ರಾಮ್ಯಾನ್‌ ಯೋ ದಹನ್‌ ಸಂಪ್ರಕಾಶತೇ । 
ಸ್ವಯಮುತ್ತತಿತಃ ಶ್ರೀಮಾನ್‌ ವೃದ್ಧಿಮಾನ್ನಾಮ ಪಾವಕ: । 


ಕ್ರೋಧಃ ಸ ತು ಮಹಾತೇಜಾ ವಿಜ್ಞೇಯಃ ಸರ್ವದೇಹಿಷು HAO 


ಯಾವ ಅಗ್ನಿಯು ತಾನೇ ಉತ್ಪತಿತನಾಗಿ ಅರಣ್ಯದಲ್ಲಿರುವ ವಸ್ತುಗಳನ್ನೂ, 
ಗ್ರಾಮದಲ್ಲಿರುವ ವಸ್ತುಗಳನ್ನೂ ದಹಿಸುತ್ತಾ ಪ್ರಕಾಶಿಸುತ್ತಾನೆಯೋ ಆ ಕಾಂತಿಯುಕ್ತನಾದ 
ಅಗ್ನಿಗೆ ವೃದ್ಧಿಮಾನ್‌ ಎಂದು ಹೆಸರು. ಮಹಾತೇಜಸ್ವಿಯಾದ ಅವನಿಗೆ ಕ್ರೋಧ ಎಂದೂ 
ಹೆಸರು. ಅವನು ಎಲ್ಲಾದೇಹಗಳಲ್ಲಿಯೂ ಇರುತ್ತಾನೆಂದು ತಿಳಿಯಬೇಕು. 
ಕ್ರೋಧಸ್ಯ ತು ರಜೋ ಜಜ್ಞೇ ಮಥ್ಚತೀ ಚಾಪಿ ಪತ್ರಿಕಾ । 
ಹಾಹೇತಿ ದಾರುಣಾ ಕ್ರುದ್ಧಾ ಸರ್ವಭೂತೇಷು ತಿಷ್ಠತಿ 
ಕ್ರೋಧನಿಗೆ ರಜ ಎಂಬ ಮಗನೂ, ಮಥ್ನಶೀ ಎಂಬ ಮಗಳೂ ಜನಿಸಿದರು. ಆ 


ಮಧತೀ ಎಂಬ ಮಗಳು ದಾರುಣಳೂ ಕ್ರೂರಳೂ ಆಗಿದ್ದು ಪ್ರಾಣಿಗಳಲ್ಲಿ 
ಹಾಹಾಕಾರವನ್ನು ಉಂಟುಮಾಡುವವಳಾಗಿ ಸರ್ವಪ್ರಾಣಿಗಳಲ್ಲಿಯೂ ಇರುತ್ತಾಳೆ. 
ಹೆ 


11೩೧1! 


-586- ಮಹಾಭಾರತ ವನಪರ್ವ 


ತ್ರಿದಿವೇ ಯಸ್ಯ ಸದೃಶೋ ನಾಸ್ತಿ ರೂಪೇಣ ಕಶ್ಚನ । 
ಅತುಲತ್ವಾತ್‌ ಕೃತೋ ದೇವೈರ್ನಾಮ್ನಾ ಕಾಮಸ್ತು ಪಾವಕಃ 11೩ ೨1॥ 


ದೇವತೆಗಳಲ್ಲಿಯಾರ ರೂಪಕ್ಕೆ ಸದೃಶವಾದ ರೂಪವಿಲ್ಲವೋ ಅಂತಹ ಅಸದೃಶ 
ರೂಪವುಳ್ಳಅಗಿಗೆ ದೇವತೆಗಳು ಕಾಮ ಎಂದು ನಾಮಕರಣ ಮಾಡಿದರು. 


ಸಂಹರ್ಷಾದ್‌ ಧಾರಯನ್‌ ಕ್ರೋಧಂ ಧನ್ವೀ ಸ್ರಗೀ ರಥೇ ಸ್ಥಿತಃ I 
ಸಮರೇ ನಾಶಯೇಚ್ಛತ್ರೂನಮೋಘೋ ನಾಮ ಪಾವಕಃ 11೩೩1 


ಯಾರು ಸಂತೋಷವನ್ನೂ ಮತ್ತು ಕ್ರೋಧವನ್ನೂ ಧರಿಸಿ (ಸಂತೋಷದಿಂದ 
ಕ್ರೋಧವನ್ನು ಧರಿಸಿ) ಧನುಸ್ಸನ್ನು ಹಿಡಿದು ಮಾಲೆಯನ್ನು ಧರಿಸಿ ರಥದಲ್ಲಿಕುಳಿತು 
ಯುದ್ಧದಲ್ಲಿ ಶತ್ರುಗಳನ್ನು ನಾಶಮಾಡುತ್ತಾನೆಯೋ ಆ ಅಗ್ನಿಗೆ ಅಮೋಘ ಎಂದು 
ಹೆಸರು. 


ಉಕ್ಕೋ ನಾಮ ಮಹಾಭಾಗ ತ್ರಿಭಿರುಕ್ಸೈರಭಿಷ್ಟುತ: | 
ಮಹಾವಾಚಂ ತ್ವಜನಯತ್‌ ಸಮಾಶ್ವಾಸಂ ಹಿ ಯಂ ವಿದುಃ 11೩ ೪॥ 


ಎಲೈ ಮಹಾನುಭಾವನೇ, ಉಕ್ಕ ಎಂಬ ಅಗ್ನಿಯು ಮೂರುವೇದದ ಉಕ್ಕಗಳಿಂದ 
ಸ್ತೋತ್ರಮಾಡಲ್ಪಡುತ್ತಾನೆ. ಯಾವ ಅಗ್ನಿಯು ಮಹಾವಾಕ್ಯಗಳನ್ನು 
ಉಂಟುಮಾಡುತ್ತಾನೆಯೋ ಅವನನ್ನು ಸಮಾಶ್ಚಾಸ ಎಂದು ಕರೆಯುತ್ತಾರೆ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ನವಾಧಿಕದ್ದಿಶತಶತತಮೋ5 ಧ್ಯಾಯಃ ॥ 
Il ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಆಂಗಿರಸೇ ದ್ವಿತಿಯೋತಧ್ಯಾಯಃ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಒಂಬತ್ತನೆಯ ಅಧ್ಯಾಯ ಮುಗಿಯಿತು 
xXx 


ಮಾರ್ಕಂಡೇಯಸಮಾಸ್ಯಾಪರ್ವ -587- 


ಇನ್ನೂರ ಹತನೆಯ ಅಧ್ಯಾಯ 
ವ ಪಾಂಚಜನ್ಯ ಅಗ್ನಿಯ ಉತ್ಪತ್ತಿ ಮತ್ತು 
ಅವನ ವಜ ಕಥನ, 
ಮಾರ್ಕಂಡೇಯಃ 
ಕಾಶ್ಯಪೋ ಹ್ಯಥ ವಾಸಿಷ್ಠ ಪ್ರಾಣಶ್ಚ ಪ್ರಾಣಪುತ್ರಕ: । 
ಅಂಗಿರಾಂಗಿರಸಕ್ಚೈವ ಚ್ಯವನಶ್ಚ ಸುವರ್ಚಕಃ Hon 


ಅಚರಂತ ತಪಸ್ತೀವ್ರಂ ಪುತ್ರಾರ್ಥೇ ಬಹುವಾರ್ಷಿಕಮ್‌ । 
ಪುತ್ರಂ ಲಭೇಮ ಧರ್ಮಿಷ್ಠಂ ಯಶಸಾ ಬ್ರಹ್ಮಣಾ ಸಮಮ್‌ 11೨1! 


ಮಾರ್ಕಂಡೇಯ- ಕಾಶ್ಯಪ, ವಸಿಷ್ಠ ವಂಶದ ಭ್ರಹದ್ವತ, ಪ್ರಾಣಪುತ್ರನಾದ 
ಪ್ರಾಣ, ಅಂಗಿರಸರ ಪುತ್ರರಾದ ಅಂಗಿರಸರು ಮತ್ತು ಬು ಚ್ಯವನಪುತ್ರರಾದ ಸುವರ್ಚರು, 
ಧರ್ಮಿಷ್ಠನಾದ ಕೀರ್ಶಿಯಿಂದ ಬ ಬ್ರಹ್ಮನಿಗೆ ಸಮನಾದ ಪುತ್ರನನ್ನು ಪಡೆಯೋಣವೆಂದು 
ಪುತ್ರಾರ್ಥವಾಗಿ ಅನೇಕ ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನು ಆಚರಿಸಿದರು. 

ಮಹಾವ್ಯಾಹೃತಿಭಿರ್ಧ್ಯಾತಃ ಪಂಚಭಿಸ್ರೆಸ್ತದಾ ತ್ಹಥ। 


ಜಜ್ಞೇ ತೇಜೋ ಮಹಾರ್ಚಿಷ್ಠಾನ್‌ ಪಂಚವರ್ಣ: ಪ್ರಭಾವನಃ 11೩1! 


ಸಮಿದ್ವೋಗ್ಗಿಃ ಶಿರಸ್ತಸ್ಯ ಬಾಹೂ ಸೂರ್ಯನಿಭೌ ತಥಾ । 
ತ್ರಜ್‌ನೇತ್ರೇ ಚ ಸೇ ಕೃಷ್ಣೇ ಜಂಘೇ ಚ ಭಾರತ 
ಆಗ ಐದುಜನರಿಂದಲೂ ಮಹಾವ್ಯಾಹೃತಿ ಮಂತ್ರಗಳಿಂದ ಧ್ಗಾತನಾದ ಅಗ್ನಿಯು, 
ಪಂಚವರ್ಣದಿಂದ ಕೂಡಿದವನಾಗಿ ಸೃಷ್ಟಿಯನ್ನು ಮಾಡುವವನಾಗಿ ಸಮಿದ್ದಾಗ್ನಿಯಾಗಿ 
ಜನಿಸಿದನು. ಆ ಅಗ್ನಿಗೆ ಸಮಿದ್ದವಾದ ಅಗ್ನಿಯೇ ಶಿರಸ್ಸು. ಬಾಹುಗಳು ಸೂರ್ಯನ 
ಕಾಂತಿಯನ್ನುಪಡೆದವುಗಳು. ಚರ್ಮ ಮತ್ತು ನೇತ್ರಗಳು ಸುವರ್ಣದ ಕಾಂತಿಯಿಂದ 
ಕೂಡಿದ್ದವು. ಎಲೈ ಭಾರತನೇ, ಜಂಘೆಗಳು ಕೃಷ್ಣವರ್ಣದಿಂದ ಕೂಡಿದ್ದವು. 
ಪಂಚವರ್ಣಃ ಸ ತಪಸಾ ಕೃತಸ್ತೆಃ ಪಂಚಭಿರ್ಜನೈ: । 
ಪಾಂಚಜನ್ಯ: ಶ್ರು(ಸು)ತೋ ದೇವಃ ಪಂಚವಂಶಕರಸ್ತು ಸಃ 


Vu 


BI 


-588- ಮಹಾಭಾರತ ವನಪರ್ವ 


ಆ ಐದುಜನರ ತಪಸ್ಸಿನಿಂದ ಅವನು ಐದುವರ್ಣದಿಂದ ಕೂಡಿದವನಾಗಿ 
ಮಾಡಲ್ಪಟ್ಟನು. ಅವನಿಗೆ ಪಾಂಚಜನ್ಯ ಎಂದು ಹೆಸರಾಯಿತು (ತಪಸ್ಸೆಂದೂ ಅವನ 
ಹೆಸರು). ಅವನು ಈ ಐದುಜನರ ವಂಶಗಳನ್ನು ಮುಂದುವರೆಸುವವನಾದನು. 


ದಶವರ್ಷಸಹಸ್ರಾಣಿ ತಪಸ್ತಪ್ತ್ಪ್ವಾ ಮಹಾತಪಾಃ | 
ಜನಯತ್‌ ಪಾವಕಂ ಘೋರಂ ಪಿತ್ಚಣಾಂ ಸ ಪ್ರಜಾಃ ಸೃಜನ್‌ ॥೬॥ 


ಪಿತೃಗಳಿಗೆ ಪ್ರಜೆಗಳನ್ನು ಸೃಷ್ಠಿಸುವವನಾಗಿ ಮಹಾತಪಸ್ವಿಯಾದ ಅವನು 
ಹತ್ತುಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಘೋರವಾದ ಅಗ್ನಿಯನ್ನು 
ಉತ್ಪಾದಿಸಿದನು. | 


ಬೃಹದ್ರಥಂತರಂ ಮೂರ್ಧ್ನೋ ವಕ್ಷಾದ್ವಾ ತರಸಾಹರ್‌ೌ । 
ಶಿವಂ ನಾಭ್ಯಾಂ ಬಲಾದಿಂದ್ರಂ ವಾಯಗ್ಗೀ ಪ್ರಾಣತೋಆಸೃಜತ್‌ ॥೭॥ 


ಅವನು ತನ್ನಶಿರಸ್ಸಿನಿಂದ ಬೃಹದ್ರಥಂತರಗಳನ್ನೂ, ತನ್ನಮುಖದಿಂದ ವಾಯು 
ವರುಣರನ್ನೂ, ನಾಭಿಯಿಂದ ಶಿವನನ್ನೂ, ಬಲದಿಂದ ಇಂದ್ರನನ್ನೂ, ಪ್ರಾಣದಿಂದ 
ವಾಯಗ್ಗಿಗಳನ್ನೂ ಸೃಷ್ಟಿಸಿದನು. 

ಬಾಹುಭ್ಯಾಮನುದಾತ್ತೌ ಚ ವಿಶ್ವೇ ಭೂತಾನಿ ಚೈವ ಹ । 

ಏತಾನ್‌ ಸೃಷ್ಟ್ವಾ ತತಃ ಪಂಚ ಪಿತೃೃಣಾಮಸೃಜತ್‌ ಸುತಾನ್‌ 11೮॥॥ 

ಬಾಹುಗಳಿಂದ ಉದಾತ್ತ ಅನುದಾತ್ತಗಳನ್ನೂ ಮತ್ತು ಎಲ್ಲಾ ಪ್ರಾಣಿಗಳನ್ನೂ 
ಸೃಷ್ಟಿಸಿದನು. ಅನಂತರ ತನ್ನಪಿತೃಗಳಿಗಾಗಿ ಪಂಚಪುತ್ರರನ್ನು ಸೃಷ್ಟಿಸಿದನು. 

ಬೃಹದ್ರಥಸ್ಯ ಪ್ರಣಿಧಿಃ ಕಾಶ್ಯಪಸ್ಯ ಬೃಹತ್ತರಃ । 

ಭಾನುಃ: ಅಂಗಿರಸೋ ಧೀರಃ ಪುತ್ರೋ ವರ್ಚಸ್ಯ ಸೌಭರಃ । 

ಪ್ರಾಣಸ್ಯ ಚಾನುದಾತ್ತಸ್ತು ಪ್ರಖ್ಯಾತಾಃ ಪಂಚವಂಶಜಾಃ [al 

ಬೃಹದ್ರಥನಿಗೆ ಪ್ರಣಿಧಿ, ಕಾಶ್ಯಪನಿಗೆ ಬೃಹತ್ತರ, ಅಂಗಿರಸನಿಗೆ ಧೀರನಾದ ಬಾನು, 


ಸುವರ್ಚನಿಗೆ ಸೌಭರ, ಪ್ರಾಣನಿಗೆ ಅನುದಾತ್ತ ಇವರು ಪಂಚವಂಶಜರೆಂದು 
ಹೇಳಲ್ಲಡುತ್ತಾರೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -589- 


ದೇವಾನ್‌ ಯಜ್ಞಮುಷಶ್ಚಾನ್ಯಾನಸ್ಫೃಜತ್‌ ಪಂಚದಶೋತ್ತರಾನ್‌ ೧೦॥ 


ಸಭೀಮಮತಿಭೀಮಂ ಚ ಭೀಮಂ ಭೀಮಬಲಾಬಲಮ್‌ । 
ಏತಾನ್‌ ಯಜ್ಞಮುಷಃ ಪಂಚ ದೇವಾನಪ್ಯಸ್ಸಜತ್‌ ತಪಃ Hoo 


ಯಜ್ಞಚೋರರಾದ ದೇವತೆಗಳನ್ನೂ ಮತ್ತು ಇನ್ನೂ ಬೇರೆ ದೇವತೆಗಳನ್ನೂ ಒಟ್ಟು 
ಹದಿನೈದು ದೇವತೆಗಳನ್ನು ಸೃಷ್ಟಿಸಿದನು. ತಪೋನಾಮಕನಾದ ಪಾಂಚಜನ್ಯನು 
ಸುಭೀಮ, ಅತಿಭೀಮ, ಭೀಮ, ಭೀಮಬಲ ಮತ್ತು ಅಬಲ ಎಂಬ ಯಜ್ಞವನ್ನು 
ಅಪಹರಿಸುವ ಐದು ದೇವತೆಗಳನ್ನು ಸೃಷ್ಟಿಸಿದನು. 

ಸುಮಿತ್ರಂ ಮಿತ್ರವಂತಂ ಚ ಮಿತ್ರಜ್ಞಂ ಮಿತ್ರವರ್ಧನಮ್‌ । 

ಮಿತ್ರಧರ್ಮಾಣಮಿತ್ಯೇತಾನ್‌ ದೇವಾನಪ್ಯಸ್ಫಜತ್‌ ತತಃ 1೧೨! 


ಅನಂತರ ಸುಮಿತ್ರ, ಮಿತ್ರವಂತ, ಮಿತ್ರಜ್ಞ, ಮಿತ್ರವರ್ಧನ, ಮಿತ್ರಧರ್ಮ ಎಂಬ 
ಐದುದೇವತೆಗಳನ್ನು ಸೃಷ್ಟಿಸಿದನು. 


ಸುರಪ್ರವೀರಂ ವೀರಂ ಚ ಸುಕೇಶಂ ಚ ಸುವರ್ಚಸಮ್‌ । 
ಸುರಾಣಾಮಪಿ ಹಂತಾರಂ ಪಂಚೈತಾನುಸ್ಫಚತ್‌ ತಪಃ (ತತಃ) ॥೧೩॥ 


ತಪೋನಾಮಕನಾದ ಅವನು ಸುರಪ್ರವೀರ, ವೀರ, ಸುಕೇಶ, ಸುವರ್ಚ, 
ಸುರಹಂತಾ ಎಂಬ ಐವರನ್ನೂ ಸೃಷ್ಟಿಸಿದನು. 

ತ್ರಿವಿಧಂ ಸಂಸ್ಥಿತಾ ಹ್ಯೇತೇ ಪಂಚ ಪಂಚ ಪೃಥಕ್‌ಪೃಥಕ್‌ | 

ಮುಪ್ಪಂತ್ಯತ್ರ ಸ್ಥಿತಾ ಹ್ಯೇತೇ ಸ್ವರ್ಗತೋ ಯಜ್ಞಯಾಜಿನ: novi 


ಈ ಮೂರು ಐದೈದುಜನರ ಗುಂಪುಗಳು ಪ್ರತ್ಯೇಕವಾಗಿರುತ್ತವೆ. ಅವರು ಇಲ್ಲಿ 


ಭೂಮಿಯಲ್ಲಿಯೇ ಇದ್ದುಯಜ್ಞವನ್ನುಮಾಡಿ ಸ್ವರ್ಗಕ್ಕೆ ಹೋದವರನ್ನು ಸ್ವರ್ಗದಿಂದ 


ಅಪಹರಿಸುತ್ತಾರೆ. 
ತೇಷಾಮಿಷ್ಟಂ ಹರಂತ್ಯೇತೇ ನಿಘಂತಿ ಚ ಮಹದ್ಭವಿ: I 


ಸರ್ಧಯಾ ಹವ್ಯವಾಹಾನಾಂ ನಿಘ್ಲಂತ್ಯೇತೇ ಹರಂತಿ ಚ 11೧೫1 


-590- ಮಹಾಭಾರತ ವನಪರ್ವ 


ಅವರ ಇಷ್ಟವನ್ನು ಅಪಹಾರ ಮಾಡುತ್ತಾರೆ. ಅವರ ಶ್ರೇಷ್ಠವಾದ ಹವಿಸ್ಸನ್ನು 
ನಾಶಪಡಿಸುತ್ತಾರೆ. ಸಾತ್ತಿಕದೇವತೆಗಳಾದ ಅಗ್ನಿಗಳ ಮೇಲಿನ ಸ್ಪರ್ಧೆಯಿಂದ ಇವರು 
ನಾಶವನ್ನು ಮತ್ತು ಚೌರ್ಯವನ್ನೂಮಾಡುತ್ತಾರೆ. 


ಬಹಿರ್ವೇದ್ಯಾಂ ತದಾದಾನಂ ಕುಶಲೈಃ ಸಂಪ್ರವರ್ತಿತಮ್‌ । 
ತದೈತೇ ನೋಪಸರ್ಪಂತಿ ಯತ್ರ ಚಾಗ್ನಿ ಸ್ಥಿತೋ ಭವೇತ್‌ 11೧೬॥ 


ಇವರಿಗೆ ವೇದಿಕೆಯ ಹೊರಗಡೆಯಲ್ಲಿಯೇ ಬಲ್ಯಾದಿಗಳನ್ನು ಕೊಡುವುದು 
ನಿಪುಣರಿಂದ ಪ್ರವರ್ತಿತವಾಗಿದೆ. ಆಗ ಇವರು ಅಗ್ನಿ ಇರುವಲ್ಲಿಗೆ ಪ್ರವೇಶಿಸುವುದಿಲ್ಲ. 


ಚಿತೋಶಗ್ನಿರುದ್ದಹನ್‌ ಯಜ್ಞಂ ಪಕ್ಷಾಭ್ಯಾಂ ತಾನ್‌ ಪ್ರಬಾಧತೇ ॥ 
ಮಂತೈೆಃ ಪ್ರಶಮಿತಾ ಹ್ಯೇತೇ ನಮುಷ್ಗಂತಿ ಚ ಯಜ್ಞಿಯಮ್‌ ॥/೧೭/ 


ಚಯನ ಮಾಡಲ್ಪಟ್ಟ ಅಗ್ನಿಯು ಪಕ್ಷಿರೂಪವನ್ನುತಾಳಿ ಯಜ್ಞವನ್ನು ನಿರ್ವಹಿಸುತ್ತಾ 
ತನ್ನ ರೆಕ್ಕೆಗಳಿಂದ ಅವರನ್ನು ಬಾಧಿಸುತ್ತಾನೆ. ಮಂತ್ರಗಳಿಂದ ಶಾಂತಗೊಳಿಸಲ್ಪಟ್ಟಇವರು 


ಆಗ ಯಜ್ಞದ ಶುಭಫಲವನ್ನಾಗಲೀ, ಯಜ್ಞಸಂಬಂಧಿಯಾದ ವಸ್ತುವನ್ನಾಗಲೀ 
ಕದಿಯುವುದಿಲ್ಲ. 


ಬೃಹದುಕ್ನಸ್ತಪಸ್ಕೈವ ಪುತ್ರೋ ಭೂಮಿಮುಪಾಶ್ರಿತಃ । 
ಅಗ್ನಿಹೋತ್ರೇ ಹೂಯಮಾನೇ ಪೃಥಿವ್ಯಾಂ ಸದ್ದಿರಿಜ್ಯತೇ 11೧೮॥ 


ಬೃಹದುಕ್ಕನು ತಪಃನಾಮಕನಾದ ಇದೇ ಅಗ್ನಿಯ ಪುತ್ರನಾಗಿ ಭೂಮಿಯನ್ನು 
ಆಶ್ರಯಿಸಿಕೊಂಡಿರುತ್ತಾನೆ. ಅಗ್ನಿಹೋತ್ರವನ್ನು ಮಾಡುವಾಗ ಸಜ್ಜನರು ಇವನಿಗೆ 
ಭೂಮಿಯಲ್ಲಿಪೂಜೆಯನ್ನು ಸಲ್ಲಿಸುತ್ತಾರೆ. 

ರಥಂತರಶ್ಚ ತಪಸಃ ಪುತ್ರೋಗ್ಗಿಃ ಪರಿಪಠ್ಯತೇ । 

ಮಿತ್ರವಿಂದಾಯ ವೈ ತಸ್ಯ ಹವಿರಧ್ವರ್ಯವೋ ವಿದುಃ 11೧೯॥॥ 


ರಥಂತರ ಎಂಬುವನು ತಪೋನಾಮಕ ಅಗ್ನಿಯ ಇನ್ನೊಬ್ಬ ಪುತ್ರನೆಂದು 
ಹೇಳಲ್ಲಡುತ್ತಾನೆ (ತಪಸ್ಸೆಂಬ ಸಕಾರಾಂತ ಶಬ್ದವೂ ತಪಃ ಎಂಬ ಅಕಾರಾಂತ ಶಬ್ದವೂ 


ಈ ಪಾಂಚಜನ್ಯ ಅಗ್ನಿಯನ್ನೇ ಹೇಳುತ್ತದೆ). ಅವನಿಗೆ ಕೊಡುವ ಹವಿಸ್ಸುಮಿತ್ರಲಾಭ 
ಪ್ರಯೋಜನವುಳ್ಳದ್ದೆಂದು ತಿಳಿಯುತ್ತಾರೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -591- 


ಏತೈಃ ಸಹ ಮಹಾಭಾಗ ತಪಸ್ತೇಜಸ್ವಿಭಿರ್ನಪ | 

ಮುಮುದೇ ಪರಮಪ್ರೀತಃ ಸಹ ಪುತ್ಸರ್ಮಹಾಯಶಾಃ 11೨೦॥॥ 

ಎಲೈ ಮಹಾನುಭಾವನೇ, ರಾಜನೇ, ಮಹಾಕೀರ್ತಿವಂತನಾದ 
ಪಾಂಚಜನ್ಯಾಗ್ನಿಯು ತಪಸ್ಸಿನಿಂದ ಸಂಪಾದಿಸಿದ ತೇಜಸಿನಿಂದ ಕೂಡಿದ ಈ ಪುತ್ರರ 
ಜೊತೆಯಲ್ಲಿ ಪರಮತ್ಛಪ್ತಿಯನ್ನು ಹೊಂದಿದವನಾಗಿ ಸಂತೋಷಪಡುತ್ತಾನೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ದಶಾಧಿಕದ್ದಿಶತಶತತಮೋ5ಧ್ಯಾಯಃ ॥। 
1 ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಆಂಗಿರಸೇ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹತ್ತನೆಯ ಅಧ್ಯಾಯ ಮುಗಿಯಿತು 
ರರ ತ 1 
ಇನ್ನೂರ ಹನ್ನೊಂದನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ವಿಸ್ತಾರವಾಗಿ ಅಗ್ನಿಗಳ ವಂಶ ಮತ್ತು ಗುಣಗಳ ಕಥನ. 
ಮಾರ್ಕಂಡೇಯಃ 


ಗುರುಭಿರ್ನಿಯಮೈರ್ಯುಕ್ತೋ ಭರತೋ ನಾಮ ಪಾವಕಃ । 


ಅಗ್ನಿ! ಪುಷ್ಟಿಪತಿರ್ನಾಮ ತುಷ್ಟಃ ಪುಷ್ಟಿಂ ಪ್ರಯಚ್ಛತಿ ell 


ಮಾರ್ಕಂಡೇಯ- ಭರತನೆಂಬ ಅಗ್ನಿಯು ದೊಡ್ಡ ನಿಯಮಗಳನ್ನು 
ಆಚರಿಸುವವನು. ಪುಷ್ಟಿಪತಿ ಎಂಬ ಅಗ್ನಿಯು ಸಂತುಷ್ಟನಾಗಿ ಪುಷ್ಟಿಯನ್ನು 
ಕೊಡುವವನು. 

ಭರತ್ಯೇಷ ಪ್ರಜಾಃ ಸರ್ವಾಸ್ತತೋ ಭರತ ಉಚ್ಯತೇ । 

ಸತತಂ ಭರತಶ್ರೇಷ್ಠ ಪಾವಕೋವೈ ಮಹಾಪ್ರಭ: 

ಭರತನೆಂಬ ಅಗ್ನಿಯು ಎಲ್ಲಾ ಪ್ರಜೆಗಳನ್ನು ಸತತವಾಗಿ ಭರಣ (ಪೋಷಣ) 
ಮಾಡುತ್ತಾನೆ. ಆದ್ದರಿಂದಲೇ ಅವನಿಗೆ ಭರತ ಎಂದು ಹೆಸರು. ಎಲೈ ಭರತಶ್ರೇಷ್ಠನೇ, 


11೨॥। 


ಈ ಅಗ್ನಿಯು ಮಹಾಕಾಂತಿಯುಳ್ಳವನು. 


-592- ಮಹಾಭಾರತ ವನಪರ್ವ 


ಅಗ್ನಿರ್ಯಶ್ಚ ಶಿವೋ ನಾಮ ಶಕ್ತಿಪೂಜಾಪರಶ್ಚ ಸಃ । 
ದುಃಖಾರ್ತಾನಾಂ ಚ ಸರ್ವೇಷಾಂ ಶಿವಕೃತ್‌ ಸತತಂ ಶಿವಃ 11೩.1! 


ಶಿವನಾಮಕ ಅಗ್ನಿಯು ಶಕ್ತಿಪೂಜಾ ನಿರತನಾಗಿರುತ್ತಾನೆ. ಅವನು ದುಃಖದಿಂದ 
ಬಳಲಿದ ಎಲ್ಲರಿಗೂ ಶುಭವನ್ನು ಉಂಟುಮಾಡುತ್ತಾನೆ. 


ತಪಸಸ್ತು ಫಲಂ ದೃಷ್ಟ್ವಾ ಸಂಪ್ರವೃದ್ಧಂ ತಪೋಮಯಮ್‌ । 
ಉದ್ದರ್ತುಕಾಮೋ ಮತಿಮಾನ್‌ ಪುತ್ರೋ ಜಜ್ಞೇ ಪುರಂದರಃ HY 


[a 
ತೆಪೋನಾಮಕ ಅಗ್ನಿಯ ವಂಶವು ಸಮೃದ್ಧವಾಗಿ ಬೆಳೆದು 
ತಪೋನಿಷ್ಠವಾಗಿರುವುದನ್ನು ನೋಡಿ ಮೇಧಾವಿಯಾದ ಇಂದ್ರನು ತನ್ನ ಉದ್ದಾರವನ್ನು 
ಬಯಸಿ ಅವನಿಗೆ ಪುತ್ರನಾಗಿ ಜನಿಸಿದನು. 


ಊಪಷ್ಮಾ ಚೈವೋಷ್ಠಣೋ ಜಜ್ಞೇ ಸೋಗ್ನಿರ್ಭೂತೇಷು ಲಕ್ಷ ತೇ! 
ಅಗ್ನಿಶ್ಟಾಪಿ ಮನುರ್ನಾಮ ಪ್ರಾಜಾಪತ್ಯಮಕಾರಯತ್‌ 11೫11 


ತಪೋನಾಮಕ ಅಗ್ನಿಯ ಉಪ್ಣಸ್ಪರ್ಶದಿಂದ ಊಷ್ಟನಾಮಕ ಅಗ್ನಿಯು ಜನಿಸಿದನು. 
ಈ ಅಗ್ನಿಯು ಎಲ್ಲಾ ಪ್ರಾಣಿಗಳಲ್ಲಿ ಉಷ್ಣಸರ್ಶರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. 
ಮನುನಾಮಕ ಅಗ್ನಿಯು ತಪೋನಾಮಕ ಅಗ್ನಿಯ ಇನ್ನೊಬ್ಬಪುತ್ರ. ಅವನು ಪ್ರಜೆಗಳ 
ಪಾಲನೆಯನ್ನು ಮಾಡುತ್ತಾನೆ. 


ಶಂಭುಮಗ್ಗಿಮಥ ಪ್ರಾಹುರ್ಬ್ರಾಹ್ಮಣಾ ವೇದಪಾರಗಾಃ । 
ಆವಸಥ್ಯಂ ದ್ವಿಜಂ ಪ್ರಾಹುರ್ದೀಪ್ತಮಗ್ನಿಂ ಮಹಾಪ್ರಭಮ್‌ 1೬1 


ವೇದಪಾರಂಗತರಾದ ಬ್ರಾಹ್ಮಣರು ಶಂಭುನಾಮಕ ಅಗ್ನಿಯನ್ನು (ಇನ್ನೊಬ್ಬ 
ಪುತ್ರನೆಂದು) ಹೇಳುತ್ತಾರೆ. ದೀಪ್ತನಾದ ಮಹಾಪ್ರಭೆಯುಳ್ಳ ಔಪಾಸನಾಗ್ನಿಯನ್ನು 
ದ್ವಿಜನಾಮಕನೆಂದು ಹೇಳುತ್ತಾರೆ. 


ಊರ್ಜಸ್ಸರಾನ್‌ ಹವ್ಯವಾಹಾನ್‌ ಸುವರ್ಣಸದೃಶಪ್ರಭಾನ್‌ । 


ತತಸ್ತಪೋ ಹ್ಯಜನಯತ್‌ ಪಂಚ ಯಜ್ಞಸುತಾನಿಹ Hcl 


ಮಾರ್ಕಂಡೇಯಸಮಾಸ್ಯಾಪರ್ವ -593- 


ಅನಂತರ ತಪೋನಾಮಕ ಅಗ್ನಿಯು ದೇವಾನ್ನವನ್ನು ಮಾಡುವ ಹವ್ಯವನ್ನು 
ಸಾಗಿಸುವ ಐದುಜನ ಯಜ್ಞಸಂಬಂಧಿಪುತ್ತರನ್ನು ಪಡೆದನು. ಅವರು ಬಜ್‌ 
ಕಾಂತಿಯುಳ್ಳವರು. 
ಪ್ರಶಾಂತೋರಗ್ನಿರ್ಮಹಾಭಾಗ ಪರಿಶ್ರಾಂತೋ ಗವಾಂಪತಿಃ । 
ಅಸುರಾನ್‌ ಜನಯನ್‌ ಘೋರಾನ್ನ್ಯಾಂತ್ಸೆವ ಪೃಥಗ್ಗಿಧಾನ್‌ ॥॥೮॥ 
ಎಲೈ ಮಹಾನುಭಾವನೇ, ಪ್ರಶಾಂತ, ಪರಿಶ್ರಾಂತ ಮತ್ತು ಗೋಪತಿ ಎಂಬ 
ಅಗ್ನಿಗಳು ಘೋರರಾದ ಅಸುರರನ್ನೂ , ಅನೇಕ ವಿಧವಾದ ಮನುಷ್ಯರನ್ನೂ ಪಡೆದರು. 
ತಪಸಶ್ವ ಮನುಃ ಪುತ್ರೋ ಭಾನುಂ ಚಾಪ್ಯಂಗಿರಾಃ ಸ್ಥಜತ್‌ । 
ಬೃಹದ್ದಾನುಂ ತು ತಂ ಪ್ರಾಹುರ್ಬ್ರಾಹ್ಮಣಾ ವೇದಪಾರಗಾಃ Tal 
ತಪೋನಾಮಕ ಅಗ್ನಿಗೆ ಮನುನಾಮಕ ಅಗ್ನಿಯು ಇನ್ನೊಬ್ಬ ಪುತ್ರ. ಅಂಗಿರಾ 
ನಾಮಕ ಅಗ್ನಿಯು ಭಾನುವನ್ನು ಪುತ್ರನನ್ನಾಗಿ ಪಡೆದನು. ವೇದಪಾರಂಗತರಾದ 
ಬ್ರಾಹ್ಮಣರು ಇವನನ್ನು ಬೃಹದ್ಭಾನು ಎಂದೂ ಕರೆಯುತ್ತಾರೆ. 
ಭಾನೋರ್ಭಾರ್ಯಾ ಸುಪ್ರಜಾ ತು ಬೃಹದ್ದಾಸಾ ತು ಸೋಮಜಾ । 
ಅಸ್ಫಜೇತಾಂ ತು ತೇಪುತ್ರಾನ್‌ ಶೃಣು ತೇಷಾಂ ಪ್ರಜಾವಿಧಿಮ್‌ ॥೧೦॥ 
ಚಂದ್ರನ ಮಕ್ಕಳಾದ ಸುಪ್ರಜಾ ಮತ್ತು ಬೃಹದ್ಭಾಸಾ ಎಂಬುವವರು ಭಾನುವಿನ 
ಪತಿಯರು. ಅವರಿಬ್ಬರೂ ಅನೇಕ ಪುತ್ರರನ್ನು ಪಡೆದರು. ಅವರ ವಂಶವನ್ನು ಕೇಳು. 
ಕ್‌ 
ದುರ್ಬಲಾನಾಂ ತು ಭೂತಾನಾಮಸೂನ್ಯಃ ಪಂಪ್ರಯಚ್ಛತಿ । 
ತಮಗ್ಗಿಂ ಬಲದಂ ಪ್ರಾಹುಃ ಪ್ರಥಮಂ ಭಾನುತಃ ಸುತಮ್‌ 
ದುರ್ಬಲರಾದ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಯಾವನು ಪ್ರಾಣಗಳನ್ನು 
ಕೊಡುತ್ತಾನೆಯೋ ಅವನನ್ನು ಬಲದ ಎಂದು ಕರೆಯುತ್ತಾರೆ. ಅವನು ಭಾನುವಿನ 
ಪ್ರಥಮ ಪುತ್ರ. 
ಯಃ ಪ್ರಶಾಂತೇಷು ಭೂತೇಷು ಮನ್ಯುರ್ಭವತಿ ದಾರುಣಃ । 
ಸ ಮನ್ಯುಮಾನ್ನಾಮ ದ್ವಿತೀಯೋ ಭಾನುತ: ಸುತಃ 


11೧೧॥। 


11೧೨! 


-594- ಮಹಾಭಾರತ ವನಪರ್ವ 


ಪ್ರಶಾಂತವಾದ ಪ್ರಾಣಿಗಳು ಮತ್ತು ಮನುಷ್ಯರಲ್ಲಿ ದಾರುಣವಾದ ಕೋಪವು 
ಉಂಟಾಗುವುದಕ್ಕೆ ಕಾರಣನಾದವನು ಮನ್ಯುಮಾನ್‌ ಎಂಬ ಅಗ್ನಿ. ಅವನು ಭಾನುವಿನ 
ಎರಡನೆಯ ಪುತ್ರ. 


ದರ್ಶೇ ಚ ಪೌರ್ಣಮಾಸೇ ಚ ಯಸ್ಯೇಹ ಹವಿರುಚ್ಕತೇ । 
ವಿಷ್ಣುನಾ ಸಹ ಯೋಪಗಿಸ್ತು ಧೃತಿಮಾನ್ನಾಮ ಸೋಂಗಿರಾಃ  ॥೧೩॥ 


ದರ್ಶಪೂರ್ಣಮಾಸಗಳಲ್ಲಿ ಯಾವ ಅಗ್ನಿಗೆ ಎಷ್ಟುವಿನ ಜೊತೆಯಲ್ಲಿ ಹವಿಸ್ಸು 
ಸಲ್ಲುತ್ತದೆಯೋ ಅವನಿಗೆ ಧೃತಿಮಾನ್‌ ಎಂದು ಹೆಸರು. ಆರು ಅಂಗಿರಸರ ವಂಶಕ್ಕೆ 
ಸೇರಿದವನು. 


ಇಂದ್ರೇಣ ಸಹಿತಂ ಯಸ್ಯ ಹವಿರಾಗ್ರಯಣಂ ಸ್ಮೃತಮ್‌ 1 
ಅಗ್ಗಿರಾಗ್ರಯಣೋ ನಾಮ ಭಾನೋರೇವಾನ್ಹಯಸ್ತು ಸಃ 11೧೪॥ 


ಯಾವ ಅಗ್ನಿಗೆ ಇಂದ್ರನ ಜೊತೆಯಲ್ಲಿಆಗ್ರಯಣ ಹವಿಸ್ಸುಸಲ್ಲುತ್ತದೆಯೋ ಅವನಿಗೆ 
ಆಗ್ರಯಣ ಎಂದೇ ಹೆಸರು. ಅವನು ಭಾನುವಿನ ವಂಶಕ್ಕೆ ಸೇರಿದವನು. 


ಚಾತುರ್ಮಾಸ್ಯೇಷು ನಿತ್ಯಾನಾಂ ಹವಿಷಾಂ ಯೋ ನಿರಗ್ರಹಃ । 
ಚತುರ್ಭಿಃ ಸಹಿತಃ ಪುತೈರ್ಭಾನೋರೇವಾನ್ಹಯ: ಸ್ಮೃತಃ 11೧೫1! 


ಚಾತುರ್ಮಾಸ್ಯದಲ್ಲಿಯಾವ ಅಗ್ನಿಯು ತನ್ನನಾಲ್ಕುಪುತ್ರರ ಜೊತೆಯಲ್ಲಿನಿತ್ಯವಾದ 
ಹವಿಸ್ಸನ್ನು ಸ್ವೀಕರಿಸುತ್ತಾನೆಯೋ ಅವನಿಗೆ ನಿರಗ್ರಹ (ನಿರಗ್ರಜ) ಎಂದು ಹೆಸರು. 
ಅವನು ಭಾನುವಿನ ವಂಶಕ್ಕೇ ಸೇರಿದವನು. 


ನಿಶಾ ತ್ವಜನಯತ್‌ ಕನ್ಯಾಮಗ್ನೀಷೋಮಾವುಭೌ ತಥಾ । 
ಮನೋರೇವಾಭವದ್‌ ಭಾರ್ಯಾ ಸುಷುವೇ ಪಂಚ ಪಾವಕಾನ್‌॥೧೬॥ 


ನಿಶಾ ಎಂಬ ರಾತ್ರ ಮಾನಿ ದೇವತೆಯು ಒಬ್ಬ ಕನ್ಯೆ ಯನ್ನೂ ಅಗ್ನಿ ಸೋಮ 


ಎಂಬ ಇಬ್ಬರು ಪುತ್ರರನ್ನೂ ಪಡೆದಳು. ಆ ಕನ್ಯೆಯು ಮಾಜ್‌ ಅಗ್ನಿಯ ಪತ್ನಿಯಾಗಿ 
ಐದು ಆಗ್ನಿಗಳನ್ನು ಮಕ್ಕಳಾಗಿ ಪಡೆದಳು. 


ಪೂಜ್ಯತೇ ಹವಿಷಾಗ್ರೆ (ಣ ಚಾತುರ್ಮಾಸ್ಯೇಷು ಪಾವಕಃ । 


ಪರ್ಜನ್ಯಸಹಿತಃ ಶ್ರೀಮಾನಗ್ಗಿರ್ವೈಶ್ವಾನರಸ್ತು ಸ 1೧೭1 


ಮಾರ್ಕಂಡೇಯಸಮಾಸ್ಯಾಪರ್ವ -595- 


ಚಾತುರ್ಮಾಸ್ಯಗಳಲ್ಲಿ ಯಾವ ಅಗ್ನಿಯು ಪರ್ಜನ್ಯನ ಜೊತೆಯಲ್ಲಿ ಶ್ರೇಷ್ಠವಾದ 
ಹವಿಸಿನಿಂದ ಪೂಜಿಸಲ್ಪಡುತ್ತಾನೆಯೋ ಕಾಂತಿಯುಕ್ಕನಾದ ಅವನಿಗೆ ವೈಶ್ವಾನರ ಎಂದು 
ಹೆಸರು. 

ಅಸ್ಯ ಲೋಕಸ್ಯ ಸರ್ವಸ್ಯ ಯಃ ಪ್ರಭುಃ ಪರಿಪಠ್ಯತೇ । 

ಸೋಗಿರ್ವಿಶ್ಲಪತಿರ್ನಾಮ ದ್ವಿತೀಯೋ ವೈ ಮನೋಃ ಸುತಃ ॥ಂ೮॥ 

ಎಲ್ಲಮನುಷ್ಯರಿಗೂ ಯಾವನನ್ನು ಪ್ರಭುವೆಂದು ಕರೆಯುತ್ತಾರೆಯೋ ಅವನನ್ನು 
ವಿಶ್ವಪತಿ ಎಂದು ಕರೆಯುತ್ತಾರೆ. ಅವನು ಮನುವಿನ ದ್ವಿತೀಯ ಪುತ್ರ (ವೈಶ್ವಾನರನು. 
ಪ್ರಥಮ ಪುತ್ರ). 

ಯಸ್ತು ವಿಶ್ವಸ್ಯ ಜಗತೋ ಬುದ್ಧಿಮಾಕ್ರಮ್ಯ ತಿಷ್ಕತಿ । 

ತಂ ಪ್ರಾಹುರಧ್ಯಾತ್ಮವಿದೋ ವಿಶ್ವಜಿನ್ನಾಮ ಪಾವಕಮ್‌ Teal 

ಯಾವ ಅಗ್ನಿಯು ಎಲ್ಲಜೀವರ ಬುದ್ದಿಯನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡು 
ಇರುತ್ತಾನೆಯೋ ಅವನನ್ನು ಅಧ್ಯಾತ್ವಜ್ಞಾನಿಗಳು ವಿಶ್ವಜಿತ್‌ನಾಮಕನಾದ ಅಗ್ನಿ ಎಂದು 
ಕರೆಯುತ್ತಾರೆ. 


ಅಂತರಗ್ಗಿಃ ಶ್ರೋ ಯೋ ಹಿ ಭುಕ್ತಂ ಪಚತಿ ದೇಹಿನಾಮ್‌ । 


ಸ ಜಜ್ಞೇ ವಿಶಭುಜ್‌ನಾಮ ಸರ್ವಲೋಕೇಶ್ಟರೇಶ್ವರಃ 11೨೦॥ 


ಯಾವ ಅಗ್ನಿಯು ದೇಹದ ಒಳಗಿದ್ದುಪ್ರಾಣಿಗಳು ತಿಂದ ಆಹಾರವನ್ನು ಪಚನ 
ಮಾಡುತ್ತಾನೆಯೋ ಅವನಿಗೆ ವಿಶ್ವಭುಗ್‌ ಎಂದು ಹೆಸರು. ಅವನು ಎಲ್ಲಪ್ರಾಣಿಗಳಿಗೂ 
ಪ್ರಭುವಾಗಿದ್ದಾನೆ. 

ಬ್ರಹ್ಮಚಾರೀ ಯತಾತ್ಮಾ ಚ ಸತತಂ ವಿಪುಲವ್ರತಃ । 

ಬ್ರಾಹ್ಮಣಾಃ ಪೂಜಯಂತ್ಯೇನಂ ಪಾಕಯಜ್ಞೇಷು ಪಾವಕಮ್‌ 

ಅವನು ಬ್ರಹ್ಮಚಾರಿ, ಮನೋನಿಗ್ರಹವುಳವನು, ಸತತವಾಗಿ ಅನೇಕ ವ್ರತಗಳನ್ನು 
ಧರಿಸಿದವನು. ಬ್ರಾಹ್ಮಣರು ಪಾಕಯಜ್ಞಗಳಲ್ಲಿಈ ಅಗ್ನಿಯನ್ನು ಪೂಜಿಸುತ್ತಾರೆ. 


11೨೧॥॥ 


-596- ಮಹಾಭಾರತ ವನಪರ್ವ 


ಪ್ರಥಿತೋ ಗೋಪತಿರ್ನಾಮ ನದೀ ಭಾರ್ಯಾರಭವತ್ವಿಯಾ | 
ತಸ್ಮಿನ್‌ ಸರ್ವಾಣಿ ಕರ್ಮಾಣಿ ಕ್ರಿಯಂತೇ ಧರ್ಮಸೇವತಃ 11೨೨॥॥ 


ಗೋಪತಿ ಎಂಬ ಅಗ್ನಿಯು ಭಾನುವಿನ ಇನ್ನೊಬ್ಬಪುತ್ರನು. ನದೀ ಎಂಬುವಳು 
ಅವನ ಪ್ರಿಯಪತ್ನಿ. ಧರ್ಮಸ್ಥಾಪಕವಾದ ಎಲ್ಲಾ ಕರ್ಮಗಳನ್ನೂ ಈ ಅಗ್ನಿಯಲ್ಲಿ 
ಮಾಡುತ್ತಾರೆ. 


ಕನ್ಯಾ ಸಾ ರೋಹಿಣೀ ನಾಮ ಹಿರಣ್ಯಕಶಿಪೋಃ ಸುತಾ । 
ಕರ್ದಮಸ್ಯಾಭವದ್‌ ಭಾರ್ಯಾ ಸ ವಹಿ; ಸ ಪ್ರಜಾಪತಿಃ 11೨೩1 


ಹಿರಣ್ಯಕಶಿಪುವಿನ ಮಗಳಾದ ರೋಹಿಣೀ ಎಂಬ ಕನ್ಯೆಯು ಕರ್ದಮನಾಮಕ 
ವಹ್ನಿಯ ಪತ್ನಿ ಆ ವಹ್ನಿಯು ಪ್ರಜೆಗಳ ಪಾಲನೆಯನ್ನು ಮಾಡುತ್ತಾನೆ. 


ಪ್ರಾಣಾನಾಶ್ರಿತ್ಯ ಯೋ ದೇಹಂ ಪ್ರವರ್ತಯತಿ ದೇಹಿನಾಮ್‌ । 
ತಸ್ಯ ಸನ್ನಿಹಿತೋ ನಾಮ ಶಬ್ದರೂಪಸ್ಯ ಸಾಧನಃ 11೨೪ 


ದೇಹಿಗಳ ಇಂದ್ರಿಯಗಳನ್ನು ಆಶ್ರಯಿಸಿ ಯಾವ ಅಗ್ನಿಯು ಅವರಲ್ಲಿ ಪ್ರವೃತ್ತಿಯನ್ನು 
ಉಂಟುಮಾಡುತ್ತಾನೆಯೋ ಅವನಿಗೆ ಸನ್ನಿಹಿತ ಎಂದು ಹೆಸರು. ಅವನು ಶಬ್ದಮತ್ತು 
ರೂಪಗಳ ಜ್ಞಾನಕ್ಕೆ ಸಾಧನವಾಗಿದ್ದಾನೆ. 


ಶುಕ್ಗಕೃಷ್ಟವಪುರ್ದೇವೋ ಯೋ ಬಿಭರ್ತಿ ಹುತಾಶನಃ । 


ಅಕಲ್ಮಷಃ ಕಲ್ಕಷಾಣಾಂ ಕರ್ತಾ ಕ್ರೋಧಾಶ್ರಿತಸ್ತು ಸಃ 11೨೫ 


ಯಾವ ಅಗ್ನಿಯು ಶುಕ್ಕಕ್ಪಷ್ಣದೇಹವನ್ನುಧರಿಸಿ ತಾನು ಕಲ್ಲಶರಹಿತನಾಗಿ ಜೀವರಲ್ಲಿ 
ಕಲ್ಗಶವನ್ನುಉಂಟುಮಾಡುತ್ತಾನೆಯೋ ಅವನಿಗೆ ಕ್ರೋಧಾಶ್ರಿತ ಎಂದು ಹೆಸರು. 


ಕಪಿಲಂ ಪರಮರ್ಷಿಂ ಚ ಯಂ ಪ್ರಾಹುರ್ಯತಯಃ ಸದಾ । 
ಅಗ್ನಿ: ಸ ಕಪಿಲೋ ನಾಮ ಸಾಂಖ್ಯಯೋಗಪ್ರವರ್ತಕಃ 11೨೬॥। 


ಯತಿಗಳು ಯಾವನನ್ನು ಸದಾ ಕಪಿಲ ಮಹರ್ಷಿ ಎಂದು ಹೇಳುತ್ತಾರೆಯೋ 
ಅವನು ಕಪಿಲನಾಮಕ ಅಗ್ನಿ. ಅವನು ಸಾಂಖ್ಯಯೋಗಪ್ರವರ್ತಕನಾದವನು. 


ಮಾರ್ಕಂಡೇಯಸಮಾಸ್ಕಾಪರ್ವ -597- 


ಅನ್ನಂ ಯಚ್ಛಂತಿ ಭೂತಾನಾಂ ಯೇನ ಭೂತಾನಿ ನಿತ್ಯದಾ । 
ಕರ್ಮಸ್ಸಿಹ ವಿಚಿತ್ರೇಷು ಸೋಠಗ್ರಣೇರ್ವಜ್ನರುಚ್ಛತೇ TENT 
ಅನೇಕ ವಿಧವಾದ ಕರ್ಮಗಳನ್ನು ಮಾಡಿದಾಗ ಮನುಷ್ಯರು ಪ್ರಾಣಿಗಳಿಗೆ ನಿತ್ಯವೂ 
ಏನು ಅನ್ನದಾನವನ್ನು ಮಾಡುತ್ತಾರೆಯೋ ಅದಕ್ಕೆ ಪ್ರೇರಕನಾದ ಅಗ್ನಿಗೆ ಅಗ್ರಣೀ ಎಂದು 
ಹೆಸರು. 
ಇಮಾನನ್ಯಾನ್‌ ಸಮಸೃಜತ್‌ ಪಾವಕಾನ್‌ ಪ್ರಥಿತಾನ್‌ ಭುವಿ । 
ಅಗ್ನಿಹೋತ್ರಸ್ಯ ದುಷ್ಟಸ್ಯ ಪ್ರಾಯಶ್ಚಿತ್ತಾರ್ಥಮುಲ್ಬಣಾನ್‌ | 11೨೮॥ 
ಅನಂತರ ಅಗ್ನಿಹೋತ್ರವು ದುಷ್ಠವಾದಾಗ ಪ್ರಾಯಶ್ಚಿತ್ತವನ್ನು ಮಾಡುವ ಸಲುವಾಗಿ 
ಈ ಉಲ್ಬಣವಾದ ಪ್ರಖ್ಯಾತರಾದ ಅನೇಕ ವಹ್ನಿಗಳನ್ನು ಭಾನುವು ಸೃಷ್ಟಿಮಾಡಿದನು. 
ಸಂಸೃಶೇಯುರ್ಯಾದಾನ್ಯೋನ್ಯಂ ಕಥಂಚಿದ್‌ ವಾಯುನಾತಗ್ಗಯಃ | 
ಇಷ್ಪಿರಷ್ಟಾಕಪಾಲೇನ ಕಾರ್ಯಾ ವೈ ಶುಚಯೇತ5ಗ್ನಯೇ 11೨೯॥ 
ಯಾವಾಗ ವಾಯುವಿನಿಂದ ಎರಡು ಅಗ್ನಿಗಳಿಗೆ ಸಂಸ್ಪರ್ಶವುಂಟಾಗುತ್ತದೆಯೋ 
ಆಗ ಎಂಟುಕಪಾಲದ ಪುರೋಡಾಶದಿಂದ ಶುಚಿ ಎಂಬ ಅಗ್ನಿಗೆ ಇಷ್ಟಿಯನ್ನು 
ಮಾಡಬೇಕು. 


ದಕಿಣಾಗಿರ್ಯದಾ ದಾಭ್ಲಾಂ ಸಂಸ್ಪಜೇತ ತದಾ ಕಿಲ । 
pty a ವ್‌ ಶೆ ಲ 


ಇಷ್ಟಿರಷ್ಟಾಕಪಾಲೇನ ಕಾರ್ಯಾ ವೈ ವೀತಯೇತಗ್ನ್ಗಯೇ Hao 


ದಕಿಣಾಗಿಗೆ ಉಳಿದ ಎರಡು ಅಗಿಗಳಾದ ಆಹವನೀಯ ಮತ್ತು ಗಾರ್ಹಪತ್ಯದ 
“ಬ ಹ್ಮ 
ಸಂಸರ್ಶ ಉಂಟಾದರೆ ವೀತಿನಾಮಕ ಅಗ್ನಿಗೆ ಅಷ್ಟಪಾಲದ ಇಷ್ಟಿಯನ್ನು ಮಾಡಬೇಕು. 
ಯದ್ಯಗ್ನಯೋ ಹಿ ಸ್ಪಶ್ಯೇಯುರ್ನಿವೇಶಸ್ಥಾ ದವಾಗಿನಾ | 
ಇಷಿರಷಾಕಪಾಲೇನ ಕಾರ್ಯಾ ತು ಶುಚಯೇತಗ್ಗಯೇ 11೩೧1 
ಒ ಆ 
ಗೃಹದಲ್ಲಿರುವ ಅಗ್ನಿಗಳಿಗೆ ದಾವಾಗ್ನಿಯ ಸರ್ಶವುಂಟಾದರೆ ಶುಚಿನಾಮಕ ಅಗಿಗೆ 
ಅಷ್ಟಕಪಾಲದ ಇಷ್ಟಿಯನ್ನು ಮಾಡಬೇಕು. 


-598- ಮಹಾಭಾರತ ವನಪರ್ವ 


ಅಗ್ನಿಂ ರಜಸ್ಮಲಾ ವೈ ಸ್ತೀ. ಸಂಸ್ಪೃಶೇದಗ್ನಿಹೋತ್ರಿಕಮ್‌ । 
a ವ ಆ ಯು ಷ್ಠ 
ಇಷ್ಟಿರಷ್ಟಾಕಪಾಲೇನ ಕಾರ್ಯಾ ವಸುಮತೇಶಗ್ನಯೇ 11೩೨।! 


ಅಗ್ನಿಹೋತ್ರದ ಅಗ್ನಿಯನ್ನು ರಜಸ್ವಲೆಯಾದ ಸ್ತ್ರೀಯು ಮುಟ್ಟಿದರೆ ವಸುಮಾನ್‌ 
ಎಂಬ ಅಗ್ನಿಗೆ ಅಷ್ಟಕಪಾಲದ ಇಷ್ಟಿಯನ್ನು ಮಾಡಬೇಕು. 


ವೈದ್ಯುತಾಗಿರ್ಯದಾ ತಗಿಂ ಸಂಸ ಶೇದಾಗಿಹೋತಿಕಮ್‌ । 
a ವ ಎಬ a ೨ 
ಇಷ್ಠಿರಷ್ಠಾಕಪಾಲೇನ ಕಾರ್ಯಾ ಹ್ಯಗಿಮತೇತಗ್ಗಯೇ AA 


ಅಗ್ನಿಹೋತ್ರದ ಅಗ್ಲಿಗೆ ಮಿಂಚು ಅಥವಾ ಸಿಡಿಲಿನ ಸರ್ಶವುಂಟಾದರೆ ಅಗ್ನಿಮಾನ್‌ 
ನಾಮಕ ಅಗ್ನಿಗೆ ಅಷ್ಟಕಪಾಲದ ಇಷ್ಟಿಯನ್ನುಮಾಡಬೇಕು. 


ಮೃತಃ ಶ್ರೂಯೇತ ಯೋ ಜೀವನ್‌ ಪರೇಯುಃ ಪಶವೋ ಯದಾ । 
ಇಷ್ಟಿರಷ್ಟಾಕಛಪಾಲೇನ ಕಾರ್ಯಾ ಸುರಭಿಮತೇತಗ್ಗಯೇ HAV 


ಬದುಕಿರುವವನು ಮೃತನೆಂಬ ವಾರ್ತೆಯು ಕೇಳಿಬಂದರೆ ಅಥವಾ ಅಗ್ನಿಹೋತ್ರದ 
ಸ್ಥಳದಲ್ಲಿಪಶುಗಳು ಮರಣಹೊಂದಿದರೆ ಸುರಭಿಮಾನ್‌ ಎಂಬ ಅಗ್ನಿಗೆ ಅಷ್ಟಕಪಾಲದ 
ಇಷ್ಟಿಯನ್ನುಮಾಡಬೇಕು. 


ಮೃತೇ ಸ ಕಶೇಚ್ಚ ಯಶ್ಚಾಗ್ನಿಮ್‌ ಅಶುಚಿರ್ಬಾಲಿಶೋ ನರಃ । 
ಇಷ್ಠಿರಷ್ಠಾಕಪಾಲೇನ ಕಾರ್ಯಾ ಸ್ಯಾದುತ್ತರಾಗ್ನಯೇ 11೩.೫ 


ಮೃತಾಶೌಚ ಇರುವಾಗ ಬಾಲಿಶನಾದ ಮನುಷ್ಯನು ಅಗ್ನಿಹೋತ್ರಾದಿ ಅಗ್ನಿಯನ್ನು 
ಸರ್ಶಮಾಡಿದರೆ ಉತ್ತರನಾಮಕ ಅಗ್ನಿಗೆ ಅಷ್ಟಕಪಾಲದ ಇಷ್ಟಿಯನ್ನು ಮಾಡಬೇಕು. 

ಆರ್ತೋ ನ ಜುಹುಯಾದಗ್ಗಿಂ ತ್ರಿರಾತ್ರಂ ಯಸ್ತು ಬ್ರಾಹ್ಮಣಃ । 

ಇಷ್ಠಿರಷ್ಠಾಕಪಾಲೇನ ಕಾರ್ಯಾ ಪಥಿಕೃತೇನಗ್ನಯೇ WALI 


ರೋಗಗ್ರಸ್ತನಾದ ಬ್ರಾಹ್ಮಣನು ಮೂರುದಿನಗಳ ಕಾಲ ಅಗ್ನಿಹೋತ್ರದಲ್ಲಿ 


ಹೋಮವನ್ನು ಮಾಡದಿದ್ದರೆ ಪಥಿಕೃತ್‌ ಎಂಬ ಅಗಿಗೆ ಅಷಕಪಾಲದ ಇಷಿಯನು 
ಕ್ಕ pi) ಬ ಕ್ಮ 
ಮಾಡಬೇಕು. 


ಮಾರ್ಕಂಡೇಯಸಮಾಸ್ಯಾಪರ್ವ -599- 


ಸೂತಿಕಾಗ್ನಿರ್ಯದಾ ಚಾಗ್ದಿಂ ಸಂಸ್ಪೃಶೇದಗ್ನಿಹೋತ್ರಿಕಮ್‌ । 
ದರ್ಶಂ ಚ ಪೌರ್ಣಮಾಸಂ ಚ ಯಸ್ಯ ತಿಷ್ಯೇತ್ಛತಿಷ್ಠಿತಮ್‌ | 
ಇಷ್ಟಿರಷ್ಟಾಕಪಾಲೇನ ಕಾರ್ಯಾ ಚಾಭಿಮತೇತಗ್ಗಯೇ 11೩೭! 


ಜಾತಾಶೌಚ ಇರುವವನು ಮನೆಯಲ್ಲಿ ಪ್ರತಿಷ್ಠಿತವಾದ ಅಗ್ನಿಹೋತ್ರಾದಿಗಳನ್ನು 
ಸರ್ಶಮಾಡಿದರೆ ಅಥವಾ ದರ್ಶಪೌರ್ಣಮಾಸಗಳ ಉಲ್ಲಂಘನೆಯಾದರೆ ಅಭಿಮಾನ್‌ 
(ಅಶುಚಿ) ಎಂಬ ಅಗ್ಲಿಗೆ ಅಷ್ಟಕಪಾಲದ ಇಷ್ಟಿಯನ್ನು ಮಾಡಬೇಕು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕಾದಶಾಧಿಕದ್ದಿಶತಶತತಮೋತ ಧ್ಯಾಯಃ ॥। 
॥ ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಆಂಗಿರಸೇ ಚತುರ್ಥೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು 
XK 
ಇನ್ನೂರ ಹನ್ನೆರಡನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಪುನಃ ಅಗ್ನಿವಂಶದ ಕಥನ. 
ಮಾರ್ಕಂಡೇಯಃ 
ಅಪವಸ್ಯ ಸುತಾ ಭಾರ್ಯಾ ಸಹಸ್ಯ ಪರಮಪ್ರಿಯಾ | 
ಭೂಪತಿಂರ್ಭೂತಭರ್ತಾರಂ ಜನಯಾಮಸ ಪಾವಕಮ್‌ Mell 
ಮಾರ್ಕಂಡೇಯ- ವಸಿಷ್ಠರ ಪುತ್ರಿಯು ಸಹ ನಾಮಕನಾದ ಅಗ್ನಿಯ 
ಪರಮಪ್ರಿಯಳಾದ ಪತ್ತಿ ಅವನು ಅವಳಲ್ಲಿ ಭೂಪತಿ ಮತ್ತು ಭೂತಭರ್ತಾ ಎಂಬ 
ಅಗ್ನಿಗಳನ್ನು ಮಕ್ಕಳಾಗಿ ಪಡೆದನು. 
ಭೂತಾನಾಂ ಚಾಪಿ ಸರ್ವೇಷಾಂ ಯಂ ಪ್ರಾಹುಃ ಪಾವಕಂ ಪತಿಮ್‌ । 
ಆತ್ಮಾ ಭುವನಭರ್ತೆತಿ ಸಾನ್ಹಯೇಷು ದ್ವಿಜಾತಿಷು 11೨1 
ಭೂತಪತಿ ಅಗ್ನಿಯನ್ನು ಎಲ್ಲಾಭೂತಗಳಿಗೂ ಒಡೆಯನೆಂದು ಹೇಳುತ್ತಾರೆ. ಅವನು 
ಆತ್ಮಾ ಎಂದೂ ಭುವನಭರ್ತಾ ಎಂದೂ ಬ್ರಾಹ್ಮಣರು ತಮ್ಮ ವಂಶಪರಂಪರೆಯಲ್ಲಿ 
ಕರೆಯುತ್ತಾರೆ. 


-600- ಮಹಾಭಾರತ ವನಪರ್ವ 


ಮಹತಾಂ ಚೈವ ಭೂತಾನಾಂ ಸರ್ವೇಷಾಮಿಹ ಯಃ ಪತಿಃ । 
ಭಗವಾನ್‌ ಸ ಮಹಾತೇಜಾ ನಿತ್ಯಂ ಚರತಿ ಪಾವಕಃ 11೩11 


ಮಹಾಭೂತಗಳಿಗೆ ಒಡೆಯನಾದ ಯಾವ ಅಗ್ನಿ ಇದ್ದಾನೆಯೋ ಅವನನ್ನು ಪಾವಕ 
ಎಂದು ಕರೆಯುತ್ತಾರೆ. ಪೂಜ್ಯನಾದ ಮಹಾತೇಜಸ್ವಿಯಾದ ಅವನು ಯಾವಾಗಲೂ 
ಸಂಚರಿಸುತ್ತಾನೆ. 


ಅಗ್ವಿರ್ಗ(ಬ್ಬ) ಹಪತಿರ್ನಾಮ ನಿತ್ಯಂ ಯಜ್ಞೇಷು ಪೂಜ್ಯತೇ । 
ಹುತಂ ವಹತಿ ಯೋ ಹವ್ಯಮಸ್ಯ ಲೋಕಸ್ಯ ಪಾವಕಃ al 


ಉತ್ತಮವಾದ ಹವಿಸ್ಸನ್ನು ಯಾರು ಲೋಕಗಳಿಗೆ ಕೊಂಡೊಯ್ಯುತ್ತಾನೆಯೋ 


ಅವನಿಗೆ ಗೃಹಪತಿ (ಬೃಹಸ್ಪತಿ) ಎಂದು ಹೆಸರು. ಅವನು ಯಾವಾಗಲೂ ಯಜ್ಞದಲ್ಲಿ 
ಪೂಜಿಸಲ್ಪಡುತ್ತಾನೆ. 


ಅಪಾಂಗರ್ಭೋ ಮಹಾಭಾಗಃ ಮಹಪುತ್ರೋ ಮಹಾದ್ಭುತಃ | 
ಭೂಪತಿರ್ಭೂತಭರ್ತಾ ಚ ಮಹತಃ ಪತಿರುಚ್ಛತೇ । 


ದಹನ್‌ ಮೃತಾನಿ ಭೂತಾನಿ ತಸ್ಯಾರ್ಗಿರತೋ5ಭವನ್‌ 11೫ 
ಅಗ್ನಿಷ್ಟೋಮೇ ತು ನಿಯತಃ ಕ್ರತುಶ್ರೇಷ್ಠೋ ಭವತ್ಯುತ Wel 


ಜಲಗರ್ಭದಲ್ಲಿರುವ ಮಹಾನುಭಾವನಾದ ಮಹಾದ್ದುತನೂ (ಇವನಿಗೆ ಅದ್ಭುತ 
ಎಂದು ಹೆಸರು) ಸಹ ನಾಮಕ ಅಗ್ನಿಯ ಪುತ್ರನು. ಭೂಪತಿ ಮತ್ತು ಭೂತಭರ್ತರೂ 
ಸಹ ಸಹಪುತ್ರರು. ಅದ್ಭುತನು ಶೆ ಶ್ರೇಷ್ಠರಾದವರಿಗೆ ಪತಿ ಎಂದು ಹೇಳಲ್ಲಡುತ್ತಾನೆ. 
ಮೃತರಾದ ಪ್ರಾ ್ರಾಣಿಗಳನ್ನು AE ಅಗ್ನಿ ಸುಡುತ್ತಾನೋ ಅವನಿಗೆ ಭರತನೆಂದು ಹೆಸರು. 
ಶ್ರೇಷ್ಠಕ್ರತುವಾದ ಅಗ್ನಿಷ್ಟೋಮದಲ್ಲಿಪೂಜಿಸಲ್ಪಡುವವನು ನಿಯತನಾಮಕನಾದ ಅಗ್ನಿ. 


ಆಯಾಂತಂ ನಿಯತೋ ದೃಷ್ಟ್ವಾ ಪ್ರವಿಶೇಶಾರ್ಣವಂ ಭಯಾತ್‌ । 
ದೇವಾಸ್ತತ್ರಾಪಿ ಗಚ್ಛಂತಿ ಮಾರ್ಗಮಾಣಾ ಯಥಾದಿಶಮ್‌ 11೭! 


ದೇಹದಾಹಕನಾದ ಭರತನು ಬರುತ್ತಿರುವುದನ್ನು ಕಂಡು ನಿಯತನು ಭಯದಿಂದ 


ಸಮುದ್ರವನ್ನು ಪ್ರವೇಶಿಸಿದನು. ದೇವತೆಗಳು. ಅಲ್ಲಿಯೂ ಅವನನ್ನು ಎಲ್ಲ 
ದಿಕ್ಕುಗಳಲ್ಲಿಯೂ ಹುಡುಕಿಕೊಂಡು ಹೋದರು. 


ಮಾರ್ಕಂಡೇಯಸಮಾಸ್ಕಾಪರ್ವ -601- 


ದೃಷ್ಟ್ವಾ ತ್ಗಿರಥರ್ವಾಣಂ ತತೋ ವಚನಮಬ್ರವೀತ್‌ । 
ದೇವಾನಾಂ ವಹ ಹವ್ಯಂ ತ್ವಮಹಂ ವೀರ ಸುದುರ್ಬಲಃ । 
ಅಥರ್ವನ್‌ ಗಚ್ಛ ಮಧ್ಯಕ್ಷ ಪ್ರಿಯಮೇತತ್‌ ಕುರುಷ್ಟ ಮೇ 11೮ 


ನಿಯತನಾಮಕ ಅಗ್ನಿಯು ಅಥರ್ವನಾಮಕ ಅಗ್ನಿಯನ್ನು ಕಂಡು ಎಲೈ ವೀರನೇ, 
ನಾನು ಬಹಳ ದುರ್ಬಲನಾಗಿದ್ದೇನೆ. ನೀನೇ ದೇವತೆಗಳಿಗೆ ಹವ್ಯವನ್ನುತೆಗೆದುಕೊಂಡು 
ಹೋಗು. ಎಲೈ ಅಥರ್ವನಾಮಕ ಅಗ್ನಿಯೇ, ವಿಮಲಾಕ್ಷನೇ, ನೀನೇ ಹವ್ಯವನ್ನು 
ತೆಗೆದುಕೊಂಡು ಹೋಗಿ ನನಗೆ ಪ್ರಿಯವನ್ನುಂಟುಮಾಡು ಎಂದು ಮಾತನಾಡಿದನು. 


ಮಾರ್ಕಂಡೇಯಃ 


ಪ್ರೇಷ್ಯ ಚಾಗ್ಡಿರಥರ್ವಾಣಮನ್ಯಂ ದೇಶಂ ತತೋ5ಗಮತ್‌ । 
ಮತ್ತ್ಯಾಸ್ತಸ್ಯ ಸಮಾಚಖ್ಯುಃ ಕ್ರುದ್ಧಸ್ತಾನಗ್ನಿರಬ್ರವೀತ್‌ । 


ಆಗಿ 4್ಕ 


ಭಕ್ಬ್ಯಾವ್ಗೆ ಶಿ 4 ಎವಡ್ವರ್ಭಾವ ೈರ್ಭವಿಷ್ಯಥ ಶರೀರಿಣಾಮ್‌ Jal 
ಮಾರ್ಕಂಡೇಯ- ಅಥರ್ವಾಗ್ನಿಯನ್ನು ಹಾಗೆ ಕಳುಹಿಸಿ ನಿಯತನು ಬೇರೆ ದೇಶಕ್ಕೆ 
ಹೋಗಿ ನೀರಿನಲ್ಲಿ ಅಡಗಿಕೊಂಡನು. ಮತ್ಸ್ಯಗಳು ಅವನು ಅಲ್ಲಿ ಇರುವುದನ್ನು 
ತಿಳಿಸಿದವು. ಕ್ರುದ್ಧನಾದ ಅಗ್ನಿಯು ಅವುಗಳಿಗೆ ನೀವು ಅನೇಕ ವಿಧಗಳಲ್ಲಿ ಶರೀರಿಗಳಿಗೆ 
ಆಹಾರವಾಗಿ ಎಂದು ಶಾಪವನ್ನು ಕೊಟ್ಟನು. 
ಅಥರ್ವಾಣಂ ತಥಾ ಚಾಪಿ ಹವ್ಯವಾಹೋತಬ್ರವೀದ್‌ ವಚಃ ॥1೧೦॥ 
ತ್ತು ಪುನಃ ಅಥರ್ವಾಗ್ನಿಯ ಜೊತೆಯಲ್ಲಿಮಾತನಾಡಿದನು. 
ಅನುನೀಯಮಾನೋ ಹಿ ಭೃಶಂ ದೇವವಾಕೃದ್ಧಿ ತೇನ ಸಃ ! 
ನೈಚ್ಛದ್‌ ವೋಢುಂ ಹವಿಃ ಸೋಢುಂ ಶರೀರಂ ಚಾಪಿ ಸೋತತ್ಯಜತ್‌ ॥ 


ಅಥರ್ವಾಗ್ನಿಯನ್ನು ದೇವವಾಕ್ಕ ಕೆ ಅನುಸಾರವಾಗಿ ನಿಯತಾಗ್ನಿಯು ಎಷ್ಟು 
ಅನುನಯ ಮಾಡಿದರೂ ಅವನು ಹವ್ಯವನ್ನು ತೆಗೆದುಕೊಂಡು ಹೋಗಲು ಒಪ್ಪಲಿಲ್ಲ. 
ಆಗ ನಿಯತಾಗ್ನಿಯು ತನ್ನ ಶರೀರವನ್ನು ತ್ಯಜಿಸಿದನು. 


-602- ಮಹಾಭಾರತ ವನಪರ್ವ 


ಸ ತಚ್ಚರೀರಂ ಸಂತ್ಯಜ್ಯ ಪ್ರವಿವೇಶ ಧರಾಂ ತದಾ । 
ಭೂಮಿಂ ಸ್ಪಷ್ಟ್ವಾರಸೃಜದ್‌ ಧಾತುಂ ಪೃಥಕ್‌ಪೃಥಗತೀವ ಹಿ ॥೧೨॥ 


ನಿಯತನು ಆ ಶರೀರವನ್ನು ತ್ಯಜಿಸಿ ಭೂಮಿಯನ್ನು ಪ್ರವೇಶಿಸಿ, ಭೂಮಿಯನ್ನು 
ಸ್ಪರ್ಶಮಾಡಿ ತನ್ನ ಆ ದೇಹದಲ್ಲಿದ್ದ ಅಸ್ಥಿಶ್ಲೇಷ್ಠ ಮೊದಲಾದ ಪದಾರ್ಥಗಳಿಂದ 
ಭೂಮಿಯಲ್ಲಿನಾನಾ ಪದಾರ್ಥಗಳನ್ನು ಬೇರೆ ಬೇರೆಯಾಗಿ ಸೃಷ್ಟಿಸಿದನು. 


ಪೂಯಾತ್‌ಸುಗಂಧಂ ತೇಜಶ್ಚ ಅಸ್ಥಿಭ್ಯೋ ದೇವದಾರು ಚ । 
ಶ್ಲೇಷ್ಮಣಃ ಸ್ಫಾಟಿಕಂ ತಸ್ಯ ಪಿತ್ತಾನ್ನಾರಕತಂ ತಥಾ 11೧೩1 


ಅವನು ಪೂಯ (ಕೀವು, ರಕ್ತ) ದಿಂದ ಸುಗಂಧ ಮತ್ತು ತೇಜಸ್ಸನ್ನೂ, ಅಸ್ಥಿಗಳಿಂದ 
ದೇವದಾರುವನ್ನೂ, ಶ್ಲೇಷ್ಠದಿಂದ ಸ್ಫಟಿಕವನ್ನೂ ಮತ್ತು ಪಿತ್ತದಿಂದ ಮರಕತವನ್ನೂ 
ಸೃಷ್ಟಿಸಿದನು. 

ಯಕೃತೃಷ್ಣಾಯಸಂ ತಸ್ಯ ತ್ರಿಭಿರೇತೈರ್ಬಹು ಪ್ರಜಾಃ(ಭಾಃ) । 

ನಖಾಸ್ತಸ್ಯಾಭ್ರಪಟಲಂ ಸ್ನಾಯುಜಾಲಾನಿ ವಿದ್ರುಮಮ್‌ 11೧೪॥ 

ಯಕೃತ್ತಿನಿಂದ ಕಬ್ಬಿಣವನ್ನು ಸೃಷ್ಟಿಸಿದನು. ಶ್ಲೇಷ್ಠ, ಪಿತ್ತ ಮತ್ತು ಯಕೃತ್‌ ಈ 
ಮೂರರಿಂದ ಅನೇಕ ಕಾಂತಿಗಳನ್ನು ಸೃಷ್ಟಿಸಿದನು. ನಖಗಳು ಮೇಘಮಾಲೆಯಾದವು. 
ಸ್ನಾಯುಜಾಲಗಳು ಹವಳವಾದವು. 


ಶರೀರಾದ್‌ ವಿವಿಧಾಶ್ವಾನ್ಯೇ ಧಾತವೋತಸ್ಯಾಭವನ್‌ ನೃಪ । 
ಏವಂ ತ್ಯಕ್ತ್ವಾ ಶರೀರಂ ಚ ಪರಮೇ ತಪಸಿ ಸ್ಥಿತಃ Merl 


ಎಲೈ ರಾಜನೇ, ಹೀಗೆ ಅವನ ಶರೀರದಿಂದ ವಿವಿಧವಾದ ಬೇರೆ ಪದಾರ್ಥಗಳೂ 
ಜನಿಸಿದವು. ಹೀಗೆ ಶರೀರವನ್ನು ತ್ಯಜಿಸಿ ನಿಯತನು ಶ್ರೇಷ್ಠವಾದ ತಪಸ್ಸಿನಲ್ಲಿಯೇ 
ನಿರತನಾದನು. 

ಭೃಗ್ವಂಗಿರಾದಿಭಿರ್ಭೂಯಸ್ತಪಸೋತ್ಪಾಹಿತಸ್ತದಾ । 

ಭೃಶಂ ಜಜ್ಜಾಲ ತೇಜಸ್ವೀ ತಪಸಾರಪ್ಯಾಯಿತಃ ಶಿಖೀ 11೧೬ 


ದೃಷ್ಟ್ವಾ ಯಷಿಭಯಾಚ್ಛಾಪಿ ಪ್ರವಿವೇಶ ಮಹಾರ್ಣವಮ್‌ eral 


ಮಾರ್ಕಂಡೇಯಸಮಾಸ್ಯಾಪರ್ವ -603- 


ಭೃಗು ಅಂಗಿರ ಮೊದಲಾದವರು ಬಂದು ಅವನನ್ನು ಪುನಃ ತಪಸ್ಸಿನಿಂದ 
ಎಬ್ಬಿಸಿದರು. ಆಗ ತಪ ಪಸಿನಿಂದ ಅಭಿವೃದ್ಧಿಯನ್ನು ಹೊಂದಿದ್ದ ತೇಜಸ್ವಿಯಾದ ಆ 
ನಿಯತಾಗ್ನಿಯು ಬಹಳವಾಗಿ ಜಲಿಸಿದನು. ಯಷಿಗಳಾದ ಅಥರ್ವಾಗ್ನಿಯ: ಬಲದಿಂದ 
ಅವನು ಹ ಸಮುದ ದ್ರವನ್ನು ಪ್ರವೇಶಿಸಿದನು. 


ತಸ್ಮಿನ್‌ ನಷ್ಟೇ ಜಗದ್‌ ಭೀತಮಥರ್ವಾಣಮಥಾಶ್ರಿತಮ್‌ | 
ಅಚರ್ಯಾಮಾಸುರೇಮೆ ನಮಥರ್ವಾಣಂ ಸುರಾದಯಃ !11೧೮॥ 


ಅವನು ನಷ್ಟವಾಗುತ್ತಿರಲು ಜಗತ್ತು ಭಯಗೊಂಡು ಅಥರ್ವಾಗ್ನಿಯನ್ನು 
ಆಶ್ರಯಿಸಿತು. ದೇವತೆಗಳು ಮೊದಲಾದವರುಗಳು ಈ ಅಥರ್ವಾಗ್ನಿಯನ್ನು 
ಪೂಜಿಸಿದರು. 

ಅಥರ್ವಾ ತ್ಟಸ್ಥ ಶೃಜಲ್ಲೋಕಾನಾತ್ಮನಾ55ಲೋಕ್ಯ ಪಾವಕಮ್‌ । 

ಮಿಷತಾಂ ಸ ಸರ್ವಭೂತಾನಾಮುನ್ನಮಾಥ ಮಹಾರ್ಣವಮ್‌ ॥೧೯॥ 

ಅಥರ್ವಾಗ್ನಿಯು ನಿಯತಾಗ್ನಿಯು ಸಮುದ್ರವನ್ನು ಪ್ರವೇಶಿಸಿರುವುದನ್ನು ನೋಡಿ 
ತಾನೇ ಲೋಕಗಳನ್ನು ಸೃಷ್ಟಿಸಿದನು ಮತ್ತು ಎಲ್ಲಾಪ್ರಾಣಿಗಳು ನೋಡುತ್ತಿರುವಂತೆಯೇ 
ಸಮುದ್ರವನ್ನು ಕ್ಟೋಭೆಗೊಳಿಸಿದನು. 

ಏವಮಗ್ನಿರ್ಭಗವತಾ ನಷ್ಟ ಪೂರ್ವಮಥರ್ವಣಾ । 

ಆಹೂತಃ ಸರ್ವಭೂತಾನಾಂ ಹವ್ಯಂ ವಹತಿ ಸರ್ವದಾ 

ಹೀಗೆ ಮೊದಲು ನಷ್ಟವಾಗಿದ್ದ ನಿಯತಾಗ್ನಿಯು ಪೂಜ್ಯನಾದ ಅಥರ್ವಾಗ್ನಿಯಿಂದ 
ಪುನಃ ಕರೆಯಲ್ಪಟ್ಟುಎಲ್ಲಪ್ರಾಣಿಗಳಿಗೂ ಯಾವಾಗಲೂ ಹವಿಸ್ಸನ್ನು ತೆಗೆದುಕೊಂಡು 
ಹೋಗುತ್ತಾನೆ. 

ಏಷ ತಜನಯದ್‌ ಧಿಷ್ಣ್ಯಾನ್‌ ವೇದೋಕ್ತಾನ್‌ ವಿವಿಧಾನ್‌ ಬಹೂನ್‌ । 

ವಿಚರನ್‌ ವಿವಿಧಾನ್‌ ದೇಶಾನ್‌ ಭ್ರಮಮಾಣಸ್ತು ತತ್ರ ವೈ 11೨೧॥॥ 
ಸಂಚಾರಮಾಡುತ್ತಾ ಖಷಿಗಳಿಗೆ 


ಈ ನಿಯತಾಗ್ನಿಯು ಅನೇಕ ದೇಶಗಳಲ್ಲಿ ಸ 
ನಿವಾಸಸ್ಥಾನವಾದಂತಹ ವೇದೋಕ್ತವಾದ ಅನೇಕ ಆಶ್ರಮಗಳನ್ನು ಸೃಷ್ಟಿಸಿದನು 


[ble] 


-604- ಮಹಾಭಾರತ ವನಪರ್ವ 


ಸಿಂಧುನದಂ ಪಂಚನದಂ ದೇವಿಕಾಥ ಸರಸ್ವತೀ । 
ಗಂಗಾ ಚ ಶತಕುಂಭಾ ಚ ಸರಯೂರ್ಗಂಡಸಾಹ್ವಯಾ 11೨೨! 


ಚರ್ಮಣತೀ ಮಹೀ ಚೈವ ಮೇಧ್ಯಾ ಮೇಧಾತಿಥಿಸ್ತದಾ । 
ತಾಮ್ರವತೀ ವೇತ್ರವತೀ ನದ್ಯಸಿಸ್ರೋಥ ಕೌಶಿಕೀ (ಗೌತಮೀ) ॥೨೩॥ 


ತಮಸಾ ನರ್ಮದಾ ಚೈವ ನದೀ ಗೋದಾವರೀ ತಥಾ | 
ವೇಣೋಪವೇಣಾ ಭೀಮಾ ಚ ವಡವಾ ಚೈವ ಭಾರತ 1೨೪॥॥ 


ಭಾರತೀ ಸುಪ್ರಯೋಗಾ ಚ ಕಾವೇರೀ ಮುರ್ಮುರಾ ತಥಾ । 
ತುಂಗವೇಣೀ(ಣಾ) ಕೃಷ್ಣವೇಣೀ(ಣಾ) ಕಪಿಲಾ ಶೋಣ ಏವ ಚ! 
ಏತಾ ನದ್ಯಸ್ತು ಧಿಷ್ಣ್ಯಾನಾಂ ಮಾತರೋ ಯಾಃ ಪ್ರಕೀರ್ತಿತಾಃ ॥ 


ಎಲ್ಫೈ ಭಾರತನೇ, ಸಿಂಧುನದ, ಪಂಚನದ, ದೇವಿಕಾ, ಸರಸ್ಪತೀ, ಗಂಗಾ, 
ಶತಕುಂಭಾ, ಸರಯೂ, ಗಂಡಕೀ, ಚರ್ಮಣ್ವತೀ, ಮಹೀ, ಮೇಧ್ಯಾ, ಮೇಧಾತಿಥಿ, 
ತಾಮ್ರವತೀ, ವೇತ್ರವತೀ, ಗೌತಮೀ (ಕೌಶಿಕೀ), ತಮಸಾ, ನರ್ಮದಾ, 
ಗೋದಾವರೀ, ವೇಣಾ, ಉಪವೇಣಾ, ಭೀಮಾ, ವಡವಾ, ಭಾರತೀ, ಸುಪ್ರಯೋಗಾ, 
ಕಾವೇರೀ, ಮುರ್ಮುರಾ, ತುಂಗವೇಣೀ, ಕೃಷ್ಣವೇಣೀ, ಕಪಿಲಾ, ಶೋಣ ಈ ನದಿಗಳು 
ಯಷಿಗಳ ಆಶ್ರಮಕ್ಕೆ ಮಾತೃಗಳೆಂದು ಹೇಳಲ್ಪಡುತ್ತವೆ. 


ಅದ್ಭುತಸ್ಯ ಪ್ರಿಯಾ ಭಾರ್ಯಾ ತಸ್ಯ ಪುತ್ರೋ ವಿಡೂರಥಃ | 

ಯಾವಂತಃ ಪಾವಕಾಃ ಪ್ರೋಕ್ತಾಃ ಸೋಮಾಸ್ತಾವಂತ ಏವ ಚ ॥೨೬॥ 

ಅದ್ಭುತಾಗ್ನಿಯ ಪತ್ನಿ ಪ್ರಿಯಾ. ಅವನ ಪುತ್ರ ವಿಡೂರಥ. ಎಷ್ಟು ಮಂದಿ 
ಅಗ್ನಿಗಳಿದ್ದಾರೆಯೋ ಅಷ್ಟುವಿಧವಾದ ಸೋಮಂತೆಗಳಿವೆ. 

ಅತ್ರೇಶ್ಲೋಪ್ಯನ್ನಯೇ ಜಾತಾ ಬ್ರಹ್ಮಣೋ ಮಾನಸಾಃ ಪ್ರಜಾಃ । 

ಅಗ್ನಿ ಪುತ್ರಾನ್‌ಸ್ರಷ್ಟುಕಾಮಸ್ತಾನೇವಾತ್ಮನ್ಯಧಾರಯತ್‌ 11೨೭॥॥ 


ಮಾರ್ಕಂಡೇಯಸಮಾಸ್ಯಾಪರ್ವ -605- 


ಅತ್ರಿಯ ವಂಶದಲ್ಲಿಯೂ ಬ್ರಹ್ಮದೇವರ ಮಾನಸಪುತ್ರರು ಜನಿಸಿದರು. 
ಅಗ್ನಿಪುತ್ತರನ್ನು ಸೃಷ್ಟಿಸಲು ಬಯಸಿದ ಬ್ರಹ್ಮದೇವರು ಅವುಗಳನ್ನು ಜಗತ್ತಿನಲ್ಲಿ ಸಂಚಾರಕ್ಕೆ 
ಬಿಟ್ಟರೆ ಜಗತ್ತು ನಾಶವಾಗುವುದೆಂಬ ಭಯದಿಂದ ಅಗ್ಗಿಪುತ್ರರನ್ನುತನ್ನ ದೇಹದಲ್ಲಿಯೇ 
ಧರಿಸಿ ಇಟ್ಟುಕೊಂಡನು. 

ತಸ್ಯ ತದ್ಬಹ್ನಣಃ ಕಾಯಾನಿರ್ಹರಂತಿ ಹುತಾಶನಾಃ TET) 

ಬ್ರ ಅ ಷ್ಠ 

ಈ ಅಗ್ನಿಗಳು ತಮ್ಮ ಕಾರ್ಯವಿದ್ದಾಗ ಬ್ರಹ್ಮದೇವರ ದೇಹದಿಂದ ಹೊರಗೆ 
ಬರುತ್ತಾರೆ (ಕಾರ್ಯವು ಮುಗಿದ ಮೇಲೆ ಪುನಃ ಅಲ್ಲಿಯೇ ಪ್ರವೇಶಿಸುತ್ತಾರೆ). 

ಏವಮೇತೇ ಮಹಾತ್ಮಾನಃ ಕೀರ್ತಿತಾಸ್ತೇ5ನಗ್ಗಯೋ ಯಥಾ । 

ಅಪ್ರಮೇಯಾ ಯಥೋತ್ಪನ್ನಾಃ ಶ್ರೀಮಂತಸ್ತಿಮಿರಾಪಹಾಃ 

ಹೀಗೆ ಅಪ್ರಮೇಯರೂ, ಕಾಂತಿಯುಕ್ತರೂ, ಅಂಧಕಾರನಾಶಕರೂ, 
ಮಹಾನುಭಾವರೂ ಆದ ಈ ಅಗ್ನಿಗಳು ಹೇಗೆ ಉತ್ಪನ್ನರಾದರೆಂದು ನಾನು ನಿನಗೆ 
ತಿಳಿಸಿದ್ದೇನೆ. 

ಅದ್ಭುತಸ್ಯ ತು ಮಾಹಾತ್ಮ $೨ ಯಥಾ ವೇದೇಷು ಕೀರ್ತಿತಮ್‌ । 

ತಾದೃಶಂ ವಿದ್ಧಿ ಸರ್ವೇಷಾಮೇಕೋ ಹ್ಯೇಷ ಹುತಾಶನಃ 

ಅದುತನ ಮಹಾತ್ಮೆಯನ್ನು ವೇದಗಳು ಹೇಗೆ ಹೇಳಿವೆಯೋ ಹಾಗೆಯೇ 

[ಡೆ 

ತಿಳಿಯುವವನಾಗು. ಈ ಎಲ್ಲ ಅಗ್ನಿಗಳಿಗೂ ಒಬ್ಬ ಅಗ್ನಿಯಾದ ಹುತಾಶನನೇ 
ಮೂಲನಾದವನು. 

ಏಕ ಏವೈಷ ಭಗವಾನ್‌ ವಿಜ್ಞೇಯಃ ಪ್ರಥಮೋಂಂಗಿರಾಃ । 

ಬಹುಧಾ ನಿಃಸೃತಃ ಕಾಯಾಜ್ಜೋತಿಷ್ಟೋಮಃ ಕ್ರತುರ್ಯಥಾ 

ಪೂಜ್ಯನಾದ ಇವನು ಒಬ್ಬನೇ ಇವನು ಅಂಗಿರಸರ ಪ್ರಥಮ ಪುತ್ರ. 
ಜ್ಯೋತಿಷ್ಟೋಮ ಯಾಗವು ಅನೇಕ ರೂಪಗಳನ್ನು ಧರಿಸಿದಂತೆ ಅವನು ಬೇರೆ ಬೇರೆ 
ಶರೀರಗಳಿಂದ ಅನೇಕ ರೂಪವನ್ನು ಧರಿಸಿಬಂದಿದ್ದಾನೆ. 


12೯ 


11೩೦! 


11೩೧ 


-606- ಮಹಾಭಾರತ ವನಪರ್ವ 


ಇತ್ಯೇಷ ವಂಶಃ ಸುಮಹಾನಗ್ನೀನಾಂ ಕೀರ್ತಿತೋ ಮಯಾ । 
ಯೋರರ್ಚಿತೋ ವಿವಿಧೈರ್ಮಂತೈರ್ಹವ್ಯಂ ವಹತಿ ದೇಹಿನಾಮ್‌ ।1೩೨॥॥ 


ಯಾವ ಅಗ್ನಿಯು ಅನೇಕ ಮಂತ್ರಗಳಿಂದ ಪೂಜಿತನಾಗಿ ದೇವತೆಗಳಿಗೆ ಮತ್ತು 
ಉಳಿದವರಿಗೆ ಹವ್ಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆಯೋ ಅಂತಹ ಅಗ್ನಿಯ 
ಈ ಬಹಳ ದೊಡ್ಡದಾದ ವಂಶವನ್ನು ನಾನು ನಿನಗೆ ಹೇಳಿದ್ದೇನೆ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ದ್ವಾದಶಾಧಿಕದ್ದಿಶತಶತತಮೋ5ಧ್ಯಾಯಃ || 
il ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಆಂಗಿರಸೇ ಪಂಚಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹನ್ನೆರಡನೆಯ ಅಧ್ಯಾಯ ಮುಗಿಯಿತು 
11 ಆಂಗಿರಸೋಪಾಖ್ಯಾನ ಸಮಾಪ್ತವಾಯಿತು ॥ 
KKK 
ಇನ್ನೂರ ಹದಿಮೂರನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಕುಮಾರೋತ್ಪತ್ತಿ ಪ್ರಕಾರ ಕಥನ ಪ್ರಾರಂಭ. 


ಮಾರ್ಕಂಡೇಯಃ 


ಅಗ್ನೀನಾಂ ವಿವಿಧಾ ವಂಶಾಃ ಕೀರ್ತಿತಾಸ್ತೇ ಮಯಾಠನಘ । 
ಶೃಣು ಜನ್ಮ ತು ಕೌರವ್ಯ ಕಾರ್ತ್ಶಿಕೇಯಸ್ಯ ಧೀಮತಃ HOI 


ಮಾರ್ಕಂಡೇಯ- ಎಲೈ ಅನಘನೇ, ನಾನು ಅಗ್ನಿಗಳ ಅನೇಕ ವಿಧವಾದ 


ವಂಶಗಳನ್ನು ನಿನಗೆ ಹೇಳಿದ್ದೇನೆ. ಕೌರವ್ಯನೇ, ಮೇಧಾವಿಯಾದ ಕಾರ್ತಿಕೇಯನ 
ಜನ್ಮವನ್ನು ಕೇಳು. 


ಅದ್ಭುತಸ್ಯಾದ್ಭುತಂ ಪುತ್ರಂ ಪ್ರವಕ್ಷಾ ಕಮ್ಯಮಿತೌಜಸಮ್‌ | 
ಜಾತಂ ಬ್ರಹ್ಮರ್ಷಿಭಾರ್ಯಾಭಿರ್ಬ್ರಹ್ಮಣ್ಯಂ ಕೀರ್ತಿವರ್ಧನಮ್‌ 11೨॥। 


ಅದ್ಭುತನಾಮಕ ಅಗ್ನಿಯಿಂದ ಜನಿಸಿದ ಬ್ರಹ್ಮರ್ಷಿ ಪತಿಯರಿಂದಲೂ ಜನಿಸಿದ 
ಶ್ರ ಇ 


ಬ್ರಾಹ್ಮಣವತ್ಸಲನೂ, ಕೀರ್ತಿವರ್ಧನನೂ, ಅಮಿತಪರಾಕ್ರಮಿಯೂ ಆದ ಅದುತನಾದ 
ಷಣ್ಮುಖನ ಕಥೆಯನ್ನು ಹೇಳುವನು. 4 


ಮಾರ್ಕಂಡೇಯಸಮಾಸ್ಯಾಪರ್ವ -607- 


ದೇವಾಸುರಾಃ ಪುರಾ ಯತ್ತಾ ಎನಿಫ್ಲಂತಃ ಪರಸ್ಪರಮ್‌ । 
ತತ್ರಾಜಯನ್‌ ಸದಾ ದೇವಾನ್‌ ದಾನವಾ ಘೋರರೂಪಿಣಃ 11೩11 


ಹಿಂದೆ ದೇವಾಸುರರು ಪರಸ್ಪರವಾಗಿ ಕೊಲ್ಲುತ್ತಾ ಯುದ್ದದಲ್ಲಿ ನಿರತರಾಗಿದ್ದರು. 
ಆ ಯುದ್ದಗಳಲ್ಲಿ ಡಿ ಘೋರರೂಪವುಳ್ಳ ದಾನವರು ಭಗ ದೇವತೆಗಳನ್ನು 
ಜಯಿಸುತ್ತಿದ್ದರು. 

ವಧ್ಯಮಾನಂ ಬಲಂ ದೃಷ್ಟ್ವಾ ಬಹುಶಸ್ವೆ; ಪುರಂದರಃ । 

ಸ ಸೈನ್ಯನಾಯಕಾರ್ಥಾಯ ಚಿಂತಾಮಾಪ ಭೃಶಂ ತದಾ 11೪1 


ತನ್ನ ಸೈನ್ಯವು ಬಹಳವಾಗಿ ಅವರಿಂದ ಹತವಾಗುತ್ತಿದ್ದುದನ್ನು ನೋಡಿ ಪುರಂದರನು 
ಒಬ್ಬಸೆ ಸೇನಾಪತಿಯ ಸ ಸಲುವಾಗಿ ಬಹಳ ಚಿಂತೆಯನ್ನು ಮಾಡಿದನು. 


ದೇವಸೇನಾಂ ದಾನವೈರ್ಹಿ ಭಗ್ನಾಂ ದೃಷ್ಟ್ವಾ ಮಹಾಬಲಃ । 
ಪಾಲಯೇದ್‌ ವೀರ್ಯಮಾಶ್ರಿತ್ಯ ಸ ಜ್ಞೇಯಃ ಪುರುಷೋ ಮಯಾ । 


ದೇವಸೇನೆಯು ದಾನವರಿಂದ ಭಗ್ಗವಾಗುತ್ತಿದುದನ್ನು ನೋಡಿ ಮಹಾಬಲನಾದ 
ಯಾವನು ತನ್ನ ಶೌರ್ಯದಿಂದ ದೇವಸೇನೆಯನ್ನು ಪಾಲಿಸುವನೋ ಅಂತಹ 
ಪುರುಷನನ್ನು ನಾನು ತಿಳಿಯಬೇಕು (ಎಂದು ಚಿಂತಿಸಿದನು). 

ಸ ಶೈಲಂ ಮಾನಸಂ ಗತ್ವಾ ಧ್ಯಾಯನ್ನರ್ಥಮಿಮಂ ಭೃಶಮ್‌ । 

ಶುಶ್ರಾವಾರ್ತಸ್ಟರಂ ಘೋರಮಥ ಮುಕ್ತಂ ಸ್ತ್ರಿಯಾ ತದಾ 

ಅವನು ಮಾನಸ ಸರೋವರಕ್ಕೆ ಹೋಗಿ ಇದೇ ವಿಷಯವನ್ನು ಚಿಂತಿಸುತ್ತಿರುವಾಗ 
ದೈತ್ಯಭಯದಿಂದ ಉಂಟಾದ ಒಬ್ಬ ವನಿತೆಯ ಘೋರವಾದ ಆರ್ತಸ್ಪರವನ್ನು 
ಕೇಳಿದನು. 

ಅಭಿಧಾವತು ಮಾಂ ಶಶ್ಚಿತ್‌ ಪುರುಷಸ್ಥಾತು ಚೈವ ಹ । 

ಪತಿಂ ಚ ಮೇ ಪ್ರದಿಶತು ಸ್ವಯಂ ವಾ ಪತಿರಸ್ತು ಮೇ 


ನನ್ನನ್ನು ದೈತ್ಯ ರಿಂದ ರಕ್ಷಿಸಲು ಯಾವನಾದರೂ ಪುರುಷನು ಬೇಗ ಬರಲಿ. ಅವನು 
ನನಗೆ ಪತಿಯನ್ನೂ ಕೊಡಲಿ ಅಥವಾ ತಾನೇ ನನ್ನ ಪತಿಯಾಗಲಿ (ಎಂಬ ಸ್ವರವು 


HAI 


11೬1 


ಕೇಳಿಬಂದಿತು). 


-608- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 
ಪುರಂದರಸ್ತು ತಾಮಾಹ ಮಾ ಭೈರ್ನಾಸ್ತಿ ಭಯಂ ತವ 11೭ 


ಮಾರ್ಕಂಡೇಯ- ಪುರಂದರನಾದರೂ ಅವಳನ್ನು ಕುರಿತು ಹೆದರಬೇಡ, ನಿನಗೆ 
ಭಯವಿಲ್ಲಎಂದು ಹೇಳಿದನು. 


ಏವಮುಕ್ತ್ವಾ ತತೋಶಪಶ್ಯತ್‌ ಕೇಶಿನಂ ಸ್ಥಿತಮಗ್ರತಃ । 
ಕಿರೀಟಿನಂ ಗದಾಪಾಣಿಂ ಧಾತುಮಂತಮಿವಾಚಲಮ್‌ ।ಟ 
ಹಸ್ತೇ ಗೃಹೀತ್ವಾ ಕನ್ಯಾಂ ತಾಮಥೈನಂ ವಾಸವೋತಬ್ರವೀತ್‌ WS 


ಅನಾರ್ಯಕರ್ಮನ್‌ ಕಸ್ಮಾತ್‌ ತ್ವಮಿಮಾಂ ಕನ್ಯಾಂ ಜಿಹೀರ್ಷಸಿ । 
ವಜ್ರಿಣಂ ಮಾಂ ವಿಜಾನೀಹಿ ವಿರಮಾಸ್ಯಾಃ ಪ್ರಬಾಧನಾತ್‌ HEH 


ಹೀಗೆ ಹೇಳಿ ಅವನು ಆಗ ತನ್ನ ಎದುರಿಗೆ ಕಿರೀಟವನ್ನು ಧರಿಸಿ ಗದಾಪಾಣಿಯಾಗಿ 
ಧಾತುಗಳಿಂದ ಕೂಡಿದ ಪರ್ವತದಂತೆ ನಿಂತಿದ್ದಕೇಶಿ ದೈತ್ಯನನ್ನು ನೋಡಿದನು. ಆ 
ಕನ್ಯೆಯನ್ನು ಹಸ್ತದಲ್ಲಿ ಹಿಡಿದುಕೊಂಡು ವಾಸವನು ಕೇಶಿಯನ್ನು ಕುರಿತು 
ಅನಾರ್ಯಕಾರ್ಯವನ್ನು ಮಾಡುವವನೇ ನೀನು ಏಕೆ ಈ ಕನ್ಯೆಯನ್ನು 
ಎಳೆದೊಯ್ಯುತ್ತಿದ್ದೀಯೆ) ನಾನು ವಜ್ರಧರನಾದ ಇಂದ್ರನೆಂದು ತಿಳಿ. ಇವಳನ್ನು 
ಪೀಡಿಸುವುದನ್ನುನಿಲ್ಲಿಸು ಎಂದು ಹೇಳಿದನು. 


ಕೇಶೀ 
ವಿಸೃಜಸ್ವ ತ್ವಮೇವೈನಾಂ ಶಕೈಷಾ ಪ್ರಾರ್ಥಿತ ಮಯಾ । 
ಕ್ಷಮಂ ತೇ ಜೀವತೋ ಗಂತುಂ ಸ್ಪಪುರಂ ಪಾಕಶಾಸನ eel] 


ಕೇಶೀ- ಶಕ್ರನೇ, ನೀನೇ ಅವಳ ಕೈಯನ್ನು ಬಿಡು. ನಾನು ಅವಳನ್ನು ಬಯಸಿ 
ಪ್ರಾರ್ಥಿಸಿದ್ದೇನೆ. ಪಾಕಶಾಸನನೇ, ಹಾಗೆ ಮಾಡಿದರೆ ನೀನು ಜೀವಸಹಿತನಾಗಿ ನಿನ್ನ 
ಪಟ್ಟಣಕ್ಕೆ ಹಿಂದಿರುಗಲು ಸಾಧ್ಯ. 
ಮಾರ್ಕಂಡೇಯಃ 


ಏವಮುಕ್ತ್ವಾ ಗದಾಂ ಕೇಶೀ ಚಿಕ್ಷೇಪೇಂದ್ರವಧಾಯ ವೈ । 


ತಾಮಾಪತಂತೀಂ ಚಿಚ್ಛೇದ ಮಧ್ಯೇ ವಜ್ರೇಣ ವಾಸವಃ 1೧೧॥ 


ಮಾರ್ಕಂಡೇಯಸಮಾಸ್ಯಾಪರ್ವ -609- 


ಮಾರ್ಕಂಡೇಯ- ಹೀಗೆ ಹೇಳಿ ಕೇಶಿಯು ಇಂದ್ರವಧೆಯನ್ನು ಮಾಡಲು 
ಗದೆಯನ್ನು ಬೀಸಿದನು. ಇಂದ್ರನು ಅದು ತನ್ನೆಡೆಗೆ ಬರುತ್ತಿರುವಾಗಲೇ 
ವಜ್ರಾಯುಧದಿಂದ ಅದನ್ನು ಕತ್ತರಿಸಿದನು. 

ಅಥಾಸ್ಯ ಶೈಲಶಿಖರಂ ಕೇಶೀ ಕ್ರುದ್ಧೋ ವ್ಯವಾಸ್ಫಜತ್‌ 11೧೨! 

ತದಾಪತಂತಂ ಸಂಪ್ರೇಕ್ಷ್ಯ ಶೈಲಶೃಂಗಂ ಶತಕ್ರತುಃ । 

ಬಿಭೇದ ರಾಜನ್‌ ವಜ್ರೇಣ ಭುವಿ ತನ್ನಿಪಪಾತ ಹ 11೧೩ 

ಎಲ್ಫೆ ರಾಜನೇ, ಅನಂತರ ಕ್ರುದ್ಧನಾದ ಕೇಶಿಯು ಪರ್ವತಶಿಖರವೊಂದನ್ನು ಅವನ 


ಮೇಲೆ ಎಸೆದನು. ಇಂದ್ರನು ಆ ಶೈಲಶೃಂಗವು ತನ್ನೆಡೆಗೆ ಬರುತ್ತಿರುವುದನ್ನು ನೋಡಿ 
ವಜ್ರಾಯುಧದಿಂದ ಅದನ್ನು ಭೇದಿಸಿದನು. ಅದು ಭೂಮಿಯಲ್ಲಿಬಿದ್ದುಹೋಯಿತು. 


ಪತತಾ ತು ತದಾ ಕೇಶೀ ತೇನ ಶೃಂಗೇಣ ತಾಡಿತಃ । 

ಹಿತ್ವಾ ಕನ್ಯಾಂ ಮಹಾಭಾಗಾಂ ಪ್ರಾದ್ರವದ್‌ ಭೃಶಪೀಡಿತ: 

ಆ ಶೈಲಶೃಂಗವು ಬೀಳುತ್ತಾ ಕೇಶಿಯ ಮೇಲೆ ಬಿದ್ದಿತು. ಆಗ ಅವನು ಅದರಿಂದ 
ಬಹಳ ಪೀಡಿತನಾಗಿ ಮಹಾನುಭಾವಳಾದ ಆ ಕನ್ಯೆಯನ್ನು ಬಿಟ್ಟುಓಡಿಹೋದನು. 


11೧೪॥।! 


ಅಪಯಾತೇತಸುರೇ ತಸ್ಮಿಂಸ್ತಾಂ ಕನ್ಯಾಂ ವಾಸವೋತಬವೀತ್‌ । 


ಕಾಸಿ ಕಸ್ಯಾಸಿ ಕಿಂಚೇಹ ಕುರುಷೇ ತ್ದಂ ಶುಭಾನನೇ 11೧೫! 


ಆ ಅಸುರನು ಓಡಿಹೋಗುತ್ತಿರಲು ಇಂದ್ರನು ಆ ಕನ್ಯೆಯನ್ನು ಕುರಿತು 
ಶುಭಾನನೆಯೇ, ನೀನು ಯಾರು? ಯಾರಿಗೆ ಸೇರಿದವಳು? ಇಲ್ಲಿ ಏನು 
ಮಾಡುತ್ತಿದ್ದೀಯೆ? ಎಂದು ಕೇಳಿದನು. 

ಕನ್ಯಾ 

ಅಹಂ ಪ್ರಜಾಪತೇಃ ಕನ್ಯಾ ದೇವಸೇನೇತಿ ವಿಶ್ರುತಾ । 

ಭಗಿನೀ ಮೇ ದೈತ್ಯಸೇನಾ ಸಾ ಪೂರ್ವಂ ಕೇಶಿನಾ ಹೃತಾ 11೧೬। 

ಕನ್ಯಾ- ನಾನು ದಕ್ಷಪ್ರಜಾಪತಿಯ ಪುತ್ರಿ. ದೇವಸೇನಾ ಎಂದು ಜ್‌ 
ದೈತ್ಯಸೇನೆಯು ನನ್ನ ಸಹೋದರಿ. ಅವಳನ್ನು ಕೇಶಿಯು ಮೊದಲೇ ಅಪಹರಿಸಿದ್ದಾನೆ. 

ಶೆ 1 


-610- ಮಹಾಭಾರತ ವನಪರ್ವ 


ಸದೈವಾವಾಂ ಭಗಿನ್ಕೌ ತು ಸಖೀಭಿಃ ಸಹ ಮಾನಸಮ್‌ । 

ಆಗಚ್ಛಾವೇಹ ರತ್ಯರ್ಥಮನುಜ್ಞಾಯ ಪ್ರಜಾಪತಿಮ್‌ 11೧೭! 

ನಾವಿಬ್ಬರು ಅಕ್ಕತಂಗಿಯರು ದಕ್ಕಪ್ರಜಾಪತಿಯ ಅಪ್ಪಣೆಯನ್ನು ಪಡೆದು ನಮ್ಮ 
ಸಖಿಯರ ಜೊತೆಯಲ್ಲಿ ಈ ಮಾನಸ ಸರೋವರಕ್ಕೆ ಆಟವಾಡಲು ಯಾವಾಗಲೂ 
ಬರುತ್ತೇವೆ. 


ನಿತ್ಯಂ ಚಾವಾಂ ಪ್ರಾರ್ಥಯತೇ ಹರ್ತುಂ ಕೇಶೀ ಮಹಾಸುರಃ । 
ಇಚ್ಚತ್ಯೇನಂ ದೈತ್ಯಸೇನಾ ನ ಚಾಹಂ ಪಾಕಶಾಸನ 11೧೮1 


ಈ ಮಹಾಸುರನಾದ ಕೇಶಿಯು ಯಾವಾಗಲೂ ನಮ್ಮನ್ನು ಎಳೆದೊಯ್ಯಲು 
ನಮ್ಮಿಬ್ಬರನ್ನೂ ಪ್ರಾರ್ಥಿಸುತ್ತಾನೆ. ಪಾಕಶಾಸನನೇ, ದೈತ್ಯಸೇನೆಯು ಅವನನ್ನು 
ಬಯಸುತ್ತಾಳೆ. ನಾನು ಬಯಸುವುದಿಲ್ಲ. 


ಸಾ ಹೃತಾsನೇನ ಭಗವನ್‌ ಮುಕ್ತಾರಹಂ ತ್ವದ್ಧಲೇನ ತು । 
ತ್ವಯಾ ದೇವೇಂದ್ರ ನಿರ್ದಿಷ್ಟಂ ಪತಿಮಿಚ್ಛಾಮಿ ದುರ್ಜಯಮ್‌ ॥1೧೯॥ 


ಪೂಜ್ಯನೇ, ಅವಳು ಅವನಿಂದ ಕರೆದೊಯ್ಯಲ್ಪಟ್ಟಿದ್ದಾಳೆ. ನಿನ್ನಸಾಮಥಣ್ಯದಿಂದ 


ಊಟ ಎ 
ನಾನು ಮುಕ್ತಳಾಗಿದ್ದೇನೆ. ದೇವೇಂದ್ರನೇ, ನೀನು ಸೂಚಿಸಿದ ದುರ್ಜಯನಾದ 
ಪತಿಯನ್ನು ಹೊಂದಲು ನಾನು ಬಯಸುತ್ತೇನೆ. 
ಇಂದ್ರಃ 


ಮಮ ಮಾತೃಷ್ಠಸೇಯೀ ತಂ ಮಾತಾ ದಾಕ್ಟಾಯಣೀ ಮಮ । 
ಆಖ್ಯಾತಂ ತ್ತಹಮಿಚ್ಛಾಮಿ ಸ್ಹಯಮಾತ್ಮಬಲಂ ತ್ವಯಾ ble] 


ಇಂದ್ರ- ನೀನು ನನ್ನ ಚಿಕ್ಕಮ್ಮನ ಮಗಳು. ನನ್ನ ತಾಯಿಯು ದಕ್ಷಪುತ್ರಿ. ನಿನ್ನ 
ಬಲವು ಏನೆಂದು ಹೇಳು. ಅದನ್ನುನಾನು ಕೇಳಲು ಬಯಸುತ್ತೇನೆ. 


ಕನ್ಯಾ 


ಅಬಲಾsಹಂ ಮಹಾಬಾಹೋ ಪತಿಸ್ತು ಬಲವಾನ್‌ ಮಮ । 


ವರದಾನಾತ್‌ ಪಿತುರ್ಭಾವೀ ಸುರಾಸುರನಮಸೃತಃ 11೨೧11 


ಮಾರ್ಕಂಡೇಯಸಮಾಸ್ಯಾಪರ್ವ -611- 


ಕನ್ಯಾ- ಮಹಾಬಾಹುವೇ, ನಾನು ಅಬಲೆ. ನನ್ನ ತಂದೆಯ ವರದಾನದಿಂದ ನನ್ನ 
ek, ಬಲಿಷ್ಠನೂ ಮತು ಬು ಸುರಾಸುರನಮಸ್ಥತನೂ ಆಗುವನು. 


ಇಂದ್ರಃ 
ಕೀದೃಶಂ ತು ಬಲಂ ದೇವಿ ಪತ್ಯುಸ್ತವ ಭವಿಷ್ಯತಿ । 
ಏತದಿಚ್ಛಾಮ್ಯ ಹಂ ಶ್ರೋತುಂ ತವ ವಾಕ [ಮನಿಂದಿತೇ 11೨.೨! 


ಇಂದ್ರ- ದೇವಿಯೇ, ನಿನ್ನ ಪತಿಯು ಎಂತಹ ಬಲವುಳ್ಳವನಾಗುವನು? 
ಅನಿಂದಿತೆಯೇ, ಇದಕ್ಕೆ ಉತ್ತರವಾಗಿ ನಿನ್ನ ಮಾತನ್ನು ಕೇಳಲು ಬಯಸುತ್ತೇನೆ. 


ಕನ್ಯ 


ದೇವದಾನವಯಕ್ಷಾಣಾಂ ಕೆನ್ನರೋರಗರಕ್ಷಸಾಮ್‌ | 
ಜೇತಾಯೋ ದುಷ್ಪದೈಶ್ಯಾನಾಂ ಮಹಾವೀರ್ಯೋ ಮಹಾಬಲ: ॥1೨೩॥ 


ಯಸ್ತು ಸರ್ವಾಣಿ ಭೂತಾನಿ ತ್ವಯಾ ಸಹ ವಿಜೇಷ್ಯತಿ । 

ಸ ಹಿ ಮೇ ಭವಿತಾ ಭರ್ತಾ ಬ್ರಹ್ಮಣ್ಯಃ ಕೀರ್ತಿವರ್ಧನಃ 11೨೪॥॥ 

ಕನ್ಯಾ- ಯಾವನು ದೇವದಾನವಯಕ್ಷರನ್ನೂ, ಕಿನ್ನರೋರಗರಾಕ್ಷಸರನ್ನೂ, ದುಷ್ಪ 
ದೈತ್ಯರನ್ನೂ ಜಯಿಸುವನೋ ಮತ್ತು ಯಾವನು ನಿನ್ನ ಜೊತೆಯಲ್ಲಿ ಎಲ್ಲರನ್ನೂ 
ಜಯಿಸುವನೋ ಅಂತಹ ಮಹಾಬಲನೂ, ಮಹಾಪರಾಕ್ರಮಿಯೂ, ಬ್ರಾಹ್ಮಣ 
ವತ್ಸಲನೂ, ಕೀರ್ತಿವರ್ಧನನೂ ಆದವನು ನನ್ನಪತಿಯಾಗುವನು. 

ಮಾರ್ಕಂಡೇಯಃ 
ಇಂದ್ರಸ್ತಸ್ಯಾ ವಚಃ ಶ್ರುತ್ವಾ ದುಖತೋತಚಿಂತಯದ್‌ ಭೃಶಮ್‌ । 


ತಿರ್ನಾಸ್ತಿ ಯಾದೃಶಂ ಸಂಪ್ರಭಾಷತೇ 11೨೫1! 


ಅಸ್ಯಾ ದೇವ್ಯಾಃ ಪ 

ಮಾರ್ಕಂಡೇಯ- ಇಂದ್ರನು ಅವಳ ಮಾತನ್ನು ಕೇಳಿ ಈ ದೇವಿಯು ಎಂತಹ 

ಪತಿಯನು ಹೇಳುತಾಳೆಯೋ ಅಂತಹವರು ಯಾರೂ ಕಾಣುವುದಿಲ್ಲಎಂದು ಬಹಳ 
ಕ್‌ ರೆ] 


ದುಃಖಿತನಾದನು. 


ಅಥಾಪಶ್ಯತ್‌ ಸ ಉದಯೇ ಭಾಸ್ಕರಂ ಭಾಸ್ಕರದ್ಯುತಿಃ | 


ಸೋಮಂ ಚೈವ ಮಹಾಭಾಗಂ ವಿಶಮಾನಂ ದಿವಾಕರಮ್‌ 11೨೬॥ 


-612- ಮಹಾಭಾರತ ವನಪರ್ವ 


ಆಗ ಭಾಸ್ಕರದ್ಯುತಿಯುಳ್ಳ ಅವನು ಉದಯಿಸುತ್ತಿರುವ ಸೂರ್ಯನನ್ನೂ, 
ಮಹಾನುಭಾವನಾದ ಚಂದ್ರನು ಸೂರ್ಯನನ್ನು ಪ್ಪ ಪ್ರವೇಶಿಸುತ್ತಿರುವುದನ್ನೂ ನೋಡಿದನು. 


ಅಮಾವಾಸ್ಕಾಂ ಪ್ರವೃತ್ತಾಯಾಂ ಮುಹೂರ್ತೇ ರೌದ್ರ ಏವ ತು । 
ದೇವಾಸುರಂ ಚ ಸಂಗ್ರಾಮಂ ಸೋತಪಶ್ಯದುದಯೇ ಗಿರೌ 11೨೭।॥ 


ಅಮಾವಾಸ್ಯೆಯು ಪ್ರವೃತ್ತವಾಗುತ್ತಿರಲು ರೌದ್ರ ಮುಹೂರ್ತದಲ್ಲಿ ಅವನು 
ದೇವಾಸುರ ಸಂಗ್ರಾಮವುಂಟಾಗುವುದೆಂದು ಉದಯಗಿರಿಯಲ್ಲಿಯೇ ನೋಡಿದನು 
(ನಿಶ್ಚಯಿಸಿದನು). 

ಲೋಹಿತೈಶ್ಚ ಘನೈರ್ಯುಕ್ತಾಂ ಪೂರ್ವಾಂ ಸಂಧ್ಯಾಂ ಶತಕ್ರತುಃ । 

ಅಪಶ್ಯಲ್ಲೋಹಿತೋದಂ ಚ ಭಗವಾನ್‌ ವರುಣಾಲಯಮ್‌  ॥೨೮॥ 


ಪೂಜ್ಯನಾದ ಇಂದ್ರನು ಪೂರ್ವಸಂಧ್ಯೆಯು ಕೆಂಪು ಮೋಡಗಳಿಂದ 
ಕೂಡಿರುವುದನ್ನೂ, ವರುಣಾಲಯವು ಆ ಕಾಲದಲ್ಲಿ ಕೆಂಪು ನೀರಿನಿಂದ 
ಕೂಡಿರುವುದನ್ನೂ ಗಮನಿಸಿದನು (ನೋಡಿದನು). 


ಭೃಗುಭಿಶ್ಚಾಂಗಿರೋಭಿಶ್ಚ ಹುತಂ ಮಂತ್ರಃ ಪೃಥಗ್ಗದ್ದೆ: । 
ಹವ್ಯಂ ಗೃಹೀತ್ವಾ ವಹಿಂ ಚ ಪ್ರವಿಶಂತಂ ದಿವಾಕರಮ್‌ Tea 


ಭೃಗುಗಳಿಂದಲೂ ಮತ್ತು ಅಂಗಿರಸರಿಂದಲೂ ಮಂತ್ರಪೂರ್ವಕವಾಗಿ ಕೊಡಲ್ಪಟ್ಟ 
ವಿಧವಿಧವಾದ ಆಹುತಿಗಳನ್ನು ಸ್ವೀಕರಿಸಿ ಅಗ್ನಿಯನ್ನು ಪ್ರವೇಶಿಸುತ್ತಿರುವ ದಿವಾಕರನನ್ನು 


ನೋಡಿದನು. 
ಪರ್ವ ಚೈವ ಚತುರ್ವಿಂಶತ್‌ ತದಾ ಸೂರ್ಯಮುಪ ಸ್ಥಿತಮ್‌ | 
ತಥಾ ಸೂರ್ಯಂ ವಹ್ಲಿಗತಂ ಸೋಮಂ ನಿಷ ಚ ತಮ್‌ ॥ 
ಸಮಾಲೋಕ್ಕೆ ಟಕೌತಾಮೇವ ಶಶಿನೋ ಭಾಸ ಸ್ಫರಸ್ಯ ಚ। 
ಸಮವಾಯಂ ತು ತಂ ರೌದ್ರಂ ದೃಷ್ಟ್ವಾ ಶಕ್ರೋತನ್ನಚಿಂತಯತ್‌ 11೩೧॥॥ 


ಇಪ್ಪತ್ತಾ ಲ್ಮುಪರ್ವಗಳಲ್ಲಿಸೂರ್ಯನಿಗೆ ಪ್ರಿಯವಾದ ಅಮಾವಾಸ್ಯಾ ಪರ್ವವು 
ಉಂಟಾಗುತ್ತಿದ್ದಿತು. ಹಾಗೇ ವಟ್ಟಗತ ಸೂರ್ಯನನ್ನೂ, ಸೂರ್ಯಗತ ಚಂದ್ರನನ್ನೂ 


ಮಾರ್ಕಂಡೇಯಸಮಾಸ್ಯಾಪರ್ವ -613- 


ನೋಡಿ ಸೂರ್ಯಚಂದ್ರರು ಸಮಾಗಮವನ್ನು ಹೊಂದುವುದನ್ನು ನೋಡಿ ಆ 


ರೌದ್ರಮುಹೂರ್ತವನ್ನು ಗಮನಿಸಿ ಇಂದ್ರನು ಹೀಗೆ ಚಿಂತಿಸಿದನು. 


ಸೂರ್ಯಾಚಂದ್ರಮಸೋರ್ಥೊೋರಂ ದೃಶ್ಯತೇ ಪರಿವೇಷಣಮ್‌ । 

ಏತಸ್ಮಿನ್ನೇವ ರಾತ್ರ್ಯಂತೇ ಮಹದ್ಕುದ್ಬಂ ತು ಶಂಸತಿ । 

ಸರಿತ್‌ಸಿಂಧುರಪೀಯಂ ತು ಪ್ರತ್ಯಸ್ಥಗ್ನಾಹಿನೀ ಭೃಶಮ್‌ । 

ಶೃಗಾಲಿನ್ಯಗ್ನಿವಕ್ತಾ ಚ ಪ್ರತ್ಯಾದಿತ್ಯಂ ವಿರಾವಿಣೀ । 

ಸೂರ್ಯಚಂದ್ರರಿಗೆ ಘೋರವಾದ ಪರಿವೇಷಣವು ಕಂಡುಬರುತ್ತಿದೆ. ಇದು ಈ 
ರಾತ್ರಿಯ ಕೊನೆಯಲ್ಲಿಯೇ ದೊಡ್ಡ ಯುದ್ಧವನ್ನು ಸೂಚಿಸುತ್ತದೆ. ಸಮುದ್ರದ ಬಳಿ 
ಇರುವ ಈ ನದಿಯು ಕೆಂಪು ನೀರನ್ನುತೆಗೆದುಕೊಂಡು ಹರಿಯುತ್ತಿದೆ. ಹೆಣ್ಣುನರಿಯು 
ಮುಖದಿಂದ ಅಗ್ನಿಯನ್ನು ಕಾರುತ್ತಾ ಸೂರ್ಯನನ್ನುನೋಡಿ ಅಳುತ್ತಿದೆ. 


ಏಷ ರೌದ್ರಶ್ಚ ಸಂಘಾತೋ ಮಹಾನ್‌ ಯುಕ್ತಶ್ಚ ತೇಜಸಾ । 
ಸೋಮಸ್ಕ ವಹ್ನಿಸೂರ್ಯಾಭ್ಯಾಮದ್ಭುತೋರಯಂ ಸಮಾಗಮಃ 1೩೨ 


ಇದು ಘೋರವಾದ ಮತ್ತು ವೀರ್ಯಶಾಲಿಯಾದ ಒಂದು ಸಮಾಗವು. 
ಚಂದ್ರನಿಗೆ ವಹಿಸೂರ್ಯರಿಂದ ಉಂಟಾಗುವ ಈ ಸಮಾಗಮವು ಅದ್ಭುತವಾದುದು. 


ಜನಯೇದ್‌ ಯಂಸುತಂ ಸೋಮಃ ಸೋತಸ್ಕಾ ದೇವ್ಯಾಃ ಪತಿರ್ಭವೇತ್‌ । 

ಅಗ್ನಿಶ್ಚತೈರ್ಗುಣೈರ್ಯುಕ್ತ: ಅಗ್ನೌ ಸರ್ವಾಶ್ಚ ದೇವತಾಃ 

ಏಷ ಚೇಜ್ಜನಯೇದ್‌ ಗರ್ಭಂ ಸೋತಸ್ಕಾ ದೇವ್ಯಾಃ ಪತಿರ್ಭವೇತ್‌ ॥ 

ಚಂದ್ರನು ಈ ಮುಹೂರ್ತದಲ್ಲಿಯಾವನನ್ನಾದರೂ ಮಗನನ್ನಾಗಿ ಪಡೆದರೆ ಅವನು 
ಈ ದೇವಿಗೆ ಪತಿಯಾದಾನು. ಅಗ್ನಿಯೂ ಸಹ ಇಂತಹ ಗುಣಗಳಿಂದ ಕೂಡಿದವನು. 
ಮತ್ತು ಅಗ್ನಿಯಲ್ಲಿಎಲ್ಲದೇವತೆಗಳೂ ಇದ್ದಾರೆ. ಅಗ್ನಿಯು ಈಗ ಗರ್ಭೋತ್ಪತ್ತಿಯನ್ನು 
ಮಾಡಿದರೆ ಜನಿಸುವ ಪುರುಷನು ಈ ದೇವಿಗೆ ಪತಿಯಾದಾನು. 

ಏವಂ ಸಂಚಿತ್ಯ ಮಘವಾನ್‌ ಬ್ರಹ್ಮಲೋಕಂ ತದಾ ಗತಃ । 


ಗೃಹೀತ್ಛಾ ದೇವಸೇನಾಂ ತಾಮವದತ್‌ ಸ ಪಿತಾಮಹಮ್‌ । 
ವ 
ಉವಾಚ ಚಾಸ್ಕಾ ದೇವ್ಯಾಸ್ತ್ರಂ ಸಾಧುಶೂರಂ ಪತಿಂ ದಿಶ 


11೩೩! 


11೩೫! 


-614- ಮಹಾಭಾರತ ವನಪರ್ವ 


ಹೀಗೆ ಆಲೋಚಿಸಿ ಪೂಜ್ಯನಾದ ಅವನು ದೇವಸೇನೆಯನ್ನು ಕರೆದುಕೊಂಡು 
ಬ್ರಹ್ನಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಕುರಿತು ಈ ಕನ್ಯೆಗೆ ನೀನು ಸಾಧುವೂ ಮತ್ತು 
ಶೂರನೂ ಆದ ಒಬ್ಬಪತಿಯನ್ನು ಕರುಣಿಸು ಎಂದು ಕೇಳಿದನು. 

ಬ್ರಹ್ಮಾ 

ಮಯ್ಯೆತಚ್ಚಿಂತಿತಂ ಕಾರ್ಯಂ ತಯಾ ದಾನವಸೂದನ । 

ತಥೈವ ಭವಿತಾ ಗರ್ಭೋ ಬಲವಾನುರುವಿಕ್ರಮಃ 11೩೬। 

ಸ ಭವಿಷ್ಯತಿ ಸೇನಾನೀಸ್ತ್ವಯಾ ಸಹ ಶತಕ್ರತೋ | 

ಅಸ್ಯಾ ದೇವ್ಯಾಃ ಪತಿಶ್ಚೆವ ಸ ಭವಿಷ್ಯತಿ ವೀರ್ಯವಾನ್‌ 11೩.೭1! 

ಬ್ರಹ್ಮಾ- ದಾನವ ಸೂದನನೇ, ನೀನು ಹೇಳಿದ ಕಾರ್ಯವನ್ನುನಾನು ಮೊದಲೇ 
ಚಿಂತಿಸಿದ್ದೇನೆ. ನೀನು ಯೋಚಿಸಿದಂತೆಯೇ ಬಲಿಷ್ಠನೂ ಮತ್ತು ವಿಕ್ರಮಶಾಲಿಯೂ 
ಆದ ಒಂದು ಗರ್ಭವು ಉಂಟಾಗುವುದು. ಅವನು ನಿನ್ನ ಜೊತೆಯಲ್ಲಿ 
ಸೇನಾಪತಿಯಾಗುವನು. ಎಲೈ ಶತಕ್ರತುವೇ, ಪರಾಕ್ರಮಶಾಲಿಯಾದ ಅವನು ಈ 
ದೇವಿಗೆ ಪತಿಯೂ ಆಗುವನು. 

ಮಾರ್ಕಂಡೇಯಃ 

ಏತತ್‌ಶ್ರುತ್ವಾ ನಮಸ್ತಸ್ಕೈ ಕೃತ್ವಾಂಸೌ ಸಹ ಕನ್ಯಯಾ । 

ತತ್ರಾಭ್ಯಗಚ್ಛದ್‌ ದೇವೇಂದ್ರೋ ಯತ್ರ ದೇವರ್ಷಯೋತಭವನ್‌ ॥1೩೮॥ 

ಮಾರ್ಕಂಡೇಯ- ಈ ಮಾತುಗಳನ್ನು ಕೇಳಿದ ಇಂದ್ರನು ಬ್ರಹ್ಮದೇವರಿಗೆ 
ನಮಸ್ಕಾರವನ್ನುಮಾಡಿ ಕನ್ಯೆಯನ್ನು ಕರೆದುಕೊಂಡು ದೇವರ್ಷಿಗಳು ಇದ್ದಲ್ಲಿಗೆ ಬಂದನು. 

ವಸಿಷ್ಠಪ್ರಮುಖಾ ಮುಖ್ಯಾ ವಿಪ್ರೇಂದ್ರಾ ಸುಮಹಾಬಲಾಃ । 

ಭಾಗಾರ್ಥಂ ತಪಸೋ ಧಾತುಂ ತೇಷಾಂ ಸೋಮಂ ತಥಾರದಧ್ದರೇ ॥ 

ಪಿಪಾಸವೋತಭ್ಯಯುರ್ದೇವಾಃ ಶತಕ್ರತುಪುರೋಗಮಾಃ WO 


ವಸಿಷ್ಠರೇ ಮೊದಲಾದ ಮಹಾಬಲಶಾಲಿಗಳೂ ಮತ್ತು ಪ್ರಧಾನರೂ ಆದ 
ವಿಪ್ರರಿಂದಲೂ ತಮ್ಮ ತಪಸ್ಸಿನ ಭಾಗವನ್ನು ಇಂದ್ರನಿಗೆ ಆಧಾನವನ್ನು ಮಾಡಲು 


ಮಾರ್ಕಂಡೇಯಸಮಾಸ್ಯಾಪರ್ವ ಚೂ 


(ಕಾಯುತ್ತಿದ್ದರು). ಅವರ ಯಾಗದಲ್ಲಿಸೋಮವನ್ನುಪಾನಮಾಡುವ ಇಚ್ಛೆಯಿಂದಲೂ 
ಇಂದ್ರ ಮೊದಲಾದ ದೇವತೆಗಳು ಅಲ್ಲಿಗೆ ಹೋದರು. 

ಇಷ್ಟಿಂ ಕೃತ್ವಾ ಯಥಾನ್ಯಾಯಂ ಸುಸಮಿದ್ದೇ ಹುತಾಶನೇ । 

ಜುಹುವುಸ್ತೇ ಮಹಾತ್ಮಾನೋ ಹವ್ಯಂ ಸರ್ವದಿವೌಕಸಾಮ್‌  ॥೪೧॥ 

ಆ ಮಹಾನುಭಾವರು ಪ್ರಜ್ವಲಿಸುವ ಅಗ್ನಿಯಲ್ಲಿ ವಿಧಿಪೂರ್ವಕವಾಗಿ ಇಷ್ಟಿಯನ್ನು 
ಮಾಡಿ ಎಲ್ಲದೇವತೆಗಳಿಗೂ ಹವಿಸ್ಸನ್ನುಹೋಮ ಮಾಡಿದರು. 

ಸಮಾಹೂತೋ ಹುತವಹಃ ಸೋ:ದ್ಭುತಃ ಸೂರ್ಯಮಂಡಲಾತ್‌ ।ಟ 

ವಿನಿಚೃತ್ಯ ಯಯೌ ವಹ್ನಿರ್ವಾಗ್ಯತೋ ವಿಧಿವತ್‌ ಪ್ರಭುಃ 11೪೨! 

ಅಗ್ನಿಯನ್ನು ಆಹ್ವಾನ ಮಾಡಿದಾಗ ಪ್ರಭುವಾದ ಅದ್ಭುತನಾಮಕ ಅಗ್ನಿಯು 
ಸೂರ್ಯಮಂಡಲದಿಂದ ಹೊರಗೆ ಬಂದು ಮೌನವಾಗಿ ವಿಧಿಪೂರ್ವಕವಾಗಿ ಹವಿಸ್ಸನ್ನು 
ಕರಿಸಿದನು. 

ಆಗಮ್ಯಾಹವನೀಯಂ ವೈ ತೈರ್ದ್ವಿಜೈರ್ಮಂತ್ರತೋ ಹುತಮ್‌ | 


ಒಪ 


ಬದ 
ಸ ತತ್ರ ವಿವಿಧಂ ಹವ್ಯಂ ಪ್ರತಿಗೃಹ್ಯ ಹುತಾಶನಃ 


ಯಷಿಭ್ಯೋ ಭರತಶ್ರೇಷ್ಠ ಪ್ರಾಯಚ್ಛತ ದಿವೌಕಸಾಮ್‌ | 
ನಿಷ್ಕಾಮಂಶ್ಚಾಪ್ಯ ಪಶ್ಯತ್‌ ಸ ಪತ್ನೀಸ್ತೇಷಾಂ ಮಹಾತ್ಮನಾಮ್‌ 


Val 


11೪೪। 


ಆ ಅಗ್ನಿಯು ಆಹವನೀಯ ವಹಿಸ್ಥಾನದಲ್ಲಿ ಬಂದು ಆ ಬ್ರಾಹ್ಮಣರಿಂದ 
ಮಂತ್ರಪೂರ್ವಕವಾಗಿ ಕೊಡಲ್ಪಟ್ಟ ಎವಿಧ ಹವಿಸ್ಸನ್ನು ಯಷಿಗಳಿಂದ ಸ್ವೀಕರಿಸಿ 
ದೇವತೆಗಳಿಗೆ ಅದನ್ನು ತಲುಪಿಸಿದನು. ಎಲ್ಫೆ ಭರತಶ್ರೇಷ್ಠನೇ, ಅವನು ಅಲ್ಲಿಂದ ಹೂರಗೆ 
ಬರುತ್ತಾ dee ಆ ಯಷಿಗಳ ಪತ್ನಿಯರನ್ನು ನೋಡಿದನು. 

ಸೇಷಾಸನೇಷೂಪವಿಷ್ಟಾ ಸ್ಪಪಂತೀಶ್ವ ತಥಾ ಸುಖಮ್‌ ।ಟ 

ದೃಷ್ಟ್ವಾ ಶ್ರಮೇಷೂಪವಿಷ್ಟಾ! ಸ್ನಾಯಂತೀಶ್ವ ಪತಿವ್ರತಾಃ । 


ರುಗವೇದಿನಿಭಾಸ್ತಾಸ್ತು ಚಂದ್ರಲೇಖಾ ಇವಾಮಲಾಃ 11೪೫! 
ಆ 


-616- ಮಹಾಭಾರತ ವನಪರ್ವ 


ತಮ್ಮತಮ್ಮ ಆಸನದಲ್ಲಿಕುಳಿತಿದ್ದಂತಹ, ಹಾಗೆಯೇ ಸುಖವಾಗಿ ನಿದ್ರಿಸುತ್ತಿದ್ದಂತಹ, 
ತಮ್ಮ ತಮ್ಮ ಆಶ್ರಮದಲ್ಲಿ ಕುಳಿತಿದ್ದಂತಹ, ಸ್ನಾನವನ್ನು ಮಾಡುತ್ತಿದ್ದಂತಹ 
ಸ್ವರ್ಣವೇದಿಯಂತೆ ಪ್ರಕಾಶಮಾನರಾದಂತಹ, ಚಂದ್ರಲೇಖೆಯಂತೆ ಸ್ವಚ್ಛರಾದಂತಹ 
(ಆ ಪತ್ನಿಯರನ್ನು ನೋಡಿದನು). ಅವರೆಲ್ಲರೂ ಅಗ್ನಿಶಿಖೆಯನ್ನು ಹೋಲುವವರು, 
ನಕ್ತತ್ರಗಳಿಗಿಂತ ಅದ್ಭುತರಾದವರೂ ಆಗಿದ್ದರು. 


ಸ ತತ್ರ ತೇನ ಮನಸಾ ಬಭೂವ ಕ್ಬುಭಿತೇಂದ್ರಿಯಃ | 
ಪತ್ನೀರ್ದ್ವಷ್ಟ್ವಾ ದ್ವಿಜೇಂದ್ರಾಣಾಂ ವಹಿ; ಕಾಮವಶಂ ಯಯೌ ॥೪೬॥ 


ಅವರ ದರ್ಶನದಿಂದ ಅವನ ಮನಸಿನಲ್ಲಿಯೇ ಇಂದ್ರಿಯ ಕ್ಟೋಭೆಗೆ ಒಳಗಾದನು. 
ದ್ವಿಜಶ್ರೇಷ್ಠರ ಪತ್ನಿಯರನ್ನು ನೋಡಿ ವಹ್ನಿಯು ಕಾಮವಶನಾದನು. 


ಭೂಯಃ ಸ ಚಿಂತಯಾಮಾಸ ನ ನ್ಯಾಯ್ಯಂ ಕ್ಲುಭಿತೋ ಹ್ಯಹಮ್‌ । 
ಸಾಧ್ವ್ಯಃ ಪತ್ನ್ಯೋ ದ್ವಿಜೇಂದ್ರಾಣಾಮಕಾಮಾಃ ಕಾಮಯಾಮ್ಯಹಮ್‌ ॥॥ 
ನೈತಾಃ ಶಕ್ಯಾ ಮಯಾ ದ್ರಷ್ಟುಂ ಸ್ಥಷ್ಟುಂ ವಾಠಪ್ಯನಿಮಿತಃ । 

ಗಾರ್ಹಪತ್ಯಂ ಸಮಾವಿಶ್ಯ ತಸ್ಮಾತ್‌ ಪಶ್ಯಾಮ್ಯಭೀಕ್ಷ] ಶಃ 11೪೮! 


ಅವನು ಪುನಃ ಇದು ಯುಕ್ತವಲ್ಲ. ನಾನು ಕ್ಟೋಭೆಗೆ ಒಳಗಾಗಿದ್ದೇನೆ. 
ಯಷಿಪತ್ನಿಯರು ಪತಿವ್ರತೆಯರು. ನನ್ನನ್ನು ಕಾಮಿಸುವುದಿಲ್ಲ. ನಾನು ಅವರನ್ನು 
ಕಾಮಿಸುತ್ತಿದ್ದೇನೆ. ಇವರು ನನ್ನಿಂದ ನಿಮಿತ್ತವಿಲ್ಲದೆ ನೋಡಲೂ ಅಥವಾ 
ಸ್ಪರ್ಶಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಗಾರ್ಹಪತ್ಯ ಅಗ್ನಿಯ ಸ್ಥಾನವನ್ನು ಪ್ರವೇಶಿಸಿ 
ಇವರನ್ನು ಚೆನ್ನಾಗಿ ನೋಡುತ್ತೇನೆ ಎಂದು ಚಿಂತಿಸಿದನು. 

ಮಾರ್ಕಂಡೇಯ: 
ಸಂಸ್ಕೃಶ್ಯನ್ನಿವ ಸರ್ವಾಸ್ತಾಃ ಶಿಖಾಭಿಃ ಕಾಂಚನಪ್ರಭಾಃ । 
ಪಶ್ಯಮಾನಶ್ಚ ಮುಮುದೇ ಗಾರ್ಹಪತ್ಯಂ ಸಮಾಶ್ರಿತಃ 11೪೯॥ 


ಮಾರ್ಕಂಡೇಯ- ಅಗ್ನಿಯು ಗಾರ್ಹಪತ್ಯಸ್ಥಾನವನ್ನು ಆಶ್ರಯಿಸಿದವನಾಗಿ 


ಸುವರ್ಣಕಾಂತಿಯುಳ್ಳಅವರೆಲ್ಲರನ್ನೂತನ್ನಶಿಖೆಗಳಿಂದ ಮುಟ್ಟುವವನಂತೆ ಅವರನ್ನು 
ನೋಡುತ್ತಾ ಸಂತೋಷಪಟ್ಟನು. 


ಮಾರ್ಕಂಡೇಯಸಮಾಸ್ಯಾಪರ್ವ -617- 


ನಿರುಷ್ಯ ತತ್ರ ಸುಚಿರಮೇವಂ ವಜ್ನಿರ್ವಶಂ ಗತಃ । 
ಮನಸ್ತಾಸು ವಿನಿಕ್ಚಿಷ್ಯ ಕಾಮಯಾನೋ ವರಾಂಗನಾಃ Te] 


ಕಾಮಸಂತಪ್ರಹೃದಯೋ ದೇಹತ್ಯಾಗವಿನಿಶ್ಚಿತಃ । 
ಅಲಾಭೇ ಬ್ರಾಹ್ಮಣಸ್ವ್ರೀಣಾಮಗ್ಡಿರ್ವನಮುಪಾಗಮತ್‌ । 
ಸ್ಟಾಹಾ ತಂ ದಕ್ಷದುಹಿತಾ ಪ್ರಥಮಂ ಕಾಮಯತ್‌ ತದಾ Tell 


ಕಾಮವಶನಾದ ವಹ್ದಿಯು ಅಲ್ಲಿಬಹುಕಾಲ ಇದ್ದು, ಅವರಲ್ಲಿ ಮನಸನ್ನಿಟ್ಟುಆ 
ವರಾಂಗನೆಯರನ್ನು ಕಾಮಿಸುತ್ತಾ, ಕಾಮಸಂತಪ್ಪ ಹೃದಯವುಳ್ಳವನಾಗಿ ಆ ಬ್ರಾಹ್ಮಣ 
ಸ್ತ್ರೀಯರು ದೊರೆಯದಿದ್ದರೆ ದೇಹತ್ಯಾಗವನ್ನು ಮಾಡುವುದಾಗಿ ನಿಶ್ಚಯಿಸಿ ವನಕ್ಕೆ 
ಹೋದನು. ದಕ್ಷನ ಕುಮಾರಿಯಾದ ಸ್ವಾಹಾ ದೇವಿಯು ಅವನನ್ನು ಮೊದಲೇ 
ಕಾಮಿಸಿದ್ದಳು. 

ಸಾ ತಸ್ಯ ಚೈದ್ರಮನ್ಹೈಚ್ಛಚ್ಚಿರಾತ್‌ಪ್ರಭ್ಛತಿ ಭಾಮಿನೀ । 

ಅಪ್ರಮತ್ತಸ್ಯ ದೇವಸ್ಯ ನ ಚ ಪಶ್ಯತ್ಯನಿಂದಿತಾ 1B 

ಆ ಭಾಮಿನಿಯಾದ ಸ್ವಾಹಾದೇವಿಯು ಅವನ ಜೊತೆಯಲ್ಲಿಸಮಾಗಮನವನ್ನು 
ಹೊಂದಲು ಬಹಳ ಕಾಲದಿಂದಲೂ ಅವಕಾಶವನ್ನು ಕಾಯುತ್ತಿದ್ದಳು. ವಹ್ಞಿಯು ಬಹಳ 
ಜಾಗರೂಕನಾಗಿದ್ದುದರಿಂದ ಅನಿಂದಿತೆಯಾದ ಅವಳಿಗೆ ಅವಕಾಶವು ದೊರೆತಿರಲಿಲ್ಲ. 


ಸಾ ತಂ ಜ್ಞಾತ್ವಾ ಯಥಾವತ್‌ ತು ವಸ್ನಿಂ ವನಮುಪಾಗತಮ್‌ । 
ತತ್ತ ತಃ ಕಾಮಸಂತಪ್ಪಂ ಚಿಂತಯಾಮಾಸ ಭಾರತ 


ಈಗ ಅವಳು ಅಗ್ನಿಯು ಕಾಡಿಗೆ ಹೋಗಿರುವುದನ್ನು ಯಥಾರ್ಥವಾಗಿ ತಿಳಿದು 
ಅವನು ಕಾಮತಪ್ಪನಾಗಿರುವನೆಂದೂ ತಿಳಿದು ಹೀಗೆ ಯೋಚಿಸಿದಳು. 


BAN 


ಅಹಂ ಸಪ್ತರ್ಷಿಪತ್ನೀನಾಂ ಕೃತ್ವಾ ರೂಪಾಣಿ ಪಾವಕಮ್‌ ಟ 
ಕಾಮಯಿಷ್ಯಾಮಿ ಕಾಮಾರ್ತಾ ತಾಸಾಂ ರೂಪೇಣ ಮೋಹಿತಮ್‌ ॥। 


ಏವಂ ಕೃತೇ ಪ್ರೀತಿರಸ್ಯ ಕಾಮಾವಾಪ್ತಿಶ್ಚಮೇ ಭವೇತ್‌ 11೫೫1! 


-618- ಮಹಾಭಾರತ ವನಪರ್ವ 


ಕಾಮಾರ್ಥಳಾದ ನಾನು ಸಪ್ತರ್ಷಿಗಳ ಪತ್ನಿಯರ ರೂಪವನ್ನು ಧರಿಸಿ ಅವರ 
ರೂಪದಿಂದ ಮೋಹಿತನಾದ ಅಗ್ನಿಯನ್ನು ಕಾಮಿಸುವೆನು. ಹೀಗೆ ಮಾಡಿದರೆ ಅವನಿಗೆ 
ಸಂತೋಷವೂ ನನಗೆ ಕಾಮತೃಪ್ತಿಯೂ ಉಂಟಾಗುವುದು (ಎಂದು ಚಿಂತಿಸಿದಳು). 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ತ್ರಯೋದಶಾಧಿಕದ್ವಿಶತಶತತಮೋ5ಧ್ಯಾಯಃ ॥ 
(ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಸ್ಕಾಂದೋಪಾಖ್ಯಾನೇ ಪ್ರಥಮೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹದಿಮೂರನೆಯ 
ಅಧ್ಯಾಯ ಮುಗಿಯಿತು 


LS SS 


ಇನ್ನೂರ ಹದಿನಾಲ್ಕನೆಯ ಅಧ್ಯಾಯ 
ಅರುಂಧತಿಯನ್ನು ಬಿಟ್ಟು ಉಳಿದ ಆರು ಸಪ್ತರ್ಷಿ ಪತ್ನಿಯರ 
ವೇಷದಿಂದ ಸ್ವಾಹಾದೇವಿಯಿಂದ ಅಗ್ನಿ ಸಮಾಗಮ. 
ಷಣ್ಣುಖನ ಉತ್ಪತ್ತಿ ಮತ್ತು ಅವನ ಪರಾಕ್ರಮ. 
ಮಾರ್ಕಂಡೇಯಃ 
ಶಿವಾ ಭಾರ್ಯಾ ತ್ವಂಗಿರಸಃ ಶೀಲರೂಪಗುಣಾನಿತಾ | 
ತಸ್ಯಾಃ ಸಾ ಪ್ರಥಮಂ ರೂಪಂ ಕೃತ್ವಾ ದೇವೀ ಜನಾಧಿಪ । 
ಜಗಾಮ ಪಾವಕಾಭ್ಯಾಶಂ ತಂ ಚೋವಾಚ ವರಾಂಗನಾ Well 


ಮಾರ್ಕಂಡೇಯ- ಅಂಗಿರಸರ ಪತ್ನಿಯು ಶೀಲರೂಪ ಗುಣಗಳಿಂದ ಕೂಡಿದ 
ಶಿವಾ ಎಂಬುವಳು. ಎಲೈ ರಾಜನೇ, ಸುಂದರಿಯಾದ ಸ್ವಾಹಾದೇವಿಯು ಮೊದಲು 
ಅವಳ ರೂಪವನ್ನು ಧರಿಸಿ ಪಾವಕನ ಸಮೀಪಕ್ಕೆ ಹೋಗಿ ಹೀಗೆ ಮಾತನಾಡಿದಳು. 


ಮಾಮಗ್ನೇ ಕಾಮಸಂತಪ್ತಾಂ ತ್ವಂ ಕಾಮಯಿತುಮರ್ಹಸಿ WH 
ಕರಿಷ್ಯಸಿ ನ ಚೇದೇವಂ ಮೃತಾಂ ಮಾಮುಪಧಾರಯ । 


ತವಾಪ್ಯಧರ್ಮಃ ಸುಮಹಾನ್‌ ಭವಿತಾ ವೈ ಹುತಾಶನ 11೩! 


ಮಾರ್ಕಂಡೇಯಸಮಾಸ್ಯಾಪರ್ವ -619- 


ಅಗ್ನಿಯೇ, ಕಾಮಸಂತಪ್ಪಳಾದ ನನ್ನನ್ನುನೀನು ಕಾಮಿಸಬೇಕು. ಹಾಗೆ ಮಾಡದಿದ್ದರೆ 
ನನ್ನನ್ನುಮೃತಳೆಂದು ತಿಳಿ. ಎಲ್ಫೆ ಹುತಾಶನನೇ, ಅದರಿಂದ ನಿನಗೂ ದೊಡ್ಡ ಅಧರ್ಮವು 
ಉಂಟಾಗುವುದು. 
ಅಹಮಂಗಿರಸೋ ಭಾರ್ಯಾ ಶಿವಾ ನಾಮ ಹುತಾಶನ । 
ಶಿಷ್ಟಾಭಿಃ ಪ್ರಹಿತಾ ಪ್ರಾಪ್ತಾ ಮಂತ್ರಯಿತ್ಹಾ ವಿನಿಶ್ಚಯಮ್‌ Nal 
ಹುತಾಶನನೇ, ನಾನು ಅಂಗಿರಸರ ಪತ್ನಿಯಾದ ಶಿವಾ ಎಂಬುವಳು. ಉಳಿದವರು 
ಮಂತ್ರಾಲೋಚನೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದು ನನ್ನನ್ನುನಿನ್ನ ಬಳಿಗೆ 
ಕಳುಹಿಸಿದ್ದಾರೆ. 
ಅಗಿ; 
a 
ಕಥಂ ಮಾಂ ತ್ಪಂ ವಿಜಾನಿಷೇ ಕಾಮಾರ್ತಮಿತರಾಃ ಕಥಮ್‌ । 
ಯಾಸ್ತೃಯಾ ಕೀರ್ತಿತಾಃ ಸರ್ವಾಃ ಸಪ್ಪರ್ಷೀಣಾಂ ಪ್ರಿಯಾಃ ಸ್ತ್ರಿಯಃ ॥1೫॥1 
ಅಗ್ನಿ ನೀನಾಗಲೀ ಅಥವಾ ನೀನು ಹೇಳಿದ ಉಳಿದ ಸಪ್ಪರ್ಷಿಗಳ ಪ್ರಿಯ 
ಪತ್ನಿಯರಾಗಿಗಲೀ ನನ್ನನ್ನು ಕಾಮಾರ್ತನೆಂದು ಹೇಗೆ ತಿಳಿದಿದ್ದೀರಿ? 
ಶಿವಾ 
ಅಸ್ಮಾಕಂ ತ್ವಂ ಪ್ರಿಯೋ ನಿತ್ಯಂ ಬಿಭೀಮಸ್ತು ವಯಂ ತವ । 
ತಚಿತಮಿಂಗಿತೆರ್ಜಾತ್ನಾ ಪ್ರೇಷಿತಾರಸ್ಸಿ ತವಾಂತಿಕಮ್‌ WL 
ದಾ ಬಗ್‌ ದ್‌್‌ ಈ 


ಶಿವಾ- ನಮಗೆ ನೀನು ಯಾವಾಗಲೂ ಪ್ರಿಯನಾದವನು. ಆದರೆ ನಾವು ನಿನಗೆ 
ಹೆದರುತ್ತೇವೆ. ನಿನ್ನ ಚಿತ್ತವನ್ನು ನಿನ್ನ ಇಂಗಿತಗಳಿಂದ ತಿಳಿದು ಉಳಿದವರು ನಿನ್ನ ಬಳಿಗೆ 


ನನ್ನನ್ನು ಕಳುಹಿಸಿದ್ದಾರೆ. 
ಮೈಥುನಾಯೇಹ ಸಂಪ್ರಾಪ್ತಾ ಕಾಮಾಚ್ಛೆವ ದ್ರುತಂ ಚ ಮಾಮ್‌ । 
ಉಪಯಂತುಂ ಮಹಾವೀರ್ಯ ಪೂರ್ವಮೇವ ತ್ವಮರ್ಹಸಿ 11೭! 
ನಾನು ಮೈಥುನಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಎಲ್ಫೆ ಮಹಾವೀರ್ಯನೇ, ಕಾಮದಿಂದ 
ಬಂದಿರುವ ನನ್ನನ್ನುಮೊದಲು ಬೇಗ ರಮಿಸಬೇಕು. 


-620- ಮಹಾಭಾರತ ವನಪರ್ವ 


ತತೋರಗ್ನಿರುಪಯೇಮೇ ತಾಂ ಶಿವಾಂ ಪ್ರೀತಾಂ ಮುದಾಯುತಃ । 
ಪ್ರೀತ್ಯಾ ದೇವೀ ಸಮಾಯುಕ್ತಾ ಶುಕ್ರಂ ಜಗ್ರಾಹ ಪಾಣಿನಾ St 


ಮಾರ್ಕಂಡೇಯ- ಅನಂತರ ಅಗ್ನಿಯು ಸಂತುಷ್ಠಳಾದ ಶಿವೆಯ ಜೊತೆಯಲ್ಲಿ 
ಸಂತೋಷದಿಂದ ಕೂಡಿದವನಾಗಿ ಸಮಾಗಮವನ್ನುಮಾಡಿದನು. ಸಂತೋಷದಿಂದ 
ಯುಕ್ತಳಾದ ಆ ದೇವಿಯು ಅಗ್ನಿಯ ವೀರ್ಯವನ್ನು ಕೈಯಲ್ಲಿ ತೆಗೆದುಕೊಂಡಳು. 


ಅಚಿಂತಯನ್ನಮೇದಂ ಯೇ ರೂಪಂ ದ್ರಕ್ಸ್ಯಂತಿ ಕಾನನೇ । 
ತೇ ಬ್ರಾಹ್ಮಣೀನಾಮನೃತಂ ದೋಷಂ ವಕ್ಚ್ಯಂತಿ ಪಾಪಕಮ್‌ Tal 


ತಸ್ಮಾದೇತದ್‌ ರಕ್ಷಮಾಣಾ ಗರುಡೀ ಸಂಭವಾಮ್ಯಹಮ್‌ । 
ವನಾನ್ನಿರ್ಗಮನೇ ಚೈವ ಸುಖಂ ಮಮ ಭವಿಷ್ಯತಿ WOO 


ಅವಳು ಹೀಗೆ ಚಿಂತಿಸಿದಳು. ಈ ಕಾಡಿನಲ್ಲಿಯಾರಾದರೂ ನನ್ನ ರೂಪವನ್ನು 
ನೋಡಿದರೆ ಬ್ರಾಹ್ಮಣ ಸ್ತ್ರೀಯರಿಗೆ ಅವರು ಅನೃತದೋಷವನ್ನು ಮತ್ತು ಪಾಪವನ್ನೂ 
ಹೇಳುವರು. ಆದ್ದರಿಂದ ಈ ರೂಪವನ್ನುರಕ್ಷಣೆ ಮಾಡಿಕೊಂಡು (ಮರೆಸಿಕೊಂಡು) 
ಗರುಡಿಯ ರೂಪವನ್ನು ತಾಳುವೆನು. ಹಾಗೆ ಮಾಡಿದರೆ ನಾನು ಈ ವನದಿಂದ 
ಹೋಗಲು ನನಗೆ ಸುಖವಾಗುವುದು. 


ಮಾರ್ಕಂಡೇಯಃ 


ಸುಪರ್ಣೀ ಸಾ ತತೋ ಭೂತ್ವಾ ನಿರ್ಜಗಾಮ ಮಹಾವನಾತ್‌ ।ಟ 
ಅಪಶ್ಯತ್‌ ಪರ್ವತಂ ಶ್ಲೇತಂ ಶರಸ್ತಂಬೈಃ ಸುಸಂವೃತಮ್‌ 11೧೧॥ 


ಮಾರ್ಕಂಡೇಯ- ಅವಳು ಹೆಣ್ಣು ಗರುಡಪಕ್ಲಿಯ ರೂಪವನ್ನು ಧರಿಸಿ ದೊಡ್ಡ 
ಕಾಡಿನಿಂದ ಹೊರಟು ಹೋದಳು. ಅನಂತರ ಹುಲ್ಲಿನ ಪೊದೆಗಳಿಂದ ಚೆನ್ನಾಗಿ 
ಆವೃತವಾದ ಶ್ವೇತಪರ್ವತವನ್ನು ನೋಡಿದಳು. 

ದೃಷ್ಟೀವಿಷೈೆಃ ಸಪ್ತಶೀರ್ಸೈರ್ಗುಪ್ತಂ ಭೋಗಿಭಿರದ್ದುತೈ: । 

ರಕ್ಟೋಭಿಶ್ಚ ಪಿಶಾಚೈಶ್ಚ ರೌದೈರ್ಭೂತಗಣೈಸ್ತಥಾ 11೧೨1! 

ರಾಕ್ಟಸೀಭಿಶ್ಚ ಸಂಪೂರ್ಣಮನೇಕೈೆಶ್ಛ ಮೃಗದಿಜ್ಜ್ದೆ: । 


ಲ “ವು 


ನದೀಪ್ರಸ್ರವಣೋಪೇತಂ ನಾನಾತರುಗಣಾಕುಲಮ್‌ 11೧೩ಟ 


ಮಾರ್ಕಂಡೇಯಸಮಾಸ್ಯಾಪರ್ವ -62]1- 


ಆ ಪ್ರದೇಶವು ದೃಷ್ಟಿವಿಷವುಳ್ಳ ಏಳು ಹೆಡೆಯುಳ್ಳ ಅದ್ಭುತ ಸರ್ಪಗಳಿಂದಲೂ, 
ರಾಕ್ಷಸರಿಂದಲೂ, ಪಿಶಾಚಿಗಳಿಂದಲೂ, ರುದ್ರನಭೂತಗಣಗಳಿಂದಲೂ 
ರಕ್ಷಿತವಾಗಿದ್ದಿತು. ಅನೇಕ ಮೃಗಪಕ್ಷಿಗಳಿಂದಲೂ ಮತ್ತು ರಾಕ್ಚಸರಿಂದಲೂ 
ಸಂಕುಲವಾಗಿದ್ದಿತು. ಅನೇಕ ವೃಕ್ಷಗಳ ಸಮೂಹದಿಂದಲೂ, ಅನೇಕ ನೀರಿನ 
ರುರಿಗಳಿಂದಲೂ ಕೂಡಿದ್ದಿತು. 


ಸಾ ತತ್ರ ಸಹಸಾ ಗತ್ವಾ ಶೈಲಪೃಷ್ಠಂ ಸುದುರ್ಗಮಮ್‌ । 
ಪ್ರಾಕ್ಷಿಪತ್‌ ಕಾಂಚನೇ ಕುಂಡೇ ಶುಕ್ರಂ ಸಾ ತ್ತರಿತಾ ಶುಭಾ 11೧೪॥ 


ಶುಭಳಾದ ಅವಳು ಶೀಘ್ರವಾಗಿ ಬಹಳ ದುರ್ಗಮವಾದ ಆ ಪರ್ವತದ ತಪ್ಪಲಿಗೆ 
ಹೋಗಿ ಒಂದು ಸುವರ್ಣಮಯವಾದ ಕುಂಡದಲ್ಲಿ ಶೀಘ್ರವಾಗಿ ಅಗ್ನಿಯ 
ವೀರ್ಯವನ್ನುಹಾಕಿದಳು. 


ಸಪ್ತಾನಾಮಪಿ ದೇವೀನಾಂ ಸಪ್ಪರ್ಷೀಣಾಂ ಮಹಾತ್ಮನಾಮ್‌ । 
ಪತ್ನೀಸರೂಪತಾಂ ಕೃತ್ವಾ ಕಾಮಯಾಮಾಸ ಪಾವಕಮ್‌ 11೧೫! 


ಇ 
ಆ ದೇವಿಯು ಮಹಾತ್ಮರಾದ ಏಳೂ ಜನ ಸಪ್ಪರ್ಷಿಗಳ ಪತ್ನಿಯರ ವೇಷವನ್ನು 
ಧರಿಸಿ ಅಗ್ನಿಯನ್ನು ಕಾಮಿಸಿದಳು (ಕಾಮಿಸಲು ಇಚ್ಛಿಸಿದಳು). 
ದಿವ್ಯರೂಪಮರುಂಧತ್ಯಾಃ ಕರ್ತುಂ ನ ಶಕಿತಂ ತಯಾ । 


ತಸ್ಯಾಸ್ತಪಃಪ್ರಭಾವೇಣ ಭರ್ತೃಶುಶ್ರೂಷಣೇನ ಚ 11೧೬॥ 


ಆದರೆ ಅರುಂಧತಿಯ ತಪಃ ಪ್ರಭಾವದಿಂದ ಮತ್ತು ಅವಳ ಪತಿ ಸೇವೆಯ 
ಬಲದಿಂದ ಅರುಂಧತಿಯ ದಿವ್ಯರೂಪವನ್ನು ಅವಳು ಧರಿಸಲು ಸಾಧ್ಯವಾಗಲಿಲ್ಲ. 


ಷಟ್‌ಕೃತ್ವಸ್ಪತ್ತು ನಿಕ್ಸಿಪ್ರಮಗ್ನೇ ರೇತಃ ಕುರೂತ್ತಮ । 


ತಸ್ಮಿನ್‌ ಕುಂಡೇ ಪ್ರತಿಪದಿ ಕಾಮಿನ್ಯಾ ಸ್ವಾಹಯಾ ತದಾ 11೧೭ 


ಎಲೈ ಕುರುಶ್ರೇಷ್ಠನೇ, ಕಾಮಿನಿಯಾದ ಸ್ವಾಹಾದೇವಿಯು ಆಗ ಪಾಡ್ಯದ 
ತಿಥಿಯಂದು ಆರುಬಾರಿ ಆ ವೀರ್ಯವನ್ನು ಆ ಕುಂಡದಲ್ಲಿಹಾಕಿದಳು. 


-622- ಮಹಾಭಾರತ ವನಪರ್ವ 


ತತ್‌ ಸ್ನನ್ನಂ ತೇಜಸಾ ತತ್ರ ಸಂವೃತಂ ಜನಯತ್‌ ಸುತಮ್‌ । 
ಯಷಿಭಿಃ: ಪೂಜಿತಂ ಸ್ಮನ್ನಮನಯತ್‌ ಸ್ಕಂದತಾಂ ತತಃ Hoc 


ಸ್ಮಲನಗೊಂಡ ಮತ್ತು ತೇಜಸಿನಿಂದ ಚೆನ್ನಾಗಿ ರಕ್ಷಿತವಾದ ಆ ವೀರ್ಯವು ಒಬ್ಬ 
ಮಗನನ್ನು ಉತ್ಪಾದಿಸಿತು. ಯಷಿಗಳಿಂದ ಪೂಜಿತವಾದ ಆ ಪತಿತವಾದ ವೀರ್ಯವೇ 
ಸ್ಪಂದನ ರೂಪವನ್ನು ತಾಳಿತು. 


ಷಟ್‌ಶಿರಾ ದ್ವಿಗುಣಶ್ರೋತ್ರೋ ದ್ವಾದಶಾಕ್ಷಿಭುಜಕ್ರಮಃ । 
ಏಕಗ್ರೀವೈಕಜಠರಃ ಕುಮಾರಃ ಸಮಪದ್ಯತ Weal 


ಆರು ತಲೆಗಳು, ಹನ್ನೆರಡು ಕಿವಿಗಳು, ಹನ್ನೆರಡು ಕಣ್ಣುಗಳು ಮತ್ತು ಭುಜಗಳು, 
ಒಂದು ಕತ್ತು ಮತ್ತು ಒಂದು ಜಠರವಿರುವ ಕುಮಾರನು ಜನಿಸಿದನು. 


ದ್ವಿತೀಯಾಯಾಮಭಿವ್ಯಕ್ತಸೃತೀಯಾಯಾಂ ಶಿಶುರ್ಬಭೌ । 


ಅಂಗಪ್ರತ್ಯಂಗಸಂಭೂತಶ್ಚತುರ್ಥಾಮಭವದ್‌ ಗುಹಃ 11೨೦॥॥ 

ದ್ವಿತೀಯಾ ತಿಥಿಯಂದು ಸ್ವಲ್ಪ ಅಭಿವ್ಯಕ್ತವಾದ ಅವನು ತೃತೀಯಾ ತಿಥಿಯಲ್ಲಿ 
ಶಿಶುರೂಪವನ್ನು ತಾಳಿದನು. ಚತುರ್ಥಿಯಂದು ಅಂಗಪ್ರತ್ಯಂಗಗಳು ಬೆಳೆದು 
ಗುಹನಾಮಕನಾದನು. 


ಲೋಹಿತಾಭ್ರೇಣ ಮಹತಾ ಸಂವೃತಃ ಸಹ ವಿದ್ಯುತಾ । 
ಲೋಹಿತಾಭ್ರೇ ಸುಮಹತಿ ಭಾತಿ ಸೂರ್ಯ ಇವೋದಿತಃ 11೨೧॥ 


ವಿದ್ಯುತ್ತಿನಿಂದ ಕೂಡಿದ ದೊಡ್ಡ ಕೆಂಪು ಮೋಡಗಳಿಂದ ಮುಚ್ಚಲ್ಪಟ್ಟ ಅವನು, 
ದೊಡ್ಡಕೆಂಪು ಮೋಡಗಳಲ್ಲಿಉದಯಿಸಿದ ಸೂರ್ಯನಂತೆ ಕಂಗೊಳಿಸಿದನು. 


ಗೃಹೀತಂ ತದ್‌ ಧನುಸ್ತೇನ ವಿಪುಲಂ ಲೋಮಹರ್ಷಣಮ್‌ । 
ನೃಸ್ತಂ ಯತ್‌ ತ್ರಿಪುರಘ್ನೇನ ಸುರಾರಿವಿನಿಕೃಂತನಮ್‌ 11೨೨॥॥ 


ತ್ರಿಪುರಾರಿಯಾದ ಶಿವನು ರಾಕ್ಷಸರನ್ನು ಕೊಲ್ಲುವ ರೋಮಾಂಚಕಾರಿಯಾದ ಯಾವ 
ವಿಫುಲವಾದ ಧನುಸ್ಸನ್ನು ಇಟ್ಟಿದ್ದರೋ ಅದನ್ನು ಅವನು ಕೈಯಲ್ಲಿ ತೆಗೆದುಕೊಂಡನು. 


ಮಾರ್ಕಂಡೇಯಸಮಾಸ್ಕಾಪರ್ವ -623- 


ತದ್‌ ಗೃಹೀತ್ವಾ ಧನುಃ ಶ್ರೇಷ್ಠಂ ನನಾದ ಬಲವಾಂಸ್ತದಾ । 
ಸಮ್ಮೋಹಯನ್ನಿಮಾನ್‌ ಸರ್ವಾನ್‌ ತ್ರೀಂಲ್ಲೋಕಾನ್‌ ಸಚರಾಚರಾನ್‌ ॥ 


ಆಗ ಆ ಶ್ರೇಷ್ಠವಾದ ಧನುಸ್ಸನ್ನು ಕೈಯಲ್ಲಿತೆಗೆದುಕೊಂಡು ಚರಾಚರ ಸಹಿತವಾದ 
ಈ ಮೂರುಲೋಕಗಳೂ ಗಾಬರಿಗೊಳ್ಳುವಂತೆ ಗರ್ಜಿಸಿದನು. 


ತಸ್ಯ ತಂ ನಿನದಂ ಶ್ರುತ್ವಾ ಮಹಾಮೇಘೌಫನಿಸ್ಸನಮ್‌ I 
ಉತ್ಪೇತತುರ್ಮಹಾನಾಗೌ ಚಿತ್ರಶ್ಚೆರಾವತಶ್ಚ ಹ 11೨೪॥॥ 


ಮಹಾಮೇಘಗಳ ಗರ್ಜನೆಯನ್ನು ಹೋಲುವ ಅವನ ನಾದವನ್ನುಕೇಳಿದ ಚಿತ್ರ 
ಮತ್ತು ಐರಾವತ ಎಂಬ ಎರಡು ದೊಡ್ಡ ದಿಗ್ಗಜಗಳು ಮೇಲಕ್ಕೆ ನೆಗೆದವು. 


ತಾವಾಪತಂತೌ ಸಂಪ್ರೇಕ್ಷ 8 ಸ ಬಾಲೋಶರ್ಕಸಮದ್ಯ್ಯತಿಃ । 

ದ್ವಾಭ್ಯಾಂ ಗೃಹೀತ್ವಾ ಪಾಣಿಭ್ಯಾಂ ಶಕ್ತಿಂ ಚಾನ್ಯೇನ ಪಾಣಿನಾ ೨೫H 
ಅಪರೇಣಾಗ್ನಿದಾಯಾದಸ್ತಾಮ್ರಚೂಡಂ ಭುಜೇನ ಸಃ । 
ಮಹಾಕಾಯಮುಪಶ್ಲಿಷ್ಟಂ ಕುಕ್ಕುಟಂ ಬಲಿನಾಂ ವರಮ್‌ । 

ಗೃಹೀತ್ವಾ ವ್ಯನದದ್‌ ಭೀಮಂ ಚಿಕ್ರೀಡ ಚ ಮಹಾಭುಜಃ HLH 


ಮೇಲೆ ನೆಗೆಯುತ್ತಿದ್ದ ಗಜಗಳನ್ನು ನೋಡಿದ ಆ ಬಾಲಾರ್ಕ ಪ್ರಭೆಯುಳ್ಳ 
ಕುಮಾರನು ಎರಡು ಕೈಗಳಿಂದ ಆ ಗಜಗಳನ್ನು ಹಿಡಿದುಕೊಂಡು, ಇನ್ನೊಂದು ಕೈಯಿಂದ 
ಶಕ್ತಿಯನ್ನು ಹಿಡಿದುಕೊಂಡು, ಇನ್ನೊಂದು ಕೈಯಿಂದ ಬಲಿಷ್ಠವಾದ ಮಹಾಶರೀರವುಳ್ಳ 
ಸಮೀಪದಲ್ಲಿದ್ದ ಕೆಂಪು ಶಿರಸ್ಸುಳ್ಳ ಕುಕ್ಕುಟವನ್ನು (ಹುಂಜ) ಹಿಡಿದುಕೊಂಡು, 
ಮಹಾಭುಜನಾದ ಅವನು ಘೋರವಾಗಿ ನಾದವನ್ನುಮಾಡಿ ಆಟವಾಡಿದನು. 

ದ್ವಾಭ್ಯಾಂ ಭುಜಾಭ್ಯಾಂ ಬಲವಾನ್‌ ಗೃಹೀತ್ವಾ ಶಂಖಮುತ್ತಮಮ್‌ । 

ಪ್ರಾಧ್ಯಾಪಯತ ಭೂತಾನಾಂ ತ್ರಾಸನಂ ಬಲಿನಾಮಪಿ ೨೭H 

ದ್ವಾಭ್ಯಾಂ ಭುಜಾಭ್ಯಾಮಾಕಾಶಂ ಬಹುಶೋ ನಿಜಘಾನ ಸಃ 11೨೮! 

ಬಲಿಷ್ಠನಾದ ಅವನು ಎರಡು ಕೈಗಳಿಂದ ಶ್ರೇಷ್ಠವಾದ ಶಂಖವನ್ನು ಹಿಡಿದುಕೊಂಡು 
ಬಲಶಾಲಿಗಳಾದ ಪ್ರಾಣಿಗಳೂ ಹೆದರುವಂತೆ ಅದನ್ನು ಊದಿದನು. ಎರಡು 
ಭುಜಗಳಿಂದ ಅನೇಕ ಬಾರಿ ಆಕಾಶವನ್ನು ಗುದ್ದಿದನು. 


-624- ಮಹಾಭಾರತ ವನಪರ್ವ 


ಕ್ರೀಡನ್‌ ಭಾತಿ ಮಹಾಸೇನಸ್ವೀಂಲ್ಲೋಕಾನ್‌ ವದನೈಃ ಪಿಬನ್‌ 1 
ಪರ್ವತಾಗ್ರೇ5ಪ್ರಮೇಯಾತ್ಮಾ ರಶ್ಮಿಮಾನುದಯೇ ಯಥಾ 11೨೯॥॥ 


ಲೀಲೆಯಿಂದ ಆಟವಾಡಿದ ಮಹಾಸೇನನು ಉದಯಪರ್ವತದ ಶಿಖರದಲ್ಲಿ 
ಅಪ್ರಮೇಯ ಸ್ವರೂಪನಾದ ಆದಿತ್ಯನಂತೆ ಮೂರುಲೋಕಗಳನ್ನೂತನ್ನವದನಗಳಿಂದ 
ಪಾನಮಾಡುವವನಂತೆ ತೋರುತ್ತಿದ್ದನು. 


ಸ ತಸ್ಯ ಪರ್ವತಸ್ಯಾಗ್ರೇ ನಿಷಣ್ಣೋರದ್ಭುತವಿಕ್ರಮಃ । 
ವ್ಯಲೋಕಯದಮೇಯಾತ್ಮಾ ಮುಖೈನಾರ್ನಾವಿಧೈರ್ದಿಶಃ । 
ಸ ಪಶ್ಯನ್‌ ವಿವಿಧಾನ್‌ ಭಾವಾಂಶ್ಚಕಾರ ನಿನದಂ ಪುನಃ 11೩೦॥ 


ಅದ್ಭುತವಿಕ್ರಮನೂ, ಅಪ್ರಮೇಯಾತ್ಮನೂ ಆದ ಅವನು ಪರ್ವತದ ಶಿಖರದಲ್ಲಿ 
ಕುಳಿತು ತನ್ನನಾನಾವಿಧವಾದ ಮುಖಗಳಿಂದ ಎಲ್ಲದಿಕ್ಕುಗಳನ್ನೂನೋಡಿದನು. ಆ 
ದಿಕ್ಕುಗಳಲ್ಲಿ ಅನೇಕ ವಿಧವಾದ ವಸ್ತುಗಳನ್ನುನೋಡುತ್ತಾ ಅವನು ಪುನಃ ಗರ್ಜಿಸಿದನು. 


ತಸ್ಯ ತಂ ನಿನದಂ ಶ್ರುತ್ವಾ ನ್ಯಪತನ್‌ ಬಹುಧಾ ಜನಾಃ । 
ಭೀತಾಶ್ಟೋದ್ವಿಗ್ಗಮನಸಸ್ತಮೇವ ಶರಣಂ ಯಯುಃ 11೩೧1 


ಅವನ ಗರ್ಜನೆಯನ್ನುಕೇಳಿದ ಅನೇಕ ಜನರು (ಭೂಮಿಯ ಮೇಲೆ) ಬಿದ್ದರು. 
ಅವರು ಭೀತರಾಗಿ ಉದ್ದಿಗ್ನ ಮನಸಿನಿಂದ ಕೂಡಿ ಅವನನ್ನೇ ಶರಣು ಹೊಂದಿದರು. 


ಯೇ ತು ತಂ ಸಂಶ್ರಿತಾ ದೇವಂ ನಾನಾವರ್ಣಾಸ್ತದಾ ಜನಾಃ । 
ತಾಂಸ್ತಸ್ಯಾಹುಃ ಪಾರಿಷದಾನ್‌ ಬ್ರಾಹ್ಮಣಾಃ ಸುಮಹಾಬಲಾನ್‌ ॥೩೨॥ 


ಯಾವ ನಾನಾ ವರ್ಣದ ಜನರು ಆ ದೇವನನ್ನು ಆಗ ಆಶ್ರಯಿಸಿದರೋ 
ಬಲಿಷ್ಠರಾದ ಆ ಜನರನ್ನು ಬ್ರಾಹ್ಮಣರು ಅವನ ಪಾರ್ಷದರೆಂದು ಕರೆಯುತ್ತಾರೆ. 


ಸ ತೂತ್ಮಾಯ ಮಹಾಬಾಹುರುಪಸಾಂತ್ವ ಸ ಚ ತಾನ್‌ ಜನಾನ್‌ । 
ಧನುರ್ವಿಕೃಷ್ಯ ವ್ಯಸ್ಸಜದ್‌ ಬಾಣಾನ್‌ಶೇತೇ ಮಹಾಗಿರೌ 11೩೩11 


ಮಹಾಬಾಹುವಾದ ಅವನು ಎದ್ದುಆ ಜನಗಳನ್ನುಸಮಾಧಾನಗೊಳಿಸಿ ಧನುಸನ್ನು 
ಎಳೆದು ಆ ಮಹಾಶ್ವೇತಗಿರಿಗೆ ಬಾಣಪ್ರಯೋಗವನ್ನು ಮಾಡಿದನು. 


ಮಾರ್ಕಂಡೇಯಸಮಾಸ್ಯಾಪರ್ವ -625- 


ಬಿಭೇದ ಸ ಶರೈಃ ಶೈಲಂ ಕ್ರೌಂಚಂ ಹಿಮವತಃ ಸುತಮ್‌ । 
ತೇನ ಹಂಸಾಶ್ಚ ಗೃಧ್ರಾಶ್ಚ ಮೇರುಂ ಗಚ್ಛಂತಿ ಪರ್ವತಮ್‌ 11೩೪॥॥ 


ಸ ವಿಶೀರ್ಣೋರಂಪತಚೆ ತ್ಸೈಲೋ ಭೃಶಮಾರ್ತಸ್ಟರಾನ್‌ ರುವನ್‌ || 


ಅವನು ತನ್ನ ಬಾಣಗಳಿಂದ ಹಿಮಾಲಯದ ಪುತ್ರನಾದ ಕ್ರೌಂಚಪರ್ವತವನ್ನು 
ಭೇದಿಸಿದನು. ಆ ಕಾರಣದಿಂದ ಹಂಸಗಳು ಮತ್ತು ಗೃಧ್ರಗಳು ಮೇರುಪರ್ವತಕ್ಕೆ 
ಹೋದವು. ಆ ಕ್ರೌಂಚ ಪರ್ವತವು ಬಹಳ ಆರ್ತಸ್ನರವನ್ನು ಮಾಡುತ್ತಾ ಬಿರಿದು 
ಬಿದ್ದುಹೋಯಿತು. 

ತಸ್ಮಿನ್‌ ನಿಪತಿತೇ ತ್ವನ್ಯೇ ನೇದುಃ ಶೈಲಾ ಭೃಶಂ ತದಾ | 

ಘೋರಮಾರ್ತಸ್ವರಂ ಚಕ್ರುರ್ದ್ವೃಷ್ಟ್ವಾ ಕ್ರೌಂಚಂ ವಿದಾರಿತಮ್‌ ॥೩೬॥ 


ಕೌಂಚಪರ್ವತವು ಬೀಳುತ್ತಿರಲು ಬಿರಿದುಬಿದ್ದಆ ಕ್ರೌಂಚಪರ್ವತವನ್ನುನೋಡಿ 
ಉಳಿದ ಪರ್ವತಗಳು ಘೋರವಾದ ಆರ್ತಸ್ವರವನ್ನು ಬಹಳವಾಗಿ ಮಾಡಿದವು. 


ಸ ತಂ ನಾದಂ ಭೃಶಾರ್ತಾನಾಂ ಶ್ರುತ್ವಾರಪಿ ಬಲಿನಾಂ ವರಃ | 
ನ ಪ್ರಾಪದದಮೇಯಾತ್ಮಾ ಶಕ್ತಿಮುದ್ಯಮ್ಯ ಚಾನದತ್‌ ALN 


ಅಮೇಯಾತ್ಮನೂ, ಬಲಿಷ್ಠರಲ್ಲಿ ಶ್ರೇಷ್ಠನೂ ಆದ ಅವನು ಬಹಳವಾಗಿ ಆರ್ತವಾದ 
ಆ ಪರ್ವತಗಳ ಘೋರವಾದ ನಾದವನ್ನು ಕೇಳಿದರೂ ಕೂಡ ಕಳಗೆ ಬೀಳಲಿಲ್ಲ. 
ಶಕ್ಕಿಯನ್ನು ಎತ್ತಿ ಪುನಃ ಗರ್ಜಿಸಿದನು. 

ಸಾ ತದಾ ವಿಮಲಾ ಶಕ್ತಿಃ ಕ್ಲಿಪ್ರಾ ತೇನಾಮಿತಾತ್ಮನಾ | 

ಬಿಭೇದ ಶಿಖರಂ ಕ್ರೋಧಾತ್‌ ಶ್ವೇತಸ್ಯ ತರಸಾ ಗಿರೇಃ 

ಆ ಮಹಾತ್ಮನು ಕ್ರೋಧದಿಂದ ಪ್ರಯೋಗಿಸಿದ ಆ ವಿಮಲವಾದ ಶಕ್ತಿಯು 
ಶೀಘ್ರವಾಗಿ ಶ್ವೇತಪರ್ವತದ ಶಿಖರವನ್ನು ಭೇದಿಸಿತು. 


HAI 


ಸ ತೇನಾಭಿಹತೋ ದೀರ್ಣೋೇ ಗಿರಿಃ ಶ್ಲೇತೋತಚಲೈೆ: ಸಹ । 


ಉತ್ತಪಾತ ಮಹೀಂ ತ್ಯಕ್ತ್ಯಾ ಭೀತಸ್ತಸ್ಮಾನ್‌ಮಹಾತ್ಮನಃ Hal 


-626- ಮಹಾಭಾರತ ವನಪರ್ವ 


ಹೀಗೆ ಹೊಡೆಯಲ್ಪಟ್ಟು ಬಿರಿದ ಆ ಶ್ವೇತಪರ್ವತವು ಮಹಾತ್ಮನಾದ ಆ ಕುಮಾರನಿಗೆ 
ಹೆದರಿ ಉಳಿದ ಪರ್ವತಗಳ ಜೊತೆಯಲ್ಲಿಭೂಮಿಯನ್ನು ಬಿಟ್ಟುಮೇಲಕ್ಕೆ ಹಾರಿತು. 


ತತಃ ಪ್ರವ್ಯಧಿತಾ ಭೂಮಿರ್ವಶೀರ್ಯತ ಸಮಂತತಃ 1 
ಆರ್ತಾ ಸ್ಕಂದಂ ಸಮಾಸಾದ್ಯ ಪುನರ್ಬಲವತೀ ಬಭೌ WO 


ಆಗ ದುಃಖಗೊಂಡ ಭೂಮಿಯು ಎಲ್ಲ ಕಡೆಗಳಲ್ಲಿಯೂ ಬಿರಿಯಿತು. ಅದು 
ಆರ್ತವಾಗಿ ಸ್ಕಂದನನ್ನು ಸಮೀಪಿಸಿ ಶರಣಾಗತಿಯನ್ನು ಹೊಂದಿ ಪುನಃ ಬಲವುಳ್ಳದ್ದಾಗಿ 
ಕಂಗೊಳಿಸಿತು. 


ಪರ್ವತಾಶ್ಚ ನಮಸ್ಥತ್ಯ ತಮೇವ ಪೃಥಿವೀಂ ಗತಾಃ | 
ಅಥೈನಮಭಜಲ್ಲೋಕಃ ಸ್ಕಂದಂ ಶುಕ್ಸಸ್ಯ ಪಂಚಮೀಮ್‌ vO 


ಪರ್ವತಗಳೂ ಸಹ ಅವನಿಗೆ ನಮಸ್ಕರಿಸಿ ಪುನಃ ಭೂಮಿಗೇ ಬಂದವು. ಅನಂತರ 
ಶುಕ್ಲಪಕ್ಷದ ಪಂಚಮಿಯಂದು ಜನರು ಸ್ಫಂದನನ್ನು ಪೂಜಿಸಿದರು. 


ನ್‌್‌ 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುರ್ದಶಾಧಿಕದ್ವಿಶತಶತತಮೋ5ಧ್ಯಾಯಃ || 
(ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಸ್ಕಾಂದೋಪಾಖ್ಯಾನೇ ದ್ವಿತೀಯೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹದಿನಾಲ್ಕನೆಯ 
ಅಧ್ಯಾಯ ಮುಗಿಯಿತು 


XR 


ಮಾರ್ಕಂಡೇಯಸಮಾಸ್ಯಾಪರ್ವ -627- 


ಇನ್ನೂರ ಹದಿನೈದನೆಯ ಅಧ್ಯಾಯ 
ಸಪ್ಪರ್ಷಿಗಳಲ್ಲಿ ಆರುಜನರಿಂದ ತಮ್ಮ ಪತ್ನಿಯರ ಪರಿತ್ಯಾಗ, ವಿಶ್ವಾಮಿತ್ರರಿಂದ 
ಕುಮಾರನಿಗೆ ಜಾತಕರ್ಮಾದಿ ಸಂಸ್ಕಾರ ಮತ್ತು ನಿಜಸ್ಥಿತಿಯ ಘೋಷಣೆ. 
ಯಷಿಗಳಿಂದ ಪತ್ನಿಯರ ಸ್ಮೀಕಾರ. 
ಮಾರ್ಕಂಡೇಯಃ 


ಖಷಯಶ್ಚ ಮಹಾಘೋರಾನ್‌ ದೃಷ್ಟೋತ್ಸಾತಾನ್‌ ಸಮಂತತಃ । 
ಅಕುರ್ವಂಛಾಂತಿಮುದ್ದಿಗ್ನಾ ಲೋಕಾನಾಂ ಶಾಂತಿಭಾವನಾಃ 11೧1 


ಮಾರ್ಕಂಡೇಯ- ಲೋಕಗಳಿಗೆ ಶಾಂತಿಯನ್ನು ಬಯಸುವ ಯಷಿಗಳು 
ಎಲ್ಲಕಡೆಗಳಲ್ಲಿಯೂ ಮಹಾಘೋರವಾದ ಅಪಶಕುನಗಳನ್ನು ನೋಡಿ ಉದ್ದಿಗ್ದರಾಗಿ 
ಶಾಂತಿಯನ್ನು ಮಾಡಿದರು. 


ನಿವಸಂತಿ ವನೇ ಯೇ ತು ತಸ್ಥಿಂಘ್ಲೆತ್ರರಥೇ ಜನಾಃ । 
ತೇತಬ್ರುವನ್ನೇಷ ನೋರನರ್ಥಃ ಪಾವಕೇನಾಹಿತೋ ಮಹಾನ್‌ । 
ಸಂಗಮ್ಯ ಷಡ್‌ಭಿಃ ಪತ್ನೀಭಿಃ ಸಪ್ತರ್ಷೀಣಾಮಿತಿ ಸ್ಮಹ 11೨1! 


ಆ ಚೈತ್ರರಥವನದಲ್ಲಿವಾಸಮಾಡುವ ಜನಗಳು ಮಾತ್ರ ಅಗ್ನಿಯು ಸಪ್ಪರ್ಷಿಗಳ 
ಪತ್ನಿಯರ ಜೊತೆಯಲ್ಲಿ ಸಂಗವನ್ನು ಮಾಡಿ ನಮಗೆ ಈ ಅನರ್ಥವನ್ನು ತಂದೊಡ್ಡಿದ್ದಾನೆ 
ಎಂದು ಹೇಳಿದರು. 


ಅಪರೇ ಗರುಡೀಮಾಹುಸ್ತಯಾ5ನರ್ಥೋ5ಯಮಾಹೃತಃ | 
ಯೈರ್ದ್ವಷ್ಟಾ ಸಾ ತದಾ ದೇವೀ ತಸ್ಯಾ ರೂಪೇಣ ಗಚ್ಛತೀ 11೩1! 


ಸ್ವಾಹಾದೇವಿಯು ಹೆಣ್ಣುಗರುಡ ಪಕ್ಷಿಯ ರೂಪದಲ್ಲಿ ಹೋಗುವುದನ್ನು ನೋಡಿದ್ದ 
ಇನ್ನು ಕೆಲವರು ಆ ಹೆಣ್ಣು ಗರುಡ ಪಕ್ಷಿಯು ಇಂತಹ ಅನರ್ಥವನ್ನು ತಂದಿದೆ ಎಂದು 
ಹೇಳಿದರು. 


ನತು ತತ್‌ ಸ್ವಾಹಯಾ ಕರ್ಮ ಕೃತಂ ಜಾನಾತಿ ವೈ ಜನಃ 11೪।| 


ಈ ಕಾರ್ಯವನ್ನು ಮಾಡಿದವಳು ಸ್ಟಾಹಾದೇವಿ ಎಂದು ಯಾರೂ ತಿಳಿದಿರಲಿಲ್ಲ. 


-628- ಮಹಾಭಾರತ ವನಪರ್ವ 


ಸುಪರ್ಣೀ ತು ವಚಃ ಶ್ರುತ್ವಾ ಮಮಾಯಂ ತನಯಸ್ತಿ ತಿ । 
ಉಪಗಮ್ಯ ಶನೈಃ ಸಂದಮಾಹಾಹಂ ಜನನೀ ತವ | BH 


ಆ ಸುಪರ್ಣಿಯಾದರೋ ಇವನು ತನ್ನ ಮಗನೆಂಬ ಮಾತನ್ನು ಕೇಳಿ ಮಲ್ಲನೆ 
ಸ್ಪಂದನನ್ನುಸಮೀಪಿಸಿ ನಾನು ನಿನ್ನ ತಾಯಿ ಎಂದು ಹೇಳಿದಳು. 


ಅಥ ಸಪ್ತರ್ಷಯಃ ಶ್ರುತ್ವಾ ಜಾತಂ ಪುತ್ರಂ ಮಹೌಜಸಮ್‌ । 
ತತ್ಯಜುಃ ಷಟ್‌ ತದಾ ಪತ್ನೀರ್ವಿನಾ ದೇವೀಮರುಂಧತೀಮ್‌ । 
ಷಡ್‌ಭಿರೇವ ತದಾ ಜಾತಮಾಹುಸ್ತದ್ದನವಾಸಿನಃ Wl 


ಆಗ ಸಪ್ತರ್ಷಿಗಳು ಮಹಾಪರಾಕ್ರಮಿಯಾದ ಪುತ್ರನು ಹುಟ್ಟಿದುದನ್ನು ಕೇಳಿ 
ಅರುಂಧತಿ ಒಬ್ಬಳನ್ನು ಬಿಟ್ಟುಉಳಿದ ಆರು ಪತ್ನಿಯರನ್ನು ಪರಿತ್ಯಾಗ ಮಾಡಿದರು. ಆ 
ವನವಾಸಿಗಳು ಆರುಜನ ಸ್ತ್ರೀಯರೇ ಈ ಕಾರ್ಯವನ್ನು ಮಾಡಿದರು ಎಂದು 
ಹೇಳಿದರಷ್ಟೆ? 


ಸಪ್ತರ್ಷೀನಾಹ ಚ ಸ್ವಾಹಾ ಮಮ ಪುತ್ರೋ5ಯಮಿತ್ಯುತ । 
ಅಹಂ ಜಾನೇ ನೈತದೇವಮಿತಿ ರಾಜನ್‌ ಪುನಃ ಪುನಃ 11೭11 


ಎಲ್ಫೆ ರಾಜನೇ, ಸ್ವಾಹಾದೇವಿಯು ಸಪ್ಪರ್ಷಿಗಳ ಬಳಿಗೆ ಬಂದು ಇದು ನೀವು 
ತಿಳಿದುಕೊಂಡಿರುವಂತೆ ಅಲ್ಲ. ನಾನು ಸರಿಯಾಗಿ ತಿಳಿದಿದ್ದೇನೆ. ಇವನು ನನ್ನ ಪುತ್ರ 
ಎಂದು ಪುನಃ ಪುನಃ ಹೇಳಿದಳು (ಆದರೂ ಅವರು ಒಪ್ಪಲಿಲ್ಲ). 


ವಿಶ್ವಾಮಿತ್ರಸ್ತು ಕೃತೇಷ್ಠಿಂ ಸಪ್ತರ್ಷೀಣಾಂ ಮಹಾಮುನಿ: । 


> ಲದ 


ಲ 
ಪಾವಕಂ ಕಾಮಸಂತಪ್ತಮದೃಷ್ಟಃ ಪೃಷ್ಠತೋತನ್ನಗಾತ್‌ 11೮॥॥ 


ಲ 


ಮಹಾಮುನಿಗಳಾದ ವಿಶ್ವಾಮಿತ್ರರು ಒಬ್ಬರು ಮಾತ್ರ ಸಪ್ಪರ್ಷಿಗಳ ಯಾಗವನ್ನು 
ಮುಗಿಸಿ ಅಗ್ನಿಗೆ ತಿಳಿಯದಂತೆ ಕಾಮಸಂತಪ್ಪನಾದ ಅಗ್ನಿಯನ್ನು ಹಿಂಬಾಲಿಸಿದ್ದರು. 


ತತ್‌ ತೇನ ನಿಖಲಂ ಸರ್ವಮವಬುದ್ಧಂ ಯಥಾತಥಮ್‌ । 
ವಿಶ್ವಾಮಿತ್ರಸ್ತು ಪ್ರಥಮಂ ಕುಮಾರಂ ಶರಣಂ ಗತಃ HEI 


ಮಾರ್ಕಂಡೇಯಸಮಾಸ್ಯಾಪರ್ವ -629- 


ಆಕಾರಣದಿಂದ ಅವರು ಎಲ್ಲ ವಿಷಯವನ್ನೂ ಯಥಾರ್ಥವಾಗಿ ತಿಳಿದಿದ್ದರು. 
ವಿಶ್ವಾಮಿತ್ರರು ಒಬ್ಬರೇ ಮೊದಲು ಕುಮಾರನಿಗೆ ಶರಣಾಗತರಾದರು. 


ಸ್ತವಂ ದಿವ್ಯಂ ಸಂಪ್ರಚಕ್ರೇ ಮಹಾಸೇನಸ್ಕ ಚಾಪಿ ಸಃ । 


ಮಂಗಲಾನಿ ಚ ಕರ್ಮಾಣಿ ಕೌಮಾರಾಣಿ ತ್ರಯೋದಶ Tele] 
ಜಾತಕರ್ಮಾದಿಕಾಸ್ತಸ್ಯ ಕ್ರಿಯಾಶ್ಚಕ್ರೇ ಮಹಾಮುನಿಃ Tele 


ಮತ್ತು ಅವರು ಮಹಾಸೇನನನ್ನುಕುರಿತು ದಿವ್ಯಸ್ಫೋತ್ರವನ್ನು ಮಾಡಿದರು. ಅಲ್ಲದೆ 
ಬಾಲಕರಿಗೆ ಮಾಡಬೇಕಾದ ಜಾತಕರ್ಮಾದಿ ತ್ರಯೋದಶ ಮಂಗಳ ವಿಧಿಗಳನ್ನೂ 
ಸಹ ಆ ಮಹಾಮುನಿಗಳು ಮಾಡಿದರು. 

ಷಡ್‌ವಕ್ಷಸ್ವ ತು ಮಾಹಾತ್ಮ್ಯಂ ಕುಕ್ಕುಟಸ್ಯ ತು ಸಾಧನಮ್‌ । 

ಶಕ್ತ್ಯಾ ದೇವ್ಯಾಃ ಸಾಧನಂ ಚ ತಥಾ ಪಾರಿಷದಾಮಪಿ । 

ವಿಶ್ವಾಮಿತ್ರಶ್ಚಕಾರೈತತ್ಕರ್ಮ ಲೋಕಹಿತಾಯ ವೈ 11೧೨! 

ಷಣ್ಣುಖನ ಮಹಾತ್ಮೆ, ಕುಕ್ಕುಟದ ಸಂಪಾದನೆ, ಶಕ್ತಿ-ದೇವಿಯರ ಮತ್ತು 
ಪಾರ್ಷದರ ಸಂಪಾದನೆ ಎಲ್ಲವನ್ನೂ ತಮ್ಮಸ್ತೋತ್ರದಲ್ಲಿಹೇಳಿ ಲೋಕಹಿತಕ್ಕಾಗಿ ಈ 
ಕರ್ಮವನ್ನು ವಿಶ್ವಾಮಿತ್ರರು ಮಾಡಿದರು. 

ತಸ್ಮಾದೃಷಿಃ ಕುಮಾರಸ್ಯ ವಿಶ್ವಾಮಿತ್ರೋತಭವತ್‌ ಪ್ರಿಯಃ । 

ಅಜಾನಾತ್‌ ತಚ್ಚ ಸ್ವಾಹಾಯಾ ರೂಪಾನ್ಯತ್ವಂ ಮಹಾಮುನಿಃ 110೩ಟ॥ 

ಆದ್ದರಿಂದ ವಿಶ್ವಾಮಿತ್ರ ಯಷಿಗಳು ಕುಮಾರನಿಗೆ ಪ್ರಿಯರಾದರು. ಆ 
ಮಹಾಮುನಿಗಳು ಸ್ವಾಹಾದೇವಿಯು ರೂಪಾಂತರವನ್ನು ಧರಿಸಿ ಮಾಡಿದ ಈ 
ಕಾರ್ಯವನ್ನುತಿಳಿದಿದ್ದರು. 

ಅಥಾಬ್ರವೀತ್‌ ತಾನ್‌ ಸಪ್ತರ್ಷೀನ್‌ ಯುಷ್ಠತ್ತತ್ತೀಷ್ಠಯಂ ಶಿಶು: | 

ಷಟ್‌ಸು ಜಾತೋ ಹುತವಹಾತ್‌ ತೇ ಚಾಗ್ನೇಸ್ತಗ್ರತೋತತ್ಯಜನ್‌ ॥ 

ಅಬ್ರವೀಚ್ಚ ಮುನೀನ್‌ ಸರ್ವಾನ್‌ ನಾಪರಾಧ್ಯಂತಿ ವೈ ಸ್ಪಿಯಃ । 


ಶುತಾ ತು ತತ ತಸಸಾತ್‌ ತೇ ಪತೀಃ ಸರ್ವತೋತತ್ಯಜನ್‌ 11೧೫! 
ಖ್‌ 3ಎ a 


-630- ಮಹಾಭಾರತ ವನಪರ್ವ 


ಅವರು ಎಲ್ಲಾಮುನಿಗಳನ್ನೂಕುರಿತು ನಿಮ್ಮಸ್ವೀಯರು ಯಾವ ಅಪರಾಧವನ್ನೂ 
ಮಾಡಿಲ್ಲ ಎಂದು ಹೇಳಿ ನಡೆದ ಎಲ್ಲಾ. ವಿಷಯಗಳನ್ನೂ ಯಥಾರ್ಥವಾಗಿ ತಿಳಿಸಿದರು. 
ಅದನ್ನುಕೇಳಿದರೂ ಆರು ಯಷಿಗಳು ತಮ್ಮ ಪತ್ನಿಯರನ್ನು ತ್ಯಜಿಸಿದರು. 


ಸ್ಕಂದಂ ಶ್ರುತ್ವಾ ತದಾ ದೇವಾ ವಾಸವಂ ಸಹಿತಾರಬ್ರುವನ್‌ । 
ಅವಿಷಹ್ಯಬಲಂ ಸ್ಕಂದಂ ಜಹಿ ಶಕ್ರಾಶು ಮಾಚಿರಮ್‌ 11೧೬॥ 


ದೇವತೆಗಳು ಸ್ಪಂದನ ವೃತ್ತಾಂತವನ್ನು ಕೇಳಿ ಒಟ್ಟಾಗಿ ಇಂದ್ರನ ಬಳಿಗೆ ಹೋಗಿ 
ಇಂದ್ರನೇ, ಅಸಹ್ಯಬಲವುಳ್ಳ ಈ ಸ್ಕಂದನನ್ನು ಶೀಘ್ರವಾಗಿ ಸಂಹರಿಸು ಎಂದು 
ಕೇಳಿಕೊಂಡರು. 


ಯದಿ ವಾ ನ ನಿಹಂಸ್ಯೇನಂ ದೇವೇಂದ್ರೋsಯಂ ಭವಿಷ್ಯತಿ । 
ತ್ರೈಲೋಕ್ಕಂ ಸಂನಿಗೃಹ್ಯಾಸ್ನಾಂಸ್ರಾಾಂ ಚ ಶಕ್ರ ಮಹಾಬಲ [era 
೪ ಗ್‌ 


ಎಲ್ಫೆ ಮಹಾಬಲನೇ, ಒಂದುಪಕ್ಷನೀನು ಅವನನ್ನುಕೊಲ್ಲದಿದ್ದರೆ ಅವನು ಮೂರು 
ಲೋಕಗಳನ್ನೂ ನಮ್ಮನ್ನೂ ಮತ್ತು ನಿನ್ನನ್ನೂ ವಶಪಡಿಸಿಕೊಂಡು ತಾನೇ 
ದೇವೇಂದ್ರನಾಗುವನು (ಎಂದು ಹೇಳಿದರು). 


ಸ ತಾನುವಾಚ ವ್ಯಧಿತೋ ಬಾಲೋರ5ಯಂ ಸುಮಹಾಬಲ; । 


ಸ್ರಷ್ಟಾರಮಪಿ ಲೋಕಾನಾಂ ಯುಧಿ ವಿಕ್ರಮ್ಯ ನಾಶಯೇತ್‌ 11೧೮॥ 


ವ್ಯಥೆಯಿಂದ ಕೂಡಿದ ಇಂದ್ರನು ಈ ಮಹಾಬಲವುಳ್ಳ ಸ್ಕಂದನು ಲೋಕಗಳ 
ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಕೂಡ ಯುದ್ಧದಲ್ಲಿ ಆಕ್ರಮಿಸಿ ನಾಶಮಾಡಿಯಾನು ಎಂದು 
ಅವರನ್ನು ಕುರಿತು ಹೇಳಿದನು. 


ಸರ್ವಾಸ್ತದ್ಯಾಭಿಗಚ್ಛಂತು ಸ್ಕಂದಂ ಲೋಕಸ್ಯ ಮಾತರ: । 
ಕಾಮವೀರ್ಯಾ ಫ್ಲಂತು ಚೈನಂ ತಥೇತ್ಯುಕ್ತ್ವಾ ಚ ತಾ ಯಯುಃ ॥ 
ತಮಪ್ರತಿಬಲಂ ದೃಷ್ಟ್ವಾ ವಿಷಣ್ಣಾವದನಾಸ್ತು ತಾಃ । 

ಅಶಕ್ಕೋಠಯಂ ವಿಚಿಂತ್ಯೈವಂ ತಮೇವ ಶರಣಂ ಯಯುಃ ॥೨೦॥ 


ಊಚುಶ್ಪೆೈನಂ ತ್ತಮಸ್ಥಾಕಂ ಪುತ್ರೋ ಭವ ಮಹಾಬಲ । 
ಅಭಿನಂದಸ್ವ ನಃ ಸರ್ವಾಃ ಪ್ರಸ್ನುತಾಃ ಸ್ನೇಹವಿಕ್ಲವಾಃ 11೨೧॥ 


ಮಾರ್ಕಂಡೇಯಸಮಾಸ್ಯಾಪರ್ವ -631- 


ಕಾಮವೀರ್ಯವುಳ್ಳ (ತಮಗೆ ಇಚ್ಛೆಬಂದಷ್ಟು ಸಾಮರ್ಥವನ್ನು ಹೊಂದುವ) 
ಲೋಕಮಾತೆಯರಾದ ಬ್ರಾಹ್ಮೀ, ಮಹೇಶ್ದರೀ ಮೊದಲಾದ ಸಪ್ಪಮಾತೆಯರು ಸ್ಪಂದನ 
ಬಳಿಗೆ ಹೋಗಿ ಅವನನ್ನು ಕೊಲ್ಲಲಿ ಎಂದು ಹೇಳಿ ಆ ದೇವತೆಗಳು ಹೋದರು. 


ಆ ಸಪ್ತಮಾತೆಯರು ಅವನ ಅಸದೃಶಬಲವನ್ನು ನೋಡಿ ವಿಷಣ್ಣ 
ಮುಖವುಳ್ಳವರಾಗಿ ಇವನು ನಮ್ಮಿಂದ ಏನನ್ನೂ ಮಾಡಲು ಅಸಾಧ್ಯನಾದವನು ಎಂದು 
ಚಿಂತಿಸಿ ಅವನಿಗೇ ಶರಣಾಗತರಾದರು ಮತ್ತು ಅವನನ್ನುಕುರಿತು ಎಲೈ ಮಹಾಬಲನೇ, 
ನಾವೆಲ್ಲರೂ ಸ್ನೇಹದಿಂದ ಸ್ತನಗಳಿಂದ ಕ್ಷೀರಧಾರೆಯನ್ನು ಹರಿಸುತ್ತಿದ್ದೇವೆ. ನಮ್ಮನ್ನು 
ಅಭಿನಂದಿಸಿ ನಮಗೆ ಪುತ್ರನಾಗು ಎಂದು ಹೇಳಿದರು. 

ತಾ: ಸಂಪೂಜ್ಯ ಮಹಾಸೇನಃ ಕಾಮಾಂಶ್ಚಾಸಾಂ ಪ್ರದಾಯ ಸಃ । 

ಅಪಶ್ಯದಗ್ಗಿಮಾಯಾಂತಂ ಪಿತರಂ ಬಲಿನಾಂ ಬಲೀ 11೨೨11 


ಬಲಿಷ್ಠರಲ್ಲಿ ಬಲಿಷ್ಠನಾದ ಮಹಾಸೇನನು ಅವರನ್ನು ಸತ್ತರಿಸಿ ಅವರಿಗೆ ಬೇಕಾದ 
ವರಗಳನ್ನು ಕೊಟ್ಟುತನ್ನತಂದೆಯಾದ ಅಗ್ನಿಯು ಬರುತ್ತಿರುವುದನ್ನುನೋಡಿದನು. 


ಸ ತು ಸಂಪೂಜಿತಸ್ತೇನ ಸಹ ಮಾತೃಗಣೇನ ಹ। 
ಪರಿಷ್ಟಜ್ಯ ಮಹಾಸೇನಂ ರಕ್ಷಮಾಣಃ ಸ್ಥಿತಃ ಶಿವಃ 11೨೩।1 
ಅಗ್ನಿಯು ಮಹಾಸೇನನಿಂದ ಚೆನ್ನಾಗಿ ಪೂಜಿತನಾಗಿ ಮಾತೃಗಣದ ಜೊತೆಯಲ್ಲಿ 


ಮಹಾಸೇನನನ್ನುಸುತ್ತುವರಿದು ರಕ್ಷಣೆ ಮಾಡುತ್ತಾ ಅವನಿಗೆ ಸುಖಪ್ರದನಾಗಿ ನಿಂತನು. 


ಸರ್ವಾಸಾಂ ತತ್ರ ನಾರೀಣಾಂ ನಾರೀ ಕ್ರೋಧಸಮುದ್ಧವಾ । 
ಧಾತ್ರೀ ಸ್ಪಪುತ್ರವತ್‌ ಸ್ಕಂದಂ ಶೂಲಹಸ್ತಾರಭ್ಯರಕ್ನತ 11೨೪ 
ಆ ಸಪ್ತಮಾತೆಯರಲ್ಲಿಕ್ರೋಧಸಮುದ್ಧವಾ ಎನಿಸಿದ ಚಾಮುಂಡಿಯು ದಾದಿಯು 


ತನ್ನ ಪುತ್ರನನ್ನು ರಕ್ಷಿಸುವಂತೆ ಕೈಯಲ್ಲಿ ಶೂಲವನ್ನುಹಿಡಿದು ಸ್ಫಂದನನ್ನು ರಕ್ಷಿಸಿದಳು. 


ಲೋಹಿತಸ್ಯೋದಧೇಃ ಕನ್ಯಾ ಕ್ರೂರಾ ಲೋಹಿತಭೋಜನಾ ।ಟ 


ಪರಿಷ್ಠಜ್ಯ ಮಹಾಸೇನಂ ಪುತ್ರವತ್‌ ಪರ್ಯರಕ್ಷತ 1೨೫ 


-632- ಮಹಾಭಾರತ ವನಪರ್ವ 


ಸಂಧ್ಯಾಕಾಲದಲ್ಲಿ ಲೋಹಿತವರ್ಣದಿಂದ ಕಾಣುವ ಲೋಹಿತಸಮುದ್ರನ 
ಕನ್ಯೆಯಾದ ರಕ್ತಭೋಜಿನಿಯಾದ ಕ್ರೂರಾ ಎಂಬ ಮಾತೆಯು ಮಹಾಸೇನನನ್ನು 
ಆಲಿಂಗಿಸಿ ಮಗನಂತೆ ಅವನನ್ನು ಕ್ಷಿಸಿದಳು. 


ಅಗಿರ್ಭೂತ್ತಾ ನೈಜಮೇಷಶ್ಥಾಗವಕ್ತೋ ಬಹುಪ್ರಜಃ | 

ರಮಯಾಮಾಸ ಶೈಲಸ್ಥಂ ಬಾಲಂ ಕ್ರೀಡನಕೈರಿವ WIEN 

ಬಹುಪ್ರಜೆಗಳನ್ನುಳ್ಳ ಅಗ್ನಿಯು ಹೋತದ ಮುಖವನ್ನು, ಟಗರಿನ ದೇಹವನ್ನು 
ಹೊಂದಿದವನಾಗಿ ಪರ್ವತದಲ್ಲಿದ್ದ ಬಾಲನಾದ ಮಹಾಸೇನನನ್ನು ಕ್ರೀಡಾವಸ್ತುಗಳಿಂದ 
ಆಡಿಸುವಂತೆ ಆಡಿಸಿ ಸಂತೋಷಪಡಿಸಿದನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪಂಚದಶಾಧಿಕದ್ದಿಶತಶತತಮೋ5ಧ್ಯಾಯಃ ॥ 
||ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಸ್ಕಾಂದೋಪಾಖ್ಯಾನೇ ತೃತೀಯೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹದಿನೈದನೆಯ 
ಅಧ್ಯಾಯ ಮುಗಿಯಿತು 


ರರ ರ 1 
ಇನ್ನೂರ ಹದಿನಾರನೆಯ ಅಧ್ಯಾಯ 
ಇಂದ್ರಸಂದರ ಯುದ್ಧ. ಸ್ಕಂದನಿಂದ ಇಂದ್ರನಿಗೆ ಅಭಯದಾನ. 
ಮಾರ್ಕಂಡೇಯ: 
ಗ್ರಹಾಃ ಶ್ಟೋಪಗ್ರಹಾಶ್ಚೈವ ಯಷಯೋ ಮಾತರಸ್ತಥಾ । 
ಹುತಾಶನಮುಖಾಶ್ಹೆವ ದೃಪ್ತಾಃ ಪಾರಿಷದಾಂ ಗಣಾಃ el 


ಏತೇ ಚಾನ್ಯೇ ಚ ಬಹವೋ ಘೋರಾಸ್ತಿದಿವವಾಸಿನಃ | 
ಪರಿವಾರ್ಯ ಮಹಾಸೇನಂ ಸ್ಥಿತಾ ಭೂತಗಣೈ: ಸಹ 11೨1 


ಮಾರ್ಕಂಡೇಯ- ಉಪಗ್ರಹಗಳಿಂದ ಸಹಿತವಾದ ಗ್ರಹಗಳು, ಯಷಿಗಳು, 
ಮಾತೃಗಣ, ಅಗ್ನಿಮೊದಲಾದವರು ದರ್ಪದಿಂದ ಕೂಡಿದ ಪಾರ್ಷದ ಸಮೂಹಗಳು, 


ಮಾರ್ಕಂಡೇಯಸಮಾಸ್ಯಾಪರ್ವ -633- 


ಇವರು ಮತ್ತು ಇನ್ನೂ ಅನೇಕ ಸ್ಪರ್ಗವಾಸಿಗಳಾದ ಘೋರರೂಪರಾದವರು 
ಮಹಾಸೇನನನ್ನುಸುತ್ತುವರಿದು ಭೂತಗಣಗಳ ಜೊತೆಯಲ್ಲಿನಿಂತರು. 
ಸಂದಿಗ್ಗಂ ವಿಜಯಂ ದೃಷ್ಟ್ವಾ ವಿಜಯೇಪ್ಪು ಸುರೇಶ್ವರ: । 
ಆರುಹ್ಯೈರಾವತಸ್ಕಂಧಂ ಪ್ರಯಯೌ ದೈವತೈಃ: ಸಹ । 
ವಿಜಿಘಾಂಸುರ್ಮಹಾಸೇನಮಿಂದ್ರಸೂರ್ಣತರಂ ತದಾ 11೩।। 
ತನ್ನ ವಿಜಯವು ಸಂದಿಗ್ಗವಾಗಿದೆ ಎಂದು ತಿಳಿದ ವಿಜಯೇಚ್ಛುವಾದ 
ಸುರೇಶ್ವರನಾದ ಇಂದ್ರನು ಐರಾವತವನ್ನು ಏರಿ ದೇವತೆಗಳ ಜೊತೆಯಲ್ಲಿ ಯುದ್ಧಕ್ಕೆ 
ಹೊರಟನು. | 


ಆದಾಯ ವಜ್ರಂ ಬಲವಾನವೆನ್ಸರ್ದೇವಗಣೈೆರ್ವೃತಃ 11೫.೧॥॥ 


ಬಲಿಷ್ಠನಾದ ಇಂದ್ರನು ಮಜಾಸೇನನನ್ನು ಸಂಹರಿಸಲು ಬಯಸಿ ವಜ್ರಾಯುಧವನ್ನು 
ತೆಗೆದುಕೊಂಡು ಸರ್ವದೇವಗಣಗಳಿಂದ ಕೂಡಿದವನಾಗಿ ಆಗ ಶೀಘ್ರವಾಗಿ ಹೊರಟನು. 

ಉಗ್ರಂ ತಂ ಚ ಮಹಾನಾದಂ ದೇವಾನೀಕಂ ಮಹಾಪ್ರಭಮ್‌ । 

ವಿಚಿತ್ರಧ್ಧಜಸನ್ನಾಹಂ ನಾನಾವಾಹನಕಾರ್ಮುಕಮ್‌ II 

ಪ್ರವರಾಂಬರಸಂವೀತಂ ಶ್ರಿಯಾ ಜುಷ್ಠಮಲಂಕೃತಮ್‌ । 

ವಿಜಿಘಾಂಸುಂ ತಮಾಯಾಂತಂ ಕುಮಾರಃ ಶಕ್ರಮನ್ನಯಾತ್‌ 11೭1 

ಉಗ್ರವಾದ ಮಹಾನಾದವನ್ನು ಮಾಡುತ್ತಿದ್ದ, ಮಹಾಕಾಂತಿಯುಳ್ಳ, ವಿಚಿತ್ರ 
ಧ್ವಜಗಳಿಂದ ಕೂಡಿದ್ದ, ಅನೇಕ ವಾಹನಗಳಿಂದ ಮತ್ತು ಧನುಸುಗಳಿಂದ ಕೂಡಿದ್ದ, 
ಶ್ರೇಷ್ಠವಾದ ವಸ್ತ್ರಗಳನ್ನು ಧರಿಸಿ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ತನ್ನೆಡೆಗೆ 
ವಧೇಚ್ಛೆಯಿಂದ ಬರುತ್ತಿದ್ದ ಇಂದ್ರನನ್ನು ಕುಮಾರನು ಎದುರಿಸಿದನು. 

ವಿನದನ್‌ ಪಥಿ ಶಕ್ರಸ್ತು ದ್ರುತಂ ಯಾತಿ ಮಹಾಬಲಃ । 

ಸಂಹರ್ಷಯನ್‌ ದೇವಸೇನಾಂ ಜಿಘಾಂಸುಃ ಪಾವಕಾತ್ಮಜಮ್‌ 

ಮಾರ್ಗದಲ್ಲಿ ಮಹಾಬಲನಾದ ದೇವೇಂದ್ರನು ಸಿಂಹನಾದವನ್ನು ಮಾಡುತ್ತಾ 
ದೇವಸ್ಥೆನ್ಯವನ್ನು ಸಂತೋಷಪಡಿಸುತ್ತಾ ಅಗ್ನಿಪುತ್ರನಾದ ಮಹಾಸೇನನನ್ನುಸಂಹರಿಸುವ 
ಇಚ್ಛೆಯುಳ್ಳವನಾಗಿ ಶೀಘ್ರವಾಗಿ ಬಂದನು. 


Hol 


-634- ಮಹಾಭಾರತ ವನಪರ್ವ 
ಸಂಪೂಜ್ಯಮಾನಸ್ವಿದಶೈಸ್ತಥೈವ ಪರಮರ್ಷಿಭಿ: | 
ಸಮೀಪಮಥ ಸಂಪ್ರಾಪ್ತಃ ಕಾರ್ತಿಕೇಯಸ್ಯ ವಾಸವಃ 11೯ 
ಇಂದ್ರನು ದೇವತೆಗಳಿಂದಲೂ, ಅದರಂತೆಯೇ ಮಹರ್ಷಿಗಳಿಂದಲೂ 


ಪೂಜಿತನಾಗಿ ಕಾರ್ತಿಕೇಯನ ಸಮೀಪಕ್ಕೆ ಬಂದನು. 


ಸಿಂಹನಾದಂ ತದಾ ಚಕ್ರೇ ದೇವೇಶ: ಸಹಿತಃ ಸುರೈಃ । 
ಗುಹೋಪಪಿ ಶಬ್ದಂ ತಂ ಶ್ರುತ್ವಾ ವ್ಯನದತ್‌ ಸಾಗರೋ ಯಥಾ ॥1೧೦॥ 


ಆಗ ದೇವತೆಗಳ ಜೊತೆಯಲ್ಲಿದ್ದಇಂದ್ರನು ಸಿಂಹನಾದವನ್ನು ಮಾಡಿದನು. ಆ 
ಶಬ್ದವನ್ನುಕೇಳಿದ ಗುಹನೂ ಸಹ ಸಾಗರದಂತೆ ಘೋಷವನ್ನುಮಾಡಿದನು. 


ತಸ್ಯ ಶಬ್ದೇನ ಮಹತಾ ಸಮುದ್ಧೂತೋದಧಿಪ್ರಭಮ್‌ । 
ಬಭ್ರಾಮ ತತ್ರ ತತ್ರೈವ ದೇವಸೈನ್ಯಮಚೇತನಮ್‌ 11೧೧॥॥ 
ಗುಹನ ಆ ದೊಡ್ಡಶಬ್ದವನ್ನುಕೇಳಿ ಉಕ್ಕಿದ ಸಮುದ್ರದ ಕಾಂತಿಯನ್ನು ಹೊಂದಿದ್ದ 
ದೇವಸೈನ್ಯವು ಸಂಜ್ಞಾಹೀನವಾಗಿ ಅಲ್ಲಲ್ಲಿಯೇ ತಿರುಗಾಡಿತು. 
ಜಿಘಾಂಸೂನುಪಸಂಪ್ರಾಪ್ತಾನ್‌ ದೇವಾನ್‌ ದೃಷ್ಟ್ವಾ ಸ ವಾವಕಿಃ | 
ವಿಸಸರ್ಜ ಮುಖಾತ್‌ ಕ್ರುದ್ಧಃ ಪ್ರವೃದ್ಧಾ ಪಾವಕಾರ್ಚಿಷಃ 11೧೨1 
ಅಹದ್‌ ದೇವಸೈೆನ್ಯಾನಿ ವೇಪಮಾನಾನಿ ಭೂತಳೇ 11೧೩1 
ದೇವತೆಗಳು ತನ್ನ ಸಮೀಪಕ್ಕೆ ತನ್ನನ್ನು ಕೊಲ್ಲುವ ಉದ್ದೇಶದಿಂದ ಬಂದಿರುವುದನ್ನು 
ಗಮನಿಸಿದ ಅಗ್ನಿಪುತ್ರನಾದ ಗುಹನು ಕೋಪಗೊಂಡು ತನ್ನಮುಖದಿಂದ ದೊಡ್ಡದಾದ 


ಅಗ್ನಿಜ್ಜಾಲೆಗಳನ್ನು ಸೃಷ್ಟಿಸಿದನು. ಅದರಿಂದ ಭೂತಳದಲ್ಲಿ ನಡುಗುತ್ತಿದ್ದ ದೇವಸೆನ್ಯವನ್ನು 
ದಹಿಸಿದನು. 


ತೇ ಪ್ರದೀಪ್ರಶಿರೋದೇಹಾಃ ಪ್ರದೀಪ್ತಾಯುಧವಾಹನಾಃ | 
ಪತಿತಾಃ ಸಹಸಾ ಭಾಂತಿ ವ್ಯಸ್ತಾಸ್ತಾರಾಗಣಾ ಇವ 11೧೪1 


ಮಾರ್ಕಂಡೇಯಸಮಾಸ್ಯಾಪರ್ವ -635- 


ಆ ದೇವಸ್ಥೆನ್ಯದ ಸೈನಿಕರು ಅಗ್ನಿಜ್ಜಾಲೆಯಿಂದ ಉರಿಯುತ್ತಿದ್ದತಮ್ಮ ದೇಹ ಮತ್ತು 
ಶಿರಸ್ಸುಗಳು ಮತ್ತು ಆಯುಧಗಳು ಮತ್ತು ವಾಹನಗಳನ್ನು ಉಳ್ಳವರಾಗಿ ಇದ್ದಕ್ಕಿದ್ದಂತೆಯೇ 
ಭೂತಳದಲ್ಲಿಬಿದ್ದು ಚದುರಿದ ನಕ್ಷ್ತತ್ರಸಮೂಹದಂತೆ ತೋರುತ್ತಿದ್ದರು. 


ದಹ್ಯಮಾನಾಃ ಪ್ರಪನ್ನಾಸ್ತೇ ಶರಣಂ ಪಾವಕಾತ್ಮಜಮ್‌ । 
ದೇವಾ ವಜ್ರಧರಂ ತ್ಯಕ್ತ್ವಾ ತತಃ ಶಾಂತಿಮುಪಾಗತಾಃ 11೧೫! 


ಅಗಿಜಾಲೆಗಳಿಂದ ದಹಿಸಲ್ಪಡುತ್ತಿದ್ದ ಅವರು ಅಗಿಪುತ್ತನಿಗೆ ಶರಣಾಗತರಾದರು. 
ದೇವತೆಗಳು ವಜ್ರಧರನಾದ ಇಂದ್ರನನ್ನು ತ್ಯಜಿಸಿ ಯುದ್ಧದಿಂದ ನಿವೃತ್ತರಾದರು. 


ತ್ಯಕ್ತೋ ದೇವೈಸ್ತತಃ ಸ್ಫಂದೇ ವಜ್ರಂ ಶಕ್ರೋ ನೃಪಾತಯತ್‌ | 
ತದ್ದಿಸೃಷ್ಟಂ ಜಘಾನಾಶು ಪಾರ್ಶ್ವಂ ಸ್ಮಂದಸ್ಯ ದಕ್ಷಿಣಮ್‌ 11೧೬॥॥ 


ಬಿಭೇದ ಚ ಮಹಾರಾಜ ಪಾರ್ಶ್ವಂ ತಸ್ಯ ಮಹಾತ್ಮನಃ 11೧೬.೧1 


ದೇವತೆಗಳಿಂದ ತ್ಯಕ್ತನಾದ ಇಂದ್ರನು ಸೃಂದನ ಮೇಲೆ ವಜ್ರಾಯುಧದ 
ಪ್ರಯೋಗವನ್ನು ಮಾಡಿದನು. ಎಲೈ ಮಹಾರಾಜನೇ, ಪ್ರಯೋಗಿಸಲ್ಪಟ್ಟ ಆ 
ವಜ್ರಾಯುಧವು ಸೃಂದನ ದಕ್ಷಿಣ ಪಾರ್ಶವನ್ನು ಭೇದಿಸಿತು. 


ವಜ್ರಪ್ರಹಾರಾತ್‌ ಸ್ಥಂದಸ್ಯ ಸಂಜಾತಃ ಪುರುಷೋತಪರಃ । 
ಯುವಾ ಕಾಂಚನಸನ್ನಾಹಃ ಶಕ್ತಿಬ್ಫದ್‌ ದಿವ್ಯಕುಂಡಲ: | 


ಯದ್‌ ವಜ್ರ ವಿಶನಾಜ್ಜಾತೋ ವಿಶಾಖಸ್ತೇನ ಸೋತಭವತ್‌ 1೧೭1! 


ಸ್ಪಂದನಿಗೆ ವಜ್ರಪ್ರಹಾರ ಉಂಟಾದಾಗ ಅವನ ಶರೀರದಿಂದ ಯುವಕನೂ, 
ಕಾಂಚನ ಪ್ರಭೆಯುಳ್ಳವನೂ, ದಿವ್ಯಕುಂಡಲವನ್ನು ಧರಿಸಿದವನೂ, ಶಕ್ತ್ಯಾಯುಧವನ್ನು 
ಧರಿಸಿದವನೂ ಆದ ಇನ್ನೊಬ್ಬ ಪುರುಷನು ಜನಿಸಿದನು. ವಜ್ರಾಯುಧದ ಪ್ರವೇಶದಿಂದ 
(ಉಂಟಾದ ಭೇದನದಿಂದ) ಜನಿಸಿದುದರಿಂದ ಅವನಿಗೆ ವಿಶಾಖ ಎಂದು 
ಹೆಸರಾಯಿತು. 

ಸಂಜಾತಮಪರಂ ದೃಷ್ಟ್ವಾ ಕಾಲಾನಲಸಮದ್ಯುತಿಮ್‌ । 


ಭಯಾದಿಂದ್ರಸ್ತು ತಂ ಸ್ಕಂದಂ ಪ್ರಾಂಜಲಿಃ ಶರಣಂ ಗತಃ 11೧೮॥ 


-636- ಮಹಾಭಾರತ ವನಪರ್ವ 
ತಸ್ಯಾಭಯಂ ದದೌ ಸ್ಕಂದಃ ಸಹ ಸೈನ್ಯಸ್ಯ ಸತ್ತಮ: 11೧೯॥ 


ಪ್ರಳಯಕಾಲದ ಅಗ್ನಿಯ ಕಾಂತಿಯನ್ನುಹೊಂದಿ ಜನಿಸಿದ ಇನ್ನೊಬ್ಬ ಪುರುಷನನ್ನು 
ನೋಡಿ ಇಂದ್ರನು ಭಯದಿಂದ ಸೃಂದನಿಗೆ ಕೈಗಳನ್ನು ಮುಗಿದು ಶರಣಾಗತನಾದನು. 
ಸಜ್ಜನರಲ್ಲಿ ಶ್ರೇಷ್ಠನಾದ ಸೃಂದನು ಇಂದ್ರನಿಗೂ ಮ ಮತ್ತು ಇಂದ್ರನ ಸೈನ್ಯಕ್ಕೂ ಅಭಯವನ್ನು 
ಕೊಟ್ಟನು. 
॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷೋಡಶಾಧಿಕದ್ದಿಶತಶತತಮೋತಧ್ಯಾಯಃ ॥ 
[ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಸ್ಕಾಂದೋಪಾಖ್ಯಾನೇ ಚತುರ್ಥೋ5ಧ್ಯಾಯಃ॥। 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹದಿನಾರನೆಯ ಅಧ್ಯಾಯ ಮುಗಿಯಿತು 


ರ್ನರ್ಸ್ಗ ರರ 
ಇನ್ನೂರ ಹದಿನೇಳನೆಯ ಅಧ್ಯಾಯ 
ಸ್ಕಂದಪಾರ್ಷದರ ನಿರೂಪಣೆ 
ಮಾರ್ಕಂಡೇಯಃ 
ತತಃ ಪ್ರಹೃಷ್ಠಾಸ್ಪಿದಶಾ ವಾದಿತ್ರಾಣ್ಯಭ್ಯವಾದಯನ್‌ 11೧ 


ಮಾರ್ಕಂಡೇಯ- ಆಗ ಸಂತೋಷಗೊಂಡ ದೇವತೆಗಳು ವಾದ್ಯಗಳನ್ನು 
ಮೊಳಗಿಸಿದರು. 


ಸ್ಕಂದಪಾರಿಷದಾನ್‌ ಘೋರಾನ್‌ ಶೃಣುಷ್ಟಾದ್ಭುತ ವಿಕ್ರಮಾನ್‌ ॥೨॥ 
ವಜ್ರಪ್ರಹಾರಾತ್‌ ಸ್ಕಂದಸ್ಯ ಜಜ್ಜುಸ್ತತ್ರ ಕುಮಾರಕಾಃ । 

ಯೇ ಹರಂತಿ ಶಿಶೂನ್‌ ಜಾತಾನ್‌ ಗರ್ಭಸ್ಮಾಂಶ್ಚೆವ ದಾರುಣಾಃ । 
ವಜ್ರಪ್ರಹಾರಾತ್‌ ಕನ್ಯಾಶ್ಚ ಜಜ್ಜಿರೇರಸ್ಯ ಮಹಾಬಲಾಃ 11೩11 


ಘೋರರಾದ ಮತ್ತು ಅದ್ಭುತವಿಕ ಕ್ರಮವುಳ್ಳ ಸ್ಪಂದನ ಪಾರ್ಷದರನ್ನು ಹೇಳುತ್ತೇನೆ, 
ಕೇಳು. ಸೃಂದನಿಗೆ ಇಂದ್ರನು ವಜ್ರಪ್ರಹಾರವನ್ನು: ಮಾಡಿದಾಗ ಸ ಸ್ಪಂದನ “ಶರೀರದಿಂದ 
ಅನೇಕ ಕುಮಾರರು ಜನಿಸಿದರು. ಮಹಾಬಲವುಳ್ಳ ಅನೇಕ ಕನ್ಯೆ ಯರೂ ಜನಿಸಿದರು. 


ಆ ಕುಮಾರರು ದಾರುಣರಾಗಿದ್ದು ಗರ್ಭಸ್ಥರಾದ ಮತ್ತು WS ಶಿಶುಗಳನ್ನು 
ಅಪಹರಿಸುತ್ತಾರೆ. 


ಮಾರ್ಕಂಡೇಯಸಮಾಸ್ಕಾಪರ್ವ -637- 


ವೃತಃ ಕನ್ಯಾಗಣ್ಯೆ: ಸರ್ವೇರಾತ್ಮೀಯೆಣ್ಸಃ ಸಹ ಪುತ್ರಕೈಃ । 
ಮಾತೃಣಾಂ ಪ್ರೇಕ್ಷತಾಂ ಭದ್ರಶಾಖಸ್ತು ಕೋಮಲೆ: aT 


ಮಾತೃಗಣಗಳು ನೋಡುತ್ತಿರುವಂತೆಯೇ ಭದ್ರಶಾಖನು ಕೋಮಲವಾದ 
ಭೃತ್ಯಗಣಗಳಿಂದಲೂ, ಆತ್ಮೀಯರಾದ ಕನ್ಯಾಗಣಗಳಿಂದಲೂ ಮತ್ತು 
ಪುತ್ರಗಣಗಳಿಂದಲೂ ಪರಿವೃತನಾಗಿ ಶೋಭಿಸಿದನು (ಭದ್ರಶಾಖ ಎನ್ನುವುದು ಸ್ಪಂದನ 
ಇನ್ನೊಂದು ರೂಪ. ಇವನಿಗೆ ಶಾಖ ಎಂದೂ ಹೆಸರು). 


ಕುಮಾರಸ್ತು ವಿಶಾಖಂ ಚ ಪುತ್ರತ್ವೇ ಸಮಕಲ್ಪಯತ್‌ । 
ಸ ಭೂತ್ವಾ ಭಗವಾನ್‌ಸಂಬೇ ರಕ್ಷಂಶ್ಥಾಗಮುಖಸ್ತದಾ 11೫1! 


ಕುಮಾರನಾದರೂ ವಿಶಾಖನನ್ನು ಪುತ್ರನಾಗಿ ಕಲ್ಪಿಸಿಕೊಂಡನು. ಆ ಪೂಜ್ಯನೇ 
ಛಾಗಮುಖನಾಗಿ ಯುದ್ಧದಲ್ಲಿ ಸ್ಕಂದನನ್ನು ರಕ್ಷಿಸುವವನಾದನು ("ತತೋಭವ 
ಚತುಮೂರ್ತಿಃ ಕ್ಷಣೇನ ಭಗವಾನ್‌ ಪ್ರಭುಃ । ತಸ್ಯ ಶಾಖೋ ವಿಶಾಖಶ್ಚನೈಜಮೇಷಶ್ಚ 
ಪೃಷ್ಠತಃ ॥1' ಎಂದು ಗದಾಪರ್ವದಲ್ಲಿಹೇಳಿರುವುದರಿಂದ ಸ್ಮಂದನು ಅಗ್ರಗಾಮಿ ಶಾಖ, 
ವಿಶಾಖ ಮತ್ತು ನೈಜಮೇಷರು ಅವನ ಹಿಂದೆ ಹೋಗುವವರು ಮತ್ತು ಅವನದೇ 
ಬೇರೆ ರೂಪಗಳು. ಆದ್ದರಿಂದ ಇಲ್ಲಿಯೂ ವಿಶಾಖ ಪದದಿಂದ ಶಾಖ ಮತ್ತು 
ನೈಜಮೇಷರನ್ನು ಇಟ್ಟುಕೊಳ್ಳಬೇಕು. ಇಲ್ಲಿ ಛಾಗಮುಖನೆಂದರೆ ಹೋತದಂತೆ 
ಮುಖವುಳ್ಳ ವಿಶಾಖ. ಅವನೂ ಸ್ಫಂದನ ಒಂದು ಅಂಶ. ಅವನು ಯುದ್ಧದಲ್ಲಿರಕ್ಷಣೆ 
ಮಾಡುವವನು - ಲಕ್ಷಾಲಂಕಾರ). 


ತತಃ ಕುಮಾರಪಿತರಂ ಸ್ಕಂದಮಾಹುರ್ಜನಾ ಭುವಿ । 

ರುದ್ರಮಗ್ನಿಮುಮಾಂ ಸ್ಟಾಹಾಂ ಪ್ರದೇಶೇಷು ಮಹಾಬಲಮ್‌ । 

ಯಜಂತಿ ಪುತ್ರಕಾಮಾಶ್ಚ ಪುತ್ರಿಣಶ್ಚ ಸದಾ ಜನಾಃ WE 

ಆದ್ದರಿಂದ ಸ್ಪಂದನನ್ನು ವಿಶಾಖ ಎಂಬ ಕುಮಾರನ ಪಿತೃ ಎಂದು ಭೂಮಿಯಲ್ಲಿ 
ಜನರು ಹೇಳುತ್ತಾರೆ. ರುದ್ರನನ್ನು, ಅಗ್ನಿಯನ್ನು, ಪಾರ್ವತಿಯನ್ನು ಮತ್ತು 
ಸ್ವಾಹಾದೇವಿಯನ್ನು ಕುಮಾರನ ಮಾತಾಪಿತೃಗಳೆಂದು ಹೇಳುತ್ತಾರೆ. ಮಕ್ಕಳನ್ನು 
ಹೊಂದಿದ ಮತ್ತು ಮಕ್ಕಳನ್ನು ಪಡೆಯುವ ಆಸೆಯುಳ್ಳ ಜನರು ಯಾವಾಗಲೂ ಈ 
ನಾಲ್ದರನ್ನು ಪೂಜೆಮಾಡುತ್ತಾರೆ (ಮೊದಲು ರುದ್ರನ ವೀರ್ಯವನ್ನು ತನ್ನ ಯೋನಿಯಲ್ಲಿ 


-638- ಮಹಾಭಾರತ ವನಪರ್ವ 


ಧರಿಸಲು ಸಾಧ್ಯವಾಗದೆ ಗೌರಿಯು ಅದನ್ನು ಅಗ್ನಿಯಲ್ಲಿಹಾಕಿದಳು. ಅಗ್ನಿಯೂ ಸಹ 
ಅದರ ಉಷ್ಣಸ್ಪರ್ಶವನ್ನುತಾಳಲಾರದೆ ಆ ವೀರ್ಯವನ್ನುಗಂಗೆಯಲ್ಲಿ ಹಾಕಿದನು. 
ಗಂಗೆಯೂ ಸಹ ಆ ವೀರ್ಯವನ್ನು ತನ್ನ ತೀರದಲ್ಲಿದ್ದ ಶರವಣದಲ್ಲಿ- ಹುಲ್ಲಿನ 
ವನದಲ್ಲಿ- ತುಂಬಿದಳು. ಆ ವೀರ್ಯವೇ ಬಹಳವಾಗಿದ್ದುದರಿಂದ ಒಂದು 
ಪರ್ವತವಾಯಿತು. ಆ ಪರ್ವತದಲ್ಲಿಗರುಡೀರೂಪವನ್ನುಧರಿಸಿದ ಸ್ವಾಹಾದೇವಿಯು 
ಅಗ್ನಿವೀರ್ಯವನ್ನೂ ತಂದು ಸೇರಿಸಿದಾಗ ಶ್ವೇತಪರ್ವತರೂಪವಾಗಿದ್ದ ಆ 
ರುದ್ರವೀರ್ಯವೇ ಸ್ಪಂದನಾಗಿ ಜನಿಸಿತು. ಆದ್ದರಿಂದ ರುದ್ರ -ಉಮಾ-ಅಗ್ನಿ-ಸ್ವಾಹಾ 
ಈ ನಾಲ್ಲರು ಕುಮಾರನ ಮಾತಾಪಿತೃಗಳಾಗುತ್ತಾರೆ - ಲಕ್ಲಾಲಂಕಾರ). 


ಯಾಸ್ತಾಸ್ತ ಜನಯತ್‌ ಕನ್ಯಾಸ್ತಪೋ ನಾಮ ಹುತಾಶನಃ | : 

ಕಿಂ ಕರೋಮೀತಿ ತಾಃ ಸ್ಫಂದಂ ಸಂಪ್ರಾಪ್ತಾಃ ಸಮಭಾಷಯನ್‌ ॥೭॥ 
ಭವೇಮ ಸರ್ವಲೋಕಸ್ಯ ಮಾತರೋ ವಯಮುತ್ತಮಾಃ । 

ಪ್ರಸಾದಾತ್‌ ತವ ಪೂಜ್ಯಾಶ್ಚ ಪ್ರಿಯಮೇತತ್‌ ಕುರುಷ್ವ ನಃ । 
ಸೋತಬ್ರವೀದ್‌ ಬಾಢಮಿತ್ಯೇವಂ ಭವಿಷ್ಯಧ್ದಂ ಪೃಥಗ್ಗಿಧಾಃ 11೮1 
ಅಶಿವಾಶ್ಚ ಶಿವಾಶ್ಚೈವ ಪುನಃ ಪುನರುದಾರಧೀಃ WH 


ವಜ್ರಪ್ರಹಾರವನ್ನು ಮಾಡಿದಾಗ ತಪೋನಾಮಕ ಅಗ್ನಿಯು ಸ್ಕಂದನ ಶರೀರದಿಂದ 
ಕನ್ಯೆಯರನ್ನು ಸೃಷ್ಟಿಸಿದನು. ಅವರು ಸ್ಪಂದನ ಬಳಿಗೆ ಬಂದು ನಾವು ಏನು ಮಾಡಬೇಕು? 
ನಾವು ನಿನ್ನ ಅನುಗ್ರಹದಿಂದ ಎಲ್ಲ ಲೋಕಕ್ಕೆ ಉತ್ತಮ ಮಾತೆಯರೂ, ಪೂಜ್ಯರೂ 
ಆಗಲು ಬಯಸುತ್ತೇವೆ. ನಮಗೆ ಪ್ರಿಯವಾದ ಈ ಉಪಕಾರವನ್ನು ಮಾಡು ಎಂದು 
ಕೇಳಿದರು. ಉದಾರಬುದ್ದಿಯುಳ್ಳ ಸ್ಕಂದನು ಹಾಗೆಯೇ ಆಗಲಿ, ನೀವು ಮಂಗಳರಾದ 


ಮತ್ತು ಅಮಂಗಳರಾದ ಅನೇಕ ವಿಧರಾದ ತಾಯಿಯರಾಗಿರಿ ಎಂದು ಮತ್ತೆ ಮತ್ತೆ 
ಹೇಳಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಸಪ್ತದಶಾಧಿಕದ್ದಿಶತಶತತಮೋ5 ಧ್ಯಾಯಃ ॥ 
(ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಸ್ಕಾಂದೋಪಾಖ್ಯಾನೇ ಪಂಚಮೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹದಿನೇಳನೆಯ ಅಧ್ಯಾಯ ಮುಗಿಯಿತು 


Xk 


ಮಾರ್ಕಂಡೇಯಸಮಾಸ್ಯಾಪರ್ವ -639- 


ಇನ್ನೂರ ಹದಿನೆಂಟನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಮುಂದುವರಿದ ಸ್ಕಂದ ಚರಿತ್ರೆಯ ಕಥನ. ಸೃಂದನಿಗೆ 
ಸೇನಾಪತ್ಯದಲ್ಲಿ ಅಭಿಷೇಕ ಮತ್ತು ದೇವಸೇನೆಯ ಜೊತೆಯಲ್ಲಿ ವಿವಾಹ. 
ಮಾರ್ಕಂಡೇಯಃ 
ಲಬ್ಧಪ್ರಸಾದಾ ಮುದಿತಾಸ್ತಸ್ಮಾದ್‌ ದೇವಾನ್ಮಹಾತ್ಮನಃ । 
ತತಃ ಸಂಕಲ್ಲ ಪುತ್ರತೇ ಸಂದಂ ಮಾತಗಣೋತಗಮತ್‌ । 
ಣೆ ಅವ ಕ ಲ 
ಕಾಕೀ ಚ ಹಲಿಮಾ ಚೈವ ಭದ್ರಾ ಚ ವೃಷಭಾ ತಥಾ । 
ಆರ್ಯಾ ಬಾಲಾ ಚ ಧಾತ್ರೀ ಚ ಸಪೈತಾಃ ಶಿಶುಮಾತರ: 11೧ 


ಮಾರ್ಕಂಡೇಯ- ಆ ಮಾತೆಯರೆಲ್ಲರೂ ಮಹಾತ್ಮನಾದ ಆ ದೇವನ 
ಅನುಗ್ರಹವನ್ನು ಪಡೆದು ಸಂತುಷ್ಟರಾದರು. ಅನಂತರ ಸ್ಫಂದನನ್ನು ಪುತ್ರನೆಂದು ಸಂಕಲ್ಪಿಸಿ 
ಕಾಕೀ, ಹಲಿಮಾ, ಭದ್ರಾ, ವೃಷಭಾ, ಆರ್ಯಾ, ಬಾಲಾ, ಧಾತ್ರೀ ಈ ಏಳು ಜನರಿದ್ದ 
ಮಾತೃಗಣವು ಹೊರಟುಹೋಯಿತು. ಈ ಏಳುಜನರು ಸ್ಪಂದನ ಪ್ರಸಾದದಿಂದ ಹುಟ್ಟಿದ 
ಶಿಶು ಎಂಬ ಪುತ್ರನ ಮಾತೆಯರು. 


ಏತಾಸಾಂ ವೀರ್ಯಸಂಪನ್ನಃ ಶಿಶುರ್ನಾಮಾತಿದಾರುಣಃ 1 
ಸಂದಪ್ರಸಾದಜಃ ಪುತ್ರೋ ಲೋಹಿತಾಕೋ ಭಯಂಕರ: 11೨1! 
ಕು ೨ ೨ py 


ಶಿಶುವು ಸ್ಪಂದನ ಅನುಗ್ರಹದಿಂದ ಈ ಮಾತೆಯರ ವೀರ್ಯದಿಂದ ಹುಟ್ಟಿದ 
ಪುತ್ರ. ಅವನು ಲೋಹಿತಾಕ್ಷ, ಅತಿದಾರುಣ ಮತ್ತು ಭಯಂಕರ. 


ಏಷ ವೀರೋತಷ್ಟಕಃ ಪ್ರೋಕ್ತಃ ಸ್ಥಂದೋ ಮಾತೃಗಣೋದ್ದಹಃ | 
ಛಾಗವಕ್ವೇಣ ಸಹಿತೋ ನವಮಃ ಪರಿಕೀರ್ತಿತಃ 11೩1 


ಈ ವೀರನು (ಶಿಶುನಾಮಕನು) ಮಾತೃಗಣದ ಜೊತೆಯಲ್ಲಿ ಸೇರಿ ಎಂಟನೆಯ 
ಸ್ಕಂದನೆನಿಸುತ್ತಾನೆ. ಈ ಶಿಶುವು ಸೃಂದನ ಸಪ್ತಮಾತೆಯರನ್ನು ವಿವಾಹ 
ಮಾಡಿಕೊಳ್ಳುವವನು. ಛಾಗವಕ್ತನಾದ ವಿಶಾಖನ ಜೊತೆಯಲ್ಲಿಸೇರಿದರೆ ಇವನು 
ಒಂಭತ್ತನೆಯವನಾಗುತ್ತಾನೆ. 


-640- ಮಹಾಭಾರತ ವನಪರ್ವ 


ಷಷ್ಠಂ ಛಾಗಮಯಂ ವಕ್ಕಂ ಸೃಂದಸ್ಯೆ ವೇತಿ ವಿದ್ಧಿ ತತ್‌ IV 


ಆರನೆಯವನು ಛಾಗವಕ್ಟನಾದ ವಿಶಾಖನೆಂಬುವನು. ಅವನನ್ನು ಸ್ಪಂದನ 
ರೂಪಾಂತರವೆಂದೇ ತಿಳಿ. 


ಷಡ್‌ಭಿರಭ್ಯಂತರೇ ರಾಜನ್‌ ನಿತ್ಯಂ ಮಾತೃಗಣಾರ್ಚಿತಮ್‌ । 
ಷಣ್ಣಾಂ ತು ಪ್ರವರಂ ತಸ್ಯ ಶೀರ್ಷಾಣಾಮಿಹ ಶಸ್ಕತೇ 11೫ 


ಎಲೈ ರಾಜನೇ, ಅವನು ಏಕಾಂತದಲ್ಲಿ ಆರುಮಾತೃಗಣಗಳಿಂದ 
ಅರ್ಚಿಸಲ್ಪಡುವವನು. ಛಾಗಮುಖವು ಅವನ ಆರುಮುಖಗಳಲ್ಲಿಶ್ರೇಷ್ಠವಾದುದೆಂದು 
ಪ್ರಶಂಸಿಸಲ್ಪಡುತ್ತದೆ. 


ಶಕ್ತಿಂ ಯೇನಾಸೃಜದ್‌ ದಿವ್ಯಾಂ ಭದ್ರಶಾಖಾಮಿತಿ ಸ್ಮಹ । 
ಇತ್ಯೇತದ್‌ ವಿವಿಧಾಕಾರಂ ವೃತ್ತಂ ಶುಕ್ಷಸ್ಕ ಪಂಚಮೀಮ್‌ 11೬1! 


ಅವನು ತನ್ನಆ ಮುಖದಿಂದ ಭದ್ರಶಾಖಾ ಎಂದು ಕರೆಯುವ ಶಕ್ತಾಯುಧವನ್ನು 
ನಿರ್ಮಾಣ ಮಾಡಿದನು. ಇಂತಹ ವಿವಿಧವಾದ ಘಟನೆಗಳೆಲ್ಲವೂ ಶುಕ್ಲಪಕ್ಷದ 
ಪಂಚಮಿಯಂದು ಜರುಗಿದವು. 

ತತ್ರ ಯುದ್ಧಂ ಮಹಾಘೋರಂ ವೃತ್ತಂ ಷಷ್ಕ್ಯಾಂ ಜನಾಧಿಪ । 

ಉಪವಿಷ್ಠಂತು ತಂ ಸಂದಂ ಹಿರಣ್ಯಕವಚಸ್ರಜಮ್‌ 11೭! 

ಹಿರಣ್ಯಚೂಡಮಕುಟಂ ಹಿರಣ್ಯಾಕ್ಟಂ ಮಹಾಪ್ರಭಮ್‌ । 

ಲೋಹಿತಾಂಬರಸಂವೀತಂ ತೀಕ್ಷ್ಣ೧ಂಪೃಂ ಮನೋರಮಮ್‌  ॥೮॥ 

ಸರ್ವಲಕ್ಷಣಸಂಪನ್ನಂ ತೈಲೋಕ್ಯಸ್ಕಾಪಿ ಸುಪ್ರಿಯಮ್‌ । 

ತತಸ್ತಂ ವರದಂ ಶೂರಂ ಯುವಾನಂ ಮೃಷ್ಠಕುಂಡಲಮ್‌ Wal 

ಅಭಜತ್‌ ಪದ್ಮಹಸ್ತಾ ಶ್ರೀಃ ಸ್ವಯಮೇವ ಶರೀರಿಣೀ । 


ಎಲ್ಫೆ ರಾಜನೇ, ಷಷ್ಠಿಯ ದಿನದಂದು ಘೋರವಾದ ಯುದ್ಧವು ಜರುಗಿತು. 
ಹಿರಣ್ಯಕವಚವನ್ನೂ, ಹಿರಣ್ಯಮಾಲೆಯನ್ನೂ ಧರಿಸಿ, ಹಿರಣ್ಯಕಿರೀಟವನ್ನೂ ಧರಿಸಿ 


ಮಾರ್ಕಂಡೇಯಸಮಾಸ್ಯಾಪರ್ವ -641- 


ರಕ್ತಾಂಬರಧಾರಿಯಾಗಿ ತೀಕ್ಷ್ಮದಂಷ್ಪನೂ, ಮನೋಹರನೂ, ಹಿರಣ್ಯಾಕ್ಷನೂ, 
ಮಹಾಪ್ರಭೆಯುಳ್ಳವನೂ, ಮೂರುಲೋಕಕ್ಕೂಪ್ರಿಯನಾದವನೂ ಆಗಿ ಕುಳಿತಿದ್ದಆ 
ಸ್ಕಂದನನ್ನು ಪದ್ಗಹಸ್ತಳಾದ ಶ್ರೀದೇವಿಯು ತಾನಾಗಿಯೇ ಶರೀರವನ್ನು ಧರಿಸಿ ಬಂದು 
ಅವನನ್ನು ಭಜಿಸಿದಳು (ಅವನಲ್ಲಿಸನ್ನಿಹಿತಳಾದಳು). 

ಶ್ರಿಯಾ ಜುಷ್ಠಃ ಪೃಥುಯಶಾಃ ಸ ಕುಮಾರವರಸ್ತದಾ । 

ನಿಷಣ್ಣೋ ದೃಶ್ಯತೇ ಭೂತೈಃ ಪೌರ್ಣಮಾಸ್ಯಾಂ ಯಥಾ ಶಶೀ ॥೧೦॥ 

ಲಕ್ಷ್ಮಿಯಿಂದ ಸೇವಿತನಾದ ಪೃಥುಕೀರ್ತಿಶಾಲಿಯಾದ ಆ ಕುಮಾರಶ್ರೇಷ್ಠನು 
ಕುಳಿತುಕೊಂಡಿರಲು ಪೌರ್ಣಿಮಾಸೀ ದಿನದಂದು ಭೂತಗಳಿಂದ ಸುತ್ತುವರಿಯಲ್ಪಟ್ಟ 
ಚಂದ್ರನಂತೆ ಕಾಣುತ್ತಿದ್ದನು. 

ಅಪೂಜಯನ್‌ ಮಹಾತ್ಮಾನೋ ಬ್ರಾಹ್ಮಣಾಸ್ತಂ ಮಹಾಬಲಮ್‌ । 

ಇದಮಾಹುಸ್ತದಾ ಚೈವ ಸಂದಂ ತತ್ರ ಮಹರ್ಷಯಃ oon 


ಮಹಾತ್ಮರಾದ ಬ್ರಾಹ್ಮಣರು ಮಹಾಬಲನಾದ ಅವನನ್ನು ಪೂಜಿಸಿದರು. ಆಗ 
ಮಹರ್ಷಿಗಳು ಸೃಂದನನ್ನು ಕುರಿತು ಈ ಮಾತುಗಳನ್ನು ಹೇಳಿದರು. 


ಹಿರಣ್ಯಗರ್ಭ ಭದ್ರಂ ತೇ ಲೋಕಾನಾಂ ಶಂಕರೋ ಭವ । 


ತ್ವಯಾ ಷಡ್ರಾತ್ರಜಾತೇನ ಸರ್ವೇ ಲೋಕಾ ವಶೀಕೃತಾಃ 11೧೨॥ 
ಎಲೈ ಹಿರಣ್ಯಗರ್ಭನೇ, ನಿನಗೆ ಮಂಗಳವಾಗಲಿ. ಲೋಕಗಳಿಗೆ ಸುಖವನ್ನು 
ಉಂಟುಮಾಡುವವನಾಗು. ಆರು ದಿನಗಳ ಹಿಂದೆ ಹುಟ್ಟಿದ ನೀನು ಎಲ್ಲಲೋಕಗಳನ್ನೂ 
ವಶಪಡಿಸಿಕೊಂಡಿದ್ದೀಯೆ. 
ಅಭಯಂ ಚ ಪರಂ ದತ್ತಂ ತ್ಹಯೈವೈಷಾಂ ಸುರೋತ್ತಮ ।ಟ 
ತಸ್ಮಾದಿಂದ್ರೋ ಭವಾನಸ್ತು ತೈಲೋಕ್ಯಸ್ಯ ಹಿತಾಯ ವೈ 10211 
ಎಲೈ ಸುರೋತ್ತಮನೇ, ನೀನು ಇವರಿಗೆಲ್ಲಾ ಅಭಯವನ್ನು ಕೊಟ್ಟಿ ೀಯೆ. 


ಆದ್ದರಿಂದ ಮೂರು ಲೋಕಗಳ ಹಿತಕ್ಕಾಗಿ ನೀನೇ ಇಂದ್ರನಾಗು. 


-642- ಮಹಾಭಾರತ ವನಪರ್ವ 


ಸ್ಕಂದಃ 
ಕಿಮಿಂದ್ರಃ ಸರ್ವಲೋಕಾನಾಂ ಕರೋತೀಹ ತಪೋಧನಾಃ | 
ಕಥಂ ದೇವಗಣಾಂಶ್ಹೆವ ಪಾತಿ ನಿತ್ಯಂ ಸುರೇಶ್ದರಃ Mel 


ಸಂದ- ಎಲ್ಫೆ ತಪೋಧನರೇ, ಇಂದ್ರನು ಎಲ್ಲಲೋಕಗಳಿಗೂ ಏನು ಮಾಡುತ್ತಾನೆ? 
ಸುರೇಶನು ದೇವಗಣಗಳನ್ನುನಿತ್ಯವೂ ಹೇಗೆ ಪಾಲಿಸುತ್ತಾನೆ? 


ಯಷಯಃ 


ಇಂದ್ರೋ ದಿಶತಿ ಭೂತಾನಾಂ ಬಲಂ ತೇಜಃ ಪ್ರಜಾಃ ಸುಖಮ್‌ । 
ತುಪ್ಪ ಪ್ರಯಚ್ಛತಿ ತಥಾ ಸರ್ವಾನ್‌ ಕಾಮಾನ್‌ ಸುರೇಶರ  ॥೧೫॥ 


ಇಂದ್ರನು ಎಲ್ಲಪ್ರಾಣಿಗಳಿಗೆ ಬಲವನ್ನೂ, ತೇಜಸ್ನನ್ನೂ, ಪ್ರಜೆಗಳನ್ನೂ ಮತ್ತು 
ಸುಖವನ್ನೂ ಕೊಡುತ್ತಾನೆ. ಸಂತುಷ್ಠನಾದರೆ ಆ ಸುರೇಶ್ದರನು ಎಲ್ಲ ಕಾಮಗಳನ್ನೂ 
ಕೊಡುತ್ತಾನೆ. 


ದುರ್ವೃತ್ತಾನಾಂ ಸಂಹರತಿ ಸುವೃತ್ತಾನಾಂ ಪ್ರಯಚ್ಛತಿ । 
ಅನುಶಾಸ್ತಿ ಚ ಭೂತಾನಿ ಕಾರ್ಯೇಷು ಬಲಸೂದನಃ MOL 


ಕೆಟ್ಟನಡತೆಯುಳ್ಳವರನ್ನು ಸಂಹಾರ ಮಾಡುತ್ತಾನೆ. ಒಳ್ಳೆಯ ನಡತೆಯುಳ್ಳವರಿಗೆ 
ಎಲ್ಲವನ್ನೂಕೊಡುತ್ತಾನೆ. ಬಲಸೂದನನಾದ ಅವನು ಆಯಾ ಜೀವರು ಮಾಡಬೇಕಾದ 
ಕಾರ್ಯಗಳಲ್ಲಿಅನುಶಾಸನವನ್ನು ಮಾಡುತ್ತಾನೆ. 


ಅಸೂರ್ಯೆ ಚ ಭವೇತ್‌ ಸೂರ್ಯಸ್ತಥಾsಚಂದ್ರೇ ಚ ಚಂದ್ರಮಾಃ | 
ಭವತ್ಯಗ್ಗಿಶ್ಚ ವಾಯುಶ್ಚ ಪೃಥಿವ್ಯಾಪಶ್ಚ ಕಾರಣ: [era 


ಶೆ.ಇಚ 


ಸೂರ್ಯನಿಲ್ಲದಿದ್ದಾಗ ತಾನೇ ಸೂರ್ಯನಾಗುತ್ತಾನೆ. ಚಂದ್ರನಿಲ್ಲದಿದ್ದಾಗ 
ಚಂದ್ರನಾಗುತ್ತಾನೆ. ಹೀಗೆ ನಿಮಿತ್ತವು ಒದಗಿದಾಗ ಅಗಿಯು, ವಾಯುವೂ, 
pr My 
ಪೃಥಿವಿಯೂ ಮತ್ತು ಜಲವೂ ಆಗುತ್ತಾನೆ. 


ಏತದಿಂದ್ರೇಣ ಕರ್ತವ್ಯಮಿಂದ್ರೇ ಹಿ ವಿಪುಲಂ ಬಲಮ್‌ । 
ತ್ವಂ ಚ ವೀರ ಬಲೀ ಶ್ರೇಷ್ಠಸ್ತಸ್ಮಾದಿಂದ್ರೋ ಭವಸ್ವ ನಃ 11೧೮॥ 


ಮಾರ್ಕಂಡೇಯಸಮಾಸ್ಕಾಪರ್ವ -643- 


ಇದು ಇಂದ್ರನ ಕಾರ್ಯ. ಇಂದ್ರನಲ್ಲಿವಿಫುಲವಾದ ಬಲವಿದೆ. ಎಲೈ ವೀರನೇ, 
ನೀನು ಸಹ ಬಲಶಾಲಿಯೂ, ಶ್ರೇಷ್ಠನೂ ಆಗಿದ್ದೀಯೆ. ಆದ್ದರಿಂದ ನಮಗೆ ನೀನೇ 
ಇಂದ್ರನಾಗು. 
ಶಕ್ರಃ 


೨ 

ಭವಸ್ವೇಂದ್ರೋ ಮಹಾಬಾಹೋ ಸರ್ವೇಷಾಂ ನಃ ಸುಖಾವಹಃ । 

ಅಭಿಷಿಚ್ಯಸ್ವ ಚೈವಾದ್ಯ ಪ್ರಾಪ್ತರೂಪೋಶಸಿ ಸತ್ತಮ Teal 

ಶಕ್ರ- ಎಲೈ ಮಹಾಬಾಹುವೇ, ನೀನೇ ಇಂದ್ರನಾಗು. ನಮ್ಮೆಲ್ಲರಿಗೂ ಸುಖವನ್ನು 
ಉಂಟುಮಾಡುವವನಾಗು. ಈ ದಿನವೇ ಅಭಿಷಿಕ್ಷನಾಗು. ಎಲೈ ಸಜ್ಜನರಲ್ಲಿಶ್ರೇಷ್ಠನೇ, 
ನೀನು ಆ ಸ್ಥಾನಕ್ಕೆ ಬೇಕಾದ ಎಲ್ಲಗುಣಗಳನ್ನು ಹೊಂದಿದ್ದೀಯೆ. 

ಕಾರ್ತಿಕೇಯಃ 

ಶಾಧಿ ತಮೇವ ತ್ರೈಲೋಕ್ಯಮವ್ಯಗ್ರೋ ವಿಜಯೇ ರತಃ । 

ಅಹಂ ತೇ ಕಿಂಕರಃ ಶಕ್ರ ನ ಮಮೇಂದ್ರತ್ತಮೀಪಿತಮ್‌ 11೨೦ 

ಕಾರ್ತಿಕೇಯ- ಇಂದ್ರನೇ, ನೀನೇ ಎಚ್ಚರಿಕೆಯಿಂದ ವಿಜಯದಲ್ಲಿಯೇ ರತನಾಗಿ 
ಮೂರುಲೋಕಗಳನ್ನು ಆಳು. ನಾನು ನಿನ್ನಕಿಂಕರನಾಗಿರುತ್ತೇನೆ. ನನಗೆ ಇಂದ್ರ ಪದವಿಯ 
ಅಪೇಕ್ಟೆಯಿಲ್ಲ. 

ಶಕ್ರಃ 
ಬಲಂ ತವಾದ್ದುತಂ ವೀರ ತ್ವಂ ದೇವಾನಾಮರೀನ್‌ ಜಹಿ 1 


ಅವಮಜ್ಞಾಸ್ಯಂತಿ ಮಾಂ ಲೋಕಾ ವೀರ್ಯೇಣ ತವ ವಿಸ್ಥಿತಾಃ (1೨೧ 
್‌ಿ 


ಶಕ್ರ- ಎಲೈ ವೀರನೇ, ನಿನಗೆ ಅದ್ಭುತವಾದ ಬಲವಿದೆ. ನೀನು ದೇವಶತ್ರುಗಳನ್ನು 
ಸಂಹರಿಸು. ನಿನ್ನಪರಾಕ್ರಮವನ್ನುನೋಡಿ ವಿಸ್ಥಿತನಾದ ಜನರು ನನಗೆ ಅವಮಾನವನ್ನು 


ಮಾಡುವರು. 


ಇಂದ್ರತ್ನೇಠಪಿ ಸ್ಥಿತಂ ವೀರ ಬಲಹೀನಂ ಪರಾಜಿತಮ್‌ । 


ತತ್ರೇಜಸಾರವಮಂಸ್ಕಂತಿ ಲೋಕಾ ಮಾಂ ಸುರಸತ್ತಮ 11೨೨! 


-644- ಮಹಾಭಾರತ ವನಪರ್ವ 


ಎಲೈ ವೀರನೇ, ಸುರಶ್ರೇಷ್ಠನೇ, ನಾನು ನಿನ್ನ ಪರಾಕ್ರಮದಿಂದ ಪರಾಜಿತನಾಗಿ 
ದುರ್ಬಲನಾಗಿ ಇಂದ್ರನ ಪದವಿಯಲ್ಲಿ ಕುಳಿತುಕೊಂಡರೆ ಜನರು ನನಗೆ 
ಅವಮಾನವನ್ನು ಮಾಡುವರು. 


ಆವಯೋಶ್ಚ ಮಿಥೋ ಭೇದೇ ಪ್ರಯತಿಷ್ಯಂತ್ಯತಂದ್ರಿತಾಃ । 
ಭೇದಿತೇ ಚ ತಯಿ ವಿಭೋ ಲೋಕೋ ದೆ ಶೈ ಧಮುಪೇಷ್ಯತಿ 11೨೩1 


ನಮ್ಮಿಬ್ಬರಲ್ಲಿವಿರೋಧವನ್ನುಂಟು ಮಾಡುವುದಕ್ಕೆ ಜಾಗರೂಕತೆಯಿಂದ ಪ್ರಯತ್ನ 
ಪಡುವರು. ವಿಭುವೇ, ನೀನು ವಿರುದ್ಧನಾದರೆ ಲೋಕವು ನಾಶವನು ಹೊಂದುವುದು 
(ಲೋಕದಲ್ಲಿಯೂ ವಿರೋಧವುಂಟಾಗುವುದು). 


ದ್ವೈಧೀಭೂತೇಷು ಲೋಕೇಷು ನಿಶ್ಚಿತೇಷ್ಟಾವಯೋಸ್ತದಾ I 
ವಿಗ್ರಹಃ ಸಂಪ್ರವರ್ತೇತ ಭೂತಭೇದಾನ್ಮಹಾಬಲ 11೨೪॥ 


ಎಲ್ಫೆ ಮಹಾಬಲನೇ, ಲೋಕದಲ್ಲಿವಿರೋಧವುಂಟಾಗುವುದು ನಿಶ್ಚಿತವಾದರೆ 
ಆಗ ನಮ್ಮಿಬ್ಬರಿಗೆ ಯುದ್ಧವು ನಡೆಯುತ್ತದೆ. 


ತತ್ರ ತ್ತು ಮಾಂ ರಣೇ ತಾತ ಯಥಾಶ್ರದ್ಧಂ ವಿಜೇಷ್ಯಸಿ । 

ತಸ್ಮಾದಿಂದ್ರೋ ಭವಾನೇವ ಭವಿತಾ ಮಾ ವಿಚಾರಯ 11೨೫1 

ಎಲ್ಫೆ ಪ್ರೀತಿಪಾತ್ರನೇ, ಆಗ ನೀನು ಯುದ್ಧದಲ್ಲಿನನ್ನನ್ನು ಅನಾಯಾಸದಿಂದ ಗೆಲ್ಲುವಿ. 
ಆದ್ದರಿಂದ ನೀನೇ ಇಂದ್ರನಾಗಬೇಕಾದವನು. ಈ ವಿಷಯದಲ್ಲಿಸಂಶಯಪಡಬೇಡ. 

ಕಾರ್ತಿಕೇಯ; 

ತ್ವಮೇವ ರಾಜಾ ಭದ್ರಂ ತೇ ತ್ರಲೋಕ್ಯಸ್ಯ ಮಮೈವ ಚ । 

ಕರೋಮಿ ಕಿಂ ಚ ತೇ ಶಕ್ರ ಶಾಸನಂ ಬ್ರೂಹಿ ತನ್ಮಮ 11೨೬।॥ 

ಕಾರ್ತಿಕೇಯ- ಎಲೈ ಶಕ್ರನೇ, ನಿನಗೆ ಮಂಗಳವಾಗಲಿ. ಮೂರುಲೋಕಗಳಿಗೂ 


ಮತ್ತು ನನಗೂ ನೀನೇ ಒಡೆಯನಾದವನು. ನಾನು ನಿನ್ನ ಯಾವ ಶಾಸನವನ್ನು 
ಅನುಸರಿಸಲಿ? ಅದನ್ನುನನಗೆ ಹೇಳು. 


ಮಾರ್ಕಂಡೇಯಸಮಾಸ್ಯಾಪರ್ವ -645- 


ಇಂದ್ರಃ 

ಅಹಮಿಂದ್ರೋ ಭವಿಷ್ಯಾಮಿ ತವ ವಾಕ್ಯಾನ್ಗಹಾಬಲ । 

ಯದಿ ಸತ್ಯಮಿದಂ ವಾಕ್ಯಂ ನಿಶ್ಚಯಾದ್‌ ಭಾಷಿತಂ ತಯಾ 11೨೭1! 

ಅಭಿಷಿಚ್ಯಸ್ವ ದೇವಾನಾಂ ಸೇ(ಸೈ) ನಾಪತ್ಯೇ ಮಹಾಬಲ । 

ಅಹಮಿಂದ್ರೋ ಭವಿಷ್ಯಾಮಿ ತವ ವಾಕ್ಯಾನ್ನಹಾಬಲ 11೨೮॥ 

ಇಂದ್ರ- ಮಹಾಬಲನೇ, ನೀನು ಈ ಮಾತನ್ನುಸತ್ಯವಾಗಿ ಆಡಿದ್ದೇ ಆದರೆ ನಿನ್ನ 
ಮಾತಿನಂತೆ ನಾನು ಇಂದ್ರನಾಗುವೆನು. ಮಹಾಬಲನೇ, ನೀನು ದೇವತೆಗಳ ಸೇನಾಧಿ 
ಪತ್ಯದಲ್ಲಿ ಅಭಿಷಿಕ್ಷನಾಗು. ಮಹಾಬಲನೇ, ನಿನ್ನ ಮಾತಿನಂತೆ ನಾನು ಇಂದ್ರನಾಗುವೆನು. 

ಸಂದಃ 
ಕ 

ದಾನವಾನಾಂ ವಿನಾಶಾಯ ದೇವಾನಾಮರ್ಥಸಿದ್ದಯೇ । 

ಗೋಬ್ರಾಹ್ಮಣಹಿತಾರ್ಥಾಯ ಸೇ(ಸೈ) ನಾಪತ್ಯೇ5ಭಿಷಿಂಚ ಮಾಮ್‌ ॥ 

ಸ್ಕಂದ- ದಾನವರನ್ನು ಸಂಹರಿಸುವುದಕ್ಕೋಸ್ಕರ ದೇವತೆಗಳ ಕಾರ್ಯವನ್ನು 
ಸಾಧಿಸುವುದಕ್ಕೋಸ್ಕರ ಮತ್ತು ಗೋಬ್ರಾಹ್ಮಣರಿಗೆ ಹಿತವನ್ನು ಮಾಡುವುದಕ್ಕೋಸ್ಕರ 
ನನ್ನನ್ನು ಸೇನಾಪತಿಯಾಗಿ ಅಭಿಷೇಕ ಮಾಡು. 

ಮಾರ್ಕಂಡೇಯಃ 

ಸೋಂಭಿಷಿಕ್ತೋ ಮಘವತಾ ಸರ್ವೈರ್ದೇವಗಣ್ಯೆಃ ಸಹ । 

ಅತೀವ ಶುಶುಭೇ ತತ್ರ ಪೂಜ್ಯಮಾನೋ ಮಹರ್ಷಿಭಿಃ 

ಮಾರ್ಕಂಡೇಯ- ಅವನು ದೇವಗಣಗಳಿಂದ ಕೂಡಿದ ಇಂದ್ರನಿಂದ 
ಅಭಿಷಿಕ್ಷನಾಗಿ, ಮಹರ್ಸಿಗಳಿಂದ ಪೂಜಿತನಾಗಿ ಅಲ್ಲಿ ಬಹಳವಾಗಿ ಶೋಭಿಸಿದನು. 


11೩೦1 


ತಸ್ಯ ತತ್ಕಾಂಚನಂ ಛತ್ರಂ ಧ್ವಿಯಮಾಣಂ ವ್ಯರೋಚತ | 

ಯಥೈವ ಸುಸಮಿದ್ದಸ್ಯ ಪಾವಕಸ್ಯಾತ್ಮಮಂಡಲಮ್‌ 

ಆಗ ಅವನಿಗೆ ಹಿಡಿದ ಸುವರ್ಣಮಯವಾದ ಛತ್ರವು ತನ್ನ ಮಂಡಲದಿಂದ 
ಕೂಡಿದ ಸುಸಮಿದ್ದನಾದ ಅಗ್ನಿಯಂತೆ ಕಂಗೊಳಿಸಿತು. 


Hall 


-646- ಮಹಾಭಾರತ ವನಪರ್ವ 


ವಿಶಕರ್ಮಕೃತಾ ಚಾಸ್ಯ ದಿವ್ಯಾ ಮಾಲಾ ಹಿರಣ್ಣಯೀ | 
ಆಬದ್ದಾ ತ್ರಿಪುರಘ್ನೇನ ಸ್ವಯಮೇವ ಯಶಸ್ವಿನಾ 11೩೨! 


ವಿಶ್ಷಕರ್ಮನು ಮಾಡಿದ ದಿವ್ಯವಾದ, ಸುವರ್ಣಮಯವಾದ ಮಾಲೆಯನ್ನು 
ತ್ರಿಪುರಾರಿಯಾದ ಕೀರ್ತಿವಂತನಾದ ಶಂಕರನೇ ಸತಃ ಅವನ ಕೊರಳಿಗೆ ಹಾಕಿದನು. 


ಆಗಮ್ಯ ಮನುಜವ್ಯಾಘ್ರ ಸಹ ದೇವ್ಯಾ ಪರಂತಪಃ । 
ಅರ್ಚಯಾಮಾಸ ಸುಪ್ರೀತೋ ಭಗವಾನ್‌ ಗೋವೃಷಧ್ದಜ:ಃ HAA 


ಎಲೈ ಮನುಜವ್ಯಾಪ್ರನೇ, ಪರಂತಪನೂ, ವೃಷಧ್ವಜನೂ ಆದ ಭಗವಂತನಾದ 
ಅವನು ಪಾರ್ವತೀದೇವಿಯ ಜೊತೆಯಲ್ಲಿ ಬಂದು ಬಹಳ ಪ್ರಸನ್ನನಾಗಿ ಪೂಜಿಸಿದನು. 


ರುದ್ರಮಗ್ನಿಂ ಪ್ರಜಾಃ ಪ್ರಾಹೂ ರುದ್ರಸೂನುಸ್ತತಸ್ತು ಸಃ । 
ಕೀರ್ತ್ಯತೇ ಸುಮಹಾತೇಜಾಃ ಕುಮಾರೋತದ್ಧುತದರ್ಶನ: 11೩೪॥ 


ರುದ್ರನನ್ನುಕಾಲಾಗ್ನಿರುದ್ರ ಎಂದು ಪ್ರಜೆಗಳು ಹೇಳುತ್ತಾರೆ. ಆದ್ದರಿಂದ ಅವನು 
ರುದ್ರಪುತ್ರನಾದರೂ ಅಗ್ನಿಪುತ್ರನಾಗುತ್ತಾನೆ. ಆದ್ದರಿಂದ ಅದ್ಭುತದರ್ಶನನಾದ 
ಮಹಾತೇಜಸ್ವಿಯಾದ ಅವನು ಅಗ್ಗಿಪುತ್ರನೆಂದು ಹೇಳಲ್ಪಡುತ್ತಾನೆ. 


ರುದ್ರೇಣ ಶುಕ್ರಮುತ್ಸೃಷ್ಟಂ ತಚ್ಚೇತ: ಪರ್ವತೋತಭವತ್‌ । 
ಪಾವಕಸ್ಯೇಂದ್ರಿಯಂ ಶ್ಲೇತೇ ಕೃತ್ತಿಕಾಭಿಃ ಧೃತಂ ನಗೇ 11೩೫1 


ರುದ್ರನು ವಿಸರ್ಜನೆ ಮಾಡಿದ್ದ ವೀರ್ಯವು ಶ್ವೇತಪರ್ವತವಾಯಿತು. ಆ 
ಶ್ವೇತಪರ್ವತದಲ್ಲಿ ಕೃತ್ತಿಕೆಯರು ಅಗ್ನಿಯ ವೀರ್ಯವನ್ನು ಧರಿಸಿದರು (ರಕ್ಷಿಸಿ 
ಪೋಷಿಸಿದರು). 

ಪೂಜ್ಯಮಾನಂ ತು ರುದ್ರೇಣ ದೃಷ್ಟ್ವಾ ಸರ್ವೇ ದಿವೌಕಸಃ । 

ರುದ್ರಸೂನುಂ ತತಃ ಪ್ರಾಹುರ್ಗುಹಂ ಗುಣವತಾಂ ವರಮ್‌  ॥೩೬॥ 


ರುದ್ರನು ಗುಹನನ್ನು ಪೂಜಿಸುವುದನ್ನು ನೋಡಿದ ದೇವತೆಗಳೆಲ್ಲರೂ ಆ 
ಕಾರಣದಿಂದ ರುದ್ರಪುತ್ರನಾದ ಗುಹನನ್ನು ಗುಣವಂತರಲ್ಲಿ ಶ್ರೇಷ್ಠನೆಂದು ಹೇಳಿದರು. 


ಮಾರ್ಕಂಡೇಯಸಮಾಸ್ಕಾಪರ್ವ -647- 


ಅನುಪ್ರವಿಶ್ಯ ರುದ್ರೇಣ ವಹ್ನಿಜಾತೋ ಹ್ಯಯಂ ಶಿಶು: । 
ತತ್ರ ಜಾತಸ್ತತಃ ಸ್ಕಂದೋ ರುದ್ರಸೂನುಸ್ತತೋ5ಭವತ್‌ 11೩೭ 


ರುದ್ರನಿಂದ ಅನುಪ್ರವಿಶ್ಚನಾದ ವಹ್ನಿಯಿಂದ ಈ ಶಿಶುವು ಶ್ವೇತಪರ್ವತದಲ್ಲಿ 
ಜನಿಸಿತು. ಆದ್ದರಿಂದ ಅಲ್ಲಿ ಜನಿಸಿದ ಸ್ಫಂದನು ರುದ್ರಪುತ್ರನಾದನು. 

ರುದ್ರಸ್ಯ ವಹ್ನೇಃ ಸ್ವಾಹಾಯಾಃ ಷಣ್ಣಾಂ ಸ್ತ್ರೀಣಾಂ ಚ ಭಾರತ । 

ಜಾತಃ ಸ್ಕಂದಃ ಸುರಶ್ರೇಷ್ಠೋ ರುದ್ರಸೂನುಸ್ತತೋ5ಭವತ್‌ NAc 

ಎಲೈ ಭಾರತನೇ, ಸ್ಕಂದನು ರುದ್ರನಿಂದ, ವಹ್ನಿಯಿಂದ, ಪಾರ್ವತಿಯಿಂದ, 
ಸ್ವಾಹಾದೇವಿಯಿಂದ ಮತ್ತು ಷಟೃತ್ತಿಕೆಯರಿಂದ ಹುಟ್ಟಿದವನು. ಆದ್ದರಿಂದ ಆ 
ಸುರಶ್ರೇಷ್ಠನು ರುದ್ರಪುತ್ರನೂ ಆದನು. 

ಅರಜೇ ವಾಸಸೀ ರಕ್ತೇ ವಸಾನಃ ಪಾವಕಾತ್ಮಜಃ । 

ಭಾತಿ ದೀಪ್ತವಪುಃ ಶ್ರೀಮಾನ್‌ ರಕ್ತಾಭ್ರಾಭ್ಯಾಮಿವಾಂಶುಮಾನ್‌ ॥೩೯॥ 


ನಿರ್ಮಲವಾದ ರಕ್ಷವಸ್ಥವನ್ನು ಧರಿಸಿದ ದೀಪ್ರಶರೀರವುಳ್ಳ ಕಾಂತಿಯುಕ್ತನಾದ 
ಅಗ್ನಿಪುತ್ರನಾದ ಅವನು ಕೆಂಪು ಮೋಡಗಳ ನಡುವೆ ಇರುವ ಸೂರ್ಯನಂತೆ ಕಂಡನು. 
ಕುಕ್ಕುಟಶ್ಚಾಗಿಿನಾ ದತ್ತಸ್ತಸ್ಯ ಕೇತುರಲಂಕೃತಃ । 
ರಥೇ ಸಮುಚ್ಚಿ; ತೋ ಭಾತಿ ಕಾಲಾಗ್ನಿರಿವ ಲೋಹಿತಃ [Ue] 
» 


ಅಗ್ನಿಯಿಂದ ಕೊಡಲ್ಪಟ್ಟಕುಕ್ಕುಟವೂ ಅವನ ಅಲಂಕೃತ ಧ್ವಜವಾಯಿತು. ರಥದಲ್ಲಿ 
ಉನ್ನತ ಸ್ಥಾನದಲ್ಲಿ ಅದು ರಕ್ತವರ್ಣದಿಂದ ಯುಕ್ತವಾಗಿ ಕಾಲಾಗ್ನಿಯಂತೆ ಶೋಭಿಸುತ್ತದೆ. 


ಯಾ ಚೇಷ್ಟಾ ಸರ್ವಭೂತಾನಾಂ ಪ್ರಜಾ ಶಾಂತಿರ್ಬಲಂ ತಥಾ । 

ಅಗ್ರತಸ್ತಸ್ಯ ಸಾ ಶಕ್ತಿರ್ದೇವಾನಾಂ ಜಯವರ್ಧಿನೀ 11೪೦.೧॥ 

ಎಲ್ಲಭೂತಗಳಿಗೆ ಯಾವ ಚೇಷ್ಟಾಪ್ರಜೆ ಶಾಂತಿ, ಬಲಗಳು ಇವೆಯೋ ಅವೆಲ್ಲವೂ 
ಸ್ಪಂದನ ಅನುಗ್ರಹದಿಂದ ಆಗುತ್ತದೆ. ಅವನು ಪ್ರಯಾಣ ಮಾಡುವಾಗ ಅವನ ಮುಂದೆ 
ಹೋಗುವ. ಆ ಶಕ್ಕಾಯುಧವು ದೇವತೆಗಳಿಗೆ ಜಯವನ್ನು 
ಉಂಟುಮಾಡುವಂತಹದಾಗಿದೆ. 


-648- ಮಹಾಭಾರತ ವನಪರ್ವ 


ವಿವೇಶ ಕವಚಂ ಚಾಸ್ಯ ಶರೀರೇ ಸಹಜಂ ತಥಾ ॥ 
ಯುಧ್ಯಮಾನಸ್ಯ ದೇವಸ್ಯ ಪ್ರಾದುರ್ಭವತಿ ತತ್ತದಾ 11೪೧॥ 


ಅವನ ಶರೀರವನ್ನು ಸಹಜವಾದ ಕವಚವು ಪ್ರವೇಶಿಸಿತು. ಆ ದೇವನು 
ಯುದ್ಧಮಾಡುವಾಗ ಆ ಕವಚವು ಯಾವಾಗಲೂ ಅಭಿವ್ಯಕ್ತವಾಗುತ್ತದೆ. 


ಶಕ್ತಿರ್ಧರ್ಮೋ ಬಲಂ ತೇಜಃ ಕಾಂತತ್ನಂ ಸತ್ಯಮುನ್ನತಿಃ । 
ಬ್ರಹ್ಮಣ್ಯತ್ವಮಸಮ್ಮೋಹೋ ಭಕ್ತಾನಾಂ ಪರಿರಕ್ಷಣಮ್‌ 11೪೨॥ 


ನಿಕ್ಕಂತನಂ ಚ ಶತ್ರೂಣಾಂ ಲೋಕಾನಾಂ ಚಾಭಿರಕ್ಷಣಮ್‌ । 
ಸ್ಕಂದೇನ ಸಹ ಜಾತಾನಿ ಸರ್ವಣ್ಯೇವ ಜನಾಧಿಪ NYA 


ಎಲೈ ಜನಾಧಿಪನೇ, ಶಕ್ತಿ, ಧರ್ಮ, ಬಲ, ತೇಜಸ್ಸು, ಸಹನೆ, ಸತ್ಯ, ಉನ್ನತಿ, 
ಬ್ರಾಹ್ಮಣವಾತ್ಸಲ್ಯ, ಅಸಮ್ಟೋಹ, ಭಕ್ತರಕ್ಷಣೆ, ಶತ್ರುಸಂಹಾರ, ಲೋಕಗಳ ರಕ್ಷಣೆ ಇವೆಲ್ಲಾ 
ಗುಣಗಳೂ ಸ್ಪಂದನ ಜೊತೆಯಲ್ಲಿಯೇ ಹುಟ್ಟಿದವು. 


ಏವಂ ದೇವಗಣ: ಸರ್ವೈಃ ಸೋಐಭಿಷಿಕ್ತಃ ಸ್ವಲಂಕೃತಃ । 
ಬಭೌ ಪ್ರತೀತಃ ಸುಮನಾಃ ಪರಿಪೂರ್ಣೇಂದುಮಂಡಲಃ 11೪೪॥ 


ಹೀಗೆ ಎಲ್ಲಾ ದೇವಗಣಗಳಿಂದಲೂ ಅಭಿಷಿಕ್ಷನಾಗಿ ಅಲಂಕೃತನಾಗಿ ಒಳ್ಳೆಯ 


ಮನಸ್ಸಿನಿಂದ ಕೂಡಿ ಸಂತುಷ್ಠನಾದ ಅವನು ಪೂರ್ಣ ಚಂದ್ರಮಂಡಲದಂತೆ 
ಶೋಭಿಸಿದನು. 


ಇಷ್ಟೈಃ ಸ್ವಾಧ್ಯಾಯಘೋಪೈಶ್ಚ ವೇಣುತೂರ್ಯವರೈರಪಿ 1 
ದೇವಗಂಧರ್ವಗೀತೈಶ್ಚ ಸರ್ವೈರಪ್ಪರಸಾಂ ಗಣ್ಣೆಃ NYE 
ಏತೈಶ್ಚಾನ್ಯೈಶ್ಚ ಬಹುಭಿಸುಷ್ಟೈರ್ಹೃಷ್ಟೈ: ಸ್ವಲಂಕೃತ್ಛೆಃ । 

ಕ್ರೀಡನ್‌ ಭಾತಿ ತದಾ ದೇವೈರಭಿಷಿಕ್ತಶ್ಚ ಪಾವಕಿಃ WLI 
ಪ್ರಿಯವಾದ ಸ್ವಾಧ್ಯಾಯ ಘೋಷಗಳಿಂದಲೂ, ವೇಣುತೂರ್ಯಾದಿ ವಾದ್ಯ 


ಘೋಷಗಳಿಂದಲೂ, ದೇವಗಂಧರ್ವ ಗಾನಗಳಿಂದಲೂ, ಅಪ್ಪರೋಗಣದ 
ನರ್ತನದಿಂದಲೂ (ಅವನು ಅಭಿಷಿಕ್ಷನಾದನು). ದೇವತೆಗಳಿಂದ ಅಭಿಷಿಕ್ಷನಾದ 


ಮಾರ್ಕಂಡೇಯಸಮಾಸ್ಯಾಪರ್ವ -649- 


ಅಗ್ನಿಪುತ್ರನಾದ ಸ್ಮಂದನು ಗಂಧರ್ವರಿಂದಲೂ, ಅಪ್ಪರೆಯರಿಂದಲೂ ಇನ್ನೂ ಅನೇಕ 
ಅಲಂಕೃತರಾದ ಶಿಷ್ಟಜನರಿಂದಲೂ ಕೂಡಿ ಕ್ರೀಡಿಸುತ್ತಾ ಕಂಗೊಳಿಸಿದನು. 

ಅಭಿಷಿಕ್ಷಂ ಮಹಾಸೇನಮಪಶ್ಯಂತ ದಿವೌಕಸಃ । 

ವಿನಿಕ್ಠ(ಹ)ತ್ಯ ತಮಃ ಸೂರ್ಯಂ ಯಥೇಹಾಭ್ಯುದಿತಂ ತಥಾ ॥೪೭॥ 

ದೇವತೆಗಳು ಅಭಿಷಿಕ್ಷನಾದ ಮಹಾಸೇನನನ್ನು ಕತ್ತಲೆಯನ್ನು ಪರಿಹರಿಸಿ 
ಉದಯವನ್ನು ಹೊಂದಿದ ಸೂರ್ಯನಂತೆ ಕಂಡರು. 

ಅಥೈನಮಭ್ಯಯುಃ ಸರ್ವಾ ದೇವಸೇನಾಃ ಸಹಸ್ರಶಃ । 

ಅಸ್ಮಾಕಂ ತ್ವಂ ಪತಿರಿತಿ ಬ್ರುವಾಣಾಃ ಸರ್ವತೋ ದಿಶಃ 11೪೮॥ 

ಅನಂತರ ಎಲ್ಲದಿಕ್ಕುಗಳಿಂದಲೂ ಸಹಸ್ರ ಸಂಖ್ಯೆಯಲ್ಲಿಎಲ್ಲಾದೇವಸೇನೆಗಳೂ 
ನೀನು ನಮ್ಮ ಒಡೆಯ ಎಂದು ಹೇಳುತ್ತಾ ಅವನ ಬಳಿಗೆ ಬಂದವು. 

ತಾಃ ಸಮಾಸಾದ್ಯ ಭಗವಾನ್‌ ಸರ್ವಭೂತಗಣೈರ್ವ್ವತಃ । 

ಅರ್ಚಿತಸ್ತು ಸ್ತುತಶ್ಚೈವ ಸಾಂತ್ಹಯಾಮಾಸ ತಾ ಅಪಿ 

ಭಗವಂತನಾದ ಸ್ವಂದನು ಸರ್ವಭೂತಗಣಗಳಿಂದ ಕೂಡಿದವನಾಗಿ ಅವರ 
ಸಮೀಪವನ್ನು ತಲುಪಿ ಅವರಿಂದ ಪೂಜಿತನೂ, ಸ್ತುತನೂ ಆಗಿ ಅವರೆಲ್ಲರನ್ನೂ 
ಸಮಾಧಾನಗೊಳಿಸಿದನು. 

ಶತಕ್ರತುಶ್ಥಾಭಿಷಿಚ್ಯ ಸ್ಕಂದಂ ಸೇನಾಪತಿಂ ತದಾ | 

ಸಸ್ಮಾರ ತಾಂ ದೇವಸೇನಾಂ ಯಾ ಸಾ ತೇನ ವಿಮೋಕ್ಷಿತಾ 


Mal 


BON 


ಶತಕ್ರತುವಾದರೂ ಸ್ಥಂದನಿಗೆ ಸೇನಾಪತ್ಯದಲ್ಲಿ ಅಭಿಷೇಕವನ್ನು ಮಾಡಿ ತಾನು 
ಹಿಂದೆ ವಿಮೋಚನೆಗೊಳಿಸಿದ್ದಆ ದೇವಸೇನೆಯನ್ನುಸ್ಥರಿಸಿದನು. 
ಇಂದ್ರಃ 
ಅಯಂ ತಸ್ಯಾಃ ಪತಿರ್ನೂನಂ ವಿಹಿತೋ ಬ್ರಹ್ಮಣಾ ಸ್ವಯಮ್‌ ॥೫೦॥ 
ಇತಿ ಚಿಂತ್ಯಾನಯಾಮಾಸ ದೇವಸೇನಾಂ ಹ್ಯಲಂಕೃತಾಮ್‌ । 
ಸ್ಮಂದಂ ಪ್ರೋವಾಚ ಬಲಭಿದಿಯಂ ಕನ್ಯಾ ಸುರೋತ್ತಮ | 


ಅಜಾತೇ ತಯಿ ನಿರ್ದಿಷ್ಟಾ ತವ ಪತ್ನೀ ಸ್ವಯಂಭುವಾ ೫೧.೧೦೧ 
ವ 


-650- ಮಹಾಭಾರತ ವನಪರ್ವ 


ತಸ್ಮಾತ್‌ ತ್ಹಮಸ್ಕಾ ವಿಧಿವತ್‌ ಪಾಣಿಂ ಮಂತ್ರಪುರಸ್ಕತಮ್‌ I 
ಗೃಹಾಣ ದಕ್ಷಿಣಂ ದೇವ್ಯಾಃ ಪಾಣಿನಾ ಪದ್ಮವರ್ಚಸಮ್‌ 11೫೨! 


ಇಂದ್ರ- ಈ ಮಹಾಸೇನನು ಅವಳ ಪತಿಯಾಗಿ ಬ್ರಹ್ಮದೇವರಿಂದ 
ಸಂಕಲ್ಪಿಸಲ್ಪಟ್ಟಿದ್ದಾನೆ ಎಂದು ಚಿಂತಿಸಿ ಅವನು ಅಲಂಕೃತಳಾದ ದೇವಸೇನೆಯನ್ನುಲಲ್ಲಿಗೆ 
ಕರೆಸಿದನು. ಬಲಶತ್ರುವಾದ ಇಂದ್ರನು ಸ್ಕಂದನನ್ನುಕುರಿತು ಎಲೈ ಸುರೋತ್ತಮನೇ, 
ಈ ಕನ್ಯೆಯನ್ನುನೀನು ಹುಟ್ಟುವುದಕ್ಕಿಂತ ಮುಂಚೆಯೇ ಬ್ರಹ್ಮದೇವರು ನಿನ್ನಪತ್ನಿಎಂದು 
ಸಂಕಲ್ಪಮಾಡಿದ್ದಾರೆ. ಆದ್ದರಿಂದ ಮಂತ್ರಪುರಸ್ಪರವಾಗಿ ಇವಳ ಪಾಣಿಗ್ರಹಣವನ್ನು 
ಮಾಡು. ನಿನ್ನಕೈಯಿಂದ ಪದ್ಧಕಾಂತಿಯುಳ್ಳಇವಳ ದಕ್ಷಿಣ ಹಸ್ತವನ್ನು ಹಿಡಿದುಕೋ 
(ಎಂದು ಹೇಳಿದನು). 


ಏವಮುಕ್ತಃ ಸ ಜಗ್ರಾಹ ತಸ್ಯಾಃ ಪಾಣಿಂ ಯಥಾವಿಧಿ । 
ಬೃಹಸ್ಪತಿರ್ಮಂತ್ರವಿದ್ಧಿ ಜಜಾಪ ಚ ಜುಹಾವ ಚ 11೫೩ 


ಹೀಗೆ ಹೇಳಲ್ಪಟ್ಟ ಮಹಾಸೇನನು ಅವಳ ಪಾಣಿಯನ್ನು ವಿಧಿಪೂರ್ವಕವಾಗಿ 
ಹಿಡಿದುಕೊಂಡನು. ಮಂತ್ರವೇತ್ತರಾದ ಬೃಹಸತಿಗಳು ಉಚಿತವಾದ ಜಪವನ್ನು ಮಾಡಿ 
ಹೋಮವನ್ನು ಮಾಡಿದರು. 


ಏವಂ ಸ್ಕಂದಸ್ಯ ಮಹಿಷೀಂ ದೇವಸೇನಾಂ ವಿದುರ್ಜನಾಃ । 
ಷಷ್ಠೀಂ ಯಾಂ ಬ್ರಾಹ್ಮಣಾಃ ಪ್ರಾಹುರ್ಲಕ್ಷ್ಮೀಮಾಶಾಂ ಸುಖಪ್ರದಾಮ್‌ ॥ 


ಸಿನೀವಾಲೀಂ ಕುಹೂಂ ಚೈವ ಸದ್ವೃತ್ತಿಮಪರಾಜಿತಾಮ್‌ । 
ಇತ್ಯೇವಮಾದಿಭಿರ್ದೇವೀ ನಾಮಭಿಃ ಪರಿಕೀರ್ತ್ಯತೇ 1೫೫1! 


ಹೀಗೆ ಜನಗಳು ದೇವಸೇನೆಯನ್ನು ಸ್ಪಂದನ ರಾಣಿ ಎಂದು ತಿಳಿಯುತ್ತಾರೆ. 
ಬ್ರಾಹ್ಮಣರು ಯಾರನ್ನುಷಷ್ಠೀ ಎಂದು ಹೇಳುತ್ತಾರೋ, ಲಕ್ಷ್ಮೀ ಎಂದು ಕರೆಯುತ್ತಾರೋ, 
ಸುಖಪ್ರದಳಾದ ಆಶಾ ಎಂದು ಕರೆಯುತ್ತಾರೆಯೋ, ಸಿನೀವಾಲೀ, ಕುಹೂ, ಸದ ತ್ತಿ, 
ಅಪರಾಜಿತಾ ಇದೇ ಮೊದಲಾದ ನಾಮಗಳಿಂದ ಕರೆಯುತ್ತಾರೆಯೋ ಅವೆಲ್ಲವೂ 
ಈ ದೇವಸೇನೆಯ ನಾಮಗಳೇ. 


ಮಾರ್ಕಂಡೇಯಸಮಾಸ್ಯಾಪರ್ವ -651- 


ಯದಾ ಸ್ಕಂದಃ ಪತಿರ್ಲಬ್ಧಃ ಶಾಶತೋ ದೇವಸೇನಯಾ । 
ತದಾ ತಮಾಶ್ರಯಲ್ಲಕ್ಷ್ಮೀಃ ಸ್ವಯಂ ದೇವೀ ಶರೀರಿಣೀ 11೫೬1 


ಯಾವಾಗ ದೇವಸೇನೆಯು ಸ್ಥಂದನನ್ನು ಶಾಶ್ವತವಾದ ಪತಿಯನ್ನಾಗಿ ಪಡೆದಳೋ 
ಆಗ ಲಕ್ಷ್ಮೀದೇವಿಯು ಶರೀರವನ್ನು ಧರಿಸಿ ಇನ್ನೊಂದು ರೂಪದಿಂದ ಅವನಲ್ಲಿ 
ಸನ್ನಿಹಿತಳಾದಳು. 

ಶ್ರೀಜುಷ್ಠ ಪಂಚಮೀಂ ಸೃಂದಸ್ತಸ್ಕಾತ್‌ ಶ್ರೀಃ ಪಂಚಮೀ ಸ್ಮೃತಾ । 

ಷಷ್ಕ್ಯಾಂ ಕೃತಾರ್ಥೋ5 ಭೂದ್‌ ಯಸ್ಸಾತ್ತಸ್ಥಾತ್‌ ಷಷ್ಠೀ ಮಹಾತಿಥಿಃ ॥ 

ಸ್ಮಂದನು ಪಂಚಮಿಯಂದು ಶ್ರೀ ಸಹಿತನಾದನು. ಆದ್ದರಿಂದ ಶ್ರೀದೇವಿಯನ್ನು 
ಪಂಚಮೀ ಎಂದೂ ಕರೆಯುತ್ತಾರೆ. ಷಷ್ಠಿಯ ದಿವಸ ಅವನು ಕೃತಾರ್ಥನಾದ 
ಕಾರಣದಿಂದ ಷಷ್ಠಿಯು ಪವಿತ್ರವಾದ ತಿಥಿಯಾಗಿದೆ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಅಷ್ಟುದಶಾಧಿಕದ್ದಿಶತಶತತಮೋ5ಧ್ಯಾಯಃ ॥ 
(ಇತಿ ಮಾರ್ಕಂಡೇಯಸಮಾಸ್ಕಾಪರ್ವಣಿ ಸ್ಕಾಂದೋಪಾಖ್ಯಾನೇ ಷಷ್ಠೋ5 ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹದಿನೆಂಟನೆಯ 
ಅಧ್ಯಾಯ ಮುಗಿಯಿತು 


La a SS 


ಇನ್ನೂರ ಹತೊಂಬತನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಸ್ಕಂದನ ಮುಂದಿನ ಚರಿತ್ರೆಯ ಕೀರ್ತನೆ. 
ಮಾರ್ಕಂಡೇಯಃ 


ಶ್ರಿಯಾ ಜುಪ್ಪಂ ಮಹಾಸೇನಂ ದೇವಸೇನಾಪತಿಂ ಕೃತಮ್‌ । 
ಸಪ್ರರ್ಷಿಪತ್ನ್ಯಃ ಷಡ್‌ದೇವ್ಯಸ್ತತ್ಸಕಾಶಮಥಾಗಮನ್‌ 11೧11 
ಮಾರ್ಕಂಡೇಯ- ಅನಂತರ ಸಂಪದ್ಯ್ಯಕ್ತನಾದ ದೇವಸೇನಾಪತಿಯಾದ 


ಮಹಾಸೇನನ ಬಳಿಗೆ ಸಪ್ಪರ್ಷಿ ಪತ್ನಿಯರಲ್ಲಿಆರುಜನರು ಬಂದರು. 


-652- ಮಹಾಭಾರತ ವನಪರ್ವ 


ಯಷಿಭಿಃ ಸಂಪರಿತ್ಯಕ್ತಾ ಧರ್ಮಯುಕ್ತಾ ಮಹಾವ್ರತಾಃ । 
ದ್ರುತಮಾಗಮ್ಯ ಚೋಚುಸ್ತಾ ದೇವಸೇನಾಪತಿಂ ಪ್ರಭುಮ್‌ 11೨॥| 


ಧರ್ಮಯುಕ್ತರೂ, ಮಹಾವ್ರತಶೀಲರೂ ಆದ ಅವರು ತಮ್ಮ ಪತಿಗಳಾದ 
ಯಷಿಗಳಿಂದ ಪರಿತ್ಯಕ್ಕರಾಗಿ ದೇವಸೇನಾಪತಿಯಾದ ಪ್ರಭುವನ್ನುಕುರಿತು ಬೇಗ ಬಂದು 
ಅವರೆಲ್ಲರೂ ಹೇಳಿದರು. 


ವಯಂ ಪುತ್ರ ಪರಿತ್ಯಕ್ತಾ ಭರ್ತೃಭಿರ್ದೇವಸಮಿತ್ಛೆ: । 
ಅಕಾರಣಾದ್‌ ರುಷಾ ತೈಸ್ತು ಪುಣ್ಯಸ್ಥಾನಾತ್‌ ಪರಿಚ್ಯುತಾಃ 11೩11 


ದೇವಿಯರು- ಎಲೈ ಪುತ್ರನೇ, ನಾವು ನಿಷ್ಕಾರಣವಾಗಿ ದೇವತಾ ಸಮಾನರಾದ 
ನಮ್ಮ ಪತಿಗಳಿಂದ ರೋಷದಿಂದ ಪರಿತ್ಯಾಗಮಾಡಲ್ಪಟ್ಟು ನಮ್ಮ ಪವಿತ್ರವಾದ 
ಸ್ಥಾನಗಳಿಂದ ಚ್ಯುತರಾಗಿದ್ದೇವೆ. 


ಅಸ್ಥಾಭಿಃ ಕಿಲ ಜಾತಸ್ತ ಮಿತಿ ಕೇನಾಪ್ಯ್ಯದಾಹೃತಮ್‌ । 
ತತ್‌ ಸತ್ಯಮೇತತ್‌ ಸಂಶ್ರುತ್ಯ ತಸ್ಮಾನಸ್ವಾತುಮರ್ಹಸಿ HY 


ನೀನು ನಮ್ಮ ಪುತ್ರನೆಂದು ಯಾರೋ ಹೇಳಿದರು (ಈ ಮಾತನ್ನು ಕೇಳಿದ ಯಷಿಗಳು 
ನಮ್ಮನ್ನು ಶಂಕಿಸಿ ತ್ಯಜಿಸಿದ್ದಾರೆ). ನೀನು ಈ ವಿಷಯದಲ್ಲಿಸತ್ಯವಾದ ಅಂಶವೇನು 
ಎಂದು ಘೋಷಣೆಯನ್ನು ಮಾಡಿ ನಮ್ಮನ್ನು ರಕ್ಷಿಸಬೇಕು. 

ಅಕ್ಷಯಶ್ನ ಭವೇತ್‌ ಸ್ಪರ್ಗಸ್ತ ಘಸಾದಾದ್ದಿ ನಃ ಪ್ರಭೋ । 

ತ್ವಾಂ ಪುತ್ರಂ ಚಾಪ್ಯಭೀಪ್ಲಾಮಃ ಕೃತ್ವೈತದನೃಣೋ ಭವ 11೫1 

ಎಲೈ ಪ್ರಭುವೇ, ನಿನ್ನ ಅನುಗ್ರಹದಿಂದ ನಮಗೆ ಅಕ್ಷಯವಾದ ಸ್ವರ್ಗಲೋಕ 
ಪ್ರಾಪ್ತಿಯಾದೀತು. ನಿನ್ನನ್ನು ಪುತ್ರನೆಂದು ಸ್ವೀಕರಿಸಲು ನಾವು ಬಯಸುತ್ತೇವೆ. ಈ 
ಉಪಕಾರವನ್ನುಮಾಡಿ ನೀನು ಯಣಮುಕ್ತನಾಗು. 

ಸ್ಫಂದಃ 
ಮಾತರೋ ಹಿ ಭವತ್ಯೋ ಮೇ ಸುತೋ ವೋತಹಮನಿಂದಿತಾಃ । 
ಯದ್ದಾಪೀಚ್ಛತ ತತ್ಸರ್ವಂ ಸಂಭವಿಷ್ಯತಿ ವಸ್ತಥಾ Well 


ಮಾರ್ಕಂಡೇಯಸಮಾಸ್ಯಾಪರ್ವ -653- 


ಸ್ಕಂದ- ನೀವೆಲ್ಲರೂ ನನ್ನ ಪೂಜ್ಯರಾದ ಮಾತೆಯರು. ಎಲೌ ಅನಿಂದಿತರೇ, 
ನಾನು ನಿಮ್ಮ ಪುತ್ರ. ನೀವು ಏನನ್ನು ಬಯಸುತ್ತೀರೋ ಅದೆಲ್ಲವೂ ನಿಮಗೆ ಸಿದ್ಧಿಸುವುದು. 


ಮಾರ್ಕಂಡೇಯಃ 


ಏವಮುಕ್ತೇ ತತಃ ಶಕ್ರಂ ಕಿಂ ಕಾರ್ಯಮಿತಿ ಸೋಂಬ್ರವೀತ್‌ । 
ಉಕ್ತಃ ಸ್ಕಂದೇನ ಬ್ರೂಹೀತಿ ಸೋ5ಬ್ರವೀತ್‌ ವಾಸವಸ್ತತಃ 11೭! 


ಮಾರ್ಕಂಡೇಯ- ಹೀಗೆ ಹೇಳುತ್ತಿರಲು ಸ್ಪಂದನು ಇಂದ್ರ ನನ್ನು ಕುರಿತು ಏನು 
ಮಾಡಬೇಕು ಅದನ್ನುಹೇಳು ಎಂದು ಕೇಳಿದನು. ಆಗ ಇಂದ್ರನು ಹೀಗೆ ಹೇಳಿದನು. 


ಅಭಿಜಿತ್‌ ಸರ್ಧಮಾನಾ ತು ರೋಹಿಣ್ಯಾ ಕನ್ಯಸೀ ಸಸಾ । 
ಇಚ್ಛಂತೀ ಜ್ಯೇಷ್ಠತಾಂ ದೇವೀ ತಪಸ್ತಪುಂ ವನಂ ಗತಾ TI 


ಅಭಿಜಿತ್‌ ನಕ್ಷತ್ರ ದೇವತೆಯು ರೋಹಿಣಿಯ ತಂಗಿ. ಆ ದೇವಿಯು ತನಗೆ 
ಜ್ಯೇಷ್ಠತೆಯು ಉಂಟಾಗಬೇಕೆಂದು ಉದ್ದೇಶಿಸಿ ತಪಸ್ಸನ್ನುಮಾಡಲು ಕಾಡಿಗೆ ಹೋದಳು 
(ಈ ಆರು ಖಷಿಪತ್ನಿಯರು ತಮಗೆ ಬ್ರಾಹ್ಮೀ, ಮಾಹೇಶ್ವರೀ ಮೊದಲಾದ 
ಸಪ್ತಮಾತೆಯ ಸ್ಥಾನವು. ಸಿಗಬೇಕೆಂದು ಕೇಳಲು 'ಸಂದನ ಬಳಿಗೆ ಬಂದರು. ಅದು 
ಅವರಿಗೆ ಅಯೋಗ್ಯವಾದ್ದರಿಂದ ಅದು ಅವರಿಗೆ ದೊರೆಯುವುದು ಅಸಂಭಾವಿತ. 
ಆದ್ದರಿಂದ ನೀನು ಅವರಿಗೆ ಕೊಡಕೂಡದು ಎಂದು ಸ್ಫಂದನಿಗೆ ಸೂಚಿಸಲು ಇಂದ್ರನು 
ಅಭಿಜಿತ್‌ಗೆ ಸಂಬಂಧಿಸಿದ ಒಂದು ಕಥೆಯನ್ನು ಹೇಳುತ್ತಿದ್ದಾನೆ). 


ತತ್ರ ಮೂಢೋಶಸ್ಥಿ ಭದ್ರಂ ತೇ ನಕ್ಚತ್ರಂ ಗಗನಾಚ್ಹ್ಯುತಮ್‌ । 
ಕಾಲಂ ತ್ಲಿಮಂ ಪರಂ ಸ್ಕಂದ ಬ್ರಹ್ಮಣಾ ಸಹ ಚಿಂತಯ Tal 


ಎಲ್ಗೆ ಸ್ಫಂದನೇ, ಅಭಿಜಿತ್‌ಗೆ ಆ ಸ್ಥಾನವು ದೊರೆಯುವುದೋ ಇಲ್ಲವೋ ಎಂಬ 
ವಿಷಯದಲ್ಲಿ ನಾನು ಮೂಢನಾಗಿದ್ದೇನೆ (ಅದು ನನಗೆ ತಿಳಿದಿಲ್ಲ). ನಿನಗೆ 
ಮಂಗಳವಾಗಲಿ. ಆಗ ಕೃತ್ತಿಕಾ ನಕ್ಷತ್ರವು ಗಗನದಿಂದ ಚ್ಯುತವಾಯಿತು. ಎಲ್ಫೆ ಸಂದನೇ, 
ಈ ಕಾಲದ ವಿಷಯವನ್ನು ನೀನು ಬ್ರಹ್ಮದೇವರ ಜೊತೆಯಲ್ಲಿ ಚಿಂತಿಸಬೇಕು. 
(ಅಭಿಜಿತ್‌ ದೇವತೆಗೆ ಅವಳು ಅಪೇಕ್ಷಿಸಿದ ಸ್ಥಾನವು ದೊರೆಯುವುದೋ ಇಲ್ಲವೋ 
ಎಂದು ನನಗೆ ತಿಳಿದಿಲ್ಲ. ಅಭಿಜಿತ್‌ ದೇವತೆಯು ತನಗೆ ಅಯೋಗ್ಯವಾದ ಜ್ಯೇಷ್ಠತ್ತವನ್ನು 


-654- ಮಹಾಭಾರತ ವನಪರ್ವ 


ಉದ್ದೇಶಿಸಿ ತಪಸ್ಸನ್ನು ಮಾಡಿದ ದೋಷದಿಂದ ಕೃತ್ತಿಕಾ ನಕ್ತತ್ರವು ಉತ್ಪಾತರೂಪದಿಂದ 
ಕೆಳಗೆ ಬಿದ್ದಿತು. ಮೊದಲು ರೋಹಿಣಿಯು ಶ್ರೇಷ್ಠನಕ್ಷತ್ರವಾಗಿದ್ದಿತು. ಬ್ರಹ್ಮದೇವರ 
ಆದೇಶದ ನಂತರ ಧನಿಷ್ಠಾನಕ್ತತ್ರವು ಶ್ರೇಷ್ಠವಾಯಿತು. ಹೀಗೆ ಎರಡೇ ರೀತಿ. ಅಭಿಜಿತ್‌ 
ದೇವತೆಗೆ ರೋಹಿಣಿಗಿಂತ ಶ್ರೇಷ್ಠತವು ಎಂದೂ ಪ್ರಾಪ್ತವಾಗುವುದಿಲ್ಲ ಎಂದು 
ಅಭಿಪ್ರಾಯ- ಲಕ್ಬಾಲಂಕಾರ). 


ಧನಿಷ್ಠಾದಿಸ್ತದಾ ಕಾಲೋ ಬ್ರಹ್ಮಣಾ ಪರಿಕೀರ್ತಿತಃ । 
ರೋಹಿಣೀ ಹ್ಯಭವತ್‌ ಪೂರ್ವಮೇವಂ ಸಂಖ್ಯಾ ಸಮಾಭವತ್‌ ॥೧೦॥ 


ಆಗ ಬ್ರಹ್ಮದೇವರು ಧನಿಷ್ಠಾದಿಯಾದ ಕಾಲವನ್ನು ಕಲ್ಪಿಸಿದರು. ಮೊದಲು 
ರೋಹಿಣ್ಯಾದಿ ಕಾಲವಾಗಿದ್ದಿತು. ಈ ರೀತಿ ಸಂಖ್ಯೆಯು ಸಮವೇ ಆಯಿತು. (ಹಿಂದೆ 
ಕೃತಯುಗದ ಪ್ರಾರಂಭಕಾಲವು ರೋಹಿಣಿಯಾಗಿದ್ದಿತು. ಎಂದರೆ ಸೂರ್ಯಚಂದ್ರ 
ಮತ್ತು ಬೃಹಸ್ಪತಿಗಳು ಯಾವಾಗ ಒಂದೇ ಕಾಲದಲ್ಲಿ ರೋಹಿಣಿಯನ್ನು 
ಪ್ರವೇಶಿಸುತ್ತಾರೋ ಅದು ಕೃತಯುಗಾದಿ ಎಂಬ ನಿರ್ಧಾರವಿದ್ದಿತು. ಈಗ ಕೃತ್ತಿಕೆಯು 
ಬಿದ್ದುಹೋದುದರಿಂದ ನಕ್ಫತ್ರಕಾಲದಲ್ಲಿವ್ಯತ್ಯಾಸವಾಗಿ ಧನಿಷ್ಠಾನಕ್ತತ್ರಕ್ಕೆ ಯಾವಾಗ 
ಸೂರ್ಯಚಂದ್ರ ಮತ್ತು ಬೃಹಸ್ಪತಿಗಳು ಏಕಕಾಲದಲ್ಲಿಪ್ರವೇಶಿಸುತ್ತಾರೆಯೋ ಅದು 
ಕೃತಯುಗಾದಿ ಎಂದು ಬ್ರಹ್ಮದೇವರು ತೀರ್ಮಾನಿಸಿದರು. ಎರಡು ಪಕ್ಷಗಳಲ್ಲಿಯೂ 
ಅಭಿಜಿತ್‌ಗೆ ಶ್ರೇಷ್ಠತೆಯು ಬರಲಿಲ್ಲ. ಆದ್ದರಿಂದ ಅವಳ ಕನಿಷ್ಠತ್ತಸ್ಥಿತಿಯು ಸಮವೇ 
ಆಗಿದ್ದಿತು). 

ಏವಮುಕ್ತೇ ತು ಶಕ್ರೇಣ ತ್ರಿದಿವಂ ಕೃತ್ತಿಕಾಗತಾ । 

ನಕ್ತತ್ರಂ ಶಕಟಾಕಾರಂ ಭಾತಿ ತದ್‌ ವಹ್ನಿದೈವತಮ್‌ 11೧೦.೧॥। 


ಮಾರ್ಕಂಡೇಯರು- ಹೀಗೆ ಇಂದ್ರನು ಹೇಳುತ್ತಿರಲು ಕೃತ್ತಿಕಾ ನಕ್ಷತ್ರವು ಪುನಃ 
ಸ್ಪರ್ಗಕ್ಕೆ ಹೋಯಿತು. ವಹ್ನಿದೈವತವಾದ ಆ ನಕ್ಷತ್ರವು ಈಗಲೂ ಶಕಟಾಕಾರವಾಗಿ 
ಕಾಣುತ್ತದೆ (ಕೃತ್ತಿಕಾ ನಕ್ಷತ್ರದ ಸಂಸ್ಥಾನದಲ್ಲಿರುವ ಆರುನಕ್ತತ್ರಗಳು ಸಪ್ಪರ್ಷಿಗಳ ಆರು 
ಪತ್ನಿಯರಿಂದ ಅಭಿಮನ್ಯವಾದ ನಕ್ಷತ್ರಗಳು. ಅದು ಅವರ ಸ್ಥಾನ. ಒಟ್ಟು ಅದು 
ಶಕಟಾಕಾರವಾಗಿ ಕಾಣುತ್ತದೆ. ಅಭಿಜಿತ್‌ಗೆ ಹೇಗೆ ಅವಳಿಗೆ ಅಯೋಗ್ಯವಾದ ಸ್ಥಾನವು 


ದೊರೆಯಲಿಲ್ಲವೋ ಅದರಂತೆ ಈ ಯಷಿಪತ್ನಿಯರಿಗೂ ಪ್ರಾಚೀನರಾದ ಷಣ್ಮಾತೃಗಳ 


ಮಾರ್ಕಂಡೇಯಸಮಾಸ್ಯಾಪರ್ವ -655- 


ಸ್ಥಾನವು ಅಯೋಗ್ಯವಾದುದರಿಂದ ಅದನ್ನು ನೀನು ಕೊಡಬೇಡ ಎಂದು ಇಂದ್ರನ 
ಅಭಿಪ್ರಾಯ. ಆದ್ದರಿಂದ ಷ ಷಟ್‌ಪತ್ನಿಯರು ಸರ್ಗ [ಹೋಗಿ ತಮ್ಮ ಸ್ಥಾನವನ್ನೇ ಸೇರಿದರು 
- ಲಕ್ಷಾಲಂಕಾರ). 


ವಿನತಾ ಚಾಬ್ರವೀತ್‌ ಸ್ಕಂದಂ ಮಮ ತಂ ಪಿಂಡದಃ ಸುತಃ । 
ಇಚ್ಛಾಮಿ ನಿತ್ಯಮೇವಾಹಂ ತ್ವಯಾ ಪುತ್ರ ಸಹಾಸಿತುಮ್‌ Hoon 


ವಿನತೆಯು ಸ್ಪಂದನನ್ನು ಕುರಿತು ನೀನು ನನಗೆ ಪಿಂಡಪ ಪ್ರದನಾದ ಪುತ್ರ. ಎಲೈ 
ಪುತ್ರನೇ, ನಾನು ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರಲು ಬಯಸುತ್ತೇನೆ ಎಂದು 
ಹೇಳಿದಳು. 


ಸ್ಕಂದಃ 


ಏವಮಸ್ತು ನಮಸ್ತೇಶಸ್ತು ಪುತ್ರಸೆ ಸೇಹಾತ್‌ ಪ್ರಶಾಧಿ ಮಾಮ್‌ । 
ಸ್ನುಷಯಾ ಪೂಜ್ಯಮಾನಾ ವೈ ದೇವಿ ವತ್ಸ್ಯಸಿ ನಿತ್ಯದಾ 11೧೨ 


ಸ್ಕಂದ- ಹಾಗೆಯೇ ಆಗಲಿ. ನಿನಗೆ ನಮಸ್ಕಾರ. ಪುತ್ರಸ್ನೇಹದಿಂದ ನನಗೆ 
ಶಾಸನವನ್ನು ಮಾಡು. ದೇವಿಯೇ, ಸೊಸೆಯಿಂದ ಪೂಜಿತಳಾಗಿ ಯಾವಾಗಲೂ ನನ್ನ 
ಜೊತೆಯಲ್ಲಿವಾಸಮಾಡುವವಳಾಗು. 

ಮಾರ್ಕಂಡೇಯಃ 

ಅಥ ಮಾತೃಗಣಃ ಸರ್ವಃ ಸ್ಕಂದಂ ವಚನಮಬ್ರವೀತ್‌ । 

ವಯಂ ಸರ್ವಸ್ಯ ಲೋಕಸ್ಯ ಮಾತರಃ ಕವಿಭಿಃ ಸ್ತುತಾಃ HOA 

ಇಚ್ಛಾಮ ಮಾತರಸ್ತುಭ್ಯಂ ಭವಿತುಂ ಪೂಜಯಸ್ವ ನಃ । 

ತಾಸಾಂ ತು ವಚನಂ ಶ್ರುತ್ವಾ ಸಂದೋ ವಚನಮಬ್ರವೀತ್‌ 11೧೪॥ 

ಮಾರ್ಕಂಡೇಯ- ಅನಂತರ ಯಷಿಪತ್ತಿರೂಪವಾದ ಮಾತೃಗಣವು ಸ್ಮಂದನನ್ನು 
ಸಮೀಪಿಸಿ ಎಲ್ಲರೂ ಅವನನ್ನು ಕುರಿತು ನಾವೆಲ್ಲರೂ ಲೋಕಮಾತೆಯರೆಂದು. 
ಜ್ಞಾನಿಗಳಿಂದ ಪ್ರಶಂಸಿಸಲ್ಪಟ್ಟಿದ್ದೇವೆ. ನಾವು ನಿನಗೂ ಮಾತೆಯರಾಗಲು ಬಯಸುತ್ತೇವೆ. 
ನಮ್ಮನ್ನು ಪೂಜಿಸು ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ಸ್ಪಂದನು ಹೀಗೆ 

೬" 
ಮಾತನಾಡಿದನು. 


-656- ಮಹಾಭಾರತ ವನಪರ್ವ 


ಮಾತರೋ ಹಿ ಭವತ್ಕ್ಯೋ ಮೇ ಭವತೀನಾಮಹಂ ಸುತಃ । 
ಉಚ್ಯತಾಂ ಯನ್ನಯಾ ಕಾರ್ಯಂ ಭವತೀನಾಮಥೇಪಿತಮ್‌ 11೧೫1! 


ನೀವೆಲ್ಲರೂ ನನ್ನ ಮಾತೆಯರೇ. ನಾನು ನಿಮ್ಮ ಪುತ್ರ. ನಿಮಗೆ ಇಷ್ಟವಾದ ಯಾವ 
ಕಾರ್ಯವನ್ನುನಾನು ಮಾಡಬೇಕೆಂದು ಹೇಳಿ (ಎಂದು ಹೇಳಿದನು). 
ಮಾತರಃ 
ಯಾಸ್ತು ತಾ ಮಾತರಃ ಪೂರ್ವಂ ಲೋಕಸ್ಕಾಸ್ಯ ಪ್ರಕಲಿಫಾಃ । 
ಅಸ್ಮಾಕಂ ತು ಭವೇತ್‌ ಸ್ಥಾನಂ ತಾಸಾಂ ಚೈವ ನ ತದ್‌ ಭವೇತ್‌ ॥೧೬॥ 
 ಭವೇಮ ಪೂಜ್ಯಾ ಲೋಕಸ್ಯ ನ ತಾಃ ಪೂಜ್ಯಾಃ ಸುರರ್ಷಭ । 
ಅಸ್ನತ್ನಜಾ ಹೃತಾಸ್ತಾಭಿಸ್ತೃತೃತೇ ತಾಃ ಪ್ರಯಚ್ಛ ನಃ 11೧೭! 


ಎಳು 
ಮಾತೆಯರು- ಬ್ರಾಹ್ಮೀ, ಮಾಹೇಶ್ವರ್ಯಾದಿ ಮಾತೆಯರು 
ಲೋಕಮಾತೆಯರೆಂದು ಹಿಂದೆ ಕ್ಲಪ್ತರಾಗಿದ್ದಾರೆಯೋ ನಮಗೆ ಆ ಸ್ಥಾನವು 
ದೊರೆಯಬೇಕು. ಅವರಿಗೆ ಆ ಸ್ಥಾನವು ದೊರೆಯಬಾರದು. ನಾವು ಲೋಕದಲ್ಲಿ 
ಪೂಜ್ಯರಾಗಬೇಕು. ಸುರರ್ಷಭನೇ, ಅವರಿಗೆ ಪೂಜೆಯು ಸಲ್ಲಬಾರದು. ಅವರು 
ನಮ್ಮ ಪ್ರಜೆಗಳನ್ನುನಿನ್ನ ಸಲುವಾಗಿ ಕದ್ದೊಯ್ದಿದ್ದಾರೆ. ಆ ಪ್ರಜೆಗಳನ್ನುಹಿಂದಿರುಗಿಸು. 


ಸ್ಫಂದಃ 
ದತ್ತಾಃ ಪ್ರಜಾ ನ ತಾಃ ಶಕ್ಯಾ ಭವತೀಭಿರ್ನಿಷೇವಿತುಮ್‌ । 
ಅನ್ಯಾಂ ವಃ ಕಾಂ ಪ್ರಯಚ್ಛಾಮಿ ಪ್ರಜಾಂ ಯಾಂ ಮನಸೇಚ್ಛಥ ॥೧೮॥ 


ಸ್ಕಂದ- ಆ ಪ್ರಜೆಗಳನ್ನು ಅವರಿಗೆ ಕೊಟ್ಟಿದ್ದಾಗಿದೆ. ಅವರನ್ನು ನೀವು ಪುನಃ 
ಪಡೆಯಲು ಸಾಧ್ಯವಿಲ್ಲ. ನೀವು ಎಂತಹ ಪ್ರಜೆಯನ್ನು ಮನಸ್ಸಿನಲ್ಲಿ ಇಚ್ಛಿಸುತ್ತೀರೋ 
ಅಂತಹ ಬೇರೆ ಯಾವ ಪ್ರಜೆಯನ್ನು ಕೊಡಲಿ ಎಂದು ಹೇಳಿ (ವಿನತಾ ಅದಿತಿ 
ಮೊದಲಾದ ನಾಮಗಳುಳ್ಳ ದೇವಮಾತೆಯರು ಬೇರೆ. ಅದೇ ನಾಮಗಳುಳ್ಳಸ್ಕಂದ 
ಪರಿವಾರವು ಬೇರೆ. ಸ್ಕಂದಪರಿವಾರಕ್ಕೆ ಸೇರಿದವರೆಲ್ಲರೂ ಭೂತಗ್ರಹಗಳೇ ಹೊರತು 
ದೇವಮಾತೆಯರಲ್ಲ. ದೇವಮಾತೆಯರು ಎಲ್ಲಲೋಕಕ್ಕೂ ಸುಖವನ್ನುಕೊಡುವವರು. 
ಸ್ಪಂದನ ಪರಿವಾರಕ್ಕೆ ಸೇರಿದ ಮಾರಿಕಾ ಮೊದಲಾದ ಮಾತೆಯರು ಜಗತ್ತಿಗೆ 
ಉಪದ್ರವವನ್ನುಕೊಡುವವರು ಎಂದು ತಿಳಿಯಬೇಕು - ಲಕ್ಷಾಲಂಕಾರ). 


ಮಾರ್ಕಂಡೇಯಸಮಾಸ್ಯಾಪರ್ವ -657- 


ಮಾತರಃ 
ಇಚ್ಛಾಮ ತಾಸಾಂ ಮಾತ್ಮಣಾಂ ಪ್ರಜಾ ಭೋಕ್ತುಂ ಪ್ರಯಚ್ಛ ನಃ । 
ತಯಾ ಸಹ ಪೃಥಗ್ಗೂತಾ ಯೇ ಚ ತಾಸಾಮಧೀಶ್ತರಾಃ Meal 


ಮಾತೆಯರು- ಆ ಮಾತೆಯರ ಪ್ರಜೆಗಳನ್ನು ತಿನ್ನಲು ನಾವು ಬಯಸುತ್ತೇವೆ. 
ಅವರನ್ನು ನಮಗೆ ಕೊಡು. ಅವರ ಅಧಿಪತಿಗಳಾದ ಪತಿಗಳಾರಿದ್ದಾರೆಯೋ ಅವರನ್ನೂ 
ಸಹ ನಿನ್ನ ಜೊತೆಯಲ್ಲಿಬೇರೆಯಾಗಿ ಕುಳಿತು ತಿನ್ನಲು ಬಯಸುತ್ತೇವೆ. 

ಸ್ಕಂದಃ 

ಪ್ರಜಾ ವೋ ದದ್ಧಿ ಕಷ್ಟಂ ತು ಭವತೀಭಿರುದಾಹೃತಮ್‌ । 

ಪರಿರಕ್ಷತ ಭದ್ರಂ ವಃ ಪ್ರಜಾಃ ಸಾಧು ನಮಸ್ಕತಾಃ 11೨೦ 

ಸ್ಪಂದ- ನಿಮಗೆ ಪ್ರಜೆಗಳನ್ನು ಕೊಡುತ್ತೇನೆ. ಆದರೆ ನೀವು ಬೇಡಿದುದು ಮಾತ್ರ 
ಬಹಳ ಕಷ್ಟಕರವಾದುದು. ನನ್ನಿಂದ ನಮಸ್ಕರಿಸಲ್ಪಡುವ ನೀವು ನಿಮ್ಮ ಪ್ರಜೆಗಳನ್ನು 
ಚೆನ್ನಾಗಿ ರಕ್ಷಿಸಿಕೊಳ್ಳಿ. 

ಮಾತರಃ 

ಪರಿರಕ್ಷಾಮ ಭದ್ರಂ ತೇ ಪ್ರಜಾಃ ಸ್ಕಂದ ಯಥೇದಿಚ್ಛಸಿ । 

ತ್ವಯಾ ನೋ ರೋಚತೇ ಸ್ಕಂದ ಸಹವಾಸಶ್ಚಿರಂ ಪ್ರಭೋ 11೨೧/॥ 

ಮಾತೆಯರು- ಸ್ಪಂದನೇ, ನೀನು ಬಯಸಿದಂತೆ ನಮ್ಮ ಪ್ರಜೆಗಳನ್ನು ನಾವು ಚೆನ್ನಾಗಿ 
ರಕ್ಷಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಸ್ಫಂದನೇ, ಪ್ರಭುವೇ, ನಾವು ನಿನ್ನಜೊತೆಯಲ್ಲಿ 
ಬಹುಕಾಲ ಇರಬೇಕೆಂದು ಇಷ್ಟಪಡುತ್ತೇವೆ. 

ಸೃಂದಃ 

ಯಾವತ್‌ ಷೋಡಶ ವರ್ಷಾಣಿ ಭವಂತಿ ತರುಣಾಃ ಪ್ರಜಾಃ । 

ಪ್ರಬಾಧತ ಮನುಷ್ಯಾಣಾಂ ತಾವದ್ರೂಪೈ: ಪೃಥಗ್ಗಿದ್ದೆ: 

ಅಹಂ ಚ ವಃ ಪ್ರದಾಸ್ಯಾಮಿ ರೌದ್ರಮಾತ್ಮಾನಮವ್ಯಯಮ್‌ । 

ಪರಮಂ ತೇನ ಸಹಿತಾಃ ಸುಖಂ ವತ್ಯಥ ಪೂಜಿತಾಃ 


1೨೨1 


12೩ 


-658- ಮಹಾಭಾರತ ವನಪರ್ವ 


ಸ್ಪಂದ- ತರುಣರಾದ ಮನುಷ್ಯ ಪ್ರಜೆಗಳಿಗೆ ಹದಿನಾರು ವರ್ಷಗಳಾಗುವವರೆಗೆ 
ನೀವು ಅನೇಕ ವಿಧವಾದ ರೂಪಗಳನ್ನು ತೆಗೆದುಕೊಂಡು ಅವರನ್ನು ಬಾಧಿಸಿ. ನಾನು 
ನನ್ನದೇ ಒಂದು ಶಾಶ್ವತವಾದ ಘೋರವಾದ ರೂಪವನ್ನುನಿಮಗೆ ಕೊಡುವೆನು. ಆ 
ರೂಪದ ಜೊತೆಯಲ್ಲಿಪೂಜಿತರಾಗಿ ನೀವು ಸುಖವಾಗಿ ವಾಸಮಾಡಿ. 


ಮಾರ್ಕಂಡೇಯಃ 

ತತಃ ಶರೀರಾತ್‌ ಸ್ಕಂದಸ್ಯ ಪುರುಷಃ ಪಾವಕಪ್ರಭಃ । 

ಭೋಕ್ತುಂ ಪ್ರಜಾಃ ಸ ಮರ್ತ್ಯಾನಾಂ ನಿಷ್ಠಪಾತ ಮಹಾಪ್ರಭಃ 11೨೪॥ 

ಮಾರ್ಕಂಡೇಯ- ಆಗ ಸ್ಪಂದನ ಶರೀರದಿಂದ ಅಗ್ನಿಯ ಕಾಂತಿಯುಳ್ಳ ಒಬ್ಬ 
ಪುರುಷನು ಮಹಾಪ್ರಭೆಯುಳ್ಳವನು ಮನುಷ್ಯರ ಪ್ರಜೆಗಳನ್ನುತಿನ್ನಲು ಹೊರಗೆ ಬಂದನು. 

ಅಪತತ್‌ ಸಹಸಾ ಭೂಮೌ ವಿಸಂಜ್ನೋಂಥ ಕುಧಾರರ್ದಿತಃ | 

ಸ್ಕಂದೇನ ಸೋತಭ್ಯನುಜ್ಞಾತೋ ರೌದ್ರರೂಪೋರಭವದ್‌ ಗ್ರಹಃ ॥೨೫॥ 

ಅವನು ಹಸಿವಿನಿಂದ ಬಳಲಿ ಪ್ರಜ್ಞಾಶೂನ್ಯನಾಗಿ ಇದ್ದಕ್ಕಿದ್ದಂತೆಯೇ ಭೂಮಿಯ 
ಮೇಲೆ ಬಿದ್ದನು. ಅನಂತರ ಸ್ಕಂದನ ಅನುಮತಿಯನ್ನು ಪಡೆದು ಅವನೊಂದು 
ಘೋರರೂಪದ ಗ್ರಹವಾದನು. 

ಸೃಂದಾಪಸ್ಥಾರಮಿತ್ಯಾಹುರ್ಗ್ರಹಂ ತಂ ದ್ವಿಜಸತ್ತಮಾಃ । 

ವಿನತಾ ತು ಮಹಾರೌದ್ರಾ ಕಥ್ಯತೇ ಶಕುನಿಗ್ರಹಃ WIL 

ದ್ವಿಜಶ್ರೇಷ್ಠರು ಆ ಗ್ರಹವನ್ನು ಸ್ಫಂದಾಪಸ್ಥಾರಗ್ರಹ ಎಂದು ಕರೆಯುತ್ತಾರೆ. 
ಮಹಾಭಯಂಕರಳಾದ ವಿನತೆಯನ್ನು ಶಕುನಿಗ್ರಹ ಎಂದು ಕರೆಯುತ್ತಾರೆ. 

ಪೂತನಾಂ ರಾಕ್ಷಪೀಂ ಪ್ರಾಹುಸ್ತಂ ವಿದ್ಯಾತ್‌ ಪೂತನಾಗ್ರಹಮ್‌ । 

ಕಷ್ಟಾ ದಾರುಣರೂಪೇಣ ಘೋರರೂಪಾ ನಿಶಾಚರೀ 1೨೭ 


ಪೂತನಿಯನ್ನು ರಾಕೃಸಿ ಎಂದು ಹೇಳುತ್ತಾರೆ. ಅವಳನ್ನು ಪೂತನಾಗ್ರಹವೆಂದು 


ತಿಳಿಯಬೇಕು. ಅವಳು ಕಷ್ಟಕರವಾದ ದಾರುಣವಾದ ಘೋರರೂಪವನು ಧರಿಸಿದ 
ಲ 
ರಾಕಸಿ. 


ಮಾರ್ಕಂಡೇಯಸಮಾಸ್ಯಾಪರ್ವ -659- 


ಪಿಶಾಚೀ ದಾರುಣಾಕಾರಾ ಕಥ್ಯತೇ ಶೀತಪೂತನಾ । 
ಗರ್ಭಾನ್‌ ಸಾ ಮಾನುಷೀಣಾಂ ತು ಹರತೇ ಘೋರದರ್ಶನಾ ।1೨೮॥ 


ದಾರುಣಾಕಾರವನ್ನು ಹೊಂದಿದ ಶೀತಪೂತನಾ ಎಂಬ ಇನ್ನೊಬ್ಬಪಿಶಾಚಿ ಇದ್ದಾಳೆ. 
ನೋಡುವುದಕ್ಕೆ ಘೋರವಾಗಿರುವ ಅವಳು ಮನುಷ್ಯಸ್ವ್ರೀಯರ ಗರ್ಭವನ್ನು 
ಅಪಹರಿಸುತ್ತಾಳೆ. 

ಅದಿತಿಂ ರೇವತೀಂ ಪ್ರಾಹುರ್ಗ್ರಹಸ್ತಸ್ಯಾಸ್ತು ರೈವತಃ । 

ಸೋಪಿ ಬಾಲಾನ್‌ ಮಹಾಘೋರೋ ಬಾಧತೇ ವೈ ಮಹಾಪ್ರಭಃ ॥1 


ಅದಿತಿಗ್ರಹವನ್ನು ರೇವತಿ ಎಂದು ಕರೆಯುತ್ತಾರೆ. ಅವಳ ಮಗನು ರೈವತಗ್ರಹ. 
ಆ ಮಹಾಘೋರನಾದ ರೈವತನೂ ಸಹ ಮಹಾಕಾಂತಿಯನ್ನು ಹೊಂದಿದವನಾಗಿ 
ಬಾಲಕರನ್ನು ಬಾಧಿಸುತ್ತಾನೆ. 

ದೈತ್ಯಾನಾಂ ಯಾ ದಿತಿರ್ಮಾತಾ ತಾಮಾಹುರ್ಮುಖಮಂಡಿಕಾಮ್‌ । 

ಅತ್ಯರ್ಥಂ ಶಿಶುಮಾಂಸೇನ ಸಂಪ್ರಹೃಷ್ಟಾ ದುರಾಸದಾ Tee] 

ದೈತ್ಯರ ಮಾತೆಯಾದ ದಿತಿಯಾವಳಿದ್ದಾಳೋ ಅದೇ ಹೆಸರನ್ನು ಧರಿಸಿದ ಸ್ಕಂದ 
ಪರಿವಾರದವಳೊಬ್ಬಳಿದ್ದಾಳೆ. ಅವಳನ್ನು ಮುಖಮಂಡಿಕಾ ಎಂದು ಕರೆಯುತ್ತಾರೆ. 
ದುರಾಸದಳಾದ ಅವಳು ಶಿಶುಗಳ ಮಾಂಸದಿಂದ ಬಹಳ ಸಂತೋಷವನ್ನು 
ಪಡುವವಳು. 

ಕುಮಾರಾಶ್ಚ ಕುಮಾರ್ಯಶ್ಚ ಯೇ ಪ್ರೋಕ್ತಾ: ಸ್ಮಂದಸಂಭವಾಃ । 

ತೇತಪಿ ಗರ್ಭಭುಜಃ ಸರ್ವೇ ಕೌರವ್ಯ ಸುಮಹಾಗ್ರಹಾಃ HAO 

ಎಲೈ ಕೌರವ್ಯನೇ, ಸ್ಪಂದನ ಶರೀರದಿಂದ ಉಂಟಾದ ಕುಮಾರರು ಮತ್ತು 
ಕುಮಾರಿಯರನ್ನು ಏನು ಹೇಳಿದೆನೋ ಅವರೆಲ್ಲರೂ ಗರ್ಭವನ್ನುತಿನ್ನುವಂತಹ ಕೆಟ್ಟ 
ಮಹಾಗ್ರಹಗಳು. 


ತಾಸಾಮೇವ ತು ಪತ್ನೀನಾಂ ಪತಯಸ್ತೇ ಪ್ರಕೀರ್ತಿತಾಃ । 


ಆಜಾಯಮಾನಾನ್‌ ಗೃಹ್ನಂತಿ ಬಾಲಕಾನ್‌ ರೌದ್ರಕರ್ಮಿಣಃ 1೩೨11 


-660- ಮಹಾಭಾರತ ವನಪರ್ವ 


ಆ ಕುಮಾರರೆಲ್ಲರೂ ಆ ಕುಮಾರಿಯರ ಪತಿಗಳೆಂದು ಹೇಳುತ್ತಾರೆ. 
ಘೋರಕರ್ಮಿಗಳಾದ ಅವರು ಮಕ್ಕಳು ಹುಟ್ಟುತ್ತಿರುವಾಗಲೇ ಅವರನ್ನು 
ಹಿಡಿದುಕೊಳ್ಳುತ್ತಾರೆ. 


ಗವಾಂ ಮಾತಾ ತು ಯಾ ಪ್ರಾಜ್ಞೆ: ಕಥ್ಯತೇ ಸುರಭಿರ್ನ್ವಪ । 
ಶಕುನಿಸ್ತಾಮಥಾರುಹ್ಯ ಸಹ ಭುಂಕ್ತೇ ಶಿಶೂನ್‌ ಭುವಿ 11೩೩ 


ಗೋವುಗಳ ಮಾತೆಯಾದ ಯಾವ ಸುರಭಿಯು ಪ್ರಾಜ್ಞರಿಂದ 
ಹೇಳಲ್ಲಡುತ್ತದೆಯೋ ಅದೇ ನಾಮವನ್ನು ಧರಿಸಿದ ಸ್ಕಂದ ಪರಿವಾರದ ಒಂದು ಪಿಶಾಚಿ 
ಇದೆ. ಶಕುನಿ ಎಂಬ ಪಿಶಾಚನು ಅವಳನ್ನು ಏರಿ ಅವಳ ಜೊತೆಯಲ್ಲಿ ಭೂಮಿಯಲ್ಲಿ 
ಶಿಶುಗಳನ್ನು ತಿನ್ನುತ್ತಾನೆ. 


ಸರಮಾ ನಾಮ ಯಾ ಮಾತಾ ಶುನಾಂ ದೇವೀ ಜನಾಧಿಪ । 
ಸಾ5ಪಿ ಗರ್ಭಾನ್‌ ಸಮಾದತ್ತೇ ಮಾನುಷೀಣಾಂ ಸದೈವ ಹಿ ॥೩೪॥ 


ಎಲೈ ಜನಾಧಿಪನೇ, ಸರಮಾ ಎಂಬ ಸಾರಮೇಯಗಳ ಮಾತೆಯು 
ದೇವಲೋಕದಲ್ಲಿಇರುವಳಷ್ಟೆ? ಅದೇ ಹೆಸರಿನ ಸ್ಕಂದ ಪರಿವಾರಕ್ಕೆ ಸೇರಿದ ಒಬ್ಬ 
ಪಿಶಾಚಿಯು ಮನುಷ್ಯ ಸ್ತ್ರೀಯರ ಗರ್ಭವನ್ನುಯಾವಾಗಲೂ ತೆಗೆದುಕೊಂಡು ಹೋಗಿ 
ತಿನ್ನುತ್ತಾಳೆ. 


ಪಾದಪಾನಾಂ ಚ ಯಾ ಮಾತಾ ಕರಂಜನಿಲಯಾ ಹಿ ಸಾ | 
ವರದಾ ಸಾ ಹಿ ಸೌಮ್ಯಾ ಚ ನಿತ್ಯಂ ಭೂತಾನುಕಂಪಿನೀ 11೩೫1 


ವೃಕ್ಷಗಳ ತಾಯಿ ಯಾರು ಇದ್ದಾಳೆಯೋ ಅವಳು ಕರಂಜ ವೃಕ್ಷದಲ್ಲಿಇರುತ್ತಾಳೆ. 
ಅವಳು ದನುವಿನ ಸಮಾನನಾಮವನ್ನುಹೊಂದಿದವಳು. ಅವಳು ಸೌಮ್ಯಳಾದವಳು 
ಮತ್ತು ವರವನ್ನುಕೊಡುವವಳು ಮತ್ತು ಪ್ರಾಣಿಗಳಲ್ಲಿಅನುಕಂಪೆ ಉಳ್ಳವಳು. 


ಕರಂಜೇ ತಾಂ ನಮಸ್ಯಂತಿ ತಸ್ಥಾತ್ತುತ್ರಾರ್ಥಿನೋ ನರಾಃ । 
ಇಮೇ ತ್ಪಷ್ಟಾದಶಾನ್ಯೇ ವೈ ಗ್ರಹಾ ಮಾಂಸಮಧುಪ್ರಿಯಾಃ WALI 


ಮಾರ್ಕಂಡೇಯಸಮಾಸ್ಯಾಪರ್ವ -661- 


ಆದ್ದರಿಂದ ಪುತ್ರಾರ್ಥಿಗಳಾದ ಮನುಷ್ಯರು ಕರಂಜವೃಕ್ಷದಲ್ಲಿ ಅವಳಿಗೆ 
ನಮಸ್ಕಾರವನ್ನು ಮಾಡುತ್ತಾರೆ. ಇವು ಒಟ್ಟುಹದಿನೆಂಟು ಗ್ರಹಗಳು. ಮಾಂಸಮದ್ಯ 
ಪ್ರಿಯವಾದ ಬೇರೆ ಗ್ರಹಗಳೂ ಇವೆ (ಆರುಜನ ಮಾತೆಯರು, ಶಕುನಿ- ಐರಾವತ 
ಎಂಬ ಎರಡು ಪುರುಷಗ್ರಹ, ಇವು ಎಂಟು. ಸ್ಕಂದನ ಕುಮಾರಿಯರು ಐದು, ಕದ್ರು 
ಮೊದಲಾದ ಕುಮಾರರು ಐದು, ಹೀಗೆ ಒಟ್ಟು ಹದಿನೆಂಟು. ಇವರೆಲ್ಲರೂ 
ಮದ್ಯಮಾಂಸಪ್ರಿಯರಾದ ಲೋಕೋಪದ್ರವಕಾರಿಗಳು). 


ದ್ವಿಪಂಚರಾತ್ರಂ ತಿಷ್ಠಂತಿ ಸತತಂ ಸೂತಿಕಾಗೃಹೇ 11೩೭ 


ಕದ್ರೂಃ ಸೂಕ್ಷ್ಮವಪುರ್ಭೂತ್ವಾ ಗರ್ಭಿಣೀಂ ಪ್ರವಿಶೇತ್‌ ತದಾ । 
ಭುಂಕ್ತೇ ಸಾ ತತ್ರ ತಂ ಗರ್ಭಂ ಸಾ ತು ನಾಗಂ ಪ್ರಸೂಯತೇ ॥೩೮॥ 


ಸೂತಿಕಾಗೃಹದಲ್ಲಿಈ ಹದಿನೆಂಟು ಗ್ರಹಗಳು ಹತ್ತುದಿನಗಳವರೆಗೆ ಯಾವಾಗಲೂ 
ಇರುತ್ತವೆ. ಕದ್ರೂ ಎಂಬ ಸ್ಕಂದ ಕುಮಾರಿಯು ಸೂಕ್ಷ್ಮವಾದ ಶರೀರವನ್ನು ಧರಿಸಿ 
ಗರ್ಭಿಣಿಯನ್ನು ಯಾವಾಗ ಪ್ರವೇಶಿಸುತ್ತಾಳೆಯೋ ಆಗ ಅವಳು ಆ ಗರ್ಭವನ್ನು 
ತಿನ್ನುತ್ತಾಳೆ. ಮತ್ತು ಆ ಗರ್ಭಿಣಿಯು ಸರ್ಪವನ್ನು ಪ್ರಸವಿಸುತ್ತಾಳೆ. 


ಗಂಧರ್ವಾಣಾಂ ತು ಯಾ ಮಾತಾ ಸಾ ಗರ್ಭಂ ಗೃಹ್ಯ ಗಚ್ಛತಿ | 
ಅಜ್ಞಾತಹರಿಣೀ ಯಾ ತು ಸಾ ಗರ್ಭಂ ವಿಶತಿ ಪ್ರಭೋ । 
ತತೋ ವಿಲೀನಗರ್ಭಾ ಸಾ ಮಾನುಷೀ ಭುವಿ ದೃಶ್ಯತೇ 


ಗಂಧರ್ವರ ಮಾತೆಯ ಸಮಾನನಾಮವುಳ್ಳಇನ್ನೊಂದು ಹೆಣ್ಣುಗ್ರಹವಿದೆ. ಅವಳು 
ಯಾರಿಗೂ ಗೊತ್ತಾಗದಂತೆ ಗರ್ಭವನ್ನುತೆಗೆದುಕೊಂಡು ಹೋಗುವವಳು. ಅವಳು 
ಗರ್ಭವನ್ನು ಪ್ರವೇಶಮಾಡಿ ತೆಗೆದುಕೊಂಡು ಹೋಗುತ್ತಾಳೆ. ಅನಂತರ ಮನುಷ್ಯರ 
ಗರ್ಭವು ವಿಲೀನವಾಯಿತು ಎಂದು ಲೋಕದಲ್ಲಿಕಂಡುಬರುತ್ತದೆ. 


11೩೮.೧॥ 


ಯಾ ಜನಿತ್ರೀ ತ್ವಪ್ಪರಸಾಂ ಗರ್ಭಮಾಸ್ತೇ ಪ್ರಗೃಹ್ಯ ಸಾ । 


ಉಪನಷ್ಟಂ ತತೋ ಗರ್ಭಂ ಕಥಯಂತಿ ಮನೀಷಿಣಃ 11೩೯॥ 


-662- ಮಹಾಭಾರತ ವನಪರ್ವ 


ಅಪ್ಪರೆಯರ ತಾಯಿಯ ನಾಮವುಳ್ಳ ಒಂದು ಸ್ತ್ರೀಗ್ರಹವು ಗರ್ಭವನ್ನು 
ಹಿಡಿದುಕೊಂಡು ಒಳಗೇ ಕುಳಿತಿರುತ್ತದೆ. ಆಗ ಜ್ಞಾನಿಗಳು ಗರ್ಭವು ಒಳಗೇ 
ನಷ್ಟವಾಯಿತು ಎಂದು ಹೇಳುತ್ತಾರೆ. 


ಲೋಹಿತಸ್ಯೋದಧೇಃ ಕನ್ಯಾ ಧಾತ್ರೀ ಸ್ಫಂದಸ್ಯ ಸಾ ಸ್ಮೃತಾ | 


ಲೋಹಿತಾಯನಿರಿತ್ಯೇವಂ ಕದಂಬೇ ಸಾ ಹಿ ಪೂಜ್ಯತೇ po 

ಲೋಹಿತ ಸಮುದ್ರನ ಕನ್ಯಯಾದ ಸ್ಪಂದನ ಧಾತ್ರಿಯಾದ ಯಾವ ಗ್ರಹವಿದೆಯೋ 
ಅವಳನ್ನು ಲೋಹಿತಾಯನಿ ಎಂದು ಕರೆಯುತ್ತಾರೆ. ಅವಳು ಕದಂಬ ವೃಕ್ಷದಲ್ಲಿ 
ಪೂಜಿಸಲ್ಪಡುತ್ತಾಳೆ. 


ಪುರುಷೇಷು ಯಥಾ ರುದ್ರಸ್ತಥಾ55ರ್ಯಾ ಪ್ರಮದಾಸಪಿ | 
ಆರ್ಯಾ ಮಾತಾ ಕುಮಾರಸ್ಯ ಪೃಥಕ್ಕಾಮಾರ್ಥಾಮಿಜ್ಯತೇ 11೪೧॥ 


ಪುರುಷರಿಗೆ ಹೇಗೆ ರುದ್ರನು ಇಷ್ಟುರ್ಥಪ್ರದನೋ ಹಾಗೆ ಸ್ವ್ರೀಯರಿಗೂ ಸ್ಕಂದನ 
ತಾಯಿಯಾದ ಆರ್ಯೆಯು ಇಷ್ಟಾರ್ಥಪ್ರದಳು. ತಮ್ಮ ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ 
ಅವಳನ್ನು ಪೂಜಿಸುತ್ತಾರೆ. 


ಏವಮೇತೇ ಕುಮಾರಾಣಾಂ ಮಯಾ ಪ್ರೋಕ್ತಾ ಮಹಾಗ್ರಹಾಃ । 
ಯಾವತ್‌ ಷೋಡಶ ವರ್ಷಾಣಿ ಶಿಶೂನಾಂ ಹ್ಯಶಿವಾಸ್ತದಾ 11೪೨॥॥ 


ಹೀಗೆ ನಾನು ಕುಮಾರನ ಪರಿವಾರಕ್ಕೆ ಸೇರಿದ ಈ ಮಹಾಗ್ರಹಗಳನ್ನು ಹೇಳಿದ್ದೇನೆ. 
ಈ ಗ್ರಹಗಳೆಲ್ಲವೂ ಹದಿನಾರು ವರ್ಷವಾಗುವವರೆಗೆ ಮಕ್ಕಳಿಗೆ 
ಅಮಂಗಲಪ್ರದವಾದವುಗಳು. 


ಯೇ ಚ ಮಾತೃಗಣಾಃ ಪ್ರೋಕ್ತಾಃ ಪುರುಷಾಶ್ಚೆವ ಯೇ ಗ್ರಹಾಃ । 
ಸರ್ವೇ ಸೃಂದಗ್ರಹಾ ನಾಮ ಜ್ಞೇಯಾ ನಿತ್ಯಂ ಶರೀರಿಭಿಃ HPAI 


ಯಾವ ಮಾತೃಗಣಗಳನ್ನು ಹೇಳಿದ್ದೇನೆಯೋ ಮತ್ತು ಯಾವ ಪುರುಷಗ್ರಹಗಳನ್ನು 
ಹೇಳಿದ್ದೇನೆಯೋ ಅವೆಲ್ಲವನ್ನೂಮನುಷ್ಯರು ಸೃಂದಗ್ರಹಗಳೆಂದೇ ತಿಳಿಯಬೇಕು. 


ಮಾರ್ಕಂಡೇಯಸಮಾಸ್ಯಾಪರ್ವ -663- 


ತೇಷಾಂ ಪ್ರಶಮನಂ ಕಾರ್ಯಂ ಸ್ನಾನಂ ಧೂಪಮಥಾರ್ಚನಮ್‌ । 
ಬಲಿಕರ್ಮೋಪಹಾರಾಶ್ಚ ಸೃಂದಸ್ಥೆ ಜ್ಯಾ ವಿಶೇಷತಃ IYO 


ಅವುಗಳನ್ನು ಅಭಿಷೇಕ, ಧೂಪ, ಅರ್ಚನೆ, ಅಂಜನ, ನೈವೇದ್ಯ ಮತ್ತು 
ಉಪಹಾರಗಳಿಂದ ಪೂಜಿಸಿ ಅವುಗಳನ್ನು ಶಮನಗೊಳಿಸಬೇಕು. ಅವುಗಳ ಪೂಜೆಯೇ 
ವಿಶೇಷವಾಗಿ ಸ್ಪಂದನ ಪೂಜೆ. 

ಏವಮಭ್ಯರ್ಚಿತಾಃ ಸರ್ವೇ ಪ್ರಯಚ್ಛಂತಿ ಶುಭಂ ನೃಣಾಮ್‌ । 

ಆಯುರ್ವೀರ್ಯಂ ಚ ರಾಜೇಂದ್ರ ಇ ್ಯಕ್‌ಪೂಜಾನಮಸೃತಾ 11೪೫! 

ಎಲೈ ರಾಜೇಂದ್ರನೇ, ಹೀಗೆ ಚೆನ್ನಾಗಿ ಪೂಜೆಯನ್ನು ಮಾಡಿ ನಮಸ್ಕರಿಸಿದರೆ ಆ 
ಎಲ್ಲಾ ಗ್ರಹಗಳು ಮನುಷ್ಯರಿಗೆ ಆಯುಸ್ಸು, ವೀರ್ಯ ಮೊದಲಾದ ಶುಭಫಲ 
ಕೊಡುತ್ತವೆ. 
ಊರ್ಧ್ವಂ ತು ಷೋಡಶಾದ್‌ ವರ್ಷಾದ್‌ ಯೇ ಭವಂತಿ ಗ್ರಹಾ ನೃಣಾಮ್‌। 
ತಾನಹಂ ಸಂಪ್ರವಕ್ಷ್ಯಾಮಿ ನಮಸೃತ್ಯ ಮಹೇಶ್ವರಮ್‌ 11೪೬॥ 

ಹದಿನಾರುವರ್ಷಗಳು ಕಳೆದ ಮೇಲೆ ಮನುಷ್ಯರಿಗೆ ಯಾವ ಗ್ರಹವು 
ಉಂಟಾಗುತ್ತವೆಯೋ ಅವುಗಳನ್ನು ನಾನು ಮಹೇಶ್ನರನಿಗೆ ನಮಸ್ಕಾರವನ್ನು ಮಾಡಿ 
ಹೇಳುವೆನು. 

ಯಃ ಪಶ್ಯತಿ ನರೋ ದೇವಾನ್‌ಜಾಗ್ರದ್ದಾ ಶಯಿತೋಪಪಿ ವಾ | 

ಉನ್ಮಾದ್ಯತಿ ಸ ತು ಕ್ಷಿಪ್ರಂ ತಂ ತು ದೇವಗ್ರಹಂ ವಿದುಃ 11೪೭।! 

ಯಾವ ಮನುಷ್ಯರು ಜಾಗ್ರದವಸ್ಥೆಯಲ್ಲಾಗಲೀ ಅಥವಾ ಸ್ವಪ್ನಾವಸ್ಥೆಯಲ್ಲಾಗಲೀ 
ದೇವತೆಯನ್ನು ನೋಡಿ ಕ್ಷಿಪ್ರವಾಗಿ ಹುಚ್ಚನ್ನು ಚೆ ಅದನ್ನು 
ದೇವಗ್ರಹವೆಂದು ಕರೆಯುತ್ತಾನೆ. 


ಆಸೀನಶ್ಚ ಶಯಾನಶ್ಚ ಯಃ ಪಶ್ಯತಿ ನರಃ ಪಿತ್ವನ್‌ ! 
ಉನ್ಮಾದ್ಯತಿ ಸ ತು ಕ್ಷಿಪ್ರಂ ಸ ಜ್ಞೇಯಸ್ತು ಪಿತೃಗ್ರಹಃ Ts 


-664- ಮಹಾಭಾರತ ವನಪರ್ವ 


ಕುಳಿತಿರುವಾಗ ಅಥವಾ ಮಲಗಿರುವಾಗ ಯಾವ ಮನುಷ್ಯನು (ಮೃತರಾದ) 
ಪಿತೃಗಳನ್ನು ನೋಡಿ ಶೀಘ್ರದಲ್ಲಿಹುಚ್ಚನ್ನುಹೊಂದುತ್ತಾನೆಯೋ ಆ ಗ್ರಹವನ್ನು ಪಿತೃಗ್ರಹ 
ಎಂದು ಕರೆಯುತ್ತಾರೆ. 

ಅವಮನ್ಯತಿ ಯಃ ಸಿದ್ದಾನ್‌ಕ್ರುಧ್ಯತ್ಯಭಿಶ ಪತ್ಯಪಿ । 

ಉನ್ಮಾದ್ಯತಿ ಸ ತು ಕ್ಲಿಪ್ರಂ ಜ್ಞೇಯಃ ಸಿದ್ಧಗ್ರಹಸ್ತು ಸಃ Dal 

ಯಾರು ಸಿದ್ಧಪುರುಷರನ್ನು ಅವಮಾನ ಮಾಡಿ ಅವರ ಮೇಲೆ ಕೋಪಗೊಂಡು 
ಅವರನ್ನು ಶಪಿಸುತ್ತಾನೆಯೋ ಮತ್ತು ಸದ್ಯದಲ್ಲಿಯೇ ಉನ್ಮಾದವನ್ನು 
ಹೊಂದುತ್ತಾನೆಯೋ ಅದಕ್ಕೆ ಕಾರಣವಾದ ಗ್ರಹಕ್ಕೆ ಸಿದ್ಧಗ್ರಹ ಎಂದು ಹೆಸರು. 

ಯಸ್ಯ ದೋಷೈಃ ಪ್ರಕುಪಿತಂ ಚಿತ್ತಂ ಮುಹ್ಯತಿ ದೇಹಿನಃ 11೪೯.೧॥ 


ಆ ಸಿದ್ಧಗ್ರಹದ ಕೋಪಕ್ಕೆ ತುತ್ತಾದ ಮನುಷ್ಯನಿಗೆ ಆ ದೋಷದಿಂದ ಚಿತ್ತಬ್ರಾಂತಿ 
ಉಂಟಾಗುತ್ತದೆ. 


ಉಪಪ್ರಾತಿ ಚ ಯೋ ಗಂಧಾನ್ರಸಾಂಶ್ಚಾಪಿ ಪೃಥಗ್ಗಿಧಾನ್‌ । 
ಉನ್ಮಾದ್ಯತಿ ಸ ತು ಕ್ಷಿಪ್ರಂ ಸ ಜ್ಲೇಯೋ ರಾಕ್ಚಸೋ ಗ್ರಹಃ [fell 


ಯಾವನು ಅನೇಕ ವಿಧವಾದ ಗಂಧಗಳನ್ನು ಆಘ್ರಾಣಿಸಿ ರಸಗಳನ್ನು ಸೇವಿಸಿ 
ತಕ್ಷಣದಲ್ಲಿ ಉನ್ಮಾದವನ್ನು ಹೊಂದುತ್ತಾನೆಯೋ ಅದಕ್ಕೆ ಕಾರಣವಾದ ಗ್ರಹವನ್ನು 
ರಾಕ್ಷಸಗ್ರಹ ಎಂದು ತಿಳಿಯಬೇಕು. 


ಗಂಧರ್ವಾಶ್ಚಾಪಿ ಯಂ ದಿವ್ಯಾಃ ಸಂವಿಶಂತಿ ನರಂ ಭುವಿ । 
ಉನ್ನಾದ್ಯತಿ ಸ ತು ಕ್ಲಿಪ್ರಂ ಗ್ರಹೋ ಗಾಂಧರ್ವ ಏವ ಸಃ 11೫೧1 


ದೇವಲೋಕದ ಗಂಧರ್ವರು ಭೂಮಿಯಲ್ಲಿರುವ ಮನುಷ್ಯರನ್ನು ಪ್ರವೇಶ 
ಮಾಡುತ್ತಾರೆ. ಅನಂತರ ಮನುಷ್ಯರು ಕ್ಷಿಪ್ರವಾಗಿ ಉನ್ಮಾದವನ್ನು ಹೊಂದುತ್ತಾನೆ. ಅದನ್ನು 
ಗಾಂಧರ್ವಗ್ರಹ ಎಂದು ತಿಳಿಯಬೇಕು. 


ಅಧಿರೋಹಂತಿ ಯಂ ನಿತ್ಯಂ ಪಿಶಾಚಾಃ ಪುರುಷಂ ಕ್ಲಚಿತ್‌ । 
ಉನ್ಮಾದ್ಯತಿ ಸತು ಕಿಪ್ರಂ ಗ್ರಹಃ ಪೈಶಾಚ ಏವ ಸಃ 11೫೨! 


ಮಾರ್ಕಂಡೇಯಸಮಾಸ್ಕಾಪರ್ವ -665- 


ಪಿಶಾಚಗಳು ನಿತ್ಯವೂ ಒಬ್ಬನ ಮೈಮೇಲೆ ಬಂದು ಅವನು ಉನ್ಮಾದಕ್ಕೆ ಒಳಗಾದರೆ 
ಅದನ್ನು ಪೈಶಾಚಗ್ರಹ ಎಂದು ಕರೆಯಬೇಕು. 


ಆವಿಶಂತಿ ಚ ಯಂ ಯಕ್ಚಾಃ ಪುರುಷಂ ಕಾಲಪರ್ಯಯೇ । 

ಉನ್ನಾದ್ಯತಿ ಸ ತು ಕ್ಷಿಪ್ರಂ ಜ್ಲೇಯೋ ಯಕ್ಷಗ್ರಹಸ್ತು ಸಃ No 

ಯಕ್ಷರು ಪುರುಷರನ್ನು ಪ್ರವೇಶಿಸಿ ಪುರುಷನಿಗೆ ಶೀಘ್ರವಾಗಿ ಉನ್ಮಾದ ಉಂಟಾದರೆ 
ಅದನ್ನುಯಕ್ಷಗ್ರಹವೆಂದು ತಿಳಿಯಬೇಕು. 

ಯಸ್ಯ ದೋಷೈೆಃ ಪ್ರಕೃಪಿತಂ ಚಿತ್ತಂ ಮುಹ್ಯತಿ ದೇಹಿನಃ । . 

ಉನ್ನಾದ್ಯತಿ ಸ ತು ಕ್ಲಿಪ್ರಂ ಸಾಧನಂ ತಸ್ಯ ಶಾಸ್ತ್ರತಃ 11೫೩11 

ಯಾವ ಮನುಷ್ಯನು ದೋಷಗಳಿಗೆ ಒಳಗಾಗಿ ಕೋಪವನ್ನು ಮತ್ತು 
ಚಿತ್ತಭ್ರಮೆಯನ್ನು ಹೊಂದಿ ಕ್ಷಿಪ್ರವಾಗಿ ಉನ್ಮಾದವನ್ನು ಹೊಂದುತ್ತಾನೆಯೋ ಅದಕ್ಕೆ 
ದುಷ್ಟಪಿಶಾಚಿಯು ಕಾರಣ ಎಂದು ಶಾಸ್ತ್ರದಿಂದ ತಿಳಿಯಬೇಕು. 

ವೈಕ್ಷವ್ಯಾಚ್ಚ ಭಯಾಚ್ಛೆವ ಘೋರಾಣಾಂ ಚಾಪಿ ದರ್ಶನಾತ್‌ । 

ಉನ್ನಾದ್ಯತಿ ಸ ತು ಕ್ಷಿಪ್ರಂ ಸತ್ವಂ ತಸ್ಯ ತು ಸಾಧನಮ್‌ 11೫೪। 

ಗಾಬರಿಯಿಂದಲೂ, ಭಯದಿಂದಲೂ, ಘೋರಪ್ರಾಣಿಗಳ ದರ್ಶನದಿಂದಲೂ 
ಉನ್ಮಾದ ಉಂಟಾದರೆ ಅದಕ್ಕೆ ಕಾರಣವಾದುದು ಒಂದು ದುಷ್ಟಪಿಶಾಚಿ ಎಂದು 
ತಿಳಿಯಬೇಕು. ಧೈರ್ಯವೇ ಅದಕ್ಕೆ ಪರಿಹಾರ. 

ಕಶ್ಚಿತ್‌ ಕ್ರೀಡಿತುಕಾಮೋ ವೈ ಭೋಕ್ತುಕಾಮಸ್ತಥಾಠಪರಃ । 

ಅಭಿಕಾಮಸ್ತಥೈವಾನ್ಯ ಇತ್ಯೇಷ ತ್ರಿವಿಧೋ ಗ್ರಹಃ 

ಕೆಲವು ಗ್ರಹಗಳು ಆಟವಾಡಲು ಬಯಸುತ್ತವೆ. ಕೆಲವು ಊಟಮಾಡಲು 
ಬಯಸುತ್ತವೆ. ಇನ್ನು ಕೆಲವು ಕಂಡದ್ದನ್ನೆಲ್ಲಾ ಬಯಸುತ್ತವೆ. ಹೀಗೆ ಗ್ರಹಗಳು 
ಮೂರುವಿಧ. 


ಯಾವತ್ಪಪ್ಪತಿವರ್ಷಾಣಿ ಭವಂತ್ಯೇತೇ ಗ್ರಹಾ ನೃಣಾಮ್‌ । 
ಅತಃ ಪರಂ ದೇಹಿನಾಂ ತು ಗ್ರಹತುಲ್ಯೋ ಭವೇಜ್ಜರ: JETT 


11೫೫1 


-666- ಮಹಾಭಾರತ ವನಪರ್ವ 


ಮನುಷ್ಯರಿಗೆ ಎಪ್ಪತ್ತು ವರ್ಷಗಳಾಗುವವರೆಗೆ ಈ ಗ್ರಹಗಳು ಪ್ರಾಪ್ತವಾಗುತ್ತವೆ. 
ಅಲ್ಲಿಂದ ಮುಂದಕ್ಕೆ ಗ್ರಹದಂತೆ ಪೀಡಿಸುವ ಜ್ವರವು ಮನುಷ್ಯರಿಗೆ ಉಂಟಾಗುತ್ತದೆ. 


ಅಪ್ರಕೀರ್ಣೇಂದ್ರಿಯಂ ದಾಂತಂ ಶುಚಿಂ ನಿತ್ಯಮತಂದ್ರಿತಮ್‌ । 
ಆಸ್ತಿಕಂ ಶ್ರದ್ದಧಾನಂ ಚ ವರ್ಜಯಂತಿ ಸದಾ ಗ್ರಹಾಃ 11೫೭! 


ಯಾವ ಮನುಷ್ಯನು ತನ್ನ ಉಪಸ್ಥೇಂದ್ರಿಯ ಶುದ್ಧಿಯನ್ನು ಹೊಂದಿ ದಾಂತನೂ, 
ಶುಚಿಯೂ, ನಿತ್ಯವೂ ಜಾಗರೂಕನೂ, ಆಸ್ತಿಕನೂ ಮತ್ತು ಶ್ರದ್ಧಾಳುವೂ ಆಗಿದ್ದಾನೆಯೋ 
ಅಂತಹ ಮನುಷ್ಯನನ್ನುಎಲ್ಲಾಗ್ರಹಗಳು ಯಾವಾಗಲೂ ವರ್ಜಿಸುತ್ತವೆ. 


ಇತ್ಯೇಷ ತೇ ಗ್ರಹೋದ್ದೇಶೋ ಮಾನುಷಾಣಾಂ ಪ್ರಕೀರ್ತಿತಃ । 
ನ ಸ್ಪೃಶಂತಿ ಗ್ರಹಾ ಭಕ್ತಾನ್‌ ನರಾನ್‌ ದೇವೇ ಮಹೇಶ್ವರೇ SSI 


ಹೀಗೆ ನಾನು ನಿನಗೆ ಮನುಷ್ಯರಿಗೆ ಗ್ರಹಗಳಿಂದ ಉಂಟಾಗುವ ಬಾಧೆಗಳನ್ನೆಲ್ಲಾ 
ತಿಳಿಸಿದ್ದೇನೆ. ಆದರೆ ಯಾರು ಮಹೇಶರನಲ್ಲಿಭಕ್ತಿಯನ್ನು ಹೊಂದಿದ್ದಾರೆಯೋ ಅಂತಹ 
ಭಕ್ಕರನ್ನು ಗ್ರಹಗಳು ಮುಟ್ಟುವುದಿಲ್ಲ. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಏಕೋನವಿಂಶತ್ಯಧಿಕದ್ದಿಶತಶತತಮೋತಧ್ಯಾಯಃ ॥ 
॥'ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಸ್ಕಾಂದೋಪಾಖ್ಯಾನೇ ಸಪ್ತಮೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಹತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು 


Xk 


ಮಾರ್ಕಂಡೇಯಸಮಾಸ್ಯಾಪರ್ವ -667- 


ಇನ್ನೂರ ಇಪ್ಪತ್ತನೆಯ ಅಧ್ಯಾಯ 
ಸ್ಥಂದನಿಂದ ಸ್ವಾಹಾದೇವಿಗೆ ಅಭೀಷ್ಟದಾನ. 
ಬ್ರಹ್ಮದೇವರಿಂದ ಸ್ಕಂದನ ಜನ್ಮವೃತ್ತಾಂತ ಕಥನ. 
ಮಾರ್ಕಂಡೇಯಃ 

ಯದಾ ಸ್ಥಂದೇನ ಮಾತ್ಮಣಾಮೇವಮೇತತ್‌ ಪ್ರಿಯಂ ಕೃತಮ್‌ । 
ಅಥೈನಮಬ್ರವೀತ್‌ ಸ್ವಾಹಾ ಮಮ ಪುತ್ರಸ್ತ ಮೌರಸಃ Te 
ಇಚ್ಛಾಮ್ಯಹಂ ತ್ವಯಾ ದತ್ತಾಂ ಪ್ರೀತಿಂ ಪರಮದುರ್ಲಭಾಮ್‌ । 
ತಾಮಮ್ರವೀತ್‌ ತತಃ ಸ್ಕಂದಃ ಪ್ರೀತಿಮಿಚ್ಛಸಿ ಕೀದೃಶೀಮ್‌ 11೨11 


ಮಾರ್ಕಂಡೇಯ- ಯಾವಾಗ ಸೃಂದನು ಮಾತೆಯರಿಗೆ ಈ ರೀತಿಯಲ್ಲಿ 
ಪ್ರಿಯವನ್ನು ಮಾಡಿದನೋ ಆಗ ಸ್ವಾಹಾದೇವಿಯು ಅವನನ್ನುಕುರಿತು ನೀನು ನನ್ನ 
ಔರಸ ಪುತ್ರ. ನೀನು ಕೊಡುವ ಪರಮ ದುರ್ಲಭವಾದ ಪ್ರೀತಿಯನ್ನು ಅಪೇಕ್ಷಿಸುತ್ತೇನೆ 
ಎಂದು ಹೇಳಿದಳು. ಸ್ಕಂದನು ಅವಳನ್ನು ಕುರಿತು ನೀನು ಎಂತಹ ಪ್ರೀತಿಯನ್ನು 
ಇಚ್ಛಿಸುತ್ತೀಯೆ ಎಂದು ಕೇಳಿದನು. 

ಸ್ವಾಹಾ 
ದಕ್ಷಸ್ಯಾಹಂ ಪ್ರಿಯಾ ಕನ್ಯಾ ಸ್ವಾಹಾ ನಾಮ ಮಹಾಭುಜ । 
ಬಾಲ್ಯಾತ್‌ ಪ್ರಭೃತಿ ನಿತ್ಯಂ ಚ ಜಾತಕಾಮಾ ಹುತಾಶನೇ 11೩1 


ನ ಸ ಮಾಂ ಕಾಮಿನೀಂ ಪುತ್ರ ಸಮ್ಯಗ್‌ ಜಾನಾತಿ ಪಾವಕ: | 
ಇಚ್ಛಾಮಿ ಶಾಶ್ವತಂ ವಾಸಂ ವಸ್ತುಂ ಪುತ್ರ ಸಹಾಗ್ನಿನಾ Iu 

ಸ್ವಾಹಾ- ಮಹಾಭುಜನೇ, ನಾನು ದಕ್ಷಪ್ರಜಾಪತಿಯ ಪ್ರೀತಿಯ ಮಗಳು. ನನ್ನ 
ಹೆಸರು ಸ್ವಾಹಾ ಎಂದು. ನಾನು ಬಾಲ್ಯದಿಂದಲೂ ಯಾವಾಗಲೂ ಅಗ್ನಿಯನ್ನೇ 
ಕಾಮಿಸುತ್ತಿದ್ದೇನೆ. ಎಲ್ಫೆ ಪುತ್ರನೇ, ಅಗ್ನಿಯು ನಾನು ಅವನನ್ನು ಕಾಮಿಸುತ್ತಿದ್ದೇನೆ ಎಂಬ 
ವಿಷಯವನ್ನು ಸರಿಯಾಗಿ ತಿಳಿದಿಲ್ಲ. ಪುತ್ರನೇ, ನಾನು ಅಗ್ನಿಯ ಜೊತೆಯಲ್ಲಿ 


ಶಾಶ್ಚತವಾಗಿ ವಾಸವನ್ನು ಮಾಡಲು ಬಯಸುತ್ತೇನೆ. 


-668- ಮಹಾಭಾರತ ವನಪರ್ವ 


ಸ್ಕಂದಃ 

ಹವ್ಯಂ ಕವ್ಯಂ ಚ ಯತ್ಮಿಂಚಿದ್‌ ದ್ವಿಜಾನಾಂ ಮಂತ್ರಸಂಸ್ತುತಮ್‌ । 

ಹೋಷ್ಯಂತ್ಯಗ್ಗೌ ಸದಾ ದೇವಿ ಸ್ವಾಹೇತ್ಯುಕ್ತ್ವಾ ಸಮುದ್ಧೃತಮ್‌ 1॥೫॥1 

ಅದ್ಯಪ್ರಬ್ಛತಿ ದಾಸ್ಯಂತಿ ಸುವೃತ್ತಾಃ ಸತ್ಗಥೇ ಸ್ಥಿತಾಃ । 

ಏವಮಗಿಸ್ತ ಯಾ ಸಾರ್ಧಂ ಸದಾ ವತ್ಸ್ಯತಿ ಶೋಭತೇ 11೬1 

ಸ್ಕಂದ- ಎಲೌ ದೇವಿಯೇ, ಬ್ರಾಹ್ಮಣರು ಮಂತ್ರಸಂಯುತವಾಗಿ ಯಾವ 
ಹವ್ಯಕವ್ಯಗಳನ್ನು ಅಗ್ನಿಯಲ್ಲಿಹೋಮಿಸಲು ತೆಗೆದುಕೊಳ್ಳುತ್ತಾರೆಯೋ ಅದನ್ನು ಒಳ್ಳೆಯ 
ನಡತೆಯುಳ್ಳ ಅವರು ಸ್ವಾಹಾ ಎಂದು ಹೇಳಿಯೇ ಈ ದಿನದಿಂದ ಕೊಡುವರು. 
ಶೋಭನೆಯೇ, ಈ ರೀತಿಯಲ್ಲಿಅಗ್ನಿಯು ಸದಾ ನಿನ್ನ ಜೊತೆಯಲ್ಲಿವಾಸಮಾಡುವನು. 

ಮಾರ್ಕಂಡೇಯಃ 
ಏವಮುಕ್ತಾ ತತಃ ಸ್ಟಾಹಾ ತುಪ್ಪಾ ಸ್ಕಂದೇನ ಪೂಜಿತಾ । 
ಪಾವಕೇನ ಸಮಾಯುಕ್ತಾ ಭರ್ತ್ರಾ ಸೃಂದಮಪೂಜಯತ್‌ । 


ತತೋ ಬ್ರಹ್ಮಾ ಮಹಾಸೇನಂ ಪ್ರಜಾಪತಿರಥಾಬ್ರವೀತ್‌ 11೭1! 


ಮಾರ್ಕಂಡೇಯ- ಹೀಗೆ ಸ್ಕಂದನಿಂದ ಹೇಳಲ್ಲಟ್ಟು ಪೂಜಿಸಲ್ಪಟ್ಟ ಸ್ವಾಹಾದೇವಿಯು 
ಪತಿಯಾದ ಅಗ್ನಿಯಿಂದ ಸಹಿತಳಾಗಿ ಸ್ಕಂದನನ್ನು ಪೂಜಿಸಿದಳು. ಅನಂತರ 
ಪ್ರಜಾಪತಿಗಳಾದ ಬ್ರಹ್ಮದೇವರು ಮಹಾಸೇನನನ್ನುಕುರಿತು ಹೇಳಿದರು. 


ಅಭಿಗಚ್ಛ ಮಹಾದೇವಂ ಪಿತರಂ ತ್ರಿಪುರಾರ್ದನಮ್‌ । 
ರುದ್ರೇಣಾಗ್ನಿಂ ಸಮಾವಿಶ್ಯ ಸ್ವಾಹಾಮಾವಿಶ್ಯ ಚೋಮಯಾ ISI 


ಹಿತಾರ್ಥಂ ಸರ್ವಲೋಕಾನಾಂ ಜಾತಸ್ತ್ಯಮಪರಾಜಿತಃ Jal 


ನಿನ್ನತಂದೆಯಾದ ತ್ರಿಪುರಾರ್ದನನಾದ ಮಹಾದೇವನ ಬಳಿಗೆ ಹೋಗು. ರುದ್ರನು 
ಅಗ್ನಿಯನ್ನು ಮತ್ತು ಉಮಾದೇವಿಯು ಸ್ವಾಹಾದೇವಿಯನ್ನು ಆವೇಶ ಮಾಡಿ 
ಸರ್ವಲೋಕಗಳ ಹಿತಕ್ಕಾಗಿ ಅಪರಾಜಿತನಾದ ನಿನ್ನನ್ನು ಪಡೆದಿದ್ದಾರೆ. 


ಮಾರ್ಕಂಡೇಯಸಮಾಸ್ಯಾಪರ್ವ -669- 


ಉಮಾಯೋನ್ಯಾಂ ಚ ರುದ್ರೇಣ ಶುಕ್ರಂ ಸಿಕ್ತಂ ಮಹಾತ್ಮನಾ । 
ಅಸ್ಮಿನ್‌ ಗಿರೌ ನಿಪತಿತಂ ಮಿಂಜಿಕಾಮಿಂಜಿಕಂ ಯತಃ Hoo 


ಮಿಥುನಂ ವೈ ಮಹಾಭಾಗ ತತ್ರ ತದ್‌ ರುದ್ರಸಂಭವಮ್‌ । 
ಸಂಭೂತಂ ಲೋಹಿತೋದೇ ತು ಶುಕ್ರಶೇಷಮವಾಪತತ್‌ Tele] 


ಉಮಾಯೋನಿಯಲ್ಲಿಮಹಾತ್ಮನಾದ ರುದ್ರನು ಸೇಕಮಾಡಿದ ವೀರ್ಯವು ಈ 
ಪರ್ವತದಲ್ಲಿ ಬಿದ್ದಿತು. ಅದರಿಂದ ಮಿಂಜಿಕಾಮಿಂಜಿಕ ಎಂಬ ಅವಳಿ ಮಕ್ಕಳು 
ಜನಿಸಿದರು. ಎಲೈ ಮಹಾಭಾಗನೇ, ಆ ಮಿಥುನವು ರುದ್ರದೇವರಿಂದ ಜನಿಸಿದುದು. 
ಲೋಹಿತ ಸಮುದ್ರದಲ್ಲಿ ವೀರ್ಯದ ಇನ್ನೊಂದು ಭಾಗವು ಬಿದ್ದಿತು. 

ಸೂರ್ಯರಶ್ಲಿಷು ಚಾಪ್ಯನ್ಯದನ್ಯಚ್ಚಾಪ್ಯಪತದ್‌ ಭುವಿ । 

ಆಸಕ್ತಮನ್ಯದ್‌ ವೃಕ್ಷೇಷು ತದೇವಂ ಪಂಚಧಾತಪತತ್‌ 11೧೨॥ 


ತತ್ರೆತೇ ವಿವಿಧಾಕಾರಾ ಗಣಾ ಜ್ಞೇಯಾ ಮನೀಷಿಭಿಃ । 
ತವ ಪಾರಿಷದಾ ಘೋರಾ ಯ ಏತೇ ಪಿಶಿತಾಶನಾಃ et] 


ಇನ್ನೊಂದು ಭಾಗವು ಸೂರ್ಯರಶ್ಲಿಗಳಲ್ಲಿಯೂ, ಇನ್ನೊಂದು ಭಾಗವು 
ಭೂಮಿಯಲ್ಲಿಯೂ ಬಿದ್ದಿತು. ಇನ್ನೊಂದು ಭಾಗವು ವೃಕ್ಚಗಳಲ್ಲಿಯೇ ನಿಂತಿತು. ಹೀಗೆ 
ರುದ್ರವೀರ್ಯವು ಐದುಭಾಗವಾಗಿ ಬಿದ್ದಿತು. ಆ ಐದುಭಾಗಗಳಿಂದ ನಿನ್ನ 
ಮಾಂಸಾಶನರಾದ ಘೋರವಾದ ಪಾರಿಶದರ ಗಣಗಳು ಹುಟ್ಟಿದವೆಂದು ವಿವೇಕಿಗಳು 
ತಿಳಿಯಬೇಕು. 

ಮಾರ್ಕಂಡೇಯಃ 
ಏವಮಸ್ತಿ ತಿ ಚಾಪ್ರಕ್ತ್ವಾ ಮಹಾಸೇನೋ ಮಹೇಶ್ಚರಮ್‌ ।ಟ 
ಅಪೂಜಯದಮೇಯಾತ್ಮಾ ಪಿತರಂ ಪಿತೃವತ್ತಲಃ 11೧೪॥॥ 


ಮಾರ್ಕಂಡೇಯ- ಅಮೇಯಾತ್ಮನೂ, ಪಿತೃವತಲನೂ ಆದ ಮಹಾಸೇನನು 
ಹಾಗೆಯೇ ಆಗಲಿ ಎಂದು ಹೇಳಿ ತಂದೆಯಾದ ಮಹೇಶ್ರರನನ್ನು ಪೂಜಿಸಿದನು. 


-670- ಮಹಾಭಾರತ ವನಪರ್ವ 


ಅರ್ಕಪುಷ್ಟೈಸ್ತು ತೇ ಪಂಚ ಗಣಾಃ ಪೂಜ್ಯಾ ಧನಾರ್ಥಿಭಿಃ | 
ವ್ಯಾಧಿಪ್ರಶಮನಾರ್ಥಂ ಚ ತೇಷಾಂ ಪೂಜಾಂ ಸಮಾಚರೇತ್‌ ॥೧೫॥ 


ಧನಾರ್ಥಿಯಾದವರು ಈ ಐದುಗಣಗಳನ್ನು ಅರ್ಕಪುಷ್ಪಗಳಿಂದ ಪೂಜಿಸಬೇಕು. 
ವ್ಯಾಧಿಪ್ರಶಮನಕ್ಕಾಗಿಯೂ ಕೂಡಿ ಆ ಗಣಗಳನ್ನು ಪೂಜಿಸಬೇಕು. 


ಮಿಂಜಿಕಾಮಿಂಜಿಕಂ ಚೈವ ಮಿಥುನಂ ರುದ್ರಸಂಭವಮ್‌ ।ಟ 
ನಮಸ್ಕಾರ್ಯಂ ಸದೈವೇಹ ಬಾಲಾನಾಂ ಹಿತಮಿಚ್ಛತಾ WHOL 


ಬಾಲಕರಿಗೆ ಹಿತವನ್ನು ಇಚ್ಛಿಸುವವರು, ರುದ್ರನಿಂದ ಜನಿಸಿದ ಮಿಂಜಿಕಾಮಿಂಜಿಕ 
ಮಿಥುನಕ್ಕೆ ಯಾವಾಗಲೂ ನಮಸ್ಕಾರವನ್ನು ಮಾಡಬೇಕು. 


ಸಿಯೋ ಮಾನುಷಮಾಂಸಾದಾ ವೃದ್ಧಿಕಾ ನಾಮ ನಾಮತಃ । 


ಈ 


ವೃಕ್ಷೇಷು ಜಾತಾಸ್ತಾ ನಾರ್ಯೋ ನಮಸ್ಕಾರ್ಯಾಃ ಪ್ರಜಾರ್ಥಿಭಿಃ ॥1೧೭॥ 


«ಸಿ 


ವೃಕ್ಷದಲ್ಲಿಬಿದ್ದರುದ್ರದೇವರ ವೀರ್ಯದಿಂದ ಮನುಷ್ಯಮಾಂಸವನ್ನು ತಿನ್ನುವ 
ವೃದ್ಧಿಕಾ ಎಂಬ ಹೆಸರಿನ ಸ್ತ್ರೀಯರು ಜನಿಸಿದರು. ಪ್ರಜೆಗಳನ್ನು ಅಪೇಕ್ಟಿಸುವವರು ಅವರಿಗೆ 
ನಮಸ್ಕಾರ ಮಾಡಬೇಕು. 


ಏವಮೇತೇ ಪಿಶಾಚಾನಾಮಸಂಖ್ಯೇಯಾ ಗಣಾಃ ಸ ಕೃತಾಃ । 
ಘಂಟಾಯಾಃ ಸಪತಾಕಾಯಾಃ ಶೃಣು ಮೇ ಸಂಭವಂ ನೃಪ 11೧೮॥ 


ಎಲೈ ರಾಜನೇ, ಹೀಗೆ ಈ ಪಿಶಾಚಿಗಳ ಗಣಗಳು ಅಸಂಖ್ಯೇಯವಾಗಿ ಇವೆ 


ಎಂದು ಹೇಳಲ್ಪಡುತ್ತವೆ. ಘಂಟೆ ಮತ್ತು ಪತಾಕಗಳು ದೊರಕಿದ ರೀತಿಯನ್ನು ಹೇಳುತ್ತೇನೆ 
ಕೇಳು. 


ಐರಾವತಸ್ಯ ಘಂಟೇ ದ್ವೇ ವೈಜಯಂತ್ಯಾವಿತಿ ಶ್ರುತೇ । 
ಗುಹಸ್ಯ ತೇ ಸ್ವಯಂ ದತ್ತೇ ಕ್ರಮೇಣಾನಾಯ್ಕ ಧೀಮತಾ Teal 


ಐರಾವತದ ಎರಡು ಘಂಟೆಗಳು ವೈಜಯಂತಿ ಎಂದು ಪ್ರಸಿದ್ಧವಾದವು. 
ಮೇಧಾವಿಯಾದ ಇಂದ್ರನು ತಾನೇ ಅದನ್ನು ತರಿಸಿ ಕ್ರಮವಾಗಿ ಗುಹನಿಗೆ ಕೊಟ್ಟನು. 


ಮಾರ್ಕಂಡೇಯಸಮಾಸ್ಯಾಪರ್ವ -671- 


ಏಕಾ ತತ್ರ ವಿಶಾಖಸ್ಯ ಘಂಟಾ ಸಂದಸ್ಯ ಚಾಪರಾ । 

ಪತಾಕಾ ಕಾರ್ತೀಕೇಯಸ್ಯ ವಿಶಾಖಸ್ಯ ಚ ಲೋಹಿತಾ 11೨೦ 

ಅದರಲ್ಲಿ ಒಂದು ಘಂಟೆಯು ವಿಶಾಖನಿಗೂ, ಇನ್ನೊಂದು ಘಂಟೆಯು 
ಸೃಂದನಿಗೂ ಸೇರಿತು. ಸಂದ ಮತ್ತು ವಿಶಾಖ ಇಬ್ಬರ ಪತಾಕೆಗಳೂ ಕೆಂಪುಬಣ್ಣದವುಗಳೇ 
ಆಗಿವೆ. 

ಯಾನಿ ಕ್ರೀಡನಕಾನ್ಯಸ್ಯ ದೇವೈರ್ದತ್ತಾನಿ ವೈ ತದಾ । 

ತೈರೇವ ರಮತೇ ದೇವೋ ಮಹಾಸೇನೋ ಮಹಾಬಲಃ 11೨೧॥ 

ಆಗ ದೇವತೆಗಳು ಯಾವ ಕ್ರೀಡಾವಸ್ತುಗಳನ್ನು ತಂದುಕೊಟ್ಟರೋ ಮಹಾಬಲನೂ, 
ದೇವನೂ ಆದ ಮಹಾಸೇನನು ಅವುಗಳಿಂದಲೇ ಕ್ರೀಡಿಸುತ್ತಾನೆ. 

ಸ ಸಂವೃತಃ ಪಿಶಾಚಾನಾಂ ಗಣೈರ್ದೇವಗಣ್ಯೆಸ್ತಥಾ । 

ಶುಶುಭೇ ಕಾಂಚನೇ ಶೈಲೇ ದೀಪ್ಯಮಾನಃ ಶ್ರಿಯಾ ವೃತಃ 11೨೨1 

ಅವನು ಸ್ವರ್ಣಮಯವಾದ ಪರ್ವತದಲ್ಲಿ ಪಿಶಾಚಿಗಳ ಗಣಗಳಿಂದಲೂ, 
ದೇವತೆಗಳ ಗಣಗಳಿಂದಲೂ ಸುತ್ತುವರಿಯಲ್ಲಟ್ಟು ಕಾಂತಿಯಿಂದ ಕೂಡಿದವನಾಗಿ 
ಕಂಗೊಳಿಸಿದನು. 

ತೇನ ವೀರೇಣ ಶುಶುಭೇ ಸ ಶೈಲಃ ಶುಭಕಾನನಃ । 

ಆದಿತ್ಯೇನೇವಾಂಶುಮತಾ ಮಂದರಶ್ಚಾರುಕಂದರ: 

ಆ ಶೈಲ ಮತ್ತು ಶುಭವಾದ ವನವು ಆ ವೀರನಿಂದ ಅನೇಕ ಗುಹೆಗಳುಳ್ಳೆ 
ಮಂದರಪರ್ವತವು ಸೂರ್ಯನಿಂದ ತೋಭಿಸುವಂತೆ ಶೋಬಭಿಸಿತು. 


11೨೩ 


ಸಂತಾನಕವನೈ: ಫುಲ್ಸೈಃ ಕರವೀರವನೈರಪಿ । 
ಪಾರಿಜಾತವನೈಶ್ಚೆವ ಜಪಾಶೋಕವನೈಸ್ತಥಾ 


ಕದಂಬತರುಪಂಡೈಶ್ಚ ದಿವೈ ಎರ್ಮಗಗಣ್ಯೆರಪಿ | 
ದಿವ : ಪಕಿಗಣೆಶೆವ ಶುಶುಭೇ ಶೇತಪರ್ವತಃ । 
ರಲ ಎ ಲಚು ಎ 


HIV 


-672- ಮಹಾಭಾರತ ವನಪರ್ವ 


ಸಂತಾನ ವೃಕ್ಷಗಳ ವನದಿಂದಲೂ, ಹೂ ಅರಳಿದ ಕರವೀರ ಪುಷಗಳ 
ವನದಿಂದಲೂ, ಪಾರಿಜಾತ ವನಗಳಿಂದಲೂ, ಜಪಾಶೋಕ ವನಗಳಿಂದಲೂ, ಕದಂಬ 
ವೃಕ್ಷಗಳಿಂದಲೂ, ದಿವ್ಯವಾದ ಮೃಗಗಣಗಳಿಂದಲೂ, ದಿವ್ಯವಾದ ಪಕ್ಷಿಗಣಗಳಿಂದಲೂ 
ಆ ಶ್ವೇತಪರ್ವತವು ಶೋಭಿಸಿತು. 


ತತ್ರ ದೇವಗಣಾಃ ಸರ್ವೇ ಸರ್ವೇ ದೇವರ್ಷಯಸ್ತಥಾ । 
ಮೇಘತೂರ್ಯರವಾಶ್ಚೆವ ಕ್ಹುಬ್ಬೋದಧಿಸಮಸ್ವನಾಃ I 


ಅಲ್ಲಿಎಲ್ಲಾದೇವಗಣಗಳೂ ಮತ್ತು ಎಲ್ಲಾದೇವರ್ಷಿಗಳೂ ಇದ್ದರು. ಮೇಘ 
ಮತ್ತು ವಾದ್ಯಗಳ ನಾದವು ಕ್ಟೋಭೆಗೊಂಡ ಸಮುದ್ರದ ನಾದಕ್ಕೆ ಸಮನಾಗಿದ್ದಿತು. 


ತತ್ರ ದಿವ್ಯಾಶ್ಚ ಗಂಧರ್ವಾ ನೃತ್ಯಂತ್ಯಪರಸಾಂ ಗಣಾಃ । 
ಹೃಷ್ಟಾನಾಂ ತತ್ರ ಭೂತಾನಾಂ ಶ್ರೂಯತೇ ನಿನದೋ ಮಹಾನ್‌ 11೨೫॥ 


ಅಲ್ಲಿ ದಿವ್ಯರಾದ ಗಂಧರ್ವರು ಮತ್ತು ನರ್ತನವನ್ನು ಮಾಡುವ ಅಪ್ಸರೆಯರ 
ಗಣಗಳೂ ಇದೆ. ಸಂತೋಷದಿಂದ ಪ್ರಾಣಿಗಳು ಕೇಕೆ ಹಾಕುವ ದೊಡ್ಡನಾದವು ಅಲ್ಲಿ 
ಕೇಳಿಬರುತ್ತದೆ. 


೦ ಜಗತ್‌ಸರ್ವಂ ಶ್ಲೇತಪರ್ವತಸಂಸ್ಥಿತಮ್‌ । 
(ಕ್ಷತ್ರೇ ಸಂದಂ ನ ಚ ಗ್ಲಾಯತಿ ದರ್ಶನಾತ್‌ 11೨೬॥॥ 


ಇಷ ಳೆ 


© 
2೭( 
೦ 
೭೦: Ww 
ರೆ 
Wb EL 


ಹೀಗೆ ಇಂದ್ರನಿಂದ ಕೂಡಿದ ಎಲ್ಲ ಜಗತ್ತೂ ಶ್ಲೇತಪರ್ವತದಲ್ಲಿ ನೆಲೆಸಿ 
ಸಂತೋಷಗೊಂಡ ಸ್ಕಂದನನ್ನುಯಾವಾಗಲೂ ನೋಡುತ್ತದೆ. ಅವನ ದರ್ಶನದಿಂದ 
(ದರ್ಶನದಲ್ಲಿ) ಅವರಿಗೆ ಆಯಾಸವೇ ಉಂಟಾಗುವುದಿಲ್ಲ. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ವಿಂಶತ್ಯಧಿಕದ್ದಿಶತಶತತಮೋತ ಧ್ಯಾಯಃ॥॥ 
ಇತಿ ಮಾರ್ಕಂಡೇಯಸಮಾಸ್ಯಾಪರ್ವಣಿ ಸ್ಕಾಂದೋಪಾಖ್ಯಾನೇ ಅಷ್ಟಮೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತನೆಯ 
ಅಧ್ಯಾಯ ಮುಗಿಯಿತು 


La a ರ 


ಮಾರ್ಕಂಡೇಯಸಮಾಸ್ಯಾಪರ್ವ -673- 


ಇನ್ನೂರ ಇಪ್ಪತ್ತೊಂದನೆಯ ಅಧ್ಯಾಯ 


ಭದ್ರವಟಕ್ಕೆ ಪಾರ್ವತೀ ಸಹಿತನಾದ ರುದ್ರನ ಮತ್ತು ಉಳಿದ ದೇವತೆಗಳ 
ಆಗಮನ. 


ಮಾರ್ಕಂಡೇಯ; 
ಯದಾಂಭಿಷಿಕ್ಟೋ ಭಗವಾನ್‌ ಸೈನಾಪತ್ಯೇನ ಪಾವಕಃ । 
ತದಾ ಸಂಪ್ರಸ್ಥಿತಃ ಶ್ರೀಮಾನ್‌ ಹೃಷ್ಟೋ ಭದ್ರವಟಂ ಹರಃ 11೧ 
ಮಾರ್ಕಂಡೇಯ- ಯಾವಾಗ ಪೂಜ್ಯನಾದ ಅಗ್ನಿಪುತ್ರನಾದ ಮಹಾಸೇನನು 
ಸೇನಾಪತ್ಯದಲ್ಲಿ ಅಭಿಷಿಕ್ಷನಾದನೋ ಆಗ ಸಂಪದ್ಯುಕ್ತನಾದ ಶಂಕರನು ಸಂತೋಷದಿಂದ 
ಭದ್ರವಟಕ್ಕೆ ಹೊರಟನು. 
ರಥೇನಾದಿತ್ಯವರ್ಣೇನ ಪಾರ್ವತ್ಯಾ ಸಹಿತಃ ಪ್ರಭುಃ । 
ಅನುಯಾತಃ ಸುರೈಃ ಸರ್ವೈಃ ಸಹಸ್ರಾಕ್ಷಪುರೋಗಮೈ: 11೨1 
ಆದಿತ್ಯವರ್ಣದ ರಥದಲ್ಲಿಕುಳಿತು ಪಾರ್ವತಿಯಿಂದ ಸಹಿತನಾದ ಆ ಪ್ರಭುವು 
ಇಂದ್ರ ಮೊದಲಾದ ಎಲ್ಲದೇವತೆಗಳಿಂದಲೂ ಹಿಂಬಾಲಿಸಲ್ಪಟ್ಟನು. 
ಸಹಸ್ರಂ ತತ್ರ ಸಿಂಹಾನಾಂ ತಸ್ಮಿನ್‌ ಯುಕ್ತಂ ರಥೋತ್ತಮೇ । 
ಉತ್ಸಪಾತ ದಿವಂ ಶುಭ್ರಂ ಸೂತೇನಾಭಿಪ್ರಚೋದಿತಃ 11211 
ಅವನ ಶ್ರೇಷ್ಠವಾದ ರಥದಲ್ಲಿಸಹಸ್ರಸಿಂಹಗಳು ಹೂಡಲ್ಪಟ್ಟಿದ್ದವು. ಸೂತನಿಂದ 
ಪ್ರಚೋದಿತವಾದ ಆ ಶುಭ್ರವಾದ ರಥವು ಆಕಾಶಕ್ಕೆ ಹಾರಿತು. 
ತೇ ಪಿಬಂತ ಇವಾಕಾಶಂ ತ್ರಾಸಯಂತಶ್ಚರಾಚರಾನ್‌ । 
ಸಿಂಹಾ ನಭಸ್ಯಗಚ್ಛಂತ ನದಂತಶ್ಚಾರುಕೇಸರಾಃ 


ಆ ಮನೋಹರವಾದ ಕೇಸರಗಳಿಂದ ಕೂಡಿದ ಸಿಂಹಗಳು ಆಕಾಶವನ್ನು 
ಕುಡಿಯುವಂತೆ ಚರಾಚರ ಪ್ರಾಣಿಗಳನ್ನು ಹೆದರಿಸುತ್ತಾ ಆಕಾಶದಲ್ಲಿಹೊರಟವು. 


al 


ತಸ್ಮಿನ್‌ ರಥೇ ಪಶುಪತಿಃ ಸ್ಥಿತೋ ಭಾತ್ಯುಮಯಾ ಸಹ 1 


ವಿದ್ಯುತಾ ಸಹಿತಃ ಸೂರ್ಯಃ ಸೇಂದ್ರಚಾಪೇ ಘನೇ ಯಥಾ 11೫1 


-674- ಮಹಾಭಾರತ ವನಪರ್ವ 


ಆ ರಥದಲ್ಲಿ ಪಾರ್ವತಿಯ ಜೊತೆಯಲ್ಲಿ ಕುಳಿತ ಪಶುಪತಿಯು ವಿದ್ಯುತ್ತಿನಿಂದ 
ಸಹಿತವಾದ ಸೂರ್ಯನು ಕಾಮನಬಿಲ್ಲಿನಿಂದ ಕೂಡಿದ ಮೋಡದಲ್ಲಿ ಕಂಗೊಳಿಸುವಂತೆ 
ಕಂಗೊಳಿಸಿದನು. 


ಅಗ್ರತಸ್ತಸ್ಯ ಭಗವಾನ್‌ ಧನೇಶೋ ಗುಹ್ಯಕ್ಕೆಃ ಸಹ । 
ಅಸ್ನಾಯ ರುಚಿರಂ ಯಾತಿ ಪುಷ್ಪಕಂ ನರವಾಹನಃ 11೬1! 


ನರವಾಹನನಾದ ಪೂಜ್ಯನಾದ ಕುಬೇರನು ಅವನ ಮುಂಭಾಗದಲ್ಲಿಸುಂದರವಾದ 
ಪುಷ್ಪಕವಿಮಾನವನ್ನೇರಿ ಗುಹ್ಯಕರ ಜೊತೆಯಲ್ಲಿಹೊರಟನು. 


ಐರಾವತಂ ಸಮಾಸ್ಥಾಯ ಶಕ್ರಶ್ಚಾಪಿ ಸುರೈಃ ಸಹ । 
ಪೃಷ್ಠತೋ5ನುಯಯೌ ಯಾಂತಂ ವರದಂ ವೃಷಭಧ್ವಜಮ್‌ 11೭1! 


ಇಂದ್ರನೂ ಸಹ ಐರಾವತವನ್ನೇರಿ ದೇವತೆಗಳ ಜೊತೆಯಲ್ಲಿ ವರದನೂ, 
ವೃಷಭಧ್ವಜನೂ ಆದ ಪ್ರಯಾಣಿಸುತ್ತಿದ್ದಶಂಕರನನ್ನು ಹಿಂಬಾಲಿಸಿದನು. 


ಗುಹ್ಯಕೈರ್ಯಕೃರಕ್ಟೋಭಿಃ ಸಗಿಭಿಃ ಸಮಲಂಕೃತಃ । 
ಯಾತ್ಯಮೋಘೋ ಮಹಾಯಕ್ಟೋ ದಕ್ಷಿಣಂ ಪಕ್ಚಮಾಸ್ಥಿತಃ uu 


ಗುಹ್ಯಕರಿಂದಲೂ, ಮಾಲೆಗಳನ್ನು ಧರಿಸಿ ಅಲಂಕೃತರಾದ ಯಕ್ಷರಕ್ಷ 


ರಾಕ್ಸಸರುಗಳಿಂದಲೂ ಕೂಡಿದವನಾಗಿ ಮಹಾಯಕ್ಷನಾದ ಅಮೋಘನು ಬಲಭಾಗದಲ್ಲಿ 
ಹೊರಟನು. 


ತಸ್ಯ ದಕ್ಷಿಣತೋ ದೇವಾ ಮರುತಶ್ಚಿತ್ರಯೋಧಿನ: I 
ಗಚ್ಛಂತಿ ವಸುಭಿಃ ಸಾರ್ಧಂ ಸರ್ವತಃ ಪರಿವಾರಿತಃ । 
ಘೋರೈರ್ವಾ್ಯಧಿಶತೈರ್ಯಾತಿ ಘೋರರೂಪವಪುಸ್ತದಾ 11೯1 


ಅವನ ಬಲಭಾಗದಲ್ಲಿಚಿತ್ರಯೋಧಿಗಳಾದ ಮರುತ್ತುಗಳೂ, ವಸುಗಳ ಮತ್ತು 
ರುದ್ರರ ಜೊತೆಯಲ್ಲಿಸೇರಿ ಹೊರಟವು. ಘೋರರೂಪವನ್ನು ಧರಿಸಿದ ಯಮನು 


ಮೃತ್ಯುವಿನ ಜೊತೆಯಲ್ಲಿಘೋರವಾದ ನೂರಾರು ವ್ಯಾಧಿಗಳಿಂದ ಎಲ್ಲಕಡೆಯಲ್ಲಿಯೂ 
ಸುತ್ತುವರಿಯಲ್ಪಟ್ಟವನಾಗಿ ಹೊರಟನು. 


ಮಾರ್ಕಂಡೇಯಸಮಾಸ್ಕಾಪರ್ವ -675- 


ಯಮಸ್ಯ ಪೃಷ್ಠತಶ್ಚೆವ ಘೋರಸಿಶಿಖರ: ಶಿತಃ । 

ವಿಜಯೋ ನಾಮ ರುದ್ರಸ್ಯ ಯಾತಿ ಶೂಲಃ ಸಲಂಕೃತಃ moon 

ಯಮನ ಹಿಂಭಾಗದಲ್ಲಿ ಘೋರವೂ, ಮೂರುಶಿಖರಗಳನ್ನುಳ್ಳದ್ದು, 
ಹರಿತವಾದದ್ದೂ ಮತ್ತು ಶು ಅಲಂಕೃತವಾದದ್ದೂ ಆದ ರುದ್ರನ ವಿಜಯನಾಮಕ ತ್ರಿಶೂಲವು 
ಹೊರಟಿತು. 


ತಮುಗ್ರಪಾಶೋ ವರುಣೋ ಭಗವಾನ್‌ ಸಲಿಲೇಶರ: । 
ಪರಿವಾರ್ಯ ಶನೈರ್ಯಾತಿ ಯಾದೋಭಿರ್ವಿವಿಧೈರ್ವೃತಃ 11೧೧। 


ಆ ವಿಜಯ ತ್ರಿಶೂಲವನ್ನು ಸುತ್ತುವರಿದು ಉಗ್ರಪಾಶವನ್ನು ಧರಿಸಿದ 
ಸಲಿಲೇಶರನಾದ ಪೂಜ್ಯನಾದ ವರುಣನು ಜಲಚರಪ್ರಾಣಿಗಳಿಂದ ಆವೃತನಾಗಿ 
ನಿಧಾನವಾಗಿ ನಡೆದನು. 

ಪೃಷ್ಠತೋ ವಿಜಯಸ್ಯಾಪಿ ಯಾತಿ ರುದ್ರಸ್ಯ ಪಟ್ಟ(ಟ್ಟಿ)ಸಃ । 

ಗದಾಮುಸಲಶಕ್ಕಾದ್ಯೈವಣ್ಯತಃ: ಪ್ರಹರಣೋತ್ತಮೈ: 11೧೨॥ 

ವಿಜಯನಾಮಕ ತ್ರಿಶೂಲದ ಹಿಂದೆ ಗದಾಮುಸಲಶಕ್ತಿ ಮೊದಲಾದ ಶ್ರೇಷ್ಠ 
ಆಯುಧಗಳಿಂದ ಸುತ್ತುವರಿಯಲ್ಪಟ್ಟರುದ್ರದೇವರ ಪಟ್ಟಸ ಆಯುಧವು ಹೊರಟಿತು. 


ಪಟ್ಟಿಸಂ ತ್ಸನ್ನಗಾದ್‌ ರಾಜನ್‌ ಶಸ್ತ್ರಂ ರೌದ್ರಂ ಮಹಾಬಲಮ್‌ । 


ಕಮಂಡಲುಶ್ಚಾಪ್ಯನು ತಂ ಮಹರ್ಷಿಗಣಸೇವಿತಮ್‌ HOA 


ಎಲೈ ರಾಜನೇ, ಆ ಪಟಸದ ಹಿಂದೆ ಮಹಾಬಲವುಳ್ಳ ರುದ್ರನ ಶಸ್ತವು 


ಆ 


(ಮಹಾಪ್ರಭೆಯುಳ್ಳ ರುದ್ರನ ಛತ್ರವು) ಮತ್ತು ಮಹರ್ಷಿಗಣ ಸೇವಿತವಾದ 


ಕಮಂಡಲವೂ ಹೊರಟಿತು. 
ತಸ್ಯ ದಕ್ಷಿಣತೋ ಯಾತಿ ದಂಡೋ ಗಚ್ಛನ್‌ ಶ್ರಿಯಾ ವೃತಃ | 
ಭೃಗ್ಗಂಗಿರೋಭಿಃ ಸಹಿತೋ ದೈವತೈಶ್ಚಾನುಪೂಜಿತಃ 
ಅದರ ಬಲಭಾಗದಲ್ಲಿ ಭೃಗು ಮತ್ತು ಅಂಗಿರ ಯಷಿಗಳಿಂದ ಸಹಿತವಾದ ಮತ್ತು 
ದೇವತೆಗಳಿಂದ ಪೂಜಿತವಾದ ಕಾಂತಿಯುಕ್ತವಾದ ದಂಡವು ಹೊರಟಿತು. 


eal 


-676- ಮಹಾಭಾರತ ವನಪರ್ವ 


ಏಷಾಂ ತು ಪೃಷ್ಠತೋ ರುದ್ರೋ ವಿಮಲೇ ಸ್ಯಂದನೇ ಸ್ಥಿತಃ । 
ಯಾತಿ ಸಂಹರ್ಷಯನ್‌ ಸರ್ವಾಂಸ್ತೇಜಸಾ ತ್ರಿದಿವೌಕಸಃ 11೧೫! 


ಇವುಗಳ ಹಿಂಭಾಗದಲ್ಲಿ ರುದ್ರನು ವಿಮಲವಾದ ರಥದಲ್ಲಿ ಕುಳಿತು ತನ್ನ 
ತೇಜಸ್ಸಿನಿಂದ ದೇವತೆಗಳಿಗೆ ಸಂತೋಷವನ್ನು ಉಂಟುಮಾಡುತ್ತಾ ಹೊರಟನು. 


ಯಷಯಶ್ಥಾಪಿ ದೇವಾಶ್ಚ ಗಂಧರ್ವಾ ಭುಜಗಾಸ್ತಥಾ । 

ನದ್ಯೋ ಹ್ರದಾಃ ಸಮುದ್ರಾಶ್ಚ ತಥೈವಾಪುರಸಾಂ ಗಣಾಃ 11೧೬॥ 
ನಕ್ತತ್ರಾಣಿ ಗ್ರಹಾಶ್ಚೈವ ದೇವಾನಾಂ ಶಿಶವಶ್ಚ ಯೇ । 

ಸ್ವ್ರಿಯಶ್ಚ ವಿವಿಧಾಕಾರಾ ಯಾಂತಿ ರುದ್ರಸ್ಯ ಪೃಷ್ಠತಃ 11೧೭! 


ಯಷಿಗಳೂ, ದೇವತೆಗಳೂ, ಗಂಧರ್ವರೂ, ಸರ್ಪಗಳೂ, ನದಿಗಳೂ, 
ಸರೋವರಗಳೂ, ಸಮುದ್ರಗಳೂ, ಅಪ್ಸರೆಯರಗಣಗಳೂ, ನಕ್ಷತ್ರಗಳೂ, ಗ್ರಹಗಳೂ, 
ದೇವತೆಗಳ ಮಕ್ಕಳೂ ಮತ್ತು ಸ್ಟ್ರೀಯರೂ ವಿವಿಧಾಕಾರವನ್ನುಧರಿಸಿ ರುದ್ರನ ಹಿಂದುಗಡೆ 
ನಡೆದರು. 


ಸೃಜಂತ್ಯಃ ಪುಷ್ಠವರ್ಷಾಣಿ ಚಾರುರೂಪಾ ವರಾಂಗನಾಃ । 
ಪರ್ಜನ್ಯಶ್ವಾಪ್ಯನುಯಯೌ ನಮಸ್ಕತ್ಯ ಪಿನಾಕಿನಮ್‌ noc 


ಸುಂದರಿಯರಾದ ವರಾಂಗನೆಯರು ಪುಷ್ಪವೃಷ್ಟಿಯನ್ನು ಮಾಡುತ್ತಾ ನಡೆದರು. 
ಪರ್ಜನ್ಯನೂ ಸಹ ರುದ್ರನಿಗೆ ನಮಸ್ಕಾರವನ್ನು ಮಾಡಿ ಹಿಂದೆ ನಡೆದನು. 

ಛತ್ರಂ ಚ ಪಾಂಡರಂ ಸೋಮಸ್ತಸ್ಯ ಮೂರ್ಧನ್ಯಧಾರಯತ್‌ ।ಟ 

ಚಾಮರೇ ಚಾಪಿ ವಾಯುಶ ಗೃಹೀತಾಗಿಶ್ನ ಧಿಷ್ಠಿತೌ Meal 

ಚ ವ ಷಚ 

ಚಂದ್ರನು ಅವನ ತಲೆಯ ಮೇಲೆ ಶ್ಲೇತಚ್ಚತ್ರವನ್ನು ಹಿಡಿದನು. ಅಗ್ನಿ ಮತ್ತು 
ವಾಯುಗಳು ಚಾಮರವನ್ನು ಹಿಡಿದು ಅವನ ಪಾರ್ಶಗಳಲ್ಲಿ ನಿಂತಿದ್ದರು. 

ಶಕ್ರಶ್ಚ ಪೃಷ್ಠತಸ್ತಸ್ಯ ಯಾತಿ ರಾಜನ್‌ ಶ್ರಿಯಾ ವೃತಃ । 

ಸಹ ರಾಜರ್ಷಿಭಿಃ ಸರ್ವೈಃ ಸ್ತುವಾನೋ ವೃಷಕೇತನಮ್‌ 11೨೦॥ 


ಮಾರ್ಕಂಡೇಯಸಮಾಸ್ಯಾಪರ್ವ -677- 


ಎಲ್ಫೆ ರಾಜನೇ, ಇಂದ್ರನೂ ಸಹ ಎಲ್ಲ ರಾಜರ್ಷಿಗಳಿಂದ ಕೂಡಿದವನಾಗಿ 
ಕಾಂತಿಯಿಂದ ಕಂಗೊಳಿಸುತ್ತಾ ವೃಷಧ್ಧಜನಾದ ಶಂಕರನನ್ನು ಸ್ತೋತ್ರಮಾಡುತ್ತಾ ಅವನ 
ಹಿಂದೆ ನಡೆದನು. 


ಗೌರೀ ವಿದ್ಯಾಥ ಗಾಂಧಾರೀ ಕೇಶಿನೀ ಮಿತ್ರಸಾಹ್ಹಯಾ । 
ಸಾವಿತ್ರಾ, ಸಹ ಸರ್ವಾಸ್ತಾಃ ಪಾರ್ವತ್ಯಾ ಯಾಂತಿ ಪೃಷ್ಠತಃ ॥೨೧॥ 


ಗೌರೀ, ವಿದ್ಯಾ, ಗಾಂಧಾರೀ, ಕೇಶಿನೀ, ಮಿತ್ರಾ, ಸಾವಿತ್ರೀ 
ಮೊದಲಾದವರೆಲ್ಲರೂ ಪಾರ್ವತಿಯ ಹಿಂದೆ ನಡೆದರು. 

ತತ್ರ ವಿದ್ಯಾಗಣಾಃ ಸರ್ವೇ ಯೇ ಕೇಚಿತ್‌ ಕವಿಭಿಃ ಕೃತಾಃ । 

ತಸ್ಯ ಕುರ್ವಂತಿ ವಚನಂ ಸೇಂದ್ರಾ ದೇವಾಶ್ಚ್ಹಮೂಮುಖೇ 11೨೨! 

ಅಲ್ಲಿಕೆಲವರು ಜ್ಞಾನಿಗಳು ಮಾಡಿದ ವಿದ್ಯಾಗಣಗಳೇನಿವೆಯೋ ಅವುಗಳನ್ನು 
ಇಂದ್ರ ಮೊದಲಾದ ದೇವತೆಗಳೆಲ್ಲರೂ ಸೇನಾಮುಖದಲ್ಲಿ ಪ್ರವಚನವನ್ನು 
ಮಾಡುತ್ತಿದ್ದರು. 

ಸ್ಟೇನ ಸ್ಟೇನಾನುಯೋಗೇನ ಸರ್ವೇ ತೇsನುಯಯುರ್ಹರಮ್‌ । 
ಹೀತ್ವಾ ತು ಪತಾಕಾಂ ವೈ ಯಾತ್ಯಸೌ ರಾಕ್ಟಸೋ ಗ್ರಹಃ । 

ವ್ಯಾಪೃತಸ್ತು ಶೃಶಾನೇ ಯೋ ನಿತ್ಯಂ ರುದ್ರಸ್ಯ ವೈ ಸಖಾ 

ತಮ್ಮ ತಮ್ಮ ಅನುಚರರಿಂದ ಕೂಡಿ ಎಲ್ಲರೂ ರುದ್ರನ ಹಿಂದೆ ಹೊರಟರು. ರುದ್ರನ 
ಸ್ನೇಹಿತನಾಗಿ ನಿತ್ಯವೂ ಸ್ಥಶಾನ ಕಾರ್ಯಗಳಲ್ಲಿನಿರತವಾದ ರಾಕ್ಷಸ ಗ್ರಹವು ಪತಾಕೆಯನ್ನು 
ಹಿಡಿದುಕೊಂಡು ಹೊರಟಿತು. 

ಪಿಂಗಲೋ ನಾಮ ಯಕ್ಷೇಂದ್ರೋ ಲೋಕಸ್ಯಾನಂದದಾಯಕ: । 

ಏಭಿಶ್ಚ ಸಹಿತೋ ದೇವಸ್ತತ್ರ ಯಾತಿ ಯಥಾಸುಖಮ್‌ 11೨೪ 


ed 


11೨೩॥॥ 


ಅಗ್ರತಃ ಪೃಷ್ಠತಶ್ಚೈವ ನ ಹಿ ತಸ್ಯ ಗತಿರ್ಧ್ರುವಾ । 


ಲೋಕಕ್ಕೆ ಆನಂದವನ್ನು ಕೊಡುವ ಪಿಂಗಲ ಎಂಬ ಯಕ್ಷೇಂದ್ರನೂ ಹೊರಟನು. 
ಕ 
ಇವರೆಲ್ಲರಿಂದ ಕೂಡಿದ ದೇವನಾದ ಶಂಕರನು ಭದ್ರವಟಕ್ಕೆ ಅನಾಯಾಸವಾಗಿ 


-678- ಮಹಾಭಾರತ ವನಪರ್ವ 


ಪ್ರಯಾಣವನ್ನು ಬಯಸಿದನು. ರುದ್ರನ ಪರಿವಾರದ ಗಮನವು ಒಂದೇ ರೀತಿ 
ಇರಲಿಲ್ಲ. (ಕೆಲವು ಸಲ ಮುಂಭಾಗದಲ್ಲಿಯೂ, ಕೆಲವು ಸಲ ಹಿಂಭಾಗದಲ್ಲಿಯೂ, 
ಕೆಲವು ಸಲ ಪಾರ್ಶಗಳಲ್ಲಿಯೂ ಹೋಗುತ್ತಿತ್ತು). 


ರುದ್ರಂ ಸತ್ಯರ್ಮಭಿರ್ಮರ್ತ್ಯಾಃ ಪೂಜಯಂತೀಹ ದೈವತಮ್‌ ॥೨೫॥ 
ಶಿವಮಿತ್ಯೇವ ಯಂ ಪ್ರಾಹುರೀಶಂ ರುದ್ರಂ ಪಿತಾಮಹಮ್‌ ॥1೨೬॥ 


ಏವಂ ಸರ್ವೇ ಸುರಗಣಾಸ್ತದಾ ವೈ ಪ್ರೀತಮಾನಸಾಃ | 
ಭಾವೈಸ್ತು ವಿವಿಧಾಕಾರೈಃ ಪೂಜಯಂತಿ ಮಹೇಶ್ಚರಮ್‌ 11೨೭1 


ಭೂಮಿಯಲ್ಲಿಮನುಷ್ಯರು ಸತ್ಕರ್ಮಗಳಿಂದ ರುದ್ರದೇವರನ್ನುಪೂಜಿಸುತ್ತಾರೆ. 
ಯಾವನನ್ನು ಶಿವನೆಂದೂ, ಈಶನೆಂದೂ, ರುದ್ರನೆಂದೂ, ಪಿತಾಮಹನೆಂದೂ 
ಹೇಳುತ್ತಾರೆಯೋ ಅಂತಹ ಮಹೇಶ್ವರನನ್ನು ಮನಸ್ಸಿನಲ್ಲಿಸಂತೋಷಗೊಂಡ ಎಲ್ಲಾ 
ಸುರಗಣಗಳೂ ವಿವಿಧಾಕಾರಗಳಿಂದ ಮತ್ತು ವಿವಿಧ ಭಾವನೆಗಳಿಂದ ಪೂಜಿಸಿದರು. 


ದೇವಸೇನಾಪತಿಸ್ತ್ವೇವಂ ದೇವಸೇನಾಭಿರಾವೃತಃ । 
ಅನುಗಚ್ಛತಿ ದೇವೇಶಂ ಬ್ರಹ್ಮಣ್ಯಃ ಕೃತ್ತಿಕಾಸುತಃ 11೨೮॥ 
೪ ೪ ಲ 


ಈ ರೀತಿಯಲ್ಲಿದೇವಸೇನಾಪತಿಯಾದ ಬ್ರಾಹ್ಮಣ ವತ್ತಲನಾದ ಕಾರ್ತಿಕೇಯನೂ 
ಸಹ ದೇವಸೇನೆಯಿಂದ ಪರಿವೃತನಾಗಿ ದೇವೇಶನಾದ ಶಂಕರನನ್ನು ಹಿಂಬಾಲಿಸಿದನು. 


ಅಥಾಬ್ರವೀನ್ನಹಾಸೇನಂ ಮಹಾದೇವೋ ಬೃಹದ್ವಚಃ । 
ಸಪ್ತಮಂ ಮಾರುತಸ್ಕಂಧಂ ರಕ್ಷ ನಿತ್ಯಮತಂದ್ರಿತಃ 11೨೯1 


ಆಗ ಮಹಾದೇವನು ಮಹಾಸೇನನನ್ನು ಕುರಿತು ನೀನು ಎಚ್ಚರಿಕೆಯಿಂದ ಏಳನೆಯ 
ಮಾರುತ ಸ್ಕಂದವನ್ನು ರಕ್ಷಿಸು ಎಂಬ ದೊಡ್ಡ ಮಾತನ್ನು ಆಡಿದನು (ಅಷ್ಟದಿಕ್ಟಾಲಕರಲ್ಲಿ 
ಇರುವ ಎಂಟು ಸೇನಾಸಮುದಾಯಗಳಲ್ಲಿ ಈಶಾನ್ಯದಿಕ್ಕಿನ ದೇವಸಮುದಾಯವನ್ನು 
ತಾನೇ ರಕ್ಷಿಸುವುದರಿಂದ ಉಳಿದ ಏಳು ದೇವತಾ ಸಮೂಹಗಳನ್ನು - ಅವು 
ಮರುದ್ದಣಗಳ ಸಮುದಾಯಗಳು - ರಕ್ಷಿಸು ಎಂದು ಅಭಿಪ್ರಾಯ). 


ಮಾರ್ಕಂಡೇಯಸಮಾಸ್ಯಾಪರ್ವ -679- 


ಸೃಂದಃ 
ಸಪ್ತಮಂ ಮಾರುತಸ್ಥಂಧಂ ಪಾಲಯಿಷ್ಯಾಮ್ಯಹಂ ಪ್ರಭೋ । 
ಯದನ್ಯದಪಿ ಮೇ ಕಾರ್ಯಂ ದೇವ ತದ್‌ ವದ ಮಾಚಿರಮ್‌ 11೩೦॥( 
ಸ್ಪಂದ- ಪ್ರಭುವೇ, ನಾನು ಏಳನೆಯ ಮಾರುತಸ್ಕಂಧವನ್ನು ರಕ್ಷಿಸುವೆನು. ನಾನು 
ಮಾಡಬೇಕಾದ ಬೇರೆ ಕಾರ್ಯವಿದ್ದರೆ ಅದನ್ನೂ ಶೀಘ್ರವಾಗಿ ಹೇಳು. 
ರುದ್ರಃ 
ಕಾರ್ಯೇಷ್ಟಹಂ ತ್ವಯಾ ಪುತ್ರ ಸಂದ್ರಷ್ಠವ್ಯಃ ಸದೈವ ಹಿ । 
ದರ್ಶನಾನ್ನಮ ಭಕ್ತ್ಯಾ ಚ ಶ್ರೇಯಃ ಪರಮವಾಪ್ಸ್ಯಸಿ 1೩೧ 
ರುದ್ರ- ಪುತ್ರನೇ, ಎಲ್ಲ ಕಾರ್ಯಗಳನ್ನೂ ಮಾಡುವಾಗ ನೀನು ಯಾವಾಗಲೂ 
ನನ್ನ ಸಂದರ್ಶನವನ್ನು ಮಾಡಬೇಕು. ನನ್ನ ದರ್ಶನದಿಂದ ಮತ್ತು ನಿನ್ನ ಭಕ್ತಿಯಿಂದ 
ಶ್ರೇಷ್ಠವಾದ ಶ್ರೇಯಸ್ಸನ್ನು ಹೊಂದುವಿ. 
ಮಾರ್ಕಂಡೇಯಃ 
ಇತ್ಯುಕ್ತ್ವಾ ವಿಸಸರ್ಜೈನಂ ಪರಿಷ್ಠಜ್ಯ ಮಹೇಶ್ವರಃ । 
ಸ್ಕಂದಂ ಸಹೋಮಯಾ ಪ್ರೀತೋ ಜ್ವಲಂತಮಿವ ತೇಜಸಾ 12.೨1 
ಮಾರ್ಕಂಡೇಯ- ಪಾರ್ವತಿಯಿಂದ ಸಹಿತನಾದ ಮಹೇಶ್ವರನು ಪ್ರಸನ್ನನಾಗಿ 
ಹೀಗೆ ಹೇಳಿ ತೇಜಸ್ಸಿನಿಂದ ಬೆಳಗುತ್ತಿದ್ದಸ್ಥಂದನನ್ನು ಆಲಿಂಗಿಸಿ ಅವನನ್ನು ಬೀಳ್ಳೊಟ್ಟನು. 


ವಿಸರ್ಜಿತೇ ತತಃ ಸ್ಕಂದೇ ಬಭೂವೌತ್ಚಾತಿಕಂ ಮಹತ್‌ । 
ಸಹಸೈವ ಮಹಾರಾಜ ದೇವಾನ್‌ ಸರ್ವಾನ್‌ ಪ್ರಮೋಹಯತ್‌ ॥೩೩॥ 


ಮಹಾರಾಜನೇ, ಮಹೇಶ್ವರನು ಸ್ಥಂದನನ್ನು ಬೀಳ್ಳ್ಕೊಡುತ್ತಿರಲು ಇದ್ದಕ್ಕಿದ್ದಂತೆಯೇ 
ದೇವತೆಗಳಿಗೂ ದಿಗ್ಗಮೆಯನ್ನು ಉಂಟುಮಾಡುವಂತೆ ದೊಡ್ಡ ಅಪಶಕುನವು 
ಇ 
ಉಂಟಾಯಿತು. 


ಜಜ್ಞಾಲ ಖಂ ಸನಕ್ಷತ್ರಂ ಪ್ರಮೂಢಂ ಭುವನಂ ಭೃಶಮ್‌ । 
ಚಚಾಲ ವ್ಯನದಚ್ಚೋರ್ವೀ ತಮೋಭೂತಂ ಜಗದ್‌ ಬಭೌ 11೩೪ 


-680- ಮಹಾಭಾರತ ವನಪರ್ವ 


ನಕ್ಷತ್ರದಿಂದ ಕೂಡಿದ ಆಕಾಶದಲ್ಲಿ ಜ್ಜಾಲೆಗಳು ಕಂಡುಬಂದವು. ಭೂಮಿಯು 
ಮೋಹಕ್ಕೆ ಒಳಗಾಯಿತು. ಭೂಮಿಯು ನಡುಗಿತು ಮತ್ತು ಗುಡುಗಿತು. ಜಗತ್ತು 
ಕತ್ತಲಿನಿಂದ ಆವರಿಸಲ್ಪಟ್ಟಿತು. 


ತತಸ್ತದ್ದಾರುಣಂ ದೃಷ್ಟ್ವಾ ಕ್ಲುಭಿತಃ ಶಂಕರಸ್ತದಾ । 
ಉಮಾ ಚೈವ ಮಹಾಭಾಗ ದೇವಾಶ್ಚರ್ಷಿಗಣೈ: ಸಹ 11೩೫1 


ಆಗ ಆ ದಾರುಣವಾದ ಅಪಶಕುನಗಳನ್ನುನೋಡಿ ಶಂಕರನು ಕ್ಟೋಭೆಗೊಂಡನು. 
ಮಹಾನುಭಾವಳಾದ ಪಾರ್ವತಿಯೂ, ಖಷಿಗಣಗಳಿಂದ ಸಹಿತರಾದ ದೇವತೆಗಳೂ 
ಕ್ಲೋಭೆಗೊಂಡರು. 


ತತಸ್ತೇಷು ಪ್ರಮೂಢೇಷು ಪರ್ವತಾಂಬುದಸನ್ನಿಭಮ್‌ । 
ನಾನಾಪ್ರಹರಣಂ ಘೋರಮದೃಶ್ಯತ ಮಹದ್ದಲಮ್‌ 11೩೬। 


ಹೀಗೆ ಅವರು ದಿಗೃಮಗೊಳ್ಳುತ್ತಿರಲು ಪರ್ವತವನ್ನುಮುಚ್ಚುವ ಮೋಡದಂತಿರುವ 
ಅನೇಕ ಆಯುಧಗಳಿಂದ ಕೂಡಿದ ದೊಡ್ಡಸೈನ್ಯವು ಕಂಡುಬಂದಿತು. 


ತದ್‌ ವೈ ಘೋರಮಸಂಖ್ಯೇಯಂ ಗರ್ಜಚ್ಚೆ ವಿವಿಧಾ ಗಿರಃ । 
ಅಭ್ಯದ್ರವದ್‌ ರಣೇ ದೇವಾನ್‌ ಭಗವಂತಂ ಚ ಶಂಕರಮ್‌ 11೩೭! 


ಆ ಘೋರವಾದ ಅಸಂಖ್ಯಾತವಾದ ಸೈನ್ಯವು ವಿಧವಿಧವಾದ ನಾದಗಳನ್ನು 
ಗರ್ಜಿಸುತ್ತಾ ಯುದ್ಧದಲ್ಲಿದೇವತೆಗಳ ಮೇಲೆ ಮತ್ತು ಭಗವಂತನಾದ ಶಂಕರನ ಮೇಲೆ 
ಎರಗಿತು. 


ತೈರ್ವಿಸೃಷ್ಟಾನ್ಯನೀಕೇಷು ಬಾಣಜಾಲಾನ್ಯನೇಕಶ: । 
ಪರ್ವತಾಶ್ಚ ಶತಘ್ಲ್ಯಶ್ಚ ಪ್ರಾಸಾಸಿಪರಿಘಾ ಗದಾಃ WAS 


ನಿಪತದ್ದಿಸ್ತು ತೈರ್ಫೋರೈರ್ದೇವಾನೀಕಂ ಮಹಾಯುಭ್ಯೆಃ । 
ಕ್ಷಣೇಣ ವ್ಯದ್ರವತ್‌ ಸರ್ವಂ ವಿಮುಖಂ ಚಾಪ್ಯದೃಶ್ಯತ HAE 


ಅವರಿಂದ ದೇವಸೈನ್ಯದ ಮೇಲೆ ಪ್ರಯೋಗಿಸಲ್ಪಟ್ಟಅನೇಕ ಬಾಣಜಾಲಗಳೂ, 
ಪರ್ವತಗಳೂ, ಶತಖ್ಲಗಳೂ, ಪ್ರಾಸ-ಅಸಿ-ಪರಿಘಾ ಮತ್ತು ಗದೆಗಳೂ (ದೇವತೆಗಳ 


ಮಾರ್ಕಂಡೇಯಸಮಾಸ್ಕಾಪರ್ವ -681- 


ಸೈನ್ಯದ ಮೇಲೆ ಬಿದ್ದವು). ಆ ಘೋರವಾದ ಮಹಾಯುಧಗಳು ದೇವ ಸೈನ್ಯದ ಮೇಲೆ 
ಬೀಳುತ್ತಿದ್ದಂತೆ ಒಂದು ಕ್ಹಣದಲ್ಲಿ ದೇವಸೈನ್ಯವೆಲ್ಲವೂ ಚದುರಿಹೋಯಿತು. ಯುದ್ಧ 
ವಿಮುಖವಾಗಿಯೂ ಕಂಡುಬಂದಿತು. 

ನಿಕೃತ್ತ್ವಯೋಧನಾಗಾಶ್ಚಂ ಕೃತ್ತಾಯುಧಮಹಾರಥಮ್‌ । 

ದಾನವೈರರ್ದಿತಂ ಸೈನ್ಯಂ ದೇವಾನಾಂ ವಿಮುಖಂ ಬಭೌ 11೪೦।| 

ಕತ್ತರಿಸಲ್ಲ। ಟ ಸೈನಿಕರೂ, ಗದೆಗಳೂ ಮತ್ತು ಅಶ್ವಗಳನ್ನುಳ್ಳ ಕತ್ತರಿಸಲ್ಪಟ್ಟ 
ಆಯುಧಗಳನ್ನೂ ಮತ್ತು ಮಹಾರಥಗಳನ್ನುಳ್ಳ ದೇವತೆಗಳ ಸೈನ್ಯವು ದಾನವರಿಂದ 
ಪೀಡಿತವಾಗಿ ವಿಮುಖವಾದುದು ಕಂಡುಬಂದಿತು. 


ಅಸುರೈರ್ವಧ್ಯಮಾನಂ ತತ್‌ ಪಾವಕ್ಕೆರಿವ ಕಾನನಮ್‌ । 

ಅಪತದ್‌ ದಗ್ಗಭೂಯಿಷ್ಠಂ ಮಹಾದ್ರುಮವನಂ ಯಥಾ VOI 

ಅಸುರರಿಂದ ಹತವಾಗುತ್ತಿದ್ದ ಆ ಸೈನ್ಯವು ಕಾಡ್ಗಿಚ್ಚಿನಿಂದ ಮಹಾವೃಕ್ಷಗಳನ್ನು 
ಹೊಂದಿದ ವನವು ದಗ್ಗಭೂಯಿಷ್ಠವಾಗಿ ಬೀಳುವಂತೆ ಬಿದ್ದುಹೋಯಿತು. 

ತೇ ವಿಭಿನಶಿರೋದೇಹಾಃ ಪ್ರಾದ್ರವಂತೋ ದಿವೌಕಸಃ । 

ನ ನಾಥಮಭ್ಯಗಚ್ಛಂತಿ ವಧ್ಯಮಾನಾ ಮಹಾರಣೇ 


ದೇವತೆಗಳು ಅಸುರರಿಂದ ಮಹಾಯುದ್ಧದಲ್ಲಿ ಪ್ರಹಾರಗಳಿಗೆ ಒಳಗಾಗಿ ತಮ್ಮ 
ಶಿರಸ್ಸುಮತ್ತು ದೇಹಗಳನ್ನು ಒಡೆದುಕೊಂಡು ಓಡುತ್ತಾ ತಮ್ಮನ್ನು ರಕ್ಷಿಸುವ ಸ್ವಾಮಿಯನ್ನು 


v೨ 


ಕಾಣಲಿಲ್ಲ. 
ಅಥ ತದ್‌ವಿದ್ರುತಂ ಸೈನ್ಯಂ ದೃಷ್ಟ್ವಾ ದೇವಃ ಪುರಂದರಃ । 
ಆಶ್ಚಾಸಯನ್ನುವಾಚೇದಂ ಬಲಭಿದ್‌ ದಾನವಾರ್ದಿತಮ್‌ 


ಆಗ ಬಲಶತ್ರುವಾದ ಪುರಂದರನು ದಾನವರಿಂದ ಪೀಡಿತವಾಗಿ ಓಡಿ ಹೋಗುತ್ತಿದ್ದ 
ತನ್ನ ಸೈನ್ಯವನ್ನು ನೋಡಿ ಆಶ್ವಾಸನೆಯನ್ನುಮಾಡುತ್ತಾ ಹೀಗೆ ಮಾತನಾಡಿದನು. 


11೪೩॥ 


ಭಯಂ ತ್ಯಜತ ಭದ್ರಂ ವಃ ಶೂರಾಃ ಶಸ್ತಾಣಿ ಗೃಹ್ನತ | 
ಕುರುದ್ದಂ ವಿಕ್ರಮೇ ಬುದ್ಧಿಂ ಮಾ ವಃ ಕಾಚಿದ್‌ ವ್ಯಥಾ ಭವೇತ್‌ ॥೪೪॥ 
"ವ 


-682- ಮಹಾಭಾರತ ವನಪರ್ವ 
ಭಯವನ್ನು ತ್ಯಜಿಸಿ, ನಿಮಗೆ ಮಂಗಳವಾಗಲಿ. ಶೂರರೇ, ಶಸ್ಪಗಳನ್ನು ಹಿಡಿಯಿರಿ. 
ಪರಾಕ್ರಮದಲ್ಲಿ ಬುದ್ದಿಯನ್ನು ಮಾಡಿ. ಯಾವ ವ್ಯಥೆಯನ್ನೂಪಡಬೇಡಿ. 


ಜಯತೈನಾನ್‌ ದುರಾಚಾರಾನ್‌ ದಾನವಾನ್‌ ಘೋರದರ್ಶನಾನ್‌ ।ಟ 
ಅಭಿದ್ರವತ ಭದ್ರಂ ವೋ ಮಯಾ ಸಹ ಮಹಾಸುರಾನ್‌ 11೪೫1 


ದುರಾಚಾರಿಗಳಾದ ಘೋರರೂಪವನ್ನು ಧರಿಸಿದ ಈ ದಾನವರನ್ನು ಜಯಿಸಿ. 
ನಿಮಗೆ ಮಂಗಳವಾಗಲಿ. ನನ್ನ ಜೊತೆಯಲ್ಲಿಮಹಾಸುರರ ಮೇಲೆ ಎರಗಿ. 

ಶಕ್ರಸ್ಯ ವಚನಂ ಶ್ರುತ್ವಾ ಸಮಾಶಸ್ತಾ ದಿವೌಕಸಃ । 

ದಾನವಾನ್‌ ಪ್ರತ್ಯಯುಧ್ಯಂತ ಶಕ್ರಂ ಕೃತ್ವಾ ವ್ಯಪಾಶ್ರಯಮ್‌ ೪೬॥ 

ಇಂದ್ರನ ಮಾತುಗಳನ್ನುಕೇಳಿ ಧೈರ್ಯವನ್ನುಪಡೆದ ದೇವತೆಗಳು ಇಂದ್ರನನ್ನು 
ಆಶ್ರಯಿಸಿ ದಾನವರ ಜೊತೆಯಲ್ಲಿಯುದ್ಧವನ್ನುಮಾಡಿದರು. 

ತತಸ್ತೇ ತ್ರಿದಶಾಃ ಸರ್ವೇ ಮರುತಶ್ಚ ಮಹಾಬಲಾಃ । 

ಪ್ರತ್ಯುದ್ಯಯುರ್ಮಹಾವೇಗಾಃ ಸಾಧ್ಯಾಶ್ಚ ವಸುಭಿಃ ಸಹ YL 

ಅನಂತರ ಮಹಾಬಲರಾದ, ಮಹಾವೇಗವುಳ್ಳ ಮರುತ್ತುಗಳೂ ಮತ್ತು ಎಲ್ಲಾ 
ದೇವತೆಗಳೂ ಸಾಧ್ಯರ ಮತ್ತು ವಸುಗಳ ಜೊತೆಯಲ್ಲಿಸೇರಿ ದೈತ್ಯರ ಮೇಲೆ ಎರಗಿದರು. 

ತೈರ್ವಿಸೃಷ್ಟಾನ್ಯನೀಕೇಷು ಕ್ರುದ್ಧೈ: ಶಸ್ತ್ರಾಣಿ ಸಂಯುಗೇ । 

ಶರಾಶ್ಚ ದೈತ್ಯಕಾಯೇಷು ಪಿಬಂತಿ ರುಧಿರಂ ಬಹು (1೪೮॥ 

ಅವರು ಯುದ್ಧದಲ್ಲಿಕ್ರುದ್ಧರಾಗಿ ದೈತ್ಯಸೇನೆಯಲ್ಲಿಪ್ರಯೋಗಿಸಿದ ಶಸ್ತ್ರಗಳು ಮತ್ತು 
ಬಾಣಗಳು ದೈತ್ಯರ ಶರೀರವನ್ನು ಪ್ರವೇಶಿಸಿ ಅವರ ರಕ್ತವನ್ನು ಬಹಳವಾಗಿ ಕುಡಿದವು. 

ತೇಷಾಂ ದೇಹಾನ್‌ ವಿನಿರ್ಭಿದ್ಯ ಶರಾಸ್ತೇ ನಿಶಿತಾಸ್ತದಾ । 


ನಿಪತಂತೋರಭ್ಯದೃಶ್ಯಂತ ನಗೇಭ್ಯ ಇವ ಪನ್ನಗಾ: aT 


ಆ ನಿಶಿತವಾದ ಬಾಣಗಳು ಆಗ ಪರ್ವತದಿಂದ ಹೊರಬರುವ ಸರ್ಪದಂತೆ 
ದೈತ್ಯರ ಶರೀರವನ್ನು ಭೇದಿಸಿ ಹೊರಗೆ ಬರುತ್ತಿದ್ದುದು ಕಂಡುಬಂದಿತು. 


ಮಾರ್ಕಂಡೇಯಸಮಾಸ್ಯಾಪರ್ವ -683- 


ತಾನಿ ದೈತ್ಯಶರೀರಾಣಿ ನಿರ್ಭಿನ್ನಾನಿ ಸ್ಥ ಸಾಯಕೈಃ । 

ಅಪತನ್‌ ಭೂತಳೇ ರಾಜಂಶ್ಚಿನ್ನಾಭ್ರಾಣೀವ ಸರ್ವಶಃ BO 

ಎಲೆ ರಾಜನೇ, ಬಾಣಗಳಿಂದ ಕತ್ತರಿಸಲ್ಪಟ್ಟ ದೈತ್ಯಶರೀರಗಳು ಛಿನ್ನವಾದ 
ಮೋಡಗಳಂತೆ ಭೂತಲದಲ್ಲಿಎಲ್ಲಕಡೆಯಲ್ಲಿಯೂ ಬಿದ್ದವು. 

ತತಸ್ತದ್‌ ದಾನವಂ ಸೈನ್ಯಂ ಸರ್ವೈರ್ದೇವಗಣೈರ್ಯುಧಿ । 

ತ್ರಾಸಿತಂ ವಿವಿಧೈರ್ಬಾಣೈಃ ಕೃತಂ ಚೈವ ಪರಾಜ್ಮುಖಮ್‌ 11೫೧ 

ಆಗ ಆ ದಾನವ ಸೈನ್ಯವು ಎಲ್ಲ ದೇವಗಣಗಳಿಂದ ವಿವಿಧ ಬಾಣಗಳಿಂದ 
ಯುದ್ಧದಲ್ಲಿಹೆದರಿಸಲ್ಪಟ್ಟಿತು ಮತ್ತು ಯುದ್ಧವಿಮುಖವಾಗಿಯೂ ಮಾಡಲ್ಪಟ್ಟಿತು. 

ಅಥೋ ಕ್ರುಷ್ಠು ತದಾ ಹೃಷ್ಟೈಃ ಸರ್ವೈರ್ದೇವೈರುದಾಯುದ್ಳ: । 

ಸಂಹಿತಾನಿ ಚ ತೂರ್ಯಾಣಿ ಪ್ರಾವಾದ್ಯಂತ ಹ್ಯನೇಕಶಃ 11೫೨! 

ಆಗ ದೈತ್ಯಸೈನ್ಯವು ಆಕ್ರೋಶವನ್ನು ಮಾಡಿತು. ಸಂತುಷ್ಟಗೊಂಡ ಮತ್ತು 
ಆಯುಧಗಳನ್ನು ಎತ್ತಿಹಿಡಿದ ದೇವತೆಗಳು ಜೊತೆಯಾಗಿ ಅನೇಕರೀತಿಯಲ್ಲಿ 
ಮಂಗಳವಾದ್ಯಗಳನ್ನುಮೊಳಗಿಸಿದರು. 

ಏವಮನ್ಯೋನ್ಯಸಂಯುಕ್ತಂ ಯುದ್ಧಮಾಸೀತ್‌ ಸುದಾರುಣಮ್‌ । 

ದೇವಾನಾಂ ದಾನವಾನಾಂ ಚ ಮಾಂಸಶೋಣಿತಕರ್ದಮಮ್‌ ॥೫೩॥ 


ಹೀಗೆ ದೇವತೆಗಳಿಗೂ ಮತ್ತು ದಾನವರಿಗೂ ಪರಸ್ಪರ ಸಂಯುಕ್ತವಾಗಿ 
ಮಾಂಸಶೋಣಿತಗಳೇ ಕೆಸರಾಗಿ ಉಳ್ಳಅತ್ಯಂತ ದಾರುಣವಾದ ಯುದ್ಧವು ಜರುಗಿತು. 


ಅನಯೋ ದೇವಲೋಕಸ್ಯ ಸಹಸೈವಾಭ್ಯದೃಶ್ಯತ । 
ತದಾತಪಿ ದಾನವಾ ಘೋರಾ ವಿನಿಪ್ಲಂತಿ ದಿವೌಕಸಃ 


ಆಗ ಇದ್ದಕ್ಕಿದ್ದಂತೆಯೇ ದೇವಲೋಕಕ್ಕೆ ಅಪಚಾರವುಂಟಾಗುವುದು 
ಕಂಡುಬಂದಿತು. ಆಗಲೂ ಘೋರ ದಾನವರು ದೇವತೆಗಳನ್ನು ಕೊಲ್ಲುತ್ತಿದ್ದರು. 


NAVI 


ತತಸ್ತೂರ್ಯಪ್ರಾಣದಾಶ್ಚ ಭೇರೀಣಾಂ ಚ ಮಹಾಸ್ಟನಃ । 


ಬಭೂವುರ್ದಾನವೇಂದ್ರಾಣಾಂ ಸಿಂಹಾನಾದಾಶ್ಚ ದಾರುಣಾಃ 1೫೫! 


-684- ಮಹಾಭಾರತ ವನಪರ್ವ 


ಆಗ ದಾನವೇಂದ್ರರ ತೂರ್ಯನಿನಾದಗಳೂ ಭೇರಿಗಳ ಮಹಾಧ್ವನಿಯೂ 
ದಾರುಣವಾದ ಸಿಂಹನಾದವೂ ಕೇಳಿಬಂದವು. 


ಅಥ ದೈತ್ಯಬಲಾದ್‌ ಘೋರಾನ್ನಿಷ್ಠಪಾತ ಮಹಾಬಲಃ ॥ 
ದಾನವೋ ಮಹಿಷೋ ನಾಮ ಪ್ರಗೃಹ್ಯ ವಿಪುಲಂ ಗಿರಿಮ್‌ 11೫೬!॥ 


ಅನಂತರ ದೈತ್ಯಸೈನ್ಯದಿಂದ ಮಹಾಬಲನಾದ ಮಹಿಷನೆಂಬ ದಾನವನು ದೊಡ್ಡ 
ಪರ್ವತವನ್ನು ಎತ್ತಿಕೊಂಡು ಹೊರಗೆ ಬಂದನು. 


ತೇ ತಂ ಘನೈರಿವಾದಿತ್ಯಂ ದೃಷ್ಟ್ವಾ ಸಂಪರಿವಾರಿತಮ್‌ । 
ಸಮುದ್ಯಮ್ಯಗಿರಿಂ ರಾಜನ್‌ ವ್ಯದ್ರವಂತ ದಿವೌಕಸಃ 11೫೭। 


ಎಲೈ ರಾಜನೇ, ದೇವತೆಗಳು ಮೋಡಗಳಿಂದ ಸುತ್ತುವರಿಯಲ್ಪಟ್ಟ ಸೂರ್ಯನಂತೆ 
ದೊಡ್ಡ ಪರ್ವತವನ್ನು ಎತ್ತಿಬರುತ್ತಿದ್ದಆ ದಾನವನನ್ನು ನೋಡಿ ದಿಕ್ಕುದಿಕ್ಕುಗಳಿಗೆ ಓಡಿ 
ಹೋದರು. 


ಅಥಾಭಿದ್ರುತ್ಯ ಮಹಿಷೋ ದೇವಾಂಶ್ಚಿಕ್ಷೇಪ ತಂ ಗಿರಿಮ್‌ । 
ಮಹಾಕಾಯಂ ಮಹಾರಾಜ ಸತೋಯಮಿವ ತೋಯದಮ್‌ ।1೫೮॥ 


ಎಲ್ಫೆ ಮಹಾರಾಜನೇ, ಆಗ ಮಹಿಷನು ದೇವತೆಗಳನ್ನು ಅಟ್ಟಿಸಿಕೊಂಡು ಹೋಗಿ 
ನೀರಿನಿಂದ ಕೂಡಿದ ಮೋಡದಂತಿದ್ದ ಮಹಾಪರಿಮಾಣದ ಪರ್ವತವನ್ನು ದೇವತೆಗಳ 
ಮೇಲೆ ಎಸೆದನು. 


ಪತತಾ ತೇನ ಗಿರಿಣಾ ದೇವಸೈನ್ಯಸ್ಯ ಪಾರ್ಥಿವ । 
ಭೀಮರೂಪೇಣ ನಿಹತಮಯುತಂ ಪ್ರಾಪತದ್‌ ಭುವಿ SEH 


ಎಲೈ ರಾಜನೇ, ಆ ಪರ್ವತವು ಬೀಳುವಾಗ ದೇವಸ್ಥೆನ್ಯದ ಹತ್ತುಸಾವಿರ ಸೈನ್ಯವು 
ಭಯಂಕರ ರೂಪವುಳ್ಳ ಆ ಪರ್ವತದಿಂದ ಹತವಾಗಿ ಭೂಮಿಯ ಮೇಲೆ ಬಿದ್ದಿತು. 

ಅಥ ತೈರ್ದಾನವೈಃಸಾರ್ಧಂ ಮಹಿಷಸ್ತಾಸಯನ್‌ ಸುರಾನ್‌ । 

ಅಭ್ಯದ್ರವದ್‌ ರಣೇ ತೂರ್ಣಂ ಸಿಂಹಃ ಕ್ಲುದ್ರಮೃಗಾನಿವ 11೬೦॥ 


ಮಾರ್ಕಂಡೇಯಸಮಾಸ್ಯಾಪರ್ವ -685- 


ಅನಂತರ ಆ ದಾನವರಿಂದ ಒಡಗೂಡಿದ ಮಹಿಷನ ದೇವತೆಗಳನ್ನು ಹೆದರಿಸುತ್ತಾ 
ಸಿಂಹವು ಕ್ಹುದ್ರಮೃಗಗಳ ಕಡೆಗೆ ಓಡುವಂತೆ ಯುದ್ಧದಲ್ಲಿ ದೇವತೆಗಳ ಕಡೆಗೆ ಓಡಿದನು. 


ತಮಾಪತಂತಂ ಮಹಿಷಂ ದೃಷ್ಟ್ವಾ ಸೇಂದ್ರಾ ದಿವೌಕಸಃ । 
ವ್ಯದ್ರವಂತ ರಣೇ ಭೀತಾ ವಿಕೀರ್ಣಾಯುಧಕೇತನಾಃ WO 


ಹಾಗೆ ಮೇಲೆರಗುತ್ತಿದ್ದ ಮಹಿಷನನ್ನು ನೋಡಿ ಇಂದ್ರಸಹಿತರಾದ ದೇವತೆಗಳು 
ಯುದ್ಧದಲ್ಲಿಭೀತರಾಗಿ ತಮ್ಮ ಆಯುಧ ಮತ್ತು ಧ್ವಜಗಳನ್ನು ಎಸೆದು ಓಡಿಹೋದರು. 
ತತಃ ಸ ಮಹಿಷಃ ಕ್ರುದ್ಧಸ್ತೂರ್ಣಂ ರುದ್ರರಥಂ ಯಯೌ । 
ಅಭಿದ್ರುತ್ಯ ಚ ಜಗ್ರಾಹ ರುದ್ರಸ್ಯ ರಥಕೂಬರಮ್‌ 11೬ ೨11 
ಆಗ ಆ ಮಹಿಷನು ಕೋಪಗೊಂಡು ಶೀಘ್ರವಾಗಿ ರುದ್ರನ ರಥಕ್ಕೆ ಹೋದನು. 
ಅವನು ಓಡಿಹೋಗಿ ರುದ್ರನ ರಥದ ಕೂಬರವನ್ನು (ಮೂಕಿಯನ್ನು) ಹಿಡಿದನು. 
ಯದಾ ರುದ್ರರಥಂ ಕ್ರುದ್ಧೋ ಮಹಿಷಃ ಸಹಸಾ ಗತಃ । 
ರೇಸತೂ ರೋದಸೀ ಗಾಢಂ ಮುಮುಹುಶ್ಚಸ್ತದಾ TT 
ಕೋಪಗೊಂಡ ಮಹಿಷನು ವೇಗವಾಗಿ ಹೋಗಿ ರುದ್ರರಥವನ್ನು ಹಿಡಿದಾಗ 
ದ್ಯಾವಾಪೃಥಿವಿಗಳು ಗಾಢವಾಗಿ ಕಂಪಿಸಿದವು. ಯಷಿಗಳು ಮೋಹಕ್ಕೆ ಒಳಗಾದರು. 
ಅನದಂಶ್ಚ ಮಹಾಕಾಯಾ ದೈತ್ಯಾ ಜಲಧರೋಪಮಾಃ । 
ಆಸೀಚ್ಚೆ ನಿಶ್ಚಿತಂ ತೇಷಾಂ ಜಿತಮಸ್ಕಾಭಿರಿತ್ಕುತ 
ಮಹಾಶರೀರವುಳ್ಳ ದೈತ್ಯರು ಮೋಡಗಳಂತೆ ಗುಡುಗಿದರು ಮತ್ತು ಅವರು ನಾವು 
ಗೆದ್ದೆವು ಎಂಬ ನಿಶ್ಚಯವುಳ್ಳವರಾಗಿದ್ದರು. 


11೬೪! 


ತಥಾಭೂತೇ ತು ಭಗವಾನ್‌ ನಾಹನನ್ನಹಿಷಂ ರಣೇ । 

ಸಸ್ಮಾರ ಚ ತದಾ ಸ್ಕಂದಂ ಮೃತ್ಯುಂ ತಸ್ಯ ದುರಾತ್ಮನಃ 

ಅಂತಹ ಪರಿಸ್ಥಿತಿ ಇದ್ದರೂ ಯುದ್ಧದಲ್ಲಿ ಭಗವಂತನಾದ ಶಂಕರನು ಮಹಿಷನನ್ನು 
ಕೊಲ್ಲಲಿಲ್ಲ. ಆ ದುರಾತ್ಮನಿಗೆ ಸ್ಮಂದನೇ (ಮೃತ್ಯು ವೆಂದು ಆಗ ಅವನು ಸ್ಥರಿಸಿದನು. 


11೬೫1 


-686- ಮಹಾಭಾರತ ವನಪರ್ವ 
ಮಹಿಷೋತಪಿ ರಥಂ ದೃಷ್ಟ್ವಾ ರೌದ್ರೋ ರುದ್ರಸ್ಯ ಚಾನದತ್‌ । 
ದೇವಾನ್‌ ಸಂತ್ರಾಸಯಂಶ್ಚಾಪಿ ದೈತ್ಯಾಂಶ್ಟಾಪಿ ಪ್ರಹರ್ಷಯನ್‌ ॥೬೬॥ 


ಘೋರನಾದ ಮಹಿಷನೂ ಸಹ ರುದ್ರನ ರಥವನ್ನು ನೋಡಿ ದೇವತೆಗಳನ್ನು 
ಭಯಪಡಿಸುತ್ತಾ ದೈತ್ಯರನ್ನು ಸಂತೋಷಪಡಿಸುವವನಾಗಿ ಘೋರನಾದವನ್ನು 
ಮಾಡಿದನು. 


ತತಸ್ಪಸ್ಥಿನ್‌ ಭಯೇ ಘೋರೇ ದೇವಾನಾಂ ಸಮುಪಸ್ಥಿತೇ । 
ಆಜಗಾಮ ಮಹಾಸೇನಃ ಕ್ರೋಧಾತ್‌ ಸೂರ್ಯ ಇವ ಜ್ವಲನ್‌ ॥೬೭॥ 


` ಆಗ ದೇವತೆಗಳಿಗೆ ಆ ಘೋರವಾದ ಭಯವು ಪ್ರಾಪ್ತವಾಗಿರಲು ಮಹಾಸೇನನು 
ಸೂರ್ಯನಂತೆ ಕ್ರೋಧದಿಂದ ಬೆಳಗುತ್ತಾ ಅಲ್ಲಿಗೆ ಬಂದನು. 


ಲೋಹಿತಾಂಬರಸಂವೀತೋ ಲೋಹಿತಸ್ರಗಿಭೂಷಣ: 


ಲೋಹಿತಾಕ್ಟೋ ಮಹಾಬಾಹುರ್ಹಿರಣ್ಯಕವಚ।ಃ ಪ್ರಭುಃ 11೬೮॥ 
ರಥಮಾದಿತ್ಯಸಂಕಾಶಮಾಸ್ಥಿತಃ ಕನಕಪ್ರಭಮ್‌ । 
ತಂ ದೃಷ್ಟ್ವಾ ದೈತ್ಯಸೇನಾ ಸಾ ವ್ಯದ್ರವತ್‌ ಸಹಸಾ ರಣೇ WLC 


ರಕ್ಷವಸಧಾರಿಯೂ, ರಕ್ತಮಾಲಾವಿಭೂಷಿತನೂ, ರಕ್ತಾಕ್ಷನೂ, ಹಿರಣ್ಯಕವಚನೂ, 
ಮಹಾಬಾಹುವೂ ಆದ ಆ ಪ್ರಭುವು ಸುವರ್ಣಕಾಂತಿಯುಳ್ಳ, ಆದಿತ್ಯನಂತೆ 
ಹೊಳೆಯುವ ರಥವನ್ನು ಏರಿ ಬಂದನು. ಅವನನ್ನು ನೋಡಿ ದೈತ್ಯಸೈನ್ಯವು 
ಇದ್ದಕ್ಕಿದ್ದಂತೆಯೇ ಯುದ್ಧದಲ್ಲಿಓಡಿಹೋಯಿತು. 


ಸ ಚಾಪಿ ತಾಂ ಪ್ರಜ್ವಲಿತಾಂ ಮಹಿಷಸ್ಯ ವಿದಾರಿಣೀಮ್‌ । 
ಮುಮೋಚ ಶಕ್ತಿಂ ರಾಜೇಂದ್ರ ಮಹಾಸೇನೋ ಮಹಾಬಲಃ ॥೭೦॥ 


ಎಲ್ಫೆ ರಾಜೇಂದ್ರನೇ, ಆ ಮಹಾಬಲನಾದ ಮಹಾಸೇನನಾದರೂ ಸಹ ಮಹಿಷನನ್ನು 
ಭೇದಿಸುವ ಜ್ವಾಲೆಗಳಿಂದ ಬೆಳಗುತ್ತಿದ್ದಂತಹ ಶಕ್ತ್ಯಾಯುಧವನ್ನು ಪ್ರಯೋಗಿಸಿದನು. 


ಸಾ ಮುಕ್ತಾರಭ್ಯಹರತ್‌ ತಸ್ಯ ಮಹಿಷಸ್ಯ ಶಿರೋ ಮಹತ್‌ । 
ಪಪಾತ ಭಿನ್ನೇ ಶಿರಸಿ ಮಹಿಷಸ್ಪಕ್ತಜೀವಿತಃ 11೭೧1 


ಮಾರ್ಕಂಡೇಯಸಮಾಸ್ಯಾಪರ್ವ -687- 


ಅವನಿಂದ ಪ್ರಯೋಗಿಸಲ್ಪಟ್ಟ ಆ ಶಕ್ತ್ಯಾಯುಧವು ಆ ಮಹಿಷನ ದೊಡ್ಡದಾದ 
ಶಿರಸ್ಸನ್ನು ಕತ್ತರಿಸಿತು. ಶಿರಸ್ಸುಕತ್ತರಿಸಲ್ಪಡುತ್ತಿರಲು ಮಹಿಷನು ಪ್ರಾಣವನ್ನುತೊರೆದು 
ಬಿದ್ದನು. 

ಕ್ಲಿಪ್ತಾಕ್ಟಿಪ್ತಾ ತು ಸಾ ಶಕ್ತಿರ್ಹತ್ವಾ ಶತ್ರೂನ್‌ ಸಹಸ್ರಶಃ । 

ಸ್ಫಂದಹಸ್ತಮನುಪ್ರಾಪ್ತಾ ದೃಶ್ಯತೇ ದೇವದಾನವೈ: 11೭೨! 

ಮಹಾಸೇನನು ಆ ಶಕ್ತಿಯನ್ನುಮತ್ತೆ ಮತ್ತೆ ಪ್ರಯೋಗಿಸುತ್ತಿದ್ದಂತೆ ಅದು ಸಹಸ್ರಾರು 
ಶತ್ರುಗಳನ್ನು ಕೊಂಡು ಪುನಃ ಸ್ಪಂದನ ಕೈ ಸೇರುತ್ತಿದ್ದುದು ದೇವತೆಗಳಿಗೆ ಮತ್ತು ದಾನವರಿಗೆ 
ಗೋಚರಿಸಿತು. | 


ಪ್ರಾಯಃ ಶರೈರ್ವಿನಿಹತಾ ಮಹಾಸೇನೇನ ಧೀಮತಾ | 
ದಾನವೇಷು ಮಹಾರಾಜ ತಸ್ಮಿನ್‌ ದೇವಾಸುರೇ ಯುಧಿ 11೭೩1! 


ಶೇಷಾ ದೈತ್ಯಗಣಾ ಘೋರಾ ಭೀತಾಸ್ತಸ್ತಾ ದುರಾಸದೈ: । 

ಸ್ಕಂದಪಾರಿಷದೈರ್ಹತ್ವಾ ಭಕ್ಷಿತಾಶ್ಚ ಸಹಸ್ರಶಃ nevi 

ಎಲೆ ಮಹಾರಾಜನೇ, ಮೇಧಾವಿಯಾದ ಮಹಾಸೇನನಿಂದ 
ಬಾಣಪ್ರಯೋಗದಿಂದ ದಾನವರ ಸೈನ್ಯದಲ್ಲಿದಾನವರು ಹೆಚ್ಚಾಗಿ ಹತರಾದರು. ಆ 


ದೇವಾಸುರ ಯುದ್ಧದಲ್ಲಿಉಳಿದ ಘೋರವಾಗಿ ಹೆದರಿ ನಡುಗಿದ ದೈತ್ಯಗಣಗಳು 


ದುರಾಸದರಾದ ಸ್ಕಂದಪಾರ್ಷದರಿಂದ ಸಹಸ್ರಸಂಖ್ಯೆಯಲ್ಲಿ ಕೊಂದು ತಿನ್ನಲ್ಪಟ್ಟರು. 
ದಾನವಾನ್‌ ಭಕ್ಷಯಂತಸ್ತೇ ಪ್ರಪಿಬಂತಶ್ವ ಶೋಣಿತಮ್‌ । 
ಕ್ಷಣಾನ್ನಿರ್ದಾನವಂ ಸರ್ವಮಕಾರ್ಷುರ್ಬೃಶಹರ್ಷಿತಾಃ 11೭೫1! 


ಆ ಸೃಂದಪಾರ್ಷದರು ದಾನವರನ್ನು ಭಕ್ಷಿಸುತ್ತಾ ಅವರ ರಕ್ತವನ್ನು ಪಾನಮಾಡುತ್ತಾ 
ಬಹಳ ಹರ್ಷದಿಂದ ಕೂಡಿದವರಾಗಿ ಒಂದುಕ್ಟಣದಲ್ಲಿ ಆ ಎಲ್ಲಾ ಸೈನ್ಯವನ್ನು 
ನಿರ್ದಾನವವನ್ನಾಗಿ ಮಾಡಿದರು. 

ತಮಾಂಸಿ ಚ ಯಥಾ ಸೂರ್ಯೋ ವೃಕ್ಷಾನಗ್ನಿರ್ಫನಾನ್‌ ಖಗಃ । 

ತಥಾ ಸ್ಕಂದೋ5 ಜಯಚ್ಛತ್ರೂನ್‌ ಸ್ಟೇನ ವೀರ್ಯೇಣ ಕೀರ್ತಿಮಾನ್‌ ॥। 


-688- ಮಹಾಭಾರತ ವನಪರ್ವ 


ಸೂರ್ಯನು ಕತ್ತಲೆಯನ್ನು ನಾಶಮಾಡಿದಂತೆ, ಅಗ್ನಿಯು ವೃಕ್ಚಗಳನ್ನು 
ನಾಶಮಾಡಿದಂತೆ, ವಾಯುವು ಮೋಡಗಳನ್ನು ನಾಶಮಾಡಿದಂತೆ ಕೀರ್ತಿಶಾಲಿಯಾದ 
ಸ್ಕಂದನು ತನ್ನ ಪರಾಕ್ರಮದಿಂದ ಶತ್ರುಗಳನ್ನು ಗೆದ್ದನು. 


ಸಂಪೂಜ್ಯಮಾನಸ್ವಿದಶೈರಭಿವಾದ್ಯ ಮಹೇಶ್ವರಮ್‌ । 
ಶುಶುಭೇ ಕೃತ್ತಿಕಾಪುತ್ರ: ಪ್ರಕೀರ್ಣಾಂಶುರಿವಾಂಶುಮಾನ್‌ 11೭೭! 


ದೇವತೆಗಳಿಂದ ಪೂಜಿಸಲ್ಪಟ್ಟು ಮಹೇಶ್ಲರನಿಗೆ ನಮಸ್ಕಾರವನ್ನು ಮಾಡಿ 
ಎಲ್ಲಕಡೆಗಳಲ್ಲಿಯೂ ಹರಡಿದ ಕಿರಣಗಳುಳ್ಳ ಸೂರ್ಯನಂತೆ ಕೃತ್ತಿಕಾಪುತ್ರನು 
ಶೋಭಿಸಿದನು. 


ನಷ್ಟಶತ್ರುರ್ಯದಾ ಸ್ಕಂದಃ ಪ್ರಯಾತಸ್ತು ಮಹೇಶ್ವರಮ್‌ । 

ತದಾಬ್ರವೀನ್ನಹಾಸೇನಂ ಪರಿಷ್ಠಜ್ಯ ಪುರಂದರಃ HSH 

ಸ್ಕಂದನು ಶತ್ರುಗಳನ್ನು ನಾಶಮಾಡಿ ಮಹೇಶ್ವರನ ಬಳಿಗೆ ಹೋದಾಗ ಪುರಂದರನು 
ಮಹಾಸೇನನನ್ನು ಆಲಿಂಗಿಸಿ ಹೀಗೆ ಮಾತನಾಡಿದನು. 

ಬ್ರಹ್ಮದತ್ತವರಃ ಸ್ಕಂದ ತ್ಮಯಾರಯಂ ಮಹಿಷೋ ಹತಃ । 

ಅಜೇಯೋ ಯುಧಿ ದೇವಾನಾಂ ದಾನವ: ಸುಮಹಾಬಲಃ 11೭೯॥ 


ಎಲ್ಫೆ ಸ್ಫಂದನೇ, ಬ್ರಹ್ಮನಿಂದ ವರವನ್ನು ಪಡೆದು ಯುದ್ಧದಲ್ಲಿ ದೇವತೆಗಳಿಂದ 
ಅಜೇಯನಾದ ಮಹಾಬಲಿಷ್ಠನಾದ ಈ ಮಹಿಷದಾನವನು ನಿನ್ನಿಂದ ಹತನಾಗಿದ್ದಾನೆ. 


ದೇವಾಸ್ತಣಸಮಾ ಯಸ್ಯ ಬಭೂವುರ್ಜಯತಾಂ ವರ । 
ಸೋರಯಂ ತ್ವಯಾ ಮಹಾಬಾಹೋ ಶಮಿತೋ ದೇವಕಂಟಕ: 11೮೦॥। 


ಎಲೈ ಜಯಿಸಾವವರಲ್ಲಿ ಶ್ರೇಷ್ಠನಾದವನೇ, ಯಾವನಿಗೆ ದೇವತೆಗಳು ತೃಣಕ್ಕೆ 
ಸಮಾನರಾಗಿದ್ದರೋ ಅಂತಹ ದೇವಕಂಟಕನಾದ ಇವನು ಎಲೈ ಮಹಾಬಾಹುವೇ, 
ನಿನ್ನಿಂದ ಶಾಂತಗೊಳಿಸಲ್ಪಟ್ಟಿದ್ದಾನೆ. 


ಶತಂ ಮಹಿಷತುಲ್ಯಾನಾಂ ದಾನವಾನಾಂ ಮಹಾ(ತ್ಹಯಾ)ರಣೇ । 
ನಿಹತಂ ದೇವಶತ್ರೂಣಾಂ ಯೈರ್ವಯಂ ಪೂರ್ವತಾಪಿತಾಃ SO 


ಮಾರ್ಕಂಡೇಯಸಮಾಸ್ಯಾಪರ್ವ -689- 


ಯಾರಿಂದ ನಾವು ಹಿಂದೆ ಉಪದ್ರವಕ್ಕೆ ಒಳಗಾಗಿದ್ದವೋ ಅಂತಹ ಆ 
ದೇವಶತ್ರುಗಳಾದ ಮಹಿಷನಿಗೆ ಸಮಾನರಾದ ದಾನವರು ಒಂದು ನೂರುಜನ 
ಯುದ್ಧದಲ್ಲಿನಿನ್ನಿಂದ ಹತರಾಗಿದ್ದಾರೆ. 


ತಾವಕೈರ್ಭಕ್ಷಿತಾಶ್ಚಾನ್ಯೇ ದಾನವಾಃ ಶತಸಂಘಶ: । 
ಅಜೇಯಸ್ತ್ವಂ ರಣೇರರೀಣಾಮುಮಾಪತಿರಿವ ಪ್ರಭುಃ । 
ಭವತೋಶನುಚರೈರ್ವೀರ ಗಣೆ: ಪರಮಭೀಷಣೈ: 1೮೨ 


ಉಳಿದ ದಾನವರು ಶತಸಂಖ್ಯೆಗಳಲ್ಲಿನಿನ್ನ ಸೈನ್ಯದಿಂದ ಭಕ್ಷಿಸಲ್ಪಟ್ಟಿದ್ದಾರೆ. ಎಲೈ 
ವೀರನೇ, ಪರಮಭೀಷಣರಾದ ನಿನ್ನ ಅನುಚರರಿಂದ ಕೂಡಿದ ನೀನು ಯುದ್ಧದಲ್ಲಿ 
ಪ್ರಭುವಾದ ಉಮಾಪತಿಯಂತೆ ಶತ್ರುಗಳಿಂದ ಅಜೇಯನಾಗಿದ್ದೀಯೆ. 


ಏತತ್ತೇ ಪ್ರಥಮಂ ದೇವ ಖ್ಯಾತಂ ಕರ್ಮ ಭವಿಷ್ಯತಿ । 

ತ್ರಿಷು ಲೋಕೇಷು ಕೀರ್ತಿಶ್ಚ ತವಾಕ್ಷಯ್ಯಾ ಭವಿಷ್ಯತಿ 11೮೩11 

ವಶಗಾಶ್ಚ ಭವಿಷ್ಯಂತಿ ಸುರಾಸ್ತವ ಸುರಾತ್ಮಜ 11೮೪॥ 

ಎಲೈ ದೇವನೇ, ಈ ನಿನ್ನಪ್ರಥಮ ಕರ್ಮವು ಲೋಕದಲ್ಲಿಪ್ರಖ್ಯಾತವಾಗುವುದು. 
ಮೂರುಲೋಕಗಳಲ್ಲಿಯೂ ನಿನ್ನ ಕೀರ್ತಿಯು ಅಕ್ಷಯವಾಗುವುದು. ಎಲೈ ಸುರಾತ್ಮಜನೇ, 
ದೇವತೆಗಳು ಎಲ್ಲರೂ ನಿನಗೆ ವಶರಾಗುವರು. 

ಮಾರ್ಕಂಡೇಯ: 
ಏವಮುಕ್ತ್ವಾ ಮಹಾಸೇನಂ ನಿವೃತ್ತ; ಸಹ ದೈವತೈ: । 
ಅನುಜ್ಞಾತೋ ಭಗವತಾ ತ್ಯಂಬಕೇಣ ಶಚೀಪತಿಃ 11೮೫1 
ಇ 

ಮಾರ್ಕಂಡೇಯ- ಮಹಾಸೇನನಿಗೆ ಹೀಗೆ ಹೇಳಿ ಶಚೀಪತಿಯು ಪೂಜ್ಯನಾದ 
ಶಂಕರನಿಂದ ಅನುಮತಿಯನ್ನು ಪಡೆದು ದೇವತೆಗಳ ಜೊತೆಯಲ್ಲಿ ಹಿಂದಿರುಗಿದನು. 

ಗತೋ ಭದ್ರವಟಂ ರುದ್ರೋ ನಿವೃತ್ತಾಶ್ಚ ದಿವೌಕಸಃ । 


ಉಕ್ತಾಶ್ಚ ದೇವಾ ರುದ್ರೇಣ ಸ್ಕಂದಂ ಪಶ್ಯತ ಮಾಮಿವ ॥1೮೬। 


-690- ಮಹಾಭಾರತ ವನಪರ್ವ 


ರುದ್ರನು ಭದ್ರವಟಕ್ಕೆ ಹೋದನು. ದೇವತೆಗಳೂ ಹಿಂದಿರುಗಿದರು. ದೇವತೆಗಳನ್ನು 
ಕುರಿತು ರುದ್ರನು ಸ್ಕಂದನನ್ನು ನನ್ನಂತೆ ನೋಡಿ ಎಂದು ಹೇಳಿದನು. 


ಸ ಹತ್ವಾ ದಾನವಗಣಾನ್‌ ಪೂಜ್ಯಮಾನೋ ಮಹರ್ಷಿಭಿಃ | 
ಏಕಾಹ್ನೆ ಪವಾಜಯತ್‌ ಸರ್ವಂ ತ್ರೈಲೋಕ್ಯಂ ವಹ್ನಿನಂದನಃ 11೮೭॥॥ 


ವಹ್ನಿನಂದನನಾದ ಆ ಮಹಾಸೇನನು ದಾನವಗಣಗಳನ್ನು ಸಂಹರಿಸಿ 
ಮಹರ್ಷಿಗಳಿಂದ ಪೂಜಿತನಾಗಿ ಒಂದುದಿನದಲ್ಲಿಯೇ ಮೂರುಲೋಕಗಳನ್ನೂ ಗೆದ್ದನು. 


ಸ್ಕಂದಸ್ಯ ಯ ಇದಂ ವಿಪ್ರಃ ಪಠೇಜ್ಯನ್ಮ ಸಮಾಹಿತಃ । | 
ಸ ಪುಷ್ಟಿಮಿಹ ಸಂಪ್ರಾಪ್ಯ ಸ್ಫಂದಸಾಲೋಕ್ಯಮಾಪ್ನುಯಾತ್‌ SCH 
ಸ್ಪಂದನ ಈ ಜನ್ಮಚರಿತ್ರೆಯನ್ನುಯಾವ ವಿಪ್ರನು ಶುದ್ಧಮನಸ್ಸಿನಿಂದ ಪಠಿಸುವನೋ 


ಅವನು ಈ ಲೋಕದಲ್ಲಿಪುಷ್ಪಿಯನ್ನು ಹೊಂದಿ ಪರಲೋಕದಲ್ಲಿಸ್ಕಂದಸಾಲೋಕ್ಯವನ್ನು 
ಪಡೆಯುವನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕವಿಂಶತ್ಯಧಿಕದ್ವಿಶತಶತತಮೋ5 ಧ್ಯಾಯಃ॥ 
ಇತಿ ಮಾರ್ಕಂಡೇಯಸಮಸ್ಯಾಪರ್ವಣಿ ಸ್ಕಾಂದೋಪಾಖ್ಯಾನೇ ನವಮೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತೊಂದನೆಯ 
ಅಧ್ಯಾಯ ಮುಗಿಯಿತು 


|! ಮಾರ್ಕಂಡೇಯ ಸಮಾಸ್ಯಾಪರ್ವ ಸಮಾಪ್ತಂ ॥ 
ರರ ೫ ೫ 


